


ಶೀಮದ್ರಾಲ್ಕಈ 


ಸುಂದರಕಾಂಡಃ 





(ಕನ್ನಡ ಅನುವಾದ ಸಹಿತ) 








ವಿದ್ದಾನ್‌ ಎನ್‌. ರಂಗನಾಥ ಶಮ 











ಶ್ರೀಮದ್ದಾಲ್ಲೀಕಿರಾಮಾಯಣಮ್‌ 
ಸು೦ದರಕಾಂಹಃ 


(ಕನ್ನಡ ಅನುವಾದ ಸಹಿತ) 





ಮುನ್ನಡಿ 


ಡಾ| ಡಿ.ವಿ. ಗುಂಡಪ್ಪನವರಿಂದ 


ಅನುವಾದಕರು: 
ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 


ಪಕಾಶಕರು 
ರಾಮಾಯಣ ಪ್ರಕಾಶನ ಸಮಿತಿ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು-೧೯ 


ಶ್ರೀ ಮದ್ಮಾಲ್ಮೀಕಿ ರಾಮಾಯಣಮ್‌ - ಸುಂದರಕಾಂಡಃ 


ಹನ್ನೊಂದನೆಯ ಮುದ್ರಣ - ನವಂಬರ್‌ 2015 


© ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ 
© All rights reserved 


₹ೆ240/- 


ಮುದಣಕಾರರು : 
ಶ್ರೀ ವೇಂಕಟೇಶ್ವರ ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಹೌಸ್‌ 
(ಉತ್ಕೃಷ್ಟ ಮುದ್ರಣಕ್ಕಾಗಿ ರಾಷ್ಟೀಯ ಮಟ್ಟದ ಆರು ಚಿನ್ನದ ಪದಕಗಳ 5 ತರು) 
೪0೧2, 5ನೇ ಮುಖ್ಯ ಸ್ತ ಹನುಮಂತನಗರ. “ಜಿಂಗಳೂರು-. 
E-mail : ‘sVpp.house@gmail.com 





ಶ್ರೀ ರಾಮ ಮಂದಿರಂ ಟ್ರಸ್ಟ್‌ (ರಿ) 
ಶೀ ನರಸಿ೦ಹರಾಜ ಕಾಲೋನಿ ಅಸೋಸಿ ಮೇಜರ್‌ ॥ ಬೆಂಗಳೂರು - 560 019 
ಪದಾಧಿಕಾರಿಗಳು 
ಕೆ. ಎನ್‌. ವೆಂಕಟನಾರಾಯಣ ಎ. ನಾಗೇಂದ ಹೆಚ್‌. ಎಸ್‌. ಶಿವಶಂಕರ್‌ 
ಅಧ್ಯಕ್ಷರು ನಿರ್ವಾಹಕ ಟ್ರಸ್ಟಿ ಖಜಾಂಚಿ 
ಟ್ರಸಿಗಳು : 


ಹೆಚ್‌. ಕೆ. ನಂಜುಡಸ್ವಾಮಿ, ಕೆ. ಸಿ. ಪ್ರಕಾಶ್‌, ಆರ್‌. ಎನ್‌. ಸ್ಡಾಮಿ, 
ಬಿ. ಎ. ಚಂದ್ರಶೇಖರ್‌, ಎಸ್‌. ಎನ್‌. ಉಮಾಶಂಕರ್‌ 
ಸಿಬ್ಬಂದಿ : 
ರಾಘವೇಂದ್ರ ಚಂದ್ರು 
ವ್ಯವಸ್ಥಾಪಕ ಸಹಾಯಕ 


ಬಿನ್ನಹ 

ಶೀ ನರಸಿಂಹರಾಜ ಕಾಲೋನಿಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ 
ಸತತವಾ।, ತ್ರಮಾಸದಲ್ಲಿ ಶ್ರೀರಾಮೋತ್ತವವು' "ನಿಜ )೦ಬೆಣೆಯಿಂದ 
ನಡೆದುಕೊಂಡ ಬಂದಿದೆ. ಈ ವರ್ಷ ಶ್ರೀರಾಮೋತ್ಸವದ 
ರಜತಮಹೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದ ಸವಿನೆನಪಿಗಾಗಿ 
ಶ್ರೀ ಮದ್ದಾಲ್ಲೀಕಿ ರಾಮಾಯಣದ ಸುಂದರಕಾಂಡವನ್ನು ಅನುವಾದ ಸಮೇತ 
ನಮ್ಮ ಸಂಘದಿಂದ ಬರೆಯಿಸಿ ಪಕಟಿಸಬೇಕೆಂಬ ಅಭಿಲಾಷಯುಂಟಾಯಿತು. 
ಈ ಕಾರಕ್ಕೆ ಡಾ| ಡಿ.ವಿ. ಗುಂಡಪ್ಪನವರ ಸಲಹೆಯನ್ನು ಕೇಳಿದಾಗ ಅವರು 
ತಮ್ಮ ಸ ಸ೦ಪೂರ್ಣ ಬೆ೦ಬಲವನ್ನು ನೀಡಿದುದಲ್ಲದೆ. ತಮ್ಮ. ಮಾರ್ಗದರ್ಶನದಲ್ಲಿ 
ಈ ಗ್ರಂಥರಚನೆಗ ನೆರವಾಗಿರುತ್ತಾರೆ; ಮತ್ತು ನೃದುಷ್ಯಪೂರ್ಣವಾದ 
ಮುನ್ನುಡಿಯನ್ನೂ ಸಹ ಬರೆದುಕೊಟ್ಟು ಉಪಕಾರ ಮಾಡಿರುತ್ತಾರೆ. ಅವರಿಗೆ 
ನಮ್ಮ ಸಂಘದವರು ಚಿರಯಣಿಯಾಗಿದ್ದಾರೆ. 

ಪ್ರಸಿದ್ಧ ವಿದ್ವಾಂಸರಾದ ಶ್ರೀ ಎನ್‌. ರಂಗನಾಥಶರ್ಮರು 
ಭಾವಾನುವಾದವನ್ನು ಬರೆದು ಗ್ರಂಥರಚನೆಯ ಕಾರ್ಯವನ್ನು ಸಾಂಗವಾಗಿ 
ನೆರವೇ" ಕೊಟ್ಟಿರುತ್ತಾರೆ. ಇವರಿಗೆ ನಮ್ಮ ಕೃತಜ್ವತಾಪೂರ್ವಕವಾದ ವಂದನೆಗಳು. 

ನ್ನೂ “ಅನೇಕ ರೀತಿಯಲ್ಲಿ ಈ “ಕಾರ್ಯಕೆ ಸಹಾಯ ಮಾಡಿರುವ 

ಎಮಾನಿಗಳಿಗೆ ಸಂಘವು ಯಣಿಯಾಗಿದೆ. ಮ ಬೃಂದಾವನ ಪ್ರಿಂಟರ್ಸ್‌ 

ಪಜ್ಲಿಷರ್‌ ಸಂಸ್ಥೆಯವರು ಅಂದವಾಗಿ ಗಂಥದ ಮುದ್ರಣವನ್ನು 
ಮಾಡಿಕೊಟ್ಟು ಉಪಕಾರ" ಮಾಡಿರುತ್ತಾರೆ. ಇವರಿಗೆ ನಮ್ಮ ವಂದನೆಗಳು. 
ಮ W.Q. “ಜಡ್ಜ್‌ ಪೆಸಿನವರು ಈ ಗಂಥಕ್ಕೆ ಬೇಕಾದ ಫೋಟೋಗಳನ್ನು 
ಸಕಾಲದಲ್ಲಿ ಅಂದವಾಗಿ ಮುದಸಿ ಕಟ್ಟಿರುತ್ತಾರೆ. ಇವರಿಗೆ ನಮ್ಮ ವಂದನೆಗಳನ್ನು 
ಅರ್ಪಿಸುತ್ತೇವೆ. 

ಈ ಗ್ರಂಥಕ್ಕೆ ಕನ್ನಡ ನಾಡಿನ ಜನತೆಯ ಪೇತ್ಸಾಹವು ಸಾಕಾದಷ್ಟು 
ದೊರೆಯುವುದೆಂದು ನಂಬಿದ್ದೇವೆ. ಮುಂದೆ ಬಾಲಕಾಂಡದಿರಿದ ಕೊನೆಯವರೆಗೆ 
ರಾಮಾಯಣ ಗಂಥವನ್ನು ಸಂಪೂರ್ಣವಾಗಿ ಪ್ರಕಟಿಸಬೇಕೆಂಬ ಅಪೇಕ್ಷೆಯಿದೆ. 
ಶ್ರೀರಾಮಾನುಗಹದಿಂದ ದ ಕಾರ್ಯವು ನೆರವೇರುವಂತಾಗಲೆನು ವುದೇ ನಮ್ಮ 
ಹಾರೈಕೆ. 


ಸ್‌.ಎನ್‌.ಮೂರ್ತಿ ಹೆಚ್‌.ಎಸ್‌. ಕೃಷ್ಣಸ್ವಾಮಿ 
ಕಾರ್ಯದರ್ಶಿ ಅಧ್ಯಕ್ಷ 


ಶ್ರೀ ರಾಮಮಂದಿರ, ಶ್ರೀನರಸಿಂಹರಾಜ ಕಾಲೋನಿ ಅಸೋಸಿಯೇಷನ್‌ (ರಿ.) 
ಬೆ೦ಗಳೂರು ೨೫-೧೨-೨೯೬೪ 


ಹನ್ನೊಂದನೆಯ ಮುದ್ರಣಕ್ಕೆ ಮುನ್ನ... 


ಆಂಜನೇಯ ಮತಿಪಾಟಲಾಲನ೦ ಕಾ೦ಚಸೀಯ ಕಮನಾದ್ರಿ ವಿಗ್ರಹಂ. 
ಪಾರಿಜಾತ ತರುಮೂಲವಾಸಿನ೦ ಮಾರುತಿ೦ ನಮಿತ ರಾಕ್ಷಸಾ೦ತಕ೦ 


ಹೆಸರೇ ಸೂಚಿಸುವಂತೆ ರಾಮಾಯಣ ಮಹಾಕಾವ್ಯದ ಸುಂದರಕಾಂಡವು ಕಥಾ 
ಸಂಧರ್ಭದಿಂದ ಅತ್ಯು೦ತ ಸೌಂದರ್ಯಕರವಾಗಿರುತ್ತದೆ. ಈ ಗ್ರ೦ಥದ ಮುನ್ನುಡಿಯಲ್ಲಿ 
ಪೂಜ್ಯ ಡಾ. ಡಿ. ವಿ. ಗು೦ಡಪ್ಪನವರು ಅಂತರ್‌ ಸೌಂದರ್ಯ ಮತ್ತು ಬಾಹ್ಯ: ಸೌಂದರ್ಯದ 
ಬಗ್ಗೆ ಅರ್ಥಪೂರ್ಣವಾಗಿ ವಿವರಿಸುತ್ತಾರೆ. 


ಆ೦ಜನೇಯನೇ ಸುಂದರಕಾಂಡದ ಪ್ರಧಾನವ್ಯಕ್ತಿ. ಈ ಕಾಂಡವನ್ನು ಹನುಮತ್ಕ್ಥಾ೦ಡ 
ಎಂದು ಹೇಳದರೂ ಪ್ರಸ್ತುತವೇ ಇರುತ್ತದೆ. 


ರಾಮಾಯಣದ ಜನಪ್ರಿಯತೆಯು ಭಾರತಕ್ಕಪ್ಸೇ ಸೀಮಿತವಲ್ಲ. ಅದು 
ವಿಶ್ವವ್ಯಾಪಿಯಾದುದು. ಜಗತ್ತಿನ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ರಾಮಾಯಣ 
ಮುದ್ರಣಗೊಂಡಿದೆ. ಆಗ್ನೇಯ ಏಷ್ಟಾದಲ್ಲಯಂತೂ ಕಥಾನಕ-ಚಿತ್ರ-ರೂಪಕ-ನಾಟಕ- 
ಪುರಾತನ ಶಿಲ್ಪಗಳಲ್ಲ ರಾಮಾಯಣವು ಪಡೆದಿರುವ ಸ್ಥಾನ ತು೦ಬಾ ಪ್ರಮುಖವಾದುದು. 


ನಮ್ಮ ಈ ಕಾರ್ಯಕ್ಕೆ ಮುಖ್ಯ ಪ್ರೇರಕರು ದಿ! ಪೂಜ್ಯ ಡಿ.ವಿ.ಜ. ಯವರು ವಾಲ್ಕೀಕಿ 
ರಾಮಾಯಣದ ಕನ್ನಡ ಅನುವಾದವನ್ನು ಪ್ರಕಟಸುವುದು ಸ್ತುತ್ಯವೂ. ಅಗತ್ಯವೂ ಆದ 
ಕೆಲಸವೆಂದು ಪ್ರೇರಣೆ ನೀಡಿದ ಅವರು ಅನುವಾದ ಕಾರ್ಯಕ್ಷೆ ವಿದ್ವಾನ್‌ 
ರಂಗನಾಥಶರ್ಮರ ಹೆಸರನ್ನೂ ಸೂಚಿಸಿದರು. ಹಾಗೂ ಈ ಗ್ರಂಥಕ್ಕೆ ಅಮೂಲ್ಯವಾದ 
ಮುನ್ನುಡಿಯನ್ನು ಬರೆದುಕೊಟ್ಟು ಉಪಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಅನಂತ 
ವಂದನೆಗಳು. 


ಶ್ರೀ ಮದ್ದಾಲ್ಕೀಕಿ ರಾಮಾಯಣವನ್ನು ಅನುವಾದ ಸಹಿತ ಪ್ರಕಟಸಿದಾಗ ಪ್ರತಿಯೊಂದು 
ಕಾ೦ಡಕ್ಕೂ ದಿ॥ ಪೂಜ್ಯ ಡಿ.ವಿ.ಜಿ.ಯವರ ಅನುಭವೀ-ಅಧ್ಯಯನ ಪೂರ್ಣ-ಸಾರಭೂತ 
ಮುನ್ನಡಿಯನ್ನು ಪಡೆಯುವ ಭಾಗ್ಯ ನಮ್ಮದಾಗಿತ್ತು. ಆ ಮುನ್ನಡಿಗಳು ಎಷ್ಟು ಮಟ್ಟಗೆ 
ಗ್ರಂಥದ ತೂಕವನ್ನು ಹೆಚ್ಚಿಸಿ ಜನಪ್ರಿಯತೆ ತಂದು ಕೊಟ್ಟವೆಯೆ೦ಬುದು ಓದುಗರಿಗೆ ತಿಳದೇ 
ಇದೆ. ಆ ಮಹಾದಿಗ್ಗಜ ಡಿ.ವಿ.ಜಿ.ಯವರ ಪೂರ್ಣ ವಿಶ್ವಾಸಪಾತ್ರರಾದ 
ಶ್ರೀ ರಂಗನಾಥಶರ್ಮರು ನಿಜಕ್ಕೂ ಸ್ತುತ್ಯಾರ್ಹರು. 


ಕೇವಲ ಮುನ್ನುಡಿಗಳನ್ನೊಳಗೊ೦ಡ ಒ೦ದು ಪುಸ್ತಕವನ್ನು ಸಹ ಪ್ರಕಟಸಲಾಗಿದೆ. 


ಸುಂದರಕಾಂಡವು ಈವರೆಗೆ 30,೦೦೦ ಕ್ಲೂ ಹೆಚ್ಚು ಪ್ರತಿಗಳು ಖರ್ಚಾಗಿದ್ದು ಇದರ 
ಜನಪ್ರಿಯತೆಗೆ ಸಾಕ್ಷಿಯಾಗಿರುತ್ತದೆ. 


ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಶ್ರೀ ವೆಂಕಟೇಶ್ವರ ಪ್ರಿ೦ಟರ್ಸ್‌ ಪ್ರೈ. ಅ. ಇವರಿಗೆ 
ಟ್ರಸ್ಟ್‌ ಅಭಾರಿಯಾಗಿರುತ್ತದೆ. ಹಾಗೂ ಪ್ರಕಟಣೆಯಲ್ಲ ಸಹಕರಿಸಿದ ಟ್ರಸ್ಟ್‌ನ 
ಪದಾಧಿಕಾರಿಗಳಗೂ ಮತ್ತು ರಾಮಮಂದಿರದ ಸಿಬ್ಬ೦ದಿಗೂ ವ೦ದನೆಗಳು. 


ಬೆ೦ಗಳೂರು ಶ್ರೀರಾಮಂದಿರಂ ಟ್ರಸ್ಟ್‌ 
ದಿನಾಂಕ : ನವೆಂಬರ್‌ 2೦15 ನರಸಿಂಹರಾಜಕಾಲೋನಿ, ಬೆ೦ಗಳೂರು 


ಮುನ್ನುಡಿ 
ಶ್ರೀರಾಮಾಯಣಮೇರುರ್ಹಿ ಧರ್ಮರತ್‌ೌಘಸುಂದರಃ | 
£ ಸುಂದರಸ್ತೋ5 ಯಮಂಜನಾನಂದನೋತವಃ ॥ 
ಸಂದರ್ಭ ಸಾಂದರ್ಯ 

ಸುಂದರಕಾಂಡವು ಕಥಾಸಂದರ್ಭದಿಂದ ಸುಂದರ. 

ಪರಮಸುಂದರರಾದ ರಾಮಸೀತೆಯರು ವಿಯೋಗದುಃಖದಲ್ಲಿದ್ದಾಗ 
ಪರಸ್ಪರ ಪ್ರಿಯವಾರ್ತಾ ಸಂಧಾನದಿಂದ ಅವರಿಗೆ ಮಾನಸಿಕಸಮಾಗಮವಾದದ್ದು 
ಇಲ್ಲಿಯ ಕಥೆ. ಆ ಸುಂದರಸಂಧಾನಕ್ಕೆ ಸಾಧನಭೂತನಾದವನು 
ಆಂಜನೇಯಸ್ವಾಮಿ. ಆತನ ಸೌಂದರ್ಯದಾತ್ಯವೂ ದೌತ್ಯಸೌಂದರ್ಯವೂ 
ಇಲ್ಲಿಯ ವಸು, 

ಸೌಂದರ್ಯವು ಒಂದು ರುಚಿಶಕ್ಕಿ ಒಂದಾನೊಂದು ವಸುವನ್ನು ಅಥವಾ 
ಸಂಗತಿಯನ್ನು ನಾವು ಕಂಡಾಗ ಅಥವಾ ನೆನಸಿಕೊಂಡಾಗ ಅದರ ಯಾವ 

ನಮ್ಮ ಮನಸನ್ನು ಮೃದುಮಾಡಿ ತನ್ನ ಕಡೆಗೆ ಸೆಳೆದುಕೊಂಡು 
ಮಾಡಿಕೊಳ್ಳುತದೆಯೋ--ಯಾವ ರಸಕಾಂತಿಯ ಕಾರಣದಿಂದ ನಮ್ಮ 

ಎ ಆ ಪದಾರ್ಥದಿಂದ ಹಿಂತಿರುಗದೆ ಅದರಲ್ಲಿ ತಾನು 
ಸೇರಿಕೊಳ್ಳಲಿಚ್ಛಿಸುತದೆಯೋ-- ಆ ರುಚಿಗುಣವೇ ಅದರ ಸೌಂದರ್ಯ. 

ನಾನಾ ಸೌಂದರ್ಯಗಳ ಸಮ್ಮೇಳನಸ್ಥಾನ ಸುಂದರಕಾಂಡ. 

ರಾಮಾಯಣದಲ್ಲಿ ಗ್ರಂಥಿಸ್ಥಾನಗಳು ಮೂರು. 

(೧) ಮೊದಲನೆಯದು ' ಅಯೋಧ್ಯಾಕಾಂಡದ್ದು ರಾಮಾವತಾರ 
ಕಾಲದಿಂದ ಸಹಜವಾಗಿ ಸರಳವಾಗಿ ಸಾಗಿಬಂದ ಕಥಾತಂತುವಿಗೆ ಅಲ್ಲಿ ಕೈಕೇಯಿ 
ಕೈಹಾಕಿ ಗಂಟಿಕ್ಕಿ, ಅದು ನಿರೀಕ್ಷಿತವಾಗಿದ್ದಂತೆ ಸಾಗಗೊಡದೆ ಅದನ್ನು ಬೇರೆ ಕಡೆಗೆ 
ತಿರುಗಿಸುತಾಳೆ. ಈ ಘಟನೆ ಸುಂದರವಲ್ಲ ಅಸುಂದರ, ವಿಷಾದಕರ. 

(೨) ಎರಡನೆಯ ಗ್ರಂಥಿ ಅರಣ್ಯಕಾಂಡದ್ದು ಇಲ್ಲಿ ಕಥಾತಂತುವು 
ನೈಜಕ್ರಮದಲ್ಲಿ ಸಾಗದಂತೆ ಅಡ್ಡಿಹಾಕಿ ಅದನ್ನು ಬೇರೆಕಡೆಗೆ ತಿರುಗಿಸಿದವನು 
ರಾವಣಾಸುರ. ಅವನು ಹಾಗೆ ಮಾಡದೆ ಹೋಗಿದ್ದಿದ್ದರೆ ಸೀತಾರಾಮರು 


VI 
ಹದಿನಾಲ್ಕು ವರ್ಷಗಳ ವನವಾಸವನು ನಿರೀಕಿಸಿಕೊಂಡಿದಂತೆ ನಿರುಪಾಧಿಕವಾಗಿ 
ಮುಗಿಸಿ ಅಯೋಧ್ಯೆಗೆ ಹಿಂತಿರುಗ 
ಸುಂದರವಲ್ಲ ಅಸುಂದರ, ಅಮಂಗಲ. 


L 
C೦ 
1 
ತ್ರಿ 
ಗ 

ಲೆ 
(೪ 
ಶ್ರ 
GL 
2 
1 
ತ್‌ 
ಲಿ 
(91, 


CF 
೩) ಮೂರನೆಯ ಗಂಧಿ ಸುಂದರಕಾಂಡದ್ದು ಅನ್ಯೋನ್ಯವಿರಹಿತರಾಗಿ, 
ಅನ್ಫೋಷನ್ಯಚಿಂತಾಕ್ರಾಂತರಾಗಿ, ಅನ್ಯೋನ್ಯ ಅಜ್ಜಾತವಾಸಿಗಳಾಗಿದ್ದ ಸೀತಾರಾಮ 
ರಿಗೆ ಅನ್ಯೋನ್ಯ ಪ್ರಿಯವಾರ್ತೆಯಿಂದ ಮಾನಸಿಕ ಸಮಾಗಮವನ್ನುಂಟುಮಾಡಿ 
ಸಾಕ್ಟಾತಮಾಗಮಕ್ಕೆ ದಾರಿತೋರಿದ ಮಹಾನುಭಾವ ಹನುಮಂತ. ಈ ಸಂಘಟನೆ 


ಪರಮಸುಂದರವಾದದ್ದು 


ಆದದು 
| 


ಆಂಜನೇಯನಿಗಿದ್ದ ಕೆಲಸ ಸುಲಭವಾದದ್ದೆ? ಅದು ಅಸಾಧ್ಯವೆನಿಸುವ 
ಮಟ್ಟಿಗೆ ಕಪ್ಪವಾಗಿತ್ತು ತನ್ನ ಕಾರ್ಯಕ್ಕೆ ಬಂದ ವಿಘ್ನಗಳಿಂದ ಆಂಜನೇಯನು 
ಎದೆಗುಂದಿ ಹಿಂತಿರುಗಿದ್ದಿದ್ದರೆ ರಾಮಲಕ್ಷ್ಮಣರ ಶೌರ್ಯ ಪ್ರತಾಪಗಳು 
ಸಾರ್ಥಕಪಡಿಸಲು ಅವಕಾಶವೆಲ್ಲಿರುತಿತ್ತು? ಆಂಜನೇಯಮೂರ್ತಿಯ 
ಸ್ಟೈರ್ಯ ವಿಕ್ರಮಗಳಿಂದ ರಾಮಾವತಾರಕಾರ್ಯವು ಸಂಪೂರ್ಣವಾಗುವು 
ದಾಯಿತು. ಲಂಕಾಪಟ್ಟಣದ ಕೋಟಿಯನ್ನು ಮೊದಲು ಭೇದಿಸಿದವನು 
ಹನುಮಂತ. ಯುದ್ಧಕಾಂಡದ ವಿಜಯಕ್ಕೆ ದಾರಿತೋರಿದ್ದು ಸುಂದರಕಾಂಡ 
ದಲ್ಲಿಯ ಸೌಂದರ್ಯ. 

ಇದನ್ನು ಹನುಮತ್ಕಾಂಡವೆಂದೇ ಕರೆಯಬಹುದಾಗಿತಲ್ಲ!--ಎಂದರೆ, 
ಅಲ್ಲ ಅದಾಗಲಾರದು. ಏಕೆಂದರೆ ಅದು ಹನುಮಂತನ ಸ್ವಭಾವಕ್ಕೆ ಒಪದು. ಆತ 
ತನ್ನ ಸ್ನಾನ ಯಾವುದೆಂಬುದನ್ನು ತಾನೇ ಗೊತುಮಾಡಿಕೊಂಡಿದ್ದವನು. ತನ್ನ 
ಸ್ವಾಮಿಯೂಡನೆ ತಾನು ಸಮಾನಸ್ವಿಂಧನಾಗಿ ಕುಳ್ಳಿರಲು ಸಮೃತಿಸಿಯಾನೆ 9 
ಸ್ವಾಮಿಯ ಉನ್ನತಿಯ ಅಂಗೀಕಾರವೂ ತನ್ನ ನೃಚ್ಕದ ಅಂಗೀಕಾರವೂ 
ಆಂಜನೇಯನ ಅಂತರಂಗಸೌಂದರ್ಯದ ನೈಜಾಂಶಗಳು. ಸ್ವಾಮಿಯ 
ಸ್ವಾಮಿತ್ವದ ಅಂಗೀಕಾರವೇ ದಾಸನಿಗೆ ದಾಸ್ಯದಿಂದ ಉದ್ದಾರಸಾಧನ. 

ಒಂದು ಕಥೆಯುಂಟು. ಒಬ್ಬಾನೊಬ್ಬ ಮನುಷ್ಯ ಬಹುಕಾಲ ಹೊಟ್ಟೆ 
ನೋವಿನಿಂದ ನರಳುತ್ತಿದ್ದ ಅವನಿಗೆ ಒಂದು ದಿನ ಒಬ್ಬ ವೈದ್ಯ ಕೊಟ್ಟ ಔಷಧದ 
ಪ್ರಭಾವದಿಂದ ಜಠರಶುದ್ದಿಯಾಗಿ ನೋವಿಳಿಯಿತು. ಆಗ ಅವನು 


Vii 

ಕೃತಜ್ಞತೆಯಿಂದ “ಉಸಪು! ರಾಮರಾಮ!” ಎಂದು ದೇವರನ್ನು ನೆನೆದ. 
ಕೂಡಲೆ "ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ 
ಕೃತಮಸಕಾಂಜಲಿಮ್‌''---ಆಂಜನೇಯ ಕಾಣಿಸಿಕೊಂಡು, ಆ ಮನುಷ್ಯನ ಕೆನ್ನೆಗೆ 
ಕೈ. ಅಪಳಿಸಿದ ಆ ಮನುಷ್ಯನಿಗೆ ನೋವಾಗಲಿಲ್ಲ ಹನುಮಂತನು 
ಆಶ್ಚರ್ಯಗೊಂಡು ಸಂದರ್ಭವೇನಿರಬಹುದೆಂದು ತಿಳಿಯಲು ರಾಮ 
ಸನ್ನಿಧಾನಕ್ಕೆ ಹೋದ. ಅಲ್ಲಿ ಸ್ನಾಮಿ ತನ್ನ ಕೆನ್ನೆಯಮೇಲೆ ಕೈಯಿಟುಕೊಂಡು 
ಕುಳಿತಿದ್ದ 

ಹನುಮಂತ : ನನ್ನ ಸ್ವಾಮಿಗೆ ಏನಾಯಿತು 9 ಕೆನ್ನೆಯಮೇಲೆ ಗಾಯವೆ 9 
ಹುಣ್ಣೆ ೧ 

ರಾಮ : ನೀನು ಕೊಟ್ಟಪೆಟ್ಟು 

ಹನುಮಂತ : ನಾನು ಸ್ವಾಮಿಯನ್ನು ಹೊಡೆದೆನೆ ? ಅಂಥ ಪಾಪಿಯೆ ? 

ರಾಮ : ಈಗ ನೀನು ನನ್ನ ಹೆಸರು ನೆನೆದವನನ್ನು ಹೊಡೆಯಲಿಲ್ಲವೆ ? 

ಹನುಮಂತ : ಅಯ್ಯೋ! ಅವನು ಅಶುದ್ಧಸ್ಥಳದಲ್ಲಿದ್ದಾಗ ನನ್ನ ಸ್ವಾಮಿಯ 
ಪವಿತ್ರನಾಮವನ್ನು ಉಚ್ಚರಿಸಬಹುದೆ ೧ 

ರಾಮ : ಆ ಹೆಸರು ಪವಿತ್ರವಾಗಿದ್ದರೆ ಅದು ಎಲ್ಲ ಅಶುದ್ಧಿಗಳನ್ನೂ 
ಶುದ್ಧಪಡಿಸಲಾರದೆ? 

ಹನುಮಂತ : ಅಯ್ಯೋ ನಾನು ಕಪಿಯಲ್ಲವೆ? ಕಪಿಬುದ್ದಿ ಆ ಕ್ಷಣ 
ಪ್ರಬಲಿಸಿತು. 

ರಾಮನು ನಕ್ಸನಂತೆ. ಹನುಮಂತನು ಅದರಲ್ಲಿ ಸೇರಿಕೊಂಡನಂತೆ. 

ಇದು ಹನುಮಂತನ ಭಕ್ಕಿ ಎಷ್ಟು ಆಳವಾದದ್ದು ಎಷ್ಟು ಗಾಢವಾದದ್ದು 
ಎಂದು ತೋರಿಸುತದೆ. ಇಂಥವನು, ಸುಂದರಕಾಂಡವನ್ನು ವಾಲ್ಮೀಕಿಗಳು 
ಹನುಮತ್ಕಾಂಡವೆಂದು ಕರೆದಿದ್ದರೆ ಅವರನ್ನು ಸುಮ್ಮನೆ ಬಿಡುತಿದ್ದನೆ ೧ ಅದನ್ನು 
ಬಲ್ಲ ಜಾಗರೂಕರು ವಾಲ್ನೀಕಿಮಹರ್ಷಿಗಳು. ಕಾವ್ಯದ ಈ ಭಾಗವನ್ನು 
ನಾಯಕಾಂಕಿತ ಮಾಡುವುದಕ್ಕಿಂತ ಸಂದರ್ಭಾಂಕಿತ ಮಾಡುವುದು ಲೇಸೆಂದು 
ಅವರಿಗನ್ನಿಸಿರಬೇಕು. 


Vill 
ವೃಕ್ತಿಸ ಸೌಂದರ್ಯ 

ಆದರೆ ಆಂಜನೇಯನ ವ್ಯಕಿಸೌಂದರ್ಯವು ವಾಲ್ಮೀಕಿಗಳ ದೃಷ್ಟಿ 
ಯಲ್ಲಿರಲೇ ಇಲ್ಲವೆಂದು ನಾವು ವಾದಿಸಬೇಕಾದದ್ದಿಲ್ಲ ವ್ಯಕಿಯು ಅವರ 
ಗಣನೆಯಲ್ಲಿ ಮುಖ್ಯವಾಗಲ್ಲದಿದ್ದರೂ ಗೌಣವಾಗಿ ಇದ್ದಿರಬಹುದು. 

ಸೌಂದರ್ಯವು ದ್ವಿವಿಧವಪ್ಪೆ? ಬಹಿರಂಗದ್ದೊಂದು, ಅಂತರಂಗದ್ದೊಂದು. 
ಆಂಜನೇಯನ ಬಹಿರಾಕಾರದಲ್ಲಿ ಅದು ಇರಲಿಲ್ಲವನ್ನಲಾಗದು. 

ಕಾಂಚನಾದಿ ಕಮನೀಯವಿಗ್ರಹಮ್‌ ॥ 

--ಎಂದು ಆತನನ್ನು ವರ್ಣಿಸಿದ್ದಾರೆ. ಆತನು ಕಾಮರೂಪಿ; ತನ್ನಿಚ್ಚೆಯಂತೆ 
ಅಣುವಾಗಬಲ್ಲವನು, ಬೃಹತಾಗಬಲ್ಲವನು; ಸೌಮ್ಯತಾಳಬಲ್ಲವನು; ಘೋರ 
ತಾಳಬಲ್ಲವನು. ಅವನಿಗೆ ಸುಂದರಕಾಂಡವು ದುರ್ಲಭವಾಗಿರಲಿಲ್ಲ 

ಆದರೆ ""ಪುಂಸಾಂ ಮೋಹನರೂಪಾಯ'' ಎನ್ನಿಸಿಕೊಂಡ ಇನಾಮನ 
ಪಕ್ಕದಲ್ಲಿ ಹನುಮಂತನ ರೂಪಾತಿಶಯದ ಪ್ರಶಂಸೆ ಯುಕವೆನಿಸರ 

ಹನುಮಂತನ ಬಲಪರಾಕ್ರಮಗಳ ವಿಷಯದಲ್ಲಿ ಪ್ರಶಂಸೆ 
ನ್ಯಾಯವಾದದ್ದೇ. 

ಮನೋಜವಂ ಮಾರುತತುಲ್ಕವೇಗಮ್‌ | 

ಈ ವೀರಸಂಪತು ಮಹತರವೇ ಆದರೂ ಅದಕ್ಕಿಂತ ಪ್ರಶಂಸನೀಯ 

ವಾದದ್ದು ಆಂಜನೇಯನ ಅಂತರಂಗಸಂಪತು, 
ಜಿತೇಂದ್ರಿ ಯಂ ಬುದ್ಧಿಮತಾಂ : ವರಿಷ್ಠಮ್‌ || 

ಜಿತೇಂದ್ರಿಯತವೇ ಆತ್ಮಸಂಯಮ ಆತ್ಮ: ಸಂಯಮವೆಂದರೆ ತನ್ನನ್ನು 
ತಾನು ಹತೋಟಿಯಲಿರಿಸಿಕೊಂಡಿರುವುದು: ತನ್ನ ಮನಸ ಸ್ವೇಚ್ಛೆಗೆ 
ಹೋಗದಂತೆ ಹದ್ದಿನಲ್ಲಿಡುವುದು. ಈ ಗುಣವು `ಮಾರುತಿಯಲ್ಲಿ ಎರಡು 
ರೂಪಗಳಲ್ಲಿ ಫಲಿಸಿತು ; 

(೧) ಕರ್ತವ್ಯ ಕನಿಷ್ಠ 

(೨) ಯುಕಾಯುಕ್ತವಿವೇಕಕ್ಕೆ ಅವಶ್ಯವಾದ ಸಮಚಿತತೆ. 

ಯಾರು ಇಂದ್ರಿಯಪರವಶನೋ ಅವನಿಗೆ ಚಿತ್ರೆಕಾಗ್ರತೆ ಸಾಧ್ಯವಾಗದು, 
ವಿಮರ್ಶನವಿಶದತೆಯೂ ಸಾಧ್ಯವಾಗದು. ಈ ಎರಡೂ ಆಂಜನೇಯನ 
ಅಂತರಂಗ ಸಂಪತಿನ ಮುಖ್ಯಾಂಶಗಳು. ಇವೆರಡರ ಜೊತೆಗೆ ಸೇರಿದ್ದ 


IX 


ಮತೊಂದು ಮಹಾಗುಣವು ಔಚಿತ್ಯಪರಿಜ್ಞಾನ. ಇದು ಸಂದರ್ಭದ ಆಳವಾದ 
ವಿಮರ್ಶನೆಯಿಲ್ಲದೆ ಬರತಕ್ಕದ್ದಲ್ಲ ಈ ಔಚಿತ್ಯವಿವೇಕವು ಆಂಜನೇಯ 
ಮೂರ್ತಿಯ ವಾಕ್ಚಕಾರದಲ್ಲಿಯೂ ಆಕಾರಭಂಗಿಯಲ್ಲಿಯೂ ಎಲ್ಲೆಡೆಯೂ 
ಎದ್ದು ಕಾಣುತದೆ. ಇದು ಭಾವಸೌಂದರ್ಯ. 


ಅಂತಸ ಂದರ್ಯ ಬಹಿಸ್‌ೌ ೦ದರ್ಯಗಳು 

ಸೌಂದರ್ಯಭೂಯಿಷ್ಯವಾದ ತನ್ನ ಕಾವೃಪ್ರಪಂಚದಲ್ಲಿ ವಾಲೀಕಿಯು 
ಸೌಂದರ್ಯದ್‌ತೃಕ್ಕಾಗಿ ಮನುಷ್ಯನನ್ನು ಬಿಟ್ಟು ಕಪಿಯನ್ನಾರಿಸಿಕೊಂಡದ್ದೇಕೆ ೧ 
ಆತನಿಗೆ ಮನುಷ್ಯಜಾತಿಯಲ್ಲಿ ಅಷ್ಟು ಅಸಹನೆಯೇ ? ಇದು ಸೋಜಿಗದ ಪ್ರಶ್ನೆ 

ಈಗ ಕಥಾಸಂದರ್ಭವನ್ನು ಜ್ಞಾಪಕಕ್ಕೆ ತಂದುಕೊಳ್ಳೋಣ. 

ಇದು ಸೀತಾನ್ವೇಷಣದ ಪ್ರಕರಣ. ಆ ಅನ್ವೇಷಣೆ ನಾಲ್ಕು ದಿಕ್ಕು 
ಗಳಲ್ಲಿಯೂ ನಾನಾ ವಿದಿಕ್ಕುಗಳಲ್ಲಿಯೂ ನಡೆಯಬೇಕಾಗಿತ್ತು, ದಕ್ಷಿಣಪ್ರಾ ತದಲ್ಲಿ 
ಅನ್ಲೇಷಣ ಮಾಡುವವರು ಸಮುದ ದ್ರವನ್ನು ದಾಟಬೇಕಾದದ್ದು ಅನಿವಾರ್ಯ 
ವಾಗಿತ್ತು ಹೀಗೆ ಅವಶ್ಯಕರ್ತವ್ಯವಾದ ಸಮುದ್ರಲಂಘನ ಕಾರ್ಯಕ್ಕೆ ಅರ್ಹವಾದ 
ಪ್ರಾಣಿ ಯಾವುದು ೧ ಮನುಷ್ಯನಂತೂ ಅಲ್ಲ 


ಶ್ರೀರಾಮನು ಮಹಾವಿಷ್ಟುವಲ್ಲವೆ 7 ಆತನು ಆಂಜನೇಯನಿಗಿಂತ ಹೆಚ್ಚು 
ಪರಾಕ್ರಮಿಯಲ್ಲವೆ ? ಆತನು ತಾನೇ ಸಾಗರೋಲ್ಲಂಘನ ಮಾಡಲು 
ಆಗುತಿರಲಿಲ್ಲವೆ ೧ 

ಇಂಥ ಪ್ರಶ್ನೆಗಳು ಸಂಪೂರ್ಣವಾಗಿ ಅಸಂಗತಗಳು. ಮಹಾವಿಷ್ಣುವು 
ರಾವಣಾಸುರನು. ಹುಟ್ಟದಂತೆಯೇ ಮಾಡಬಹುದಾಗಿತ್ತು ಸೀತೆ ಎಲ್ಲಿದ್ದಾಳೆಂದು 
ಆ ಸರ್ವಜ್ಞನು ಯಾವ ಅನ್ನೇಷಣೆಯೂ ಇಲ್ಲದೆಯೇ ಕಂಡುಕೊಳ್ಳಬಹು 
ದಾಗಿತು, ಇಂಥ ಬಹುದುಬಾರದುಗಳು ಇಲ್ಲಿ ಯುಕವಾಗಲಾರವು. ಇಲ್ಲಿಯದು 
ಒಂದು ಮಾನವಕಥಾಪ್ರಸಂಗ. ದೈವಿಕವನ್ನು ಕೂಡಿದಮಟ್ಟಿಗೂ ದೂರವಿಟ್ಟು 
ಮಾನವಸ್ವಭಾವವನ್ನು ಹೊರಕ್ಕೆ ತರಬೇಕೆಂಬುದು ಕವಿಯ ಆಶಯ. 
ಮಾನುಷ್ಯವೇ ಎಲ್ಲಿಯಾದರೂ ಕಾವ್ಯವಸ್ತು ಕಾವ್ಯದಲ್ಲಿ ಮಾನುಷವು ಮುಖ್ಯ, 
ದೈವವು ಪ್ರಾಸಂಗಿಕ. 


X 


ಪ್ರಕೃತದಲ್ಲಿ ಮನುಷ್ಯನನ್ನು ಬಿಟಮೇಲೆ ಸಮುದ್ರವನ್ನು ದಾಟಬಲ್ಲವು 
ಸಿಂಹ, ಗಜ, ವ್ಯಾಘ್ರ ಮೊದಲಾದ ಮೃಗಪ್ರಾಣಿಗಳಾಗಲಿ ಸರ್ಪ ಮೊದಲಾದ 
ಸರೀಸ್ಫಪಗಳಾಗಲಿ ಅಲ್ಲ ಶುಕಪಿಕಾದಿ ಪಕ್ಷಿಗಳೂ ಮಶಕ ಕೀಟಗಳೂ 
ಹಾರಬಲ್ಲವಾದರೂ ಅವುಗಳ ಸಂಚಾರಪ್ರದೇಶವು ಬಹು ಮಿತವಾದದ್ದು 
ಮಹಾಸಮುದ್ರವನ್ನು ಹಾರುವ ಶಕ್ತಿ ಅವಕ್ಕೆ ಇಲ್ಲ ಹೀಗೆ ಮನುಷ್ಯನಿಗೆ ತಿಳಿದಿರುವ 
ಪ್ರಾಣಿವರ್ಗದಲ್ಲಿ ಹಾರುವ ಸಾಮರ್ಥ್ಯಕ್ಟೇ ಪ್ರಸಿದ್ಧವಾದದ್ದು ವಾನರವೊಂದೇ. 
ಆದದ್ದರಿಂದಲೇ ಅದಕ್ಕೆ ಪವಗ, ಪುವಂಗ, ಪ್ರವಂಗಮ ಇತ್ಯಾದಿ ಲಂಘನ 
ಸಾಮರ್ಥ್ಯಸೂಚಕಗಳಾದ ಹೆಸರುಗಳು. ಈ ಕಾರಣದಿಂದ ವಾಲ್ದೀಕಿಗಳು 
ಸೃಷ್ಠಿಯಲ್ಲೆಲ್ಲ ವಾನರಜಾತಿಯನ್ನು ತಮ್ಮ ಸಂದರ್ಭಕ್ಕಾಗಿ ಆರಿಸಿಕೊಂಡಿರಬೇಕು. 


ಹೀಗೆ ಕಥೆಗೆ ಕಪಿಪ್ರಸಾವವು ನಿರ್ಬಂಧವಾಗಿ ಒದಗಿಬಂದ ಬಳಿಕ ಅದನ್ನು 
ಒಂದು ಸುಂದರ ಪ್ರಕರಣಕ್ಕೆ ಜೋಡಿಸುವುದರಲ್ಲಿ ವಾಲ್ದೀಕಿಗಳಿಗೆ ಅನ್‌ೌಚಿತ್ಯದ 
ಶಂಕೆ ತೋರಿದ್ದಿರಬಹುದೆ ? ಸಾಮಾನ್ಯಜನಕ್ಕೆ ಅಂಥ ಶಂಕೆ ತೋರುತದೆ. 
ಸೂಗಸಾದ ಔತಣದ ಊಟ ಬಡಿಸಲಿಕ್ಕೆ ಸೂಟುಸೊಟ್ಟೂ ಕೊಳಕುಕೊಳಕೂ 
ಆದ ಪರಿಚಾರಕನೆ ? ಪ್ರಣಯಪತ್ರವನ್ನು ಬರೆಯುವುದಕ್ಕೆ ಒರಟಾದ ಕರಡು 
ಕಾಗದವೆ ? ನಳದಮಯಂತಿಯರಿಗೆ ಪರಸರ ವಾರ್ತಾವಾಹಿಗಳು ಕೆಟ್ಟ 
ಕುರೂಪಿಗಳಲ್ಲ ಸುಂದರವಾದ ಹಂಸೆಗಳು. ಕಪಿಯನ್ನು ನೋಡಿ ಸೀತಾದೇವಿ 
ಭಯಭ್ರಾಂತಳಾದಾಳೆಂದು ಶ್ರೀರಾಮನು ಶಂಕೆಪಡುವುದು ಅಸಹಜವಲ್ಲ ಆಕೆ 
ಭಯಪಟಳೆಂದು ರಾಮಾಯಣದಲ್ಲಿಯೇ ಇದೆ. ಹೀಗೆ ವಾನರಾಕಾರದ 
ಅನುಚಿತತೆಯು ವಾಲ್ದೀಕಿಗಳ ಮನಸಿಗೆ ತೋರಿರಬೇಕೆಂದು ನಾವು ಭಾವಿಸಿ 
ದರೂ ಆ ಶಂಕೆಯನ್ನು ವಾಲ್ಮೀಕಿಗಳು ಬದಿಗಿರಿಸುವಂತೆ ಮಾಡುವ ಇನ್ನೊಂದು 
ಆಲೋಚನೆಯೂ ಅವರ ಮನಸಿನಲ್ಲಿ ಇದ್ದಿರಬೇಕೆಂದು ನಾವು ಭಾವಿಸಿಕೊಳ್ಳ 
ಬೇಕಾಗುತದೆ. ಆ ಆಲೋಚನೆಯ ಮುಖ್ಯಾಂಶಗಳು ಎರಡು : 


(೧) ನರಜಾತಿಯು ಯಾವ ಗುಣಗಳನ್ನು ಉತ್ಸಷವೆಂದು ಎಣಿಸಿ 
ಕೂಂಡಿದೆಯೋ ಆ ಗುಣಗಳು ವಾನರಜಾತಿಯಲ್ಲಿ ಅಸಂಭವವಲ್ಲ 
---ಎಂಬುದು ವಾಲ್ದೀಕಿಗಳ ಮೊದಲನೆಯ ಆಲೋಚನೆ. 


Xl 


(೨) ರೂಪ ಉತ್ಸಷವಲ್ಲದಿದ್ದರೂ ಗುಣ ಉತ್ಕೃಷ್ಟವಾಗಿರುವಲ್ಲಿ ನಾವು ಆ 
ಗುಣವನ್ನು ನೋಡಿದಷ್ಟೂ ಆ ಕುರೂಪವು ಅಳಿಸಿಹೋಗಿ 
ಇಲ್ಲವಾಗುತದೆ--ಎಂಬುದು ವಾಲ್ದೀಕಿಗಳ ಎರಡನೆಯ 
ಆಲೋಚನೆ. 


ಇದನ್ನೇ ಬೇರೆ ಮಾತುಗಳಲ್ಲಿ ಸಷಪಡಿಸಲು ಹೀಗೆ ಹೇಳಬಹುದು: 
ನೀತಿಯ ಗುಣವೂ ರೂಪದ ಗುಣವೂ ಒಂದಕ್ಕೊಂದು ಹೊಂದಿಕೊಳ್ಳದಿದ್ದರೂ 
ನೀತಿಗುಣವು ಪ್ರಬಲಿಸಿದಂತೆಲ್ಲ ರೂಪಗುಹದ ಗಣನೆ ಇಳಿದುಹೋಗುತದೆ. 
ರೂಪವನ್ನು ಮಾತ್ರ ನೋಡಿ ನೀತಿಯನ್ನು ನೋಡದೆ ಒಬ್ಬ ಹೆಣ್ಣನ್ನು ಮದುವೆ 
ಮಾಡಿಕೊಂಡವನಿಗೆ ಆ ರೂಪದ ಮೋಹ ಬಹುಕಾಲ ಉಳಿಯಲಾರದು. 
ಪೂರ್ವಕಾಲದಲ್ಲಿ ಗಂಡುಹೆಣ್ಣುಗಳು ಕಿರಿಯವರಾಗಿದ್ದಾಗಲೇ ಅವರ 
ತಾಯಿತಂದೆಯರು ಅವರಿಗೆ ಮದುವೆಮಾಡಿಸುತಿದ್ದರು. ಆ ವಧೂವರರು 
ರೂಪಕ್ಕಾಗಿ ಮೋಹಬಿದ್ದವರೂ ಅಲ್ಲ ನೀತಿವಿಚಾರ ನಡೆಸಿದವರೂ ಅಲ್ಲ ಆದರೆ 
ಅವರು ಬೆಳೆದಮೇಲೆ ಆ ದಂಪತಿಗಳಲ್ಲಿ ರೂಪಸಂಪತಿಲ್ಲದಿದ್ದರೂ ಅವರಲ್ಲಿದ್ದ 
ನೀತಿ ಸಂಪತು ಅವರ ಅನ್ಯೋನ್ಯಪ್ರೇಮವನ್ನು ವೃದ್ಧಿಪಡಿಸುತಿತು, 

ಕರ್ಮದಲ್ಲಿ ಅಕರ್ಮವನ್ನೂ ಅಕರ್ಮದಲ್ಲಿ ಕರ್ಮವನ್ನೂ ಕಾಣಲು 
ಕಲಿತವನು ಜ್ಞಾನಿಯೆಂದು ಗೀತೆಯಲ್ಲಿ ಉಪದೇಶವಿದೆಯಷ್ನ? ಅದರಂತೆಯೇ 
ಸೌಂದರ್ಯದಲ್ಲಿ ಅಸೌಂದರ್ಯವನ್ನೂ ಅಸೌಂದರ್ಯದಲ್ಲಿ ಸೌಂದರ್ಯ 
ವನ್ನೂ ಕಾಣುವ ಅಭ್ಯಾಸವು ಒಂದು ತತ್ತ್ವಜ್ಞಾನಸಾಧನ. ಹಾಗೆಯೇ 
ಅಂತಸೌಂದರ್ಯಕ್ಕೂ ಬಹಿಸೌಂದರ್ಯಕ್ಕೂ ಇರುವ ವ್ಯತ್ಯಾಸವನ್ನು ಲಕಿಸದೆ 
ಎರಡನ್ನೂ ಒಂದಾಗಿ ಪರಿಗಣಿಸುವುದನ್ನು ಅಭ್ಯಾಸಮಾಡಬೇಕು. ಅದೇ 
ದ್ವಂದ್ಹಾತೀತನ ಲಕ್ಷಣ. ಭಗವತ್ತರೂಪವನ್ನು ವರ್ಣಿಸುವಲ್ಲಿ ಅನೇಕ 
ಅಸುಂದರಭಾವಗಳನ್ನು ಸೂಚಿಸುವುದರ ತಾತ್ಪರ್ಯ ಇದು. ಗಣಪತಿ 
ದೇವತೆಯು ಪ್ರಣವದ ಪ್ರತೀಕ. ಪ್ರಣವಾಕ್ಷರವು ಪರಬ್ರಹ್ನಸಂಜ್ಞೆ ಪರಬ್ರಹ್ಮವು 
ಆನಂದಸ್ವರೂಪಿ. ಆನಂದವು ಸೌಂದರ್ಯಬೀಜ. ಹೀಗೆ ಸಕಲ 
ಸೌಂದರ್ಯಮೂಲವಾದ ಬ್ರಹ್ಮವಸುವಿನ ಪ್ರತೀಕಕ್ಕೆ ಕೊಟ್ಟಿರುವ 
ಹೆಸರುಗಳೆಂಥವು 9 


Xl 


ಸುಮುಖಶೈ ಕದಂತಶ್ಚಕಪಿಲೋ ಗಜಕರ್ಣಕಃ। 


ಇದೇ ಬೋಧನೋಪಾಯವನ್ನು ರುದ್ರಾಧ್ಯಾಯ ಮೊದಲಾದ ಶ್ರುತಿ 
ಪ್ರಕರಣಗಳಲ್ಲಿಯೂ ಕಾಣಬಹುದು. 

ಈ ತತ್ನದಿಂದ ನಾವು ಆಂಜನೇಯಾವತಾರದ ಮರ್ಮವನ್ನು 
ಗ್ರಹಿಸಬೇಕಾದದ್ದು. ಅಂತಸೌೌಂದರ್ಯವನ್ನು ದೃಷಿಯಲ್ಲಿರಿಸಿಕೊಂಡು 
ಬಹಿರಾಕೃತಿಯನ್ನು ಮರೆಯಬೇಕಾದದ್ದು 

ಒಂದು ಅನುಭವ 

ಗುಣಸ್ವಾರಸ್ಯವೂ ರೂಪದೋಷವೂ ಎರಡೂ ಒಂದೆಡೆಯಿದ್ದಲ್ಲಿ ಆ 
ಗುಣವು ಆ ದೋಷವನ್ನು ಮರೆಯಿಸುತದೆಂಬುದಕ್ಕೆ ನಿದರ್ಶನವಾಗಿ ಶ್ರೀ 
ವಿ.ಎಸ್‌. ಶ್ರೀನಿವಾಸಶಾಸಿಗಳವರು ನನಗೆ ವರ್ಣಿಸಿದ ಒಂದು ಅನುಭವ 
ಜ್ಞಾಪಕಕ್ಕೆ ಬರುತದೆ. ಶಾಸ್ತಿಗಳವರು ಚಿಕ್ಕವಯಸಿನಲ್ಲಿದ್ದಾಗ ತಂಜಾವೂರಿನಲ್ಲಿ 
ಒಬ್ಬ ದೊಡ್ಡ ಮನುಷ್ಯರ ಮನೆಯಲ್ಲಿ--ಬಹುಶಃ ಸರ್‌ ಟಿ. ಮುತುಸ್ತಾಮಿ 
ಅಯ್ಯರವರ ಮನೆಯಲ್ಲಿ ಮದುವೆ ನಡೆಯಿತಂತೆ. ಆ ಕಾಲದಲ್ಲಿ ಮದುವೆ 
ನಾಲ್ಕೈದು ದಿವಸಗಳ ಉತ್ಸವ. ಅದರಲ್ಲೊಂದು ದಿವಸ ಸಭಾಪೂಜೆ. ಅಂದು 
ನರ್ತಕಿಯರಿಂದ ನರ್ತನ (ತಾಫಾ) ಮಾಡಿಸುವುದು.ಆಗಿನ ವಾಡಿಕೆ. ಆ ದಿನದ 
ಸದಸಿಗೆ ಶ್ರೀನಿವಾಸಶಾಸಿಗಳೂ ನಾಲ್ದರೃವರು ಸ್ನೇಹಿತರೂ ಹೋಗಿ ಕುಳಿತರು. 
ಗೊತಾಗಿದ್ದ ನರ್ತಕಿ ಅವರ ಕಣ್ಣಿಗೆ ಕಾಣಿಸಿದಳು. ಆಕೆ ಮುದುಕಿ, ರೂಪವತಿಯಲ್ಲ 
ಆ ಯುವಕರು ತಮ್ಮ ತಮ್ಮೊಳಗೆ "ದ್ರ ಮುದಿಕುಣಿತವನ್ನೇನು ನೋಡುವುದು 9 
ನಡೀರಿ, ಹೋಗೋಣ'' ಎಂದು ಮಾತನಾಡಿಕೊಂಡರಂತೆ. ಅದನ್ನು ಕೇಳಿದ 
ಹಿರಿಯರೊಬ್ಬರು "ಇನ್ನೂ ಸಭೆ ಪ್ರಾರಂಭವಾಗಿಲ್ಲ; ಈಗ ಎದ್ದು ಹೋಗುವುದು 
ಮರ್ಯಾದೆಯಲ್ಲ ಹತು ನಿಮಿಷವಾದಮೇಲೆ ಹೋಗಬಹುದು” 
ಎಂದರಂತೆ. ಅದರಂತೆ ಯುವಕರು ಕುಳಿತಿದ್ದರು. ನಾಟ್ಯ ಪ್ರಾರಂಭವಾಯಿತು. 
ಆಕೆ ಸಭಾವಂದನೆಮಾಡಿ ಬಳಿಕ ರಾಧಾಕೃಷ್ಣಲೀಲೆಯಲ್ಲಿ ರಾಧೆ ತನ್ನ ಬಳಿಗೆ ಕೃಷ್ಣ 
ಇನ್ನೂ ಬರಲಿಲ್ಲವಲ್ಲ!---ಎಂದು ಕಳವಳಪಟ್ಟ ಹಾಡನ್ನು ಹಾಡಿಕೊಂಡು 
ಅಭಿನಯ ಹಿಡಿಯಲಾರಂಭಿಸಿದಳು. ಹತ್ತು ನಿಮಿಷ ಕಳೆಯಿತು, ಇಪ್ಪತ್ತು 


xiil 

ನಿಮಿಷವಾಯಿತು. ನಮ್ಮ ಯುವಕರು ಕದಲಲಿಲ್ಲ ಆ ಹಿರಿಯರು ""ಈಗ 
ಬೇಕಾದರೆ ಹೋಗಬಹುದು'' ಎಂದರು. ಯುವಕರು "ನಮ್ಮನ್ನು ತಳ್ಳಿದರೂ 
ನಾವು ಹೋಗುವವರಲ್ಲ!'' ಎಂದರು. ಆಕೆಯ ನೇತ್ರಾಭಿನಯ, ಆಕೆಯ ನಾನಾ 
ಮುಖಭಾವಗಳು, ಆಕೆಯ ಅಂಗಾಂಗಭಂಗಿಗಳು ಹಾಗೆ ಚಿತಗ್ರಾಹಿಯಾಗಿದ್ದವು. 

ಗುಣವು. ಅತಿಶಯವಾದಾಗ ರೂಪದ ಲೋಪವು ಲೆಕ್ಕಕ್ಕಿಲ್ಲದೆ 
ಹೋಗುತದೆ. ಆಂಜನೇಯನ ವಾನರತ್ವವು ಮಾಯವಾಗಿ ಆತನು 
“ಕಾಂಚನಾದ್ರಿ ಕಮನೀಯವಿಗ್ರಹ''ನಾಗುತಾನೆ. ರೂಪನ್ಯೂನತೆಯನ್ನು 
ಗುಣಬಾಹುಳ್ಳವು ಜಯಿಸುತದೆ. ಕೆಲವು ದೃಷ್ಟಾಂತಗಳನ್ನು ನೋಡೋಣ. 


ಕಥಾಸಂಕ್ಟೇಪ 


ಆಂಜನೇಯಮೂರ್ತಿಯ ದರ್ಶನ ನಮಗೆ ಮೊದಲು ಆಗುವುದು 
ಕಿಷ್ಟಿಂಧಾ ಪ್ರದೇಶದಲ್ಲಿ, ರಾಮಲಕ್ಷ್ಮ! ಇರು ಸೀತಾದೇವಿಯನ್ನು ಹುಡುಕಿಕೊಂಡು 
ಕಾಡಿನಲ್ಲಿ ಅಲೆದಾಡುತ್ತ ಅಲ್ಲಿಗೆ ಬರುತಿದ್ದಾರೆ. ಸುಗ್ರೀವನು ಅವರನ್ನು 
ದೂರದಿಂದ ಕಂಡು, ಅವರು ತನ್ನ ಶತ್ರುವಾದ ವಾಲಿಯ ಗುಪ್ತ 
ಭಟರಿರಬೇಕೆಂದು ಊಹಿಸಿಕೊಂಡು, ಭೀತಿಪಟ್ಟು ತಲ್ಲಣಗೊಂಡಿದ್ದಾನೆ. ಆಗ 
ಆತನ ಪರಿವಾರದಲ್ಲಿದ್ದ ವಾಯುಪುತ್ರನು ಧೈರ್ಯಮಾಡಿ ಸುಗ್ರೀವನ 
ಶಂಕೆಯನ್ನು ಪರಿಹರಿಸಲು ಮುಂದೆ ಬರುತಾನೆ. ರಾಮಲಕ್ಷ್ಮಣರ 
ರೂಪಲಕ್ಷಣಗಳನ್ನೂ ಮುಖಕಾಂತಿಯನ್ನೂ ನೋಡಿದರೆ ಅವರು ವಾಲಿಯ 
ಕಡೆಯವರೆನಿಸುವುದಿಲ್ಲ; ಇವರು ಯಾರೋ ಸತುರುಷರು, ಸ್ನೇಹಯೋಗ್ಯ 
ರಾಗಿ ಕಾಣುತಾರೆ; ಅವರ ಸ್ನೇಹದಿಂದ ನಿನಗೆ ಪ್ರಯೋಜನವೇ 
ಆಗಬಹುದು ಎಂದು ಆಂಜನೇಯನು ನುಡಿದದ್ದನ್ನು ಸುಗ್ರೀವನು ಲಾಲಿಸಿ, ಆ 
ಆಗಂತುಕರನ್ನು ವಿಚಾರಿಸಿ ತಿಳಿದುಕೊಳ್ಳುವಂತೆ "ಆಂಜನೇಯನಿಗೆ ಅನುಜ್ಞೆ 
ಕೊಡುತಾನೆ. ಈ ಸಂಗತಿ ಆಂಜನೇಯನ ನೈಜಸಾತ್ವಿಕತೆಗೂ 
ದೂರದರ್ಶಿತ್ವಕ್ಕೂ ನಿದರ್ಶನ. 


ಹನುಮಂತನು ರಾಮನ ಬಳಿಗೆ ಹೋದದ್ದಾದರೂ ಹೇಗೆ? ವಾನರ 
ರೂಪದಿಂದ ಅಲ್ಲ; ಭಿಕ್ಬುರೂಪದಿಂದ. ರಾಮಲಕ್ಷ್ಮ' ಣರು ತಾಪಸರೂಪ 


XIN 


ದಲ್ಲಿದ್ದರು. ಅಂಥವರಿಗೆ ಇಷ್ಟವಾದ ವೇಷದಲ್ಲಿ ತಾನು ಅವರಿಗೆ ಕಾಣಿಸಿಕೊಂಡರೆ 
ಅವರು ಒಡನೆಯೇ ಪ್ರಸನ್ನರಾದಾರು. ಇದು ಆತನ ತಾತರ್ಯ. ಅದು 
ದಿಟವಾಯಿತು. ಆತನು ಮಾತನ್ನು ಪ್ರಾರಂಭಿಸಿದ ರೀತಿಯಿಂದ 
ಶ್ರೀರಾಮಚಂದ್ರನಿಗೆ ಸಂತೋಷವಾಯಿತು. ಆತ ತುಂಬುಮನಸಿನಿಂದ 
ಆಂಜನೇಯನನ್ನು ಕೊಂಡಾಡಿದ: 

ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಮ್‌ | 


ಈಗ ಇನ್ನೊಂದು ದೃಶ್ಯಕ್ಕೆ ಹೋಗೋಣ. 

ಆಂಜನೇಯನು ಸಮುದ್ರದ ಮೇಲೆ ಹಾರಿಹೋಗುತಿದ್ದಾನೆ. ಅವನ 
ತಂದೆಯಾದ ವಾಯುದೇವನ ಸ್ನೇಹಿತ ಪರ್ವತಮೂರ್ತಿ ಮೈನಾಕನು 
ಸಮುದ್ರದ ತಳದಲ್ಲಿ ಅಣಗಿಕೊಂಡಿದ್ದವನು ಆಂಜನೇಯನು ಕೊಂಚ 
ವಿಶ್ರಮಿಸಿಕೊಳ್ಳೆಲು ಸ್ಥಳ ಒದಗಿಸಬೇಕೆಂದು ಮೇಲಕ್ಕೆದ್ದು ಬರುತಾನೆ. 
ಅದನ್ನರಿಯದ ಆಂಜನೇಯನು ಅದೇನೋ ಭೂತವಿರಬೇಕೆಂದು ಭ್ರಮಿಸಿ 
ಮೈನಾಕಪರ್ವತದ ಮಸಕವನ್ನು ತನ್ನ ಬಾಲದಿಂದ ಅಪಳಿಸುತಾನೆ. ಆಗ 
ಮೈನಾಕನು ತಾನಾರೆಂಬುದನ್ನು ತಿಳಿಸಿದ ಬಳಿಕ ವಾಯುಪುತ್ರನು ಅಲ್ಲಿ ವಿಶ್ರಾಂತಿ 
ತೆಗೆದುಕೊಳ್ಳಬಹುದಾಗಿತ್ತು. ಹಾಗೆ ಮಾಡಿದನೆ ? ಇಲ್ಲ ಆತನ 
ಕರ್ತವ್ಯೋತ್ತಾಹದಲ್ಲಿ ಎರಾಮಕ್ಕೆಡೆಯಿರಲಿಲ್ಲ 

ಇಂಥ ನಾಲ್ಕಾರು ಅಡ್ಡಿ ಅಪಾಯಗಳನ್ನು ಆಂಜನೇಯನು ತನ್ನ 
ಪರಾಕ್ರಮದಿಂದ ಎದುರಿಸಿ ದಾಟಿ ಲಂಕಾಪಟ್ಟಣವನ್ನು ಸೇರಿದ. ಅಲ್ಲಿ 
ಸೀತಾಮಾತೆಗಾಗಿ ಎಲ್ಲೆಲ್ಲೂ ಹುಡುಕಿದ. ಆಕೆಯ ರೂಪಲಕ್ಷಣಗಳ ವಿಷಯದಲ್ಲಿ 
ತಾನು ಮನಸಿನಲ್ಲಿ ಧರಿಸಿದ್ದ ಪ್ರಕೃತಿಯನ್ನು ಎಲ್ಲಿಯೂ ಕಾಣದೆ ಕಡೆಗೆ ರಾವಣನ 
ಅಂತಃಪುರಕ್ಕೆ ಬಂದ. ಅಲ್ಲಿ ಸಾವಿರಾರು ಮಂದಿ ಸುರಸುಂದರಿಯರನ್ನು ಕಂಡ. 
ಅವರಲ್ಲಿ ಯಾವ ಒಬ್ಬಾಕೆಯನ್ನಾದರೂ ಸೀತೆಯೆಂದು ಭ್ರಾಂತಿಪಡಬಹು 
ದಾಗಿತಲ್ಲ! ಅಂಥಾ ಭ್ರಾಂತಿಗೆ ಆತ ಸಿಕ್ಕಲಿಲ್ಲ ಸೀತೆ ಅಂಥಾ ಸನ್ನಿವೇಶವನ್ನು 
ಸಹಿಸತಕ್ಕವಳಲ್ಲವೆಂಬ ನಂಬಿಕೆ ಅವನ ಮನಸಿನಲ್ಲಿಬೇರೂರಿತ್ಕು ಮಂಡೋದರಿ 
ಯನ್ನು ನೋಡಿದ. ಒಂದು ಕ್ಷಣ ಭ್ರಾಂತಿ ಪರವಶನಾದ. 

ತರ್ಕಯಾಮಾಸ ಸೀತೇತಿ ರೂಪಯ್‌ೌವನಸಂಪದಾ ॥ 


XV 


ಆದರೆ ಉತರಕ್ಷಣದಲ್ಲಿಯೇ ಆ ಬ್ರಾಂತಿ ಬಿಟಿತು : 
ನ ರಾಮೇಣ ವಿಮುಕಾ ಸಾ ಸ್ವಪುಮರ್ಹತಿ ಭಾಮಿನೀ ॥ 
ಪರಪುರುಷನೆಡೆಯಲ್ಲಿ ಮಲಗಿ ನಿದ್ದೆಹೋಗುವಂಥವಳೆ ರಾಮಪತ್ತಿ ? 
ಎಂದಿಗೂ ಹಾಗಾಗಲಾರದು. 
ಮತೆ ಹುಡುಕಲಾರಂಭಿಸಿ ಕಡೆಗೆ ಅಶೋಕವನದತ್ತ ಬಂದ. ಅಲ್ಲಿ ಕಂಡ 


ಕಾಣಬಯಸಿದ್ದದ್ದನ್ನು 

ಸೀತ ನ ಸನ್ನಿಧಾನದಲ್ಲಿ ಅಂಜನೇಯನು ನಡೆದುಕೊಂಡ ನಡವಳಿಕೆಯ 
ಮರ್ಯಾದೆ, ಆ ಮಾತಿನ ಇಂಗಿತಜ್ಞತೆ, ವಿನಯ, ವಾತಲ್ಕಗಳು 
ಹೃದಯಸರ್ಶಿಗಳಾಗಿವೆ | 

ಸೋತವತೀರ್ಯ ದ್ರುಮಾತಸ್ಥಾತ್‌ ವಿದ್ರುವಪ್ರತಿಮಾನನಃ | 

ವಿನೀತವೇಷಃ ಕೃಪಣಃ ಪ್ರಣಿಪತೆ ಸೀಪಸೃತ್ರ ಚ | 


ಕಾನು ಪದ್ದಪಲಾಶಾಕ್ಷಿ ಕಿಷಕೌಶೇಯವಾಸಿನಿ | 
ದ್ರುಮಸ್ಕ ಶಾಖಾಮಾಲಂಬ್ಯ ತಿಷ್ಠಸಿ ತ್ರ ಮನಿಂದಿತೇ ॥ 
ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿ ಸ್ಪವತಿ ಶೋಕಜಮ್‌ | 


ಇದರಿಂದ ಸಂತುಷಳಾದ ಸೀತೆ ತ ೀ 
ಆಂಜನೇಯನು ತನ್ನ ಮಾತಿನಲ್ಲಿ ಆಕೆಗೆ ನಂಬಿಕೆ ದೃಢಪಡಬೇಕೆಂದೂ ಆಕೆ 
ಧೃರ್ಯಗೊಳ್ಳಬೇಕೆಂದೂ ಉದ್ದೇಶಿಸಿ, 

ರಾಮನಾಮಾಂಕಿತಂ ಚೇದಂ ಪಶ್ಶ ದೇವ್ಯಂಗುಲೀಯಕಮ್‌ | 

ಪ್ರತ್ಯಯಾರ್ಥಂ ತವಾನೀತಂ ತೇನ ದತಂ ಮಹಾತ್ಸನಾ | 

ಹೀಗೆ ಆಂಜನೇಯನು ಶ್ರೀರಾಮನ ಉಂಗುರವನ್ನು ಸೀತಾದೇವಿಗೆ 
ಒಪ್ಪಿಸಲು ಆಕೆ ಶ್ರೀರಾಮನಿಗೆ ಪ್ರತ್ಯುತರವಾಗಿ ಕಾಕಾಸುರವಧೆಯ ವೃತಾಂತವನ್ನು 
ಜ್ಞಾಪಕಕ್ಕೆ ತಂದು ಅದನ್ನು ಆಂಜನೇಯನು ರಾಮಚಂದ್ರನಿಗೆ ತಿಳಿಸತಕ್ಕದ್ದೆಂದೂ 
ತನ್ನ ಚೂಡಾಮಣಿಯನ್ನು ಆತನಿಗೆ ಜ್ಞಾಪಕಾರ್ಥವಾಗಿ ಕೊಡತಕ್ಕದ್ದಂದೂ 
ಹೇಳಿದಳು: 


XVI 


ಅಭಿಜ್ಞಾನಂ ಚ ರಾಮಸ್ಯ ದದ್ಯಾ ಹರಿಗಣೋತಮ | 

ಏಷ ಚೂಡಾಮಣಿರ್ದಿವ್ಯೋ ಮಯಾ ಸುಪರಿರಕ್ಕಿತಃ 

ಏತಂ ದೃಷ್ಟಾ ಪ್ರಕೃಷ್ಠಮಿ ವ್ಯಸನೇ ತ್ಹಾಮಿವಾನಘ ॥ 

ಆಂಜನೇಯಮೂರ್ತಿಯು ಈ ಸೀತಾಸಂದೇಶವನ್ನು ಶ್ರೀರಾಮಚಂದ್ರನಿಗೆ 
ಮುಟಿಸಿ ಚೂಡಾರತವನ್ನು ಆತನಿಗೆ ಕೊಟಾಗ ಶ್ರೀರಾಮನು ತನ ಕತಜತೆಯನು 

ಲ ನ್‌ ಲ ಕಲ್ಲ ದ್‌್‌ ಹ 
ಹೀಗೆ ವ್ಯ ಕಪಡಿಸಿದ: 

ಕೃತಂ ಹನುಮತಾ ಕಾರ್ಯಂ ಸುಮಹದ್ದುವಿ ದುರ್ಲಭವ 

ಮನಸಾಕಪಿ ಯದನೈೆ ಆವನ ಶಕ್ಕ 0 ದರಣೀತಲೇ | 


ಎಂಥ ಸೌಭಾಗ್ಯಯೋಗ ಆಂಜನೇಯಮೂರ್ತಿಯದು ! ಈಕಡಯ 
ರಾಘವಹಸಸರ್ಶಸೌಭಾಗ್ಯವನ್ನು ಆಕಡೆಯ ಜಾನಕಿಗೆ ಹಸಗತವಾಗಿಸಿದ್ದು; 
ಆಕಡೆಯ ಜಾನಕೀಹಸಸರ್ಶಸಾೌಭಾಗ್ಯವನ್ನು ಶಈಕಡೆಯ ರಾಫವನಿಗೆ 
ಹಸಗತಮಾಡಿಸಿದ್ದು--ಹೀಗೆ ಉಭಯಸ್‌ಬಾಗ್ಯಗಳ ಸಂಧಿಸ್ಥಾನ ಆಂಜನೇಯ. 
ಮನುಷ್ಯ ಕಾಣಬಹುದಾದ ಸೌಂದರ್ಯಗಳ ಮಾತಿರಲಿ ಅವನು 
ಊಹಿಸಬಹುದಾದ ಸೌಂದರ್ಯಗಳಲ್ಲಿ ಸಹ ಆಂಜನೇಯನ ಯೋಗಕ್ಕಿಂತ 
ಸುಂದರವಾದ್ದು ಏನಿದ್ದೀತು? 


ಅಲ್ಲಿಂದ ಮುಂದಿನ ರಾಮಕಥೆ ನಿರೀಕಿಸಬಹುದಾದದ್ದು ಶ್ರೀರಾಮನು 
ಧರ್ಮಾತ್ತಾ ಸತ್ಯ ಕೃಸಂಧಶ್ವ ಹಾ | 


_ಂಬುದನ್ನತವರಿಗೆ ೀತುನಿರ್ಮಾ ವು ರಾವಣಸಂಹಾರವೂ ಸ್ವಾಭಾವಿಕ 
ಘಟನೆಗಳೇ, ಅವಶ್ಯಸಂಭಾವ್ಯಗಳೇ ಎಂಬುದು ಸ್ವತಸಿದ್ದವಾಗಿರುತದೆ. 
ಕಿಷ್ಟಿಂಧೆಯಲ್ಲಿ ಉದಿಸಿದ ಸೌಂದರ್ಯಯೋಗಕ್ಕೆ ಅಯೋಧ್ಯೆಯಲ್ಲಿ 
ಕಿರೀಟಪ್ರಾಪ್ತಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಒಡ್ಡೋಲಗ ನೆರೆದಿದೆ. 
ಪ್ರಭುವು ಸುಗ್ರೀವ ವಿಭೀಷಣಾದಿಗಳ ಕೃತಜ್ಞತೆಯ ಪಾರಿತೋಷಕಗಳನ್ನು 
ಅನುಗ್ರಹಿಸಿದ್ದಾನೆ. ಸೀತಾದೇವಿಗೂ ಯಥೋಚಿತವಾಗಿ ಉಡುಗೊರೆ 
ಕೊಟಿದಾಯಿತು. ಆ ದೇವಿ ತನ ಕಂಠದಲ್ಲಿದ ಮಣಿಹಾರವನು 


(|| 
ವಾಯುಪುತ್ರ? " ಸಲುದ್ದೇಶಿಸಿ ಭರ್ತನ ಮುಖವನ್ನು ನೋಡುತಾಳ. ಆಗ 
ಪ್ರಭು ನುಡಿದ : 


ಪ್ರದೇಹಿ ಸುಭಗೇ ಹಾರಂ ಯಸ್ಯ ತುಷಾಸಿ ಭಾಮಿನಿ । 

ತೇಜೋ ಧೃತಿರ್ಯಶೋ ದಾಕ್ಚ್ಯಂ ಸಾಮರ್ಥ್ಯಂ ವಿನಯೋ ನಯಃ॥ 
ಪೌರುಷಂ ವಿಕ್ರಮೋ ಬುದ್ದೀ ಯಸಿನ್ನೇತಾನಿ ನಿತ್ಯದಾ । 

ದದೌ ಸಾ ವಾಯುಪುತ್ರಾಯ ತಂ ಹಾರಮಸೀತೇಕಣಾ ॥ 


ಇಂಥ ಸುಮಾನವನ್ನು ಪಡೆದದ್ದಲ್ಲವೆ ಸುಂದರ--ಸುಂದರದಲ್ಲಿಸುಂದರ! 
ನಿಜಾರ್ಥತೆ 
ವ 


ಆಂಜನೇಯನ ತಂದೆಯ ಸ್ವಭಾವವನ್ನು ಛಾಂದೋಗ್ಯೋಪನಿಷತಿನ 
ಒಂದು ಕಥೆ ತಿಳಿಸುತದೆ. ದೇವತೆಗಳಿಗೂ ಅಸುರರಿಗೂ ಆಗಾಗ 
ಯುದ್ಧವಾಗುತಿತಷ್ಟೆ? ಸಲಸಲವೂ ದೇವತೆಗಳು ಪೆಟುತಿಂದು ಸೋಲುತಿದ್ದರು. 
ಅವರು ಹಾಗೆ "ಕುಗ್ಗಿದ್ದಾಗ ಒಂದು ಸಾರಿ ತಮ್ಮ “ತಂದೆ ಪ್ರಜಾಪತಿಯಲ್ಲಿ 
ಮೊರೆಯಿಟುಕೊಂಡು ಉಪಾಯವನ್ನು ಬೇಡಿದರು. ಪ್ರಜಾಪತಿಯು ಅವರಿಗೆ 
ಉದ್ದೀಥದ ಉಪಾಸನೆಯು ಜಯಕಾರಕವೆಂದು ಉಪದೇಶಿಸಿದ. 
ಉದ್ದೀಥವೆಂದರೆ ಪರಬ್ರಹ್ಮಧ್ಯಾನ.. ಆ ಉಪದೇಶವನ್ನು ದೇವತೆಗಳು 
ಅಂಗೀಕರಿಸಿ, ತಮ್ಮಲ್ಲಿ ಮುಖ್ಯರಾದ ಇಂದ್ರಿಯದೇವತೆಗಳನ್ನು ಒಬ್ಬರಾದ ಬಳಿಕ 
ಒಬ್ಬರಂತೆ ಉಪಾಸನೆಗೆ ನಿಯಮಿಸಿದರು. ವಾಗಿಂದ್ರಿಯವನ್ನು ಬೇಡಿದರು. ಆ 
ದೇವತೆ ಉದ್ದೀಥದಿಂದ ಮಹಿಮೆ ಪಡೆಯಿತು. ಅದರಿಂದ ಶುಭ ಶಬ್ದಗಳು 
ಹೊರಟವು. ಎಲ್ಲರೂ ಸಂತೋಷಿಸಿದರು. ವಾಕ್ಕು ಆಗ ""ಆಹಾ | ನಾನು ಎಂಥಾ 
ಮಹಾಕಾರ್ಯವನ್ನು ಮಾಡಿದೆ !'' ಎಂದುಕೊಂಡಿತು. ಆ ಕ್ಷಣದಲ್ಲಿ ಪಾಪ 
ಅದನ್ನು ಹೊಕ್ಕಿತು. ಅದು ರಾಕನರ ಹೊಡೆತಕ್ಕೆ ಅವಕಾಶವಾಯಿತು. ದೇವತೆಗಳು 
ಚಕ್ಚುರಿಂದ್ರಿಯವನ್ನು ಉದ್ದೀಥಕ್ಕೆ ನಿಯಮಿಸಿದರು. ಅದು ನಾನಾ 
ಶೋಭನರೂಪಗಳನ್ನು ತೋರಿಸಿತು. ಎಲ್ಲರೂ ಸಂತೋಷಪಟ್ಟರು. ಚಕ್ಪುಸ್ಸು 
"ಆಹಾ | ನಾನು ಎಂಥಾ ಮಹಾಕಾರ್ಯವನ್ನು ಮಾಡಿದೆ !'' ಎಂದುಕೊಂಡಿತು. 
ಆಗ ಪಾಪ ಪ್ರವೇಶಿಸಿತು. ಮತ್ತೆ ಅಸುರರು ಪ್ರಬಲಿಸಿ ಬಂದರು. ಹೀಗೆಯೇ ಮಿಕ್ಕ 


|| 

ಎಲ್ಲ ಇಂದ್ರಿಯಾಭಿಮಾನಿ ದೇವತಗಳ ಪಾಡೂ ಆಯಿತು. ಕಡೆಗೆ ದೇವತೆಗಳು 
ವಾಯುವನ್ನು ಕುರಿತು “ನೀನು ಉದ್ದೀಥೋಪಾಸನ ಮಾಡು'' ಎಂದು 
ಬೇಡಿಕೊಂಡರು. ವಾಯುದೇವನಾದರೋ ಯಾವ ಇಂದ್ರಿಯಕ್ಕೂ 
ಅಂಟಿಕೊಳ್ಳದೆ ಕೇವಲ ಪ್ರಾಣರೂಪದಲ್ಲಿರುವವನು. ಅವನ 
ಅಹಂತಾಪಾಪವು ಸೋಕದು. ಇಂದ್ರಿಯಗಳಿಗೆ ಸ್ಪಸುಖ ಸ್ವಲಾಭಗಳ ಚಿಂತ 
ಇರುವಂತೆ. ವಾಯುದೇವನಿಗಿಲ್ಲ. ಆತನು ನಿಃಸ್ಪಾರ್ಥಿ; ಕೇವಲ 
ಕರ್ತವೃತಾಭಾವದಿಂದ ಕೆಲಸ ಮಾಡತಕ್ಕವನು. ಆದದರಿಂದ ವಾಯುವೇವನು 
ಮಾಡಿದ ಉದ್ದೀಥೋಪಾಸನೆ ಪಾಪಸರ್ಶವಿಲ್ಲದೆ ನಡೆದು ನರನ್ನು 
ಜಯಿಸಲು ಸಮರ್ಥವಾಯಿತು. ಪ್ರ ವಾಯುದೇವಸ ಭಾವವು 
ವಾಯುಪುತ್ರನಿಗೂ ಬಂದಿತು, 

ಈಗ ಪರಿಸಮಾಪನದೃಶ್ಯ. ಶ್ರೀರಾಮಚಂದ್ರನು ಪಟಾಬಿಷೇಕಾನಂತರ 


_) 
ಅಯೋಧ್ಯೆ ಯಲ್ಲಿ ರಾಜ್ಯ ನಡಸುತಿದಾನೆ. ಹತ ತ್ರುವಾಗಿ, ಕೃತಕೃತ್ಯನಾಗಿ 


ನಶ್ಚಿಂತನಾಗಿ ಉಪಶಾಂತನಾಗಿದಾನೆ. "ರಾಜ್ಯವು ಸುಖ ಶಾಂತಿಸೌಬಾಗ್ಯ ಗಳಿಂದ 
ಸಮೃದ್ಧವಾಗಿದೆ. ಈಗ ಶ್ರೀರಾಮನು ಕಾಲ ಕಳೆಯುವುದು ಹೇಗೆ ? ಅದು ಹೀಗೆ : 
ಮಹರ್ಷಿಗಳು ಸಭೆ ನರೆದಿದ್ದಾರೆ. ಅವರ ನಡುವೆ ಶ್ರೀರಾಮಚಂದ್ರನು 
ಸೀತಾಸಹಿತನಾಗಿ ಭದ್ರಾಸನದಲ್ಲಿ ಸುಖಾಸೀನನಾಗಿದ್ದಾನೆ. ಎಡಬಲಗಳಲ್ಲಿ 
ತಮ್ಮಂದಿರೂ ಬಂಧುಮಿತ್ರರೂ ಕುಳಿತಿದ್ದಾ ದ್ದಾರೆ. ಯಿ ಸಿಮುನಿಗಳು ರಾಮಮುಖ 
ದಿಂದ ಪರತತ್ವವನ್ನು ತಿಳಿದುಕೊಳ್ಳಬೇಕೆಂದು ಕುತೂಹಲಿಗಳಾಗಿದ್ದಾರೆ. 
ಮುಂದುಗಡ ಆಂಜನೇಯನು ಕುಳಿತು ಶ್ರುತಿ ವಾ ವಾಕ್ಯಗಳನ್ನು ಹೇಳುತಿದಾನೆ. 
ಸ್ವಾಮಿ ವ್ಯಾಖ್ಯಾನಮಾಡುತಿದ್ದಾನೆ. 
ಅಗ್ರೇ ವಾಚಯತಿ ಪ್ರಭಂಜನಸುತೇ 
ತತ್ತ ೦ ಮುನಿಭ್ಯಃ ಪರಮ್‌ | 
ವ್ಯಾಖ್ಯಾಂತಂ ಭರತಾದಿಬಿಃ ಪರಿವೃತಂ 
ರಾಮಂ ಭಜೇ ಶ್ಯಾಮಲಮ್‌ ॥ 
ಎಂಥ ಮನೋಹರವಾದ ಸನ್ನಿವೇಶ ! ಇದಲ್ಲವೇ ಜೀವನಸೌಂದರೃೈದ 
ಶಿಖರಾಗ್ರ ! 


xix 

ಈ ಚಿತ್ರದ ಸೌಂದರ್ಯವನ್ನು ಕಾಣಬಲ್ಲ ಜನ ನಮ್ಮಲ್ಲಿ ಇನ್ನೂ 
ಇದ್ದಾರೆಂದು ನಾನು ನಂಬಿದ್ದೇನೆ. ಅಂಥವರು ಈ ಸುಂದರಕಾಂಡ ಗ್ರಂಥವನ್ನು 
ಆದರದಿಂದ ಬರಮಾಡಿಕೊಳ್ಳುವರು. 

ಸುಂದರಕಾಂಡದ ನಿತ್ಯಪಾರಾಯಣಸಂಪ್ರದಾಯವು ನಮ್ಮ ದೇಶದಲ್ಲಿ 
ಬಹುಕಾಲದಿಂದ ಬಂದದ್ದು ಮನಸನ್ನು ದಿಕ್ಕುಗೆಡಿಸಿರುವ ಈ ನ 
ಕಾಲದಲ್ಲಿಯೂ ಸುಂದರಕಾಂಡಪಾರಾಯಣನಿಷ್ಠರು ಇದ್ದಾರೆಂಬುದು ನ 
ದೇಶದ ಭವಿಷ್ಯಚ್ಛುಭಕ್ಕೆ ಭರವಸೆಯಾಗಿದೆ. 


ಮ 
J 
ಮ್ಧ 


a ಸಾತ ಸ ಹಸಾತ 


ಹನುಮದ್ದಿಲಾಸ 

ಕನ್ನಡದಲ್ಲಿ ತಿಪ್ಪಣಾರ್ಯನೆಂಬ ಕವಿ ಸುಂದರಕಾಂಡ ಕಥಾಸಾರವನ್ನು 
ಹನುಮದ್ದಿಲಾಸವೆಂಬ ಕಾವ್ಯದಲ್ಲಿ ಮನೋಹರವಾಗಿ ರೂಪಗೊಳಿಸಿದ್ದಾನೆ. 
ಅದರಲ್ಲಿಯ ಪದ್ಯಗಳೂ ಹಾಡುಗಳೂ ಹೃದಯಸರ್ಶಿಯಾಗಿವೆ. 
ಆನಂದಭೈರವಿ, ಮಧ್ಯಮಾವತಿ, ಮೋಹನ ಮೊದಲಾದ ಸುಂದರ ರಾಗಗಳಲ್ಲಿ 
ಆ ಗೀತೆಗಳು ಹಾಡತಕ್ಕುವಾಗಿವೆ. ಕನ್ನಡ ಜನದ ಗಾನಾಭಿರುಚಿ ಅನ್ಯಾನುಕರಣ 
ವ್ಯಾಮೋಹಕ್ಕೆ ಸಿಕ್ಕುವ ಮುನ ಈಗ್ಗೆ ಐವತರವತು ವರ್ಷಗಳ 
ಹಿಂದಿನವರೆಗೆ ಹನುಮದ್ದಿಲಾಸವನ್ನು ಹಾಡುವವರು ವಿರಳರಾಗಿರಲಿಲ್ಲ ನನ್ನ 
ಬಂಧುವರ್ಗದಲ್ಲಿ ಕೆಲವು ವರ್ಷಗಳ ಹಿಂದಿನವರೆಗೆ ಹನುಮದ್ದಿಲಾಸವು 
ಪಾರಾಯಣಗ್ರಂಥವಾಗಿತು, ಶನಿವಾರ ಸಂಜೆ ದೇವರಿಗೆ ಮಂಗಳಾರತಿಮಾಡಿ 
ಹನುಮದ್ವಿ ಲಾಸವನ್ನು ಹಾಡಿ, ಕೇಳಿ, ನೈವೇದ್ಯ ಫಲಾಹಾರದಿಂದ ತೃಪರಾಗಿ 
ನೇಮದಿಂದಿರುತಿದ್ದರು. ಅಂಥಾ ಜನ ಈಗ ಕಡಮೆಯಾಗುತಿದ್ದಾರೆ--ನಮ್ಮ 
ನವನಾಗರಿಕತೆಯ ಮಹಿಮೆಯಿಂದ. ಇದು ಸುಂದರವಲ್ಲ ಆ ಭಕಿಶ್ರದ್ದೆಗಳು 
ಜೀವನದಲ್ಲಿ ಸುಂದರ. 


ಕತಜತೆ 
ಲ ೧5 
ಇನ್ನು ನಾನು ಹೇಳಲು ಉಳಿದಿರುವ ಮಾತು ಸಂತೃಪ್ತಿ ಕೃತಜ್ಞತೆಗಳದು. 
ಸುಂದರಕಾಂಡವನ್ನು ಸುಂದರವಾಗಿ-- ಬೆಲೆ. ಕೊಟು ಕೊಳ್ಳುವ 
ದೃಷ್ಟಿಯಿಂದಲೂ ಸುಂದರವಾಗಿ--ಪ್ರಕಟಪಡಿಸಬೇಕೆಂಬ ಉದ್ದೇಶವನ್ನು 


ಲು 


XX 


ಬೆಂಗಳೂರು ನರಸಿಂಹರಾಜ ಕಾಲೋನಿಯ ಶ್ರೀರಾಮಮಂದಿರ ಸಂಘದ 
ಪರವಾಗಿ ಮಿತ್ರರು ಶ್ರೀ ಡಿ.ಸಿ. ಅನಂತರಾಮಯ್ಯನವರು ತಿಳಿಸಿದಾಗ ನನಗೆ 
ತುಂಬ ಆನಂದವಾಯಿತು. ಇಂಥಾ ಗ್ರಂಥದ ಅವಶ್ಯಕತೆ ಕನ್ನಡ ಜನಕ್ಕೆ 
ತೀವ್ರವಾಗಿದೆ. ಶ್ರೀರಾಮಮಂದಿರದವರು ಇದಕ್ಕೆ ಮನಸುಕೊಟಿದ್ದು 
ಅಭಿನಂದನೀಯವಾಗಿದೆ. ಶ್ರೀ ಅನಂತರಾಮಯ್ಯನವರು ಗ್ರಂಥದ ಬರಹದ 
ಪ್ರತಿಯನ್ನು ತಯಾರುಮಾಡುವುದು, ಕರಡುಪ್ರತಿಯನ್ನು ತಿದ್ದುವುದು 
ಮೊದಲಾದ ಎಲ್ಲ ಕಾರ್ಯಾಂಶಗಳಲ್ಲಿಯೂ ಶ್ರದ್ದಾಭಕಿಗಳಿಂದ ಶ್ರಮಪಟ್ಟಿ 
ದ್ದಾರೆ. | 

ಈ ದಿವ್ಯಗ್ರಂಥಕ್ಕೆ ಕನ್ನಡದಲ್ಲಿ ಭಾವಾನುವಾದ ಬರೆದು ಗ್ರಂಥವನ್ನು 
ಸಂಪಾದಿಸಿಕೊಡುವ ಕಾರ್ಯವನ್ನು ವಿದ್ವಾನ್‌ ಶ್ರೀ ಎನ್‌. ರಂಗನಾಥಶರ್ಮಾ 
ಅವರು ವಹಿಸಿಕೊಳ್ಳಬೇಕೆಂದು ಅವರನ್ನು ನಾನು ಬೇಡಿದಾಗ ಅವರು 
ಒಪಿಕೊಂಡದ್ದು ನನಗೆ ಮತೊಂದು ಆನಂದ. ಶ್ರೀ ರಂಗನಾಥಶರ್ಮರವರು 
ಸಂಸ್ಕೃತ ವ್ಯಾಕರಣಶಾಸುದಲ್ಲಿ ಆಳವೂ ವಿಶಾಲವೂ ಆಗಿ ಪ್ರಮಾಣವತಾಗಿರುವ 
ಪಾಂಡಿತ್ಯವನ್ನು ಸಂಪಾದಿಸಿರುವವರು. ಅವರ ಕನ್ನಡಭಾಷಾ ವಿದ್ವತ್ತೂ 
ಅಂಥಾದ್ದು ಸಾಹಿತ್ಯದಲ್ಲಿ ಅವರು ಸಹೃದಯರಾಗಿ ಶೋಧನಶೀಲರಾಗಿ 
ಕಾವ (ಮರ್ಮವನ್ನು ಕಂಡು ತೋರಿಸಬಲ್ಲವರು. ಅವರು ಸದಾಚಾರನಿಷ್ಠರು, 
ಸರಳರು. ಒಂದು ಮಹಾಕಾವ್ಯದ ಅಂತರಂಗವನ್ನು ಅನುಭವದಿಂದ ತಿಳಿಸ 
ಬೇಕಾದರೆ ಯಾವ ಮನಃ ಪ್ರಸಾದವೂ ತತ್ತ್ವ ನಿಷ್ಠೆಯೂ ಪ್ರಥಮಸಿದತೆಗಳೋ 
ಅವೆರಡನ್ನೂ ಅವರಲ್ಲಿ ನಾನು ಕಂಡಿದ್ದೇನೆ ಅವರು ತಮಗೊಪಿಸಿದ 
ಕಾರ್ಯವನ್ನು ಸೊಗಸಾಗುವಂತೆ ನಿರ್ವಹಿ ಹಸಿದ್ದಾರೆಂದು ನಾನು ಕೃತಜ್ಞನಾಗಿದ್ದೇನೆ. 
ಅವರ ಅನುವಾದವನ್ನು ಅನೇಕ ಭಾಗಗಳಲ್ಲಿ ನೋಡಿದ್ದೇನೆ. ಪದಶೈಲಿ 
ಲಲಿತವಾಗಿ ಕಾಂತಿವೀರ್ಯವಿಶಿಷವಾಗಿ ಸುಂದರಕಾಂಡಕ್ಕೆ ಒಪ್ಪುವಂಥ 
ಶೈಲಿಯಿಂದ ಸುಂದರವಾಗಿದೆ. ಮೂಲದ ಸ್ವಾರಸ್ಯವು ಸಾಧ್ಯವಾದಷ್ಟು 
ಪೂರ್ಣವಾಗಿ ಕನ್ನಡಕ್ಕೆ ಬಂದಿದೆ. ಸಂಸ್ಕೃ ತ ಮೂಲದ ಕಡೆಗೆ ಕಣ್ಣು ತಿರುಗಿಸದ 
ಬರಿಯ ಕನ್ನಡ ವಚನಗ್ರಂಥವನ್ನೇ 'ದಾರೆಯಾಗಿ ಓದಿದರೂ "ಓದುಗರಿಗೆ 
ಸಂತೃಪಿಯಾಗುವಂತಿದೆ. ಕನ್ನಡವನ್ನೋದುತ್ತ ಓದುತ್ತ ನಡುನಡುವೆ 


(| 


ಮೂಲವನ್ನೂ ಅಷ್ಟಿಷ್ಟು ನೋಡುವವರು ಸಂಸ್ಕೃತದ ಪರಿಚಯವನ್ನೂ 
ಸಂಪಾದಿಸಿಕೊಂಡಂತಾಗುತದೆ. 
ರಾಮಾಯಣಪ್ರಚಾರ ಒಂದು ಪುಣ್ಯಕಾರ್ಯ. ಆ ಪುಣ್ಯವನ್ನು 
ಶ್ರೀರಾಮಮಂದಿರದ ಅಧಿಕಾರಿಗಳು ಸಂಪಾದಿಸಿಕೊಂಡಿದ್ದಾರೆ. ಅವರೊಡನೆ 
ಹೀಗೆ ಲವಲೇಶವಾಗಿ ಸೇರಿಕೊಳ್ಳುವ ಅವಕಾಶವನ್ನು ಅವರು ನನ್ನ ಮಿತ್ರರು ಶ್ರೀ 
ಡಿ. ಸಿ. ಅನಂತರಾಮಯ್ಯನವರ ಮುಖಾಂತರ ನನಗೆ ಒದಗಿಸಿಕೊಟ್ಟಿದ್ದಾರೆ. 
ಶ್ರೀರಾಮಕೀರ್ತಿವಿಸರಕಾರ; ದಲ್ಲಿ ಸೇರಿದವರಿಗೆಲ್ಲ ಶ್ರೀಮದಾಂಜನೇಯ 
ಸ್ವಾಮಿಯ ಅನುಗ್ರಹವುಂಟೆಂದು ನಾನು ನಂಬಿದ್ದೇನೆ. 


ಸರ್ವಲೋಕಶರಣ್ಯಾಯ ಸತ್ಯಧರ್ಮೈೆಕಮೂರ್ತಯೇ | 
ಹನೂಮದಾತ ತೈಪಾಯ ಸೀತಾರಾಮಾಯ ಮಂಗಲಮ್‌ ॥ 


ಎಜಿಲ 


ಡಿ. ಎ. ಜಿ. 


ನಿವೇದನೆ 


ಒಂದು ಕಾವ್ಯದ ಭಾವವನ್ನು ಇನ್ನೊಂದು ಭಾಷೆಯಲ್ಲಿ ಅನುವಾದಿಸುವುದು 
ದುಷ್ಟರ. ವಾಲ್ಪೀಕಿಮಹರ್ಷಿಗಳಂತಹ ರಸಸಿದ್ಧ ಕವೀಶ್ವರರ ಮಹಾಕಾವ್ಯದಲ್ಲಿ 
ಭಾವ ಇದೇ--ಇಷ್ಟೇ ಎಂದು ಹೇಳುವುದು ಸಾಹಸವೇ ಸರಿ. ಅವರ 
ವಾಗ್ತಿಲಾಸದ ಮರ್ಮವನ್ನು ಸರಿಯಾಗಿ ತಿಳಿಯುವ ಶಕ್ತಿ ನನಗೆ ಇಲ್ಲ 
ತಿಳಿದುಕೊಂಡಪ್ಪನ್ನು ವಿವರಿಸಲು, ಶಬ್ದಗಳನ್ನು ಹದವರಿತು ವಾಕ್ಯದಲ್ಲಿ ವಿನ್ಯಾಸ 
ಮಾಡುವ ಜಾಣ್ನೆಯೂ ಇಲ್ಲ ಆದರೂ ಪೂಜ್ಯರಾದ ಶ್ರೀಡಿ.ವಿ. ಗುಂಡಪನವರ 
ಆದೇಶಕ್ಕೆ ಕಟ್ಟುಬಿದ್ದು ಈ ಸುಂದರಕಾಂಡದ ಕನ್ನಡ ಅನುವಾದದ ಕಾರ್ಯದಲ್ಲಿ 
ನಾನು ಕೈಹಾಕಿದೆನು. 


ಈ ಅನುವಾದದ ಅನೇಕ ಭಾಗಗಳನ್ನು ಓದಿಹೇಳಿ ಶ್ರೀ 
ಡಿ.ವಿ.ಜಿ.ಯವರಿಂದ ಯುಕವಾದ ಮಾರ್ಗದರ್ಶನವನ್ನು ಪಡೆದಿದ್ದೇನೆ. 
ಕಿಷವಾದ ಸಂದರ್ಭಗಳಲ್ಲಿ ಅನುವಾದಿಸಬೇಕಾದ ರೀತಿ ನೀತಿಗಳನ್ನು 
ತಿಳಿಯಹೇಳಿ ಅವರು ನನಗೆ ದಾರಿತೋರಿಸಿದ್ದಾರೆ. ಅವರ ಆಶೀರ್ವಾದ 
ಪ್ರೋತ್ನಾಹಗಳಿಲ್ಲದೆ ನನ್ನಿಂದ ಈ ಕಾರ್ಯ ಸಾಧ್ಯವಾಗುತಿರಲಿಲ್ಲ ಈ 
ಕಾರ್ಯವನ್ನು ನನ್ನಿಂದ ಸಾಗಿಸಿಕೊಟ್ಟಿದ್ದಕ್ಕಾಗಿ ನಾನು ಶ್ರೀ ಡಿ. ವಿ. ಗುಂಡಪನವರಿಗೆ 
ಅತ್ವ ೦ತ ಕೃತಜ್ಞನಾಗಿದ್ದೇನೆ. 


ನರಸಿಂಹರಾಜ ಕಾಲೋನಿ ಶ್ರೀರಾಮಮಂದಿರದ ಅಸೋಸಿಯೇಷನ್ನಿನ 
ಅಧ್ಯಕ್ಷರಾದ ಶ್ರೀ ಹೆಚ್‌. ಎಸ್‌. ಕೃಷ್ಣಸ್ವಾಮಿಯವರೂ, ಅಸೋಸಿಯೇಷನ್ನಿನ ಎಲ್ಲ 
ಸದಸ್ಯರೂ ಈ ಕಾರ್ಯಕ್ಕೆ ಪ್ರೋತಾಹವನ್ನೂ ಬೇಕಾದ ಸೌಕರ್ಯವನ್ನೂ ನನಗೆ 
ಲ್ಪಸಿಕೊಟ್ಟಿದ್ದಾರೆ. ಉಪಾಧ್ಯ ಕರಾದ ಶ್ರೀ ಡಿಸಿ ಅನಂತರಾಮಯ್ಯ ನವರು 
ಸುಂದರಕಾಂಡದ ಶ್ಲೊಕಗಳನ್ನು ಕನ್ನಡ. ಲಿಪಿಯಲ್ಲಿ ಬರೆದು ಮುದ್ರ ಣಕ್ಕೆ 
ಸಿದ್ದಪಡಿಸಿಕೊಟ್ಟಿದ್ದಾರೆ. ಶ್ರೀ ಡಿ N ಅನಂತರಾಮಯ್ಯ ನವರು ಮತು 
ಕಾರ್ಯದರ್ಶಿಗಳಾದ ಶ್ರೀ ಎಸ್‌. ಎನ್‌. ಮೂರ್ತಿಗಳು ಈ ಗ್ರಂಥದ ಮುದ್ರಣ 
ಮತ್ತು ಪ್ರಕಟನೆಗಳಿಗಾಗಿ ಶ್ರದ್ಧಾಸಕಿಗಳಿಂದ ಎಶೇಷವಾಗಿ ದುಡಿದಿದ್ದಾರೆ. 
ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಶ್ರೀ ಎಸ್‌. ವೆಂಕಟಾಚಲಪತಿಗಳೂ 


XXII 


XX 
ನನಗೆ ಅನೇಕ ವಿಧದಲ್ಲಿ ಸಹಾಯಮಾಡಿದ್ದಾರೆ. ಇವರೆಲ್ಲರ ಉಪಕಾರವನ್ನೂ 
ನಾನು ಕೃತಜ್ಞತೆಯಿಂದ ಸರಿಸಿಕೊಳ್ಳುತ್ತೇನೆ. 

ಪಃ ಸುಂದರಕಾಂಡವನ್ನು ಕನ್ನಡಕ್ಕೆ ಅನುವಾದಿಸುವಾಗ ಮಹಾ 
ಮಹೋಣಾದಾ ಯ ಶ್ರೀ ಎಸ್‌. ಕುಪ್ಪುಸ್ವಾಮಿಶಾಸ್ಸಿಗಳಿಂದ ಕೂಡಿದ ಸಮಿತಿಯು 
ಪರಿಷ್ಕರಿಸಿ ಬುದ್ರಾಸಿನಿಂದ ಪ್ರಕಟಿಸಿರುವ ಶ್ರೀಮದ್ರಾಮಾಯಣವನ್ನು 
ಆದರ್ಶವಾಗಿ ಇಟ್ಟುಕೊಳ್ಳಲಾಗಿದೆ. ಪ್ರಸಿದ್ದ ವ್ಯಾಖ್ಯಾನಗಳಾದ ತಿಲಕ, 
ಗೋವಿಂದರಾಜೀಯ, ಶಿರೋಮಣಿಗಳಿಂದಲೂ  ಶ್ರೀದೇವಶಿಖಾಮಣಿ 
ಅಳಶಿಂಗರಾಚಾರ್ಯರ ಕನ್ನಡ ರಾಮಾಯಣದಿಂದಲೂ ನಾನು 
ಪ್ರಯೋಜನವನ್ನು ಪಡೆದಿದ್ದೇನೆ. ನನಗೆ ಸಮಂಜಸವೆನಿಸಿದ ತಾತರ್ಯವನ್ನು ಈ 
ಎಲ್ಲಾ ಗ್ರಂಥಗಳಿಂದಲೂ ಗ್ರಹಿಸಿದ್ದೇನೆ. ಕೆಲವು ಕಡೆ ಇವೆಲ್ಲವನ್ನೂ ಮೀರಿ ನನಗೆ 
ಸರಿಯೆನಿಸಿದ ತಾತ್ಪರ್ಯವನ್ನು ಬರೆದಿದ್ದೇನೆ. 

ಸಂಸ್ಕೃತಮೂಲವು ಯಾರಿಗೆ ಅರ್ಥವಾಗದೋ, ಅವರಿಗೋಸ್ಕರ ಈ 
ಅನುವಾದ. ಇದರಲ್ಲಿಕಥೆಯ ಓಟಕ್ಕೆ ಅಡ್ಡಿಯಾಗದಂತೆ ಸಾಧ್ಯ ವಾದಷು ) ಪ್ರಯತ್ನ 
ಮಾಡಿದೆ. ಕನ್ನಡಭಾಷೆಯ ಶೈಲಿಯೇ ಬೇರೆ. ಆದ್ದರಿಂದ ಅನುವಾದದ ಶೈಲಿಯು. 
ಮೂಲದ ಕ್ರಮವನ್ನು ಅನುಸ ರಿಸಿಲ್ಲ ಕರ್ತರಿ ಕರ್ಮಣಿ ಪ್ರಯೋಗಗಳಲ್ಲಿ 
ಪ ಸ್ಥ 'ಅನುವಾದಕ್ಕೂ ಭೇದ ಉಂಟು. ಹೆಚ್ಚಿನ ಅರ್ಥಪುಷಿ ಇಲ್ಲವೆಂದು 
ನ ಭಾವಿಸಿರುವ ಕೆಲವು ವಿಶೇಷಣಗಳನ್ನು ಅನುವಾದದಲ್ಲಿ ಸೇರಿಸಿಲ್ಲ 
ಒಟ್ಟಿನಲ್ಲಿ ಇದು ತಾತರ್ಯದ ಅನುವಾದ; " ಪರಿವರ್ತನೆಯಲ್ಲ ಯಾವ 
ಶ್ಲೋಕಗಳ ಅನುವಾದವೆಂಬುದನ್ನು ಅದರ ಮುಂದೆ ಕಂಸಗಳಲ್ಲಿ ತೋರಿಸಿದೆ. 
ವಾಕ್ಯವು. ಅರ್ಥಪೂರ್ಣವಾಗುತದೆಯೆಂಬ ದೃಷ್ಟಿಯಿಂದ ಕೆಲವು ಕಡೆ 
ಸಂಖ್ಯಾನಿಯಮವನ್ನು ಪಾಲಿಸಿಲ್ಲ ಅಲ್ಲಿ ಅನುವಾದವು ಮೂಲದ ಅರ್ಧ 
ಶ್ಲೋಕದಷ್ಟು ಹಿಂದಿನದೋ ಅಥವಾ ಮುಂದಿನದೋ ಆಗಿರಬಹುದು. 

ಇದು ಸುಂದರಕಾಂಡವೆಂದು ಪ್ರಸಿದ್ಧವಾಗಲು ಕಾರಣವನ್ನು ಅನೇಕ 
ಎಧವಾಗಿ ಊಹಿಸುತಾರೆ 

೧. ರಾಮಾಯಣ ಸುಂದರವಾದ ಕಾವ್ಯ. ಅದರಲ್ಲಿಯೂ ಈ ಕಾಂಡವು 
ಬಹು ಸುಂದರವಾಗಿದೆ. ಸಮುದ್ರಲಂಘನ, ರಾವಣನ ಅಂತಃಪುರ, ಸೀತಾ 


XXIV 


ದೇವಿಯ ವಿರಹಾವಸ್ಥೆ ಹನುಮಂತನಿಗೆ ಉದಯಿಸಿದ ವಿವಿಧ ಭಾವನೆಗಳು, 
ದೇವಿಯ ಸಂಭಾಷಣೆ, ಅಂಗುಲೀಯಕಪ್ರದಾನ, ಚೂಡಾಮಣಿಯ ಅರ್ಪಣೆ, 
ಈ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಹನುಮಂತನ ಧೀರೋದಾತವಾದ ವರ್ತನ 
ಇವು ಅತ್ಯಂತ ರಮಣೀಯವಾಗಿವೆ. ಶ್ರೀ ಡಿ.ವಿ.ಜಿ.ಯವರು ಮುನ್ನುಡಿಯಲ್ಲಿ 
ನುಡಿದಂತೆ 'ಸುಂದರೇ ಸುಂದರಃ ಸೋ5ಯಮಂಜನಾನಂದನೋತವಳ. 
ಆದ್ದರಿಂದ ಸುಂದರಕಾಂಡ ಎಂಬುದು ಅನ್ನರ್ಥವಾಗಿದೆ. 

೨. ಸುಂದರಕಾಂಡದಲ್ಲಿ ಹನುಮಂತನೇ ಮುಖ್ಯಪಾತ್ರ. ಈ ಕಾಂಡವನ್ನು 
ಹನುಮದ್ದಿಜಯಕಾಂಡವೆಂದು ಪುರಾಣಗಳಲ್ಲಿ ಕರೆದಿದ್ದಾರೆ. ಹನುಮಂತನಿಗೆ 
ಸುಂದರ ಎಂಬ ಹೆಸರುಂಟು. ಶಬ್ದಕಲದ್ರುಮ ಎಂಬ ನಿಘಂಟಿನಲ್ಲಿ 'ಸುಂದರಃ 
ಕಪಿಮುಖ್ಯೇ ಸ್ಯಾತ್‌ ಕಾಮೇ ಚ ಮಣಿಸೂರ್ಯಯೋಃ ಎಂದು ಉದಾಹರಿಸಿದೆ. 
ಆಂಜನೇಯಾಷೋತರಶತನಾಮಾವಳಿಯಲ್ಲಿ "ದ್ವಿಬುಜಃ ಸುಂದರಃ ಶೂರಃ 
ಶಿಷೇಷಃ ಶಿಷ್ನಪಾಲಕಃ ಎಂದು ಪಾಠವಿದೆ. ಆದ್ದರಿಂದ ಹನುಮತಾಂಡ ಎಂಬ 
ಅರ್ಥದಲ್ಲಿಸುಂದರಕಾಂಡ ಎಂದು ಪ್ರಸಿದ್ದಿಯಾಗಿರಬಹುದು. 

ಶಿ ಸಂಖ್ಯೆಗಳನ್ನು ಸೂಚಿಸುವುದಕ್ಕೆ ಕಟಪಯಾದಿಸೂತ್ರಪದ್ಧತಿ ಎಂಬ 
ಒಂದು ಕ್ರಮವಿದೆ. ಅದರ ಪ್ರಕಾರ ಸುಂದರಶಬ್ದವು ೭೦೮೨ ಎಂಬ ಸಂಖ್ಯೆಯನ್ನು 
ಸೂಚಿಸುತದೆ. ಅನಂತರ "ಅಂಕಾನಾಂ ವಾಮತೋ ಗತಿಃ ಎಂಬ ವ್ಯವಸ್ಥೆಯಿಂದ 
ಸಂಖ್ಯೆಯು ೨೮೦೭ ಎಂದು ನಿರ್ಣೀತವಾಗುತದೆ. ಇದು ಸುಂದರಕಾಂಡದ 
ಶ್ಲೋಕಗಳ ಸಂಖ್ಯೆ. ಈಗ ಸುಮಾರು ೬೦ ಶ್ಲೋಕಗಳು ಹೆಚ್ಚಾಗಿ ದೊರೆಯುತವೆ. 
ಅವು ಪ್ರಕಿಪವಾದವುಗಳೆಂದು ಹೇಳಬೇಕು. 

ಆದರೆ ಬಾಲಕಾಂಡ ಮೊದಲಾದ ಇತರ ಕಾಂಡಗಳಲ್ಲಿ ಈ ಮೂರನೆಯ 
ಊಹೆಯಂತೆ ಸಂಖ್ಯಾಸೂಚನೆಯು ಹೊಂದುವುದಿಲ್ಲ ವಾಲ್ದೀಕಿಮುನಿಗಳು 
ಹನುಮಂತನನ್ನು ಸುಂದರನೆಂದು ಕರೆದಿಲ್ಲ ಆದ್ದರಿಂದ ಮೊದಲನೆಯ 
ಊಹೆಯೇ ಸಮಂಜಸವೆಂದು ತೋರುತದೆ. 


ರಾಮಾಯಣದಿಂದ ಆಗುವ ಬಹುವಿಧ ಪ್ರಯೋಜನಗಳಲ್ಲಿಇವು ಕೆಲವು: 


೧. ರಾಮಾಯಣವು ಉತಮೋತಮವಾದ ಮಹಾಕಾವ್ಯ. ಇದರಲ್ಲಿರುವ 
ರಸಮಯಸಂದರ್ಭಗಳು ಮನುಷ್ಯನನ್ನು ಭಾವನಾಪ್ರಪಂಚಕ್ಕೆ ಕರೆದೊಯ್ದು 


XXV 


ತಲ್ಲೀನತೆಯನ್ನುಂಟುಮಾಡಿ ಆನಂದದಲ್ಲಿ ಮುಳುಗಿಸುತವೆ. ಇದೇ ಕಾವ್ಯಾನಂದ. 
ಇದು ಲೌಕಿಕಸುಖವನ್ನೆಲ್ಲಾ ಮೀರಿಸಿದ್ದು ಈ ಆನಂದವು ನಮಗೆ 
ಅನಾಯಾಸವಾಗಿ ದೊರೆಯುತದೆ. 

೨. ವಾಲ್ದೀಕಿ ಮುನಿಗಳು ಚಿತ್ರಿಸಿದ ನೀತಿ ನಿಲುವು ನಡವಳಿಕೆಗಳು ನಮ್ಮ 
ಅಂತರಂಗದಮೇಲೆ ಮಹತರವಾದ ಪ್ರಭಾವವನ್ನು ಬೀರುತವೆ. 
ಧರ್ಮಬೋಧೆ, ಹಿತೋಪದೇಶಗಳು ಸಕ್ಕರೆಯಲ್ಲಿ ಹುದುಗಿಸಿದ ಔಷಧದಂತೆ 
ಅಂತರಂಗವನ್ನು ಪ್ರವೇಶಿಸಿ ಕಾಮಕ್ರೋಧಾದಿ ಮನೋರೋಗಗಳನ್ನು 
ಗುಣಪಡಿಸುತವೆ. ನೂರಾರು ಶಾಸಗ್ರಂಥಗಳಿಂದ, ಸಾವಿರಾರು 
ಉಪನ್ಯಾಸಗಳಿಂದ, ಗುರುಹಿರಿಯರ ಅನೇಕ ಕಟಾಜ್ಞೆಗಳಿಂದ ಆಗದ 
ಪ್ರಯೋಜನವು ದೊರಕಿ ನಮಗೆ ಅರಿವಿಲ್ಲದಂತೆ ನಮ್ಮ ಅಂತಃರಣವು 
ಪರಿಶುದ್ಧವಾಗುತ್ತ ಹೋಗುವುದು. 

೩. ರಾಮಾಯಣದ ಪಾರಾಯಣದಿಂದ ನಾನಾ ಬಗೆಯ ಸಾಂಸಾರಿಕ 
ಕಪ್ಪಗಳು ನೀಗುತವೆಯೆಂದೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತೇವೆಂದೂ 
ಆಸಿಕರು ದೃಢವಾಗಿ ನಂಬಿದ್ದಾರೆ. 

ಸುಂದರಕಾಂಡದ ಈ ಕನ್ನಡ ಅನುವಾದವು ಮೂಲಗ್ರಂಥದಲ್ಲಿ 
ಶ್ರದ್ಧಾಭಕಿಗಳಿಂದ ಹೆಚ್ಚಿಸಲು ಸಹಾಯಕವಾದರೆ ನಾನು ಕೃತಾರ್ಥನೆಂದೂ 
ಭಾವಿಸುತೇನೆ. 

ನರಸಿಂಹರಾಜ ಕಾಲೋನಿ ಶ್ರೀರಾಮಮಂದಿರ ಅಸೋಸಿಯೇಷನ್ನಿನವರು 
ಆದರ್ಶವೂ ಸುತ್ತವೂ ಆದ ಪ್ರಕಟನ ಕಾರ್ಯವನ್ನು ಕೈಗೊಂಡು 
ಸುಂದರಕಾಂಡವನ್ನು ಕನ್ನಡಿಗರಿಗೆ ಒದಗಿಸಿಕೊಟ್ಟಿದ್ದಾರೆ. ಮುಂದೆ 
ಶ್ರೀಮದ್ರಾಮಾಯಣದ ಇತರ ಕಾಂಡಗಳನ್ನು ಪ್ರಕಟಿಸಲು ಅವರಿಗೆ 
ಮಹಾಜನರಿಂದ ತಕ್ಕ ಪ್ರೋತ್ಸಾಹವೂ ಸೌಕರ್ಯವೂ ದೊರಕಲೆಂದೂ 
ಶ್ರೀಮದ್ರಾಮಾಯಣವನ್ನು ಸಂಪೂರ್ಣವಾಗಿ ಪ್ರಕಟಿಸಿ ಶ್ರೀರಾಮಚಂದ್ರನ 
ಅನುಗ್ರಹಕ್ಕೆ ಪಾತ್ರರಾಗಲೆಂದೂ ಹಾರೈಸುತೇನೆ. 
ಬೆಂಗಳೂರು 
೨೫-೧೨-೧೯೬೪ ಎನ್‌. ರಂಗನಾಥಶರ್ಮ 


ಶ್ರೀ 


ಶ್ರೀಮದ್ರಾಮಾಯಣ ಪಾರಾಯಣ ವಿಧಿ 


ವಸಂತನವರಾತ್ರ ಮತು ಶರನ್ನವರಾತ್ರಗಳಲ್ಲಿ ಶ್ರೀಮದ್ರಾಮಾಯಣದ 
ಪಾರಾಯಣವು ಪ್ರಶಸ, ಆಷಾಢ, ಭಾದ್ರಪದ, ಪುಷ್ಕಮಾಸಗಳನ್ನೂ ಗುರು 
ಶುಕ್ರಾಸಕಾಲವನ್ನೂ ಪರಿತ್ಯಜಿಸಿ ಯಾವಾಗಲಾದರೂ ಆರಂಭಿಸಬಹುದು. 
ನಿತ್ಯಪಾರಾಯಣಕ್ಕೆ ಈ ಕಾಲವಿಧಿಯು ಅನ್ನಯಿಸುವುದಿಲ್ಲ ಸುಂದರಕಾಂಡ 
ಪಾರಾಯಣದ ವಿಧಿಗಳು ಅನೇಕವಾಗಿವ. 


೧.  ನಿತ್ತಪಾರಾಯಣ : ಪ್ರತಿದಿನವೂ ಸುಂದರಕಾಂಡವನ್ನು 
ಮೊದಲಿನಿಂದ ಯಥಾಶಕ್ತಿ ಪುರಾಯಣಮಾಡುವುದು. ದಿನಕ್ಕೆ ಇಷ್ಟು 
ಸರ್ಗಗಳೆಂಬ ನಿಯಮವಿಲ್ಲ ಸರ್ಗದ ಮಧ್ಯದಲ್ಲಿ ಮಾತ್ರ ಪಾರಾಯಣವನ್ನು 
ನಿಲಿಸಬಾರದು. 

೨. ಸಪಸರ್ಗೀಪಾರಾಯಣ : ಸುಂದರಕಾಂಡದಲ್ಲಿ ೬೮ ಸರ್ಗಗಳಿವೆ. 
ದಿನಕ್ಕೆ ಏಳು ಸರ್ಗಗಳನ್ನು ಪಾರಾಯಣಮಾಡುತಾ ಹೋಗುವುದು. ಒಂಬತ್ತು 
ದಿನಗಳಲ್ಲಿ೬೩ ಸರ್ಗಗಳು ಮುಗಿಯುತವೆ. ಹತನೆಯ ದಿನದಲ್ಲಿಕಡೆಯ ಐದು 
ಸರ್ಗಗಳೊಡನೆ ಮೊದಲನೆಯ ಎರಡು ಸರ್ಗಗಳನ್ನೂ ಸೇರಿಸಿ ಏಳು 
ಸರ್ಗಗಳನ್ನು ಪಾರಾಯಣ ಮಾಡುವುದು. ಹನ್ನೊಂದನೆಯ ದಿನ ಮುಂದಿನ 
ಏಳು ಸರ್ಗಗಳು. ಈ ಕ್ರಮದಲ್ಲಿ ಪುನರಾವೃತಿಯಿಂದ ಮಾಡುತ್ತ ಹೋದರೆ 
ಸುಂದರಕಾಂಡದ ಕಡೆಯ ಏಳು ಸರ್ಗಗಳ ಸರದಿ ೬೮ನೆಯ ದಿನದಲ್ಲಿ 
ಬರುತದೆ. ಅಲ್ಲಿಗೆ ಒಂದು ಪರ್ಯಾಯ ಸಮಾಪವಾಗುತದೆ. ಹೀಗೆ ಎಷ್ಟು 
ಪರ್ಯಾಯಗಳನ್ನಾದರೂ ಆಚರಿಸಬಹುದು. 

೩. ಷೋಡಶಾಹಪಾರಾಯಣ : ಒಂದೊಂದು ದಿನವೂ ಕ್ರಮವಾಗಿ 
೨-ಅ೪-೪-೪-ಲಿ.ಲಐ-ಲಿ-೧-೫-೫-೭-೬-೧-೬-೨-೪ ಸರ್ಗಗಳನ್ನು ಪಾರಾ 
ಯಣ ಮಾಡುತ ಹೋದರೆ, ಹದಿನಾರು ದಿನಗಳಲ್ಲಿ೬೮ ಸರ್ಗಗಳು ಸಮಾಪ್ತ 
ವಾಗುತವೆ. "ರಾಘವೋ ವಿಜಯಂ ದದ್ಯಾತ್‌ ಮಮ ಸೀತಾಪತಿಃ ಪ್ರಭುಃ' 
ಎಂಬುದು ಈ ಎಧಾನಕ್ಕೆ ಮೂಲಸೂತ್ರ. ಕಟಪಯಾದಿಸೂತ್ರಪದ್ದತಿಯಂತೆ 


XXVI 


೦ 
ಈ ಸೂತ್ರದ ಹದಿನಾರು ಅಕ್ಬರಗಳು ಮೇಲ್ಕಂಡ ಹದಿನಾರು ಸಂಖ್ಯೆಗಳನ್ನು 
ಸೂಚಿಸುತದೆ. ರ-೨, ಪ-೪, ವ-೪ ಹೀಗೆ. "ತ್‌' ಎಂಬ ವ್ಯಂಜನಕ್ಕೆ ಗಣನೆಯಿಲ್ಲ 


ಧಿ 


ಸರ್ವವಿಧಪಾರಾಯಣಗಳಿಗೂ ಶ್ರದ್ಧಾಭಕಿಗಳೇ ಮೂಲಸೂತ್ರ. ಇದು 
ತಪ್ಪಿದಲ್ಲಿ ಯಾವ ವಿಧಾನವೂ ಫಲಕಾರಿಯಾಗದು. ಬೀಜಾಕ್ಷರಗಳ ನ್ಯಾಸವು 
ಸುಂದರಕಾಂಡದಲ್ಲಿ ವಿಶೇಷವಾಗಿದೆಯೆಂದೂ ಆದ್ದರಿಂದ ಇದು 
ನಿತ್ಯಪಾರಾಯಣಕ್ಕೆ ಶ್ರೇಷ್ಠವಾದದ್ದೆಂದೂ ಆಸಿಕರು ನಂಬಿದ್ದಾರೆ. 

ಬೀಜಕಾಂಡಮಿದಂ ಪ್ರೋಕಂ ಸರ್ವಪಾರಾಯಣೇಪಷ್ಡ್ನಪಿ | 

ತಸ್ಥಾತ್‌ ಪಾರಾಯಣಂ ಕೃತ್ವಾ ಧನ್ಯಾ ಭವತ ತತ್ತೃತಃ 
ಎಂದು ಅಗಸ್ಪಸಂಹಿತೆಯಲ್ಲಿ ಹೇಳಿದೆ. ಪಾರಾಶರ್ಯೋಪಪುರಾಣದಲ್ಲಿ 
ಸುಂದರಕಾಂಡದ ಪಾರಾಯಣದಿಂದಾಗುವ ಪ್ರಯೋಜನಗಳನ್ನು ಹೀಗೆ 
ವರ್ಣಿಸಿದ್ದಾರೆ 

ತ್ರಿವರ್ಗಫಲಕಾಮೇನ ವಿಪದುತರಣೇಪುನಾ | 

ಶ್ರೀಮತ್‌ಸುಂದರಕಾಂಡಸ್ಕ ಪಾಠಃ ಕಾರ್ಯೋ ವಿಜಾನತಾ ॥ 


ಶಾಂತಿಕರ್ಮಣಿ ಸರ್ವತ್ರ ತಥಾ ದುಃ್ನಪದರ್ಶನೇ। 


ವಣ 
ಗ್ರಹಪೀಡಾಸು ಚೋಗ್ರಾಸು ರೋಗೇಷು ವಿಷಮೇಷು ಚ ॥ 


ಅರಣ್ಯ ಪ್ರಾಂತರೇ ಚಾಪಿ ಶಸ್ತಚೋರಾಗ್ನಿ ಪೀಡನೇ 
ಸರ್ವಾಸ್ವಾಪತ್ತು ಘೋರಾಸು ನೈತಸ್ಥಾತಾರಕಂ ಪರಮ್‌ ॥ 
ಬ್ರಹ್ಮಾಂಡಪುರಾಣದಲ್ಲಿ ಹೀಗೆ ಹೇಳಿದೆ : 


ಹನುಮದ್ದಿಜಯಂ ಕಾಂಡಂ ಯಃ ಪಾರಾಯಣಮಾಚರೇತ್‌ | 
ವಿಧಿನಾ ಸರ್ವಸಿದ್ದಿಂ ಚ ಪ್ರಾಪ್ನೋತಿ ಚ ನ ಸಂಶಯಃ ॥ 


ಶ್ರುತ್ವಾ ತು ಪಂಚಮಂ ಕಾಂಡಂ ಹನುಮದ್ದಿಜಯಾಂಕಿತಮ್‌ 
ಆಂಜನೇಯಪ್ರಸಾದೇನ ಬ್ರಹ್ಮಲೋಕಂ ಸು ಗಚ್ಛತಿ | 


XXVIII 
ಸೂಚನೆ: -ಗುರೂಪದೇಶವನ್ನು ಪಡೆದು ಕ್ರಮಪೂರ್ವಕವಾಗಿ 
ಪಾರಾಯಣವನ್ನು ಆರಂಭಿಸುವುದು ಉತಮ. 


ಆಚಮನ ಪ್ರಾಣಾಯಾಮ ಸಂಕ ಗಳನ್ನು ಮಾಡಿ ಶ್ರೀಮದ್‌ 
ರಾಮಾಯಣ ಪುಸಕದಲ್ಲಿ ಶ್ರೀರಾಮನನ್ನು ಆವಾಹಿಸಿ ಷೋಡಶೋಪಚಾರ 
ಗಳಿಂದ ಪೂಜಿಸಬೇಕು. ಅನಂತರ ಮುಂದೆ ಹೇಳುವ ಶ್ಲೋಕಗಳನ್ನು ಪಠಿಸಿ 
ಪಾರಾಯಣವನ್ನು ಆರಂಭಿಸಬೇಕು. ಆ ದಿನದ ಪಾರಾಯಣವು ಸಮಾಪವಾದ 
ಮೇಲೆ ಪುನಃ ಪೂಜೆ ಮಾಡಬೇಕು. ಪಾರಾಯಣಕ್ರಮದಲ್ಲಿರುವ ಮೂರು 
ಸಂಪ್ರದಾಯಗಳನ್ನು ಕೆಳಗೆ ಬರೆದಿದೆ. ೧ನೆಯ ಸಂಪ್ರದಾಯವನ್ನು ಸಕಲರೂ 
ಯಾವ ಭೇದವೂ ಇಲ್ಲದೆ ಅನುಸರಿಸಬಹುದು. ಶ್ರೀ ವೈಷ್ಣವರೂ ಮಾಧ್ವರೂ 
ಅನುಸರಿಸುವ ವಿಧಾನವನ್ನು ೨ ಮತು ೩ನೆಯ ಸಂಪ್ರದಾಯ ಕ್ರಮದಲ್ಲಿ ತಿಳಿಸಿದೆ. 


೧. ಸ್ನಾರ್ತಸಂಪ್ರದಾಯ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಮುಜಮ್‌ । 


ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಫಘ್ನೋಪಶಾಂತಯೇ | ೧ 
ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ | 
ಯಂ ನತ್ವಾ ಕೃತಕೃತ್ಯಾಃ ಸ್ಥುಸಂ ನಮಾಮಿ ಗಜಾನನಮ್‌ ॥ ಟ್ರ) 


ದೋರ್ಭಯುಕಾ ಚತುರ್ಭಿಃ ಸಟಿಕಮಣಿಮಯೀ- 
 ಮಕ್ತಮಾಲಾಂದಧಾನಾ 

ಹಸೇನ್ಸೆಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸಕಂ ಚಾಪರೇಣ । 

ಭಾಸಾ ಕುಂದೇಂದುಶಂಖಸಟಿಕಮಣಿನಿಭಾ ಭಾಸಮಾನಾ$5 ಸಮಾನಾ 

ಸಾ ಮೇ ವಾಗ್ದೇವತೇಯಂ ನಿವಸತು ವದನೇ ಸರ್ವದಾ ಸುಪ್ರಸನ್ನಾ॥। ೩ 

ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಮ್‌ 

ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಪೀಕಿಕೋಕಿಲಮ್‌ ॥ ಛ 


ವಾಲ್ಲೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ | 
ಶ್ರಣ್ಣನ್‌ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಮ್‌ ॥ ೫ 


ಇಲೆ 
ಯೀ 


XXIX 


ಹಿಬನ್‌ ಸತತಂ ರಾಮಚರಿತಾಮೃತಸಾಗರಮ್‌ | 


ಅತೃಪಸಂ ಮುನಿಂ ವಂದೇ ಪ್ರಾಚೇತಸಮಕಲ್ಲಷಮ್‌ || 


ಗೋಷದೀಕೃತವಾರಾಶಿಂ ಮಶಕೀಕೃತರಾಕ್ಟಸಮ್‌ 
ರಾಮಾ-”- -ುಹಾಮಾಲಾರತ್ತಂ ವಂದೇತನಿಲಾತ್ಸಜಮ್‌ || 


ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಮ್‌ । 
ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಮ್‌ ॥ 


ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ 

ಯಃ ಶೋಕವಹ್ಲಿಂ ಜನಕಾತ್ಮಜಾಯಾಃ 
ಆದಾಯ ತೇನೈವ ದದಾಹ ಲಂಕಾಂ 
ನಮಾಮಿ ತಂ ಪ್ರಾಂಜಲಿರಾಂಜನೇಯಮ್‌ ॥ 


ಆಂಜನೇಯಮತಿಪಾಟಲಾನನಂ 
ಕಾಂಚನಾದ್ರಿಕಮನೀಯವಿಗ್ರಹಮ್‌ | 
ಪಾರಿಜಾತತರುಮೂಲವಾಸಿನಂ 
ನವಯಾಮಿ ಪವಮಾನನಂದನಮ್‌ ॥ 


WS, 
ತತ ತತ, ಕತಮಸಕಾಂಜಲಿಮ್‌ । 
J ಖಲ ೨ 


ಬಾಷವಾರಿಪರಿಪೂರ್ಣಲೋಚನಂ 


J 


ಮಾರುತಿಂ ನಮತ ರಾಕ್ಷನಾಂತಕಮ್‌ || 


ಮನೋಜವಂ ಮಾರುತತುಲ್ಕವೇಗಂ 
ಜಿತೇಂದ್ರಿಯಂ ಬುದ್ದಿಮತಾಂ ವರಿಷ್ಠಮ್‌ | 
ವಾತ ತ್ನಜಂ ವಾನರಯೂಥಮುಖ್ಯಂ 
ಶ್ರೀರುಮದೂತಂ ಶಿರಸಾ ನಮಾಮಿ ॥ 


ಣು ನಂಜಲಿಸಂಪುಟ್ಟೆರಹರಹಃ ಸಮ್ಯಕ್‌ ಪಿಬತ್ಯಾದರಾ- 


(2೦ 


(0 


(೨ 


ದ್ವಾಲ್ದೀಕೇರ್ವದನಾರವಿಂದಗಲಿತಂ ರಾಮಾಯಣಾಖ್ಯಂ ಮದು । 


XXX 


ಜನವ್ಯಾಧಿಜರಾವಿಪತಿಮರಣ್ಯೆರತ್ಯಂತಸೋಪ 
ಆ ಧಿ 
ಸಂಸಾರಂ ಸ ವಿಹಾಯ ಗಚ್ಛತಿ ಪುಮಾನ್‌ ವಿಷೋಃ 


ತದುಪಗತಸಮಾಸಸಂಧಿಯೋಗಂ 
ಸಮಮಧುರೋಪನತಾರ್ಥವಾಕ್ಕಬದ್ದಮ್‌ 
ರಘುವರಚರಿತಂ ಮುನಿಪ್ರಣೀತಂ 


ದಶಶಿರಸಶ್ಲ ವಧಂ ನಿಶಾಮಯದ್ದ ಮ್‌ ॥ ೧೪ 
ವಾಲ್ದೀಕಿಗಿರಿಸಂಭೂತಾ ರಾಮಸಾಗರಗಾಮಿನೀ। 
ಪುನಾತು ಭುವನಂ ಪುಣ್ಯಾ ರಾಮಾಯಣಮಹಾನದೀ॥ ೧೫ 


ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಮ್‌ | 
ಕಾಂಡಗ್ರಾಹಮಹಾಮೀನಂ ವಂದೇ ರಾಮಾಯಣಾರ್ಣವಮ್‌ ॥ ೧೬ 
ವೇದವೇದ್ಯೇ ಪರೇ ಪುಂಸಿ ಜಾತೇ ದಶರಥಾತ್ತಜೇ | 
ವೇದಃ ಪ್ರಾಚೇತಸಾದಾಸೀತಾಕ್ಲಾದ್ರಮಾಯಣಾತ್ನನಾ | ೧೭ 
ವೈದೇಹೀಸಹಿತಂ ಸುರದ್ರುಮತಲೇ ಹೃಮೇ ಮಹಾಮಂಟಪೇ 
ಮಧ್ಯೇಪುಷಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಲಿತಮ್‌ | 
ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯಃ ಪರಂ 
ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಮ್‌ ॥ 
ವಾಮೇ ಭೂಮಿಸುತಾ ಪುರಶ್ತ ಹನುಮಾನ್‌ ಪಶ್ಚಾತ್‌ ಸುಮಿತ್ರಾಸುತಃ 
ಶತ್ರುಫ್ನೋ ಭರತಶ್ಚೆ ವಾಮದಲಯೋರ್ವಾಯ್ಹಾದಿಕೋಣೇಷು ಚೆ! 
ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್‌ ತಾರಾಸುತೋ ಜಾಂಬವಾನ್‌ 
ಮಧ್ಯೇ ನೀಲಸರೋಜಕೋಮಲರುಚಿಂ ರಾಮಂ ಭಜೇ ಶ್ಯಾಮಲಮ್‌ | 
ನಮೋತಸು ರಾಮಾಯ ಸಲಕ್ಷ್ಮಣಾಯ 
ದೇವ್ವೈ ಚ ತಸ್ಕೃ ಜನಕಾತ್ತಜಾಯ್ಕೆ । 
ನಮೋತಸು ರುದ್ರೇಂದ್ರಯಮಾನಿಲೇಭ್ಯೋ 
ನಮೋತಸು ಚಂದ್ರಾರ್ಷಮರುದ್ದಣೇಭ್ಯಃ.॥ ೨೦ 


೫೫%] 


ಹಿಂದೆ ತಿಳಿಸಿದ ಶ್ಲೋಕಗಳನ್ನು ಪಠಿಸಿದಮೇಲೆ ಸುಂದರಕಾಂಡ 
ಪಾರಾಯಣದ ಆರಂಭದಲ್ಲಿ ಮುಂದೆ ತಿಳಿಸುವ ಪ್ರಕಾರ ಮಂತ್ರನ್ಯಾಸಾದಿಗಳನ್ನು 
ಮಾಡಿಕೊಳ್ಳಬೇಕು. ಹಾಗಲ್ಲದೆ ಮೇಲ್ಕಂಡ ಶ್ಲೋಕಗಳನ್ನು ಪಠಿಸಿ 
ಮಂತ್ರನ್ಯಾಸಾದಿಗಳಿಲ್ಲದೆ ನೇರವಾಗಿ ಪಾರಾಯಣವನ್ನಾರಂಭಿಸುವ ಪದ್ಧತಿಯೂ 
ಉಂಟು. 

ಅಸ್ಕ ಶ್ರೀಸುಂದರಕಾಂಡಮಹಾಮಂತ್ರಸ್ಯ | ವಾಲ್ದೀಕಿಃ ಯಷಿಃ | 
ಅನುಷುಪ್‌ಛಂದಃ । ಆಂಜನೇಯೋ ದೇವತಾ । ರಾಮದೂತಾಯ ಕಪುಯ ಇತಿ 
ಬೀಜಮ್‌ । ನಮೋ ವಾತಾತ್ಮಜಾಯ ಇತಿ ಶಕಿ; | ಸಮುದ್ರತಾರಕಾಯ ಇತಿ 
ಕೀಲಕಮ್‌ । ಮಮಾಭೀಷಸಿದ್ದ ರ್ಥಂ ಸುಂದರಕಾಂಡ ಪಾರಾಯಣೇ 
ವಿನಿಯೋಗಃ ॥ ಉದಧಿಕ್ರಮಿಣೇ ತುಭ್ಯಂ ನಮೋ ರಾಕ್ಷಸಮರ್ದಿನೇ 
ಅಂಗುಪ್ಠಿಕಾಭ್ಯಾಂ ನಮಃ । ಛಾಯಾಗ್ರಹವಿನಾಶಾಯ ಸುರಸಾಮಾರಕಾಯ ಚ 
ತರ್ಜನೀಭ್ಯಾಂ ನಮಃ । ಮೈನಾಕದರ್ಶಿನೇ ತುಭ್ಯಂ ಮೈನಾಕಗಿರಿಮಾನಿನೇ 
ಮಧ್ಯಮಾಭ್ಯಾಂ ನಮಃ | ಆಕಾಶಗಾಮಿನೇ ದೇವಮಾನಿನೇ ಸರ್ವದಾಯಿನೇ 
ಅನಾಮಿಕಾಭ್ಯಾಂ ನಮಃ | ವಾಯುಪುತ್ರಾಯ ಧೀರಾಯ 
ಲಂಕಾದರ್ಪಾಪಹಾರಿಣೇ ಕನಿಷ್ಠಿಕಾಭ್ಯಾಂ ನಮಃ । ಅಕಹಂತ್ರೇ ನಮಸುಭ್ಯಂ 
ಪುಚ್ಛ್ಚವಹಿಪ್ರದೀಪಿನೇ ಕರತಲಕರಪೃಷ್ಠಾಭ್ಯಾಂ ನಮಃ ॥ ಉದಧಿ..... ಮರ್ದಿನೇ 
ಹೃದಯಾಯ ನಮಃ । ಛಾಯಾಗ್ರಹ..... ಮಾರಕಾಯ ಚ ಶಿರಸೇ ಸ್ವಾಹಾ | 
ಮೈನಾಕ....... ಮಾನಿನೇ ಶಿಖಾಯೈ ವಷಟ್‌ । ಆಕಾಶ.... ದಾಯಿನೇ ಕವಚಾಯ 
ಹುಮ್‌ । ವಾಯುಪುತ್ರಾಯ......ಹಾರಿಣೇ ನೇತ್ರತ್ರಯಾಯ ವಾೌಷಟ್‌ | 


ಅಕ್ಷಹಂತ್ರೇ....... ಪ್ರದೀಪಿನೇ ಅಸ್ತಾಯ ಫಟ್‌ ॥। ಅಷ್ಪಮಂತ್ರಿ ಸುತಾನಾಂ ಚ 
ಗರ್ವಭಂಗಕ್ಕತೇ ನಮಃ । ಭೂರ್ಭುವಸ್ತವರೋವಿತಿ ದಿಗ್ರಂಧಃ ॥ 
ಅಥ ಧ್ಯಾನಮ್‌ 


ಸರ್ವಾನಿಷನಿವಾರಕಂ ಶುಭಕರಂ ಪಿಂಗಾಕ್ಟಮಕ್ಟಾಪಹಂ 
ಸೀತಾನ್ನೇಷಣತತ್ರರಂ ಕಪಿವರಂ ಕೋಟೀಂದುಸೂರ್ಯಪ್ರಭಮ್‌ | 

ಲಂಕಾದ್ದೀಪಭಯಂಕರಂ ಸಕಲದಂ ಸುಗ್ರೀವಸಂಮಾನಿತಂ 
ದೇವೇಂದ್ರಾದಿಸಮಸದೂತವಿನುತಂ ಕಾಕುತ್ನದೂತಂ ಭಜೇ॥ ೨೧ 


XXXII 
ಬುದ್ಧಿರ್ಬಲಂ ಯಶೋ ದೈರ್ಯಂ ನಿರ್ಭಯತ $ ಮರೋಗತಾ 
ಅಜಾಡ್ಯಂ ವಾಕಟುತ್ತಂ ಚ ಹನೂಮತ್ನ್ನರಣಾದ್ಬವೇತ್‌ | 
ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಮ್‌ | 
ಹನೂಮತೇವಿತಂ ಧ್ಯಾಯೇತ್‌ ಸೌಂದರೇ ಕಾಂಡ ಉತಮೇ ॥। 


ಜಯತೃತಿಬಲೋ ರಾಮೋ ಲಕ್ಷ್ಮ! ಣಶ್ಚ ಮಹಾಬಲಃ। 
ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ॥ 


ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಕಾಕಿಷಕರ್ಮಣಃ 
ಹನೂಮಾನ್‌ ಶತ್ರುಸ್ಫನ್ಯಾನಾಂ ನಿಹಂತಾ ಮಾರುತಾತ್ಮಜಃ || 


ನ ರಾವಣಸಹಸ್ರಂ ಮೇ ಯುದ್ದೇ ಪ್ರತಿಬಲಂ ಭವೇತ್‌ | 
ಶಿಲಾಭಿಸು ಪ್ರಹರತಃ ಪಾದಪ್ಫಶ್ಚ ಸಹಸ್ರಶಃ ॥ 
ಅರ್ದಯಿತ್ತಾ ಪುರೀಂ ಲಂಕಾಮಭಿವಾದ್ಯ ಚ ಮೈಥಿಲೀಮ್‌ | 
ಸಮೃದ್ಧಾರ್ಥೊೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಕಸಾಮ್‌ ॥ 
ಶ್ರೀರಾಮಚಂದ್ರಪರಬ್ರಹ್ಮಣೇ ನಮಃ 
೨. ಶ್ರೀವೃಷ್ಣವಸಂಪ್ರದಾಯ 
ಲಕ್ಷ್ಮೀ ೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಮ್‌ | 
ಅಸ್ಥದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಯೋ ನಿತ್ಯಮಚ್ಯುತಪದಾಂಬುಜಯುಗೃರುಕ್ಕ- 
ವ್ಯಾಮೋಹತಸದಿತರಾಣಿ ತೃಣಾಯ ಮೇನೇ | 
ಅಸ್ಥದುರೋರ್ಭಗವತೋಪಸ್ಯ ದಯೈಕಸಿಂಧೋಃ 
ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೇ ॥ 


ಮಾತಾ ಪಿತಾ ಯುವತಯಸನಯಾ ವಿಭೂತಿಃ 
ಸರ್ವಂ ಯದೇವ ನಿಯಮೇನ ಮದನ್ವಯಾನಾಮ್‌ | 
ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ 
ಶ್ರೀಮತದಂಫ್ರಿಯುಗಲಂ ಪ್ರಣಮಾಮಿ ಮೂರ್ಧ್ನಾ | 


೨೨ 


೨೩ 


೨೪ 


೨೫ 


೨೬ 


೨೭ 


XXXII 
ಭೂತಂ ಸರಶ್ಚ ಮಹದಾಹ್ನಯಭಟ್ಟನಾಥ- 
ಶ್ರೀಭ.ನಾರಕುಲಶೇಖರಯೋಗಿವಾಹಾನ್‌ | 
ಭಕಾಂಘ್ರೀರೇಣುಪರಕಾಲಯತೀಂದ್ರಮಿಶ್ರಾನ್‌ 


ಶ್ರೀಮತ್ತರಾಂಕುಶಮುನಿಂ ಪ್ರಣತೋಷಸಸ್ಟಿ ನಿತ್ಯಮ್‌ ॥ ಲ 
ಪಿತಾಮಹಸ್ಯಾಪಿ ಪಿತಾಮಹೋ ಯಃ 

ಪ್ರಾಚೇತಸಾದೇಶಫಲಪ್ರದಾಯ | 
ಶ್ರೀಭಾಷ್ಟಕಾರೋತಮದೇಶಿಕಾಯ 

ಶ್ರೀಶ್ಚೈಲಪೂರ್ಣಾಯ ನಮೋ ನಮಃ ಸಾತ್‌ ॥ ೫ 


ಆಮೇಲೆ ತಮ್ಮ ಆಚಾರ್ಯವಪ್ರಬೃತಿ ಶ್ರೀಮನ್ನಾರಾಯಣ ಪರ್ಯಂತವಾಗಿ 
ಸಾಂಪ್ರದಾಯಿಕ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು. ಅನಂತರ 

ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 

ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ | ೬ 

ಯಸ್ಯ ದ್ವಿರದವಕಾದ್ಯಾಃ ಪರಿಷದ್ಯಾಃ ಪರಃಶತಮ್‌ । 

ವಿಘಂ ನಿಘಂತಿ ಸತತಂ ವಿಷ್ಟಕೇನಮುಪಾಸ್ಥಹೇ | ೭ 

ಲ್ಸ ಲ್ಸ ಎ. ಈ 

ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಸಟಿಕಾಕೃತಿಮ್‌ । 

ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಥಹೇ | ಕ 
ಎಂದು ಪಠಿಸಿ "ಕೂಜಂತಂ ರಾಮ ರಾಮೇತಿ' ಎಂದು ಆರಂಭಿಸಿ ಮುಂದಕ್ಕೆ 
೧ನೆಯ ಸಂಪ್ರದಾಯದಲ್ಲಿಹೇಳಿದ ಶ್ಲೋಕಗಳನ್ನು ಪಠಿಸಬೇಕು. 

೩. ಮಾಧಸಂಪ್ರದಾಯ 

ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಮುಜಮ್‌ | 

ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ | ೧ 

ಲಕ್ಷ್ಮೀನಾರಾಯಣಂ ವಂದೇ ತದ್ಭಕಪ್ರವರೋ ಹಿಯಃ। 

ಶ್ರೀಮದಾನಂದತೀರ್ಥಾಖ್ಯೋ ಗುರುಸಂ ಚ ನಮಾಮ್ಯಹಮ್‌ ॥ ೨ 


XXXIV 


ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ। 

ಆದಾವಂತೇ ಚ ಮಧ್ಯೇ ಚ ವಿಷ್ಣುಃ ಸರ್ವತ್ರ ಗೀಯತೇ ॥ ೩ 
ಸರ್ವಸಿದ್ದಿಪ್ರಶಮನಂ ಸರ್ವಸಿದ್ದಿಕರಂ ಪರಮ್‌ । 
ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಮ್‌ ॥ ೪ 


ಎಎ 2 


ಸರ್ವಾಭೀಷಪ್ರದಂ ರಾಮಂ ಸರ್ವಾರಿಷನಿವಾರಕಮ್‌ | 
ಜಾನಕೀಜಾನಿಮನಿಶಂ ವಂದೇ ಮದ್ದುರುವಂದಿತಮ್‌ | ೫ 


ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ । 
ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಮ್‌ ॥ ೬ 


ಭವತಿ ಯದನುಭಾವಾದೇಡಮೂಕೂೋಪಪಿ ವಾಗ್ನೀ 

ಜಡಮತಿರಪಿ ಜಂತುರ್ಜಾಯತೇ ಪ್ರಾಜ್ಞಮಾಲಿಃ | 
ಸಕಲವಚನಚೇತೋದೇವತಾ ಬಾರತೀ ಸಾ 

ಮಮ ವಚಸಿ ವಿಧತಾಂ ಸಂನಿಧಿಂ ಮಾನಸೇ ಚ ॥ ೭ 


ಮಿಥ್ಯಾಸಿದ್ದಾಂತದುರ್ಧ್ಯಾಂತವಿದ್ವಂಸನವಿಚಕ್ಷಣಃ । 
ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬುಜೇ॥ ಕ 
ಚಿತ್ರ ಪದ್ಧೆಶ್ಚ ಗಂಭೀರ್ಫೈರ್ವಾಕ್ಕೈರ್ಮಾನೈರಖಂಡಿತ್ಛೆಃ | 

ಗುರುಭಾವಂ ವ್ಯಂಜಯಂತೀ ಬಾತಿ ಶ್ರೀ ಜಯತೀರ್ಥ ವಾಕ್‌ ॥ ತಿ 


ಅನಂತರ "ಕೂಜಂತಂ ರಾಮರಾಮೇತಿ' ಎಂದು ಆರಂಬಿಸಿ ಮುಂದಕ್ಕೆ 
೧ನೆಯ ಸಂಪ್ರದಾಯದಲ್ಲಿ ಹೇಳಿದ ಶ್ಲೋಕಗಳನ್ನು ಪಠಿಸಬೇಕು. 


mE ಜ್‌ 


ಪಾರಾಯಣದ ಸಮಾ 


ಲ 
2 
16 
tl 
೦] 
vl 
tL 
ಲ 
dL 
೨೬ 
ಕ್ಸ 


೧. ಸ್ಮಾರ್ತ ಸಂಪ್ರದಾಯ 
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ 
ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ | 
ಗೋಬ್ರಾಹ್ನಣೇಭ್ಯಃ ಶುಭಮಸ್ತು ನಿತ್ಯಂ 
ಲೋಕಾಃ ಸಮಸಾಃ ಸುಖಿನೋ ಭವಂತು ॥ ೧ 
ಕಾಲೇ ವರ್ಷಂತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ | 
ದೇಶೋ5ಯಂ ಕ್ಟೋಭರಹಿತೋ ಬ್ರಾಹ್ನಣಾಃ ಸಂತು ನಿರ್ಭಯಾಃ॥ ೨ 


ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ | 


ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಮ್‌ ॥ ೩ 
ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸರಮ್‌ | 

ಏಕ್ಕಕಮಕ್ಷರಂ ಪ್ರೋಕಂ ಮಹಾಪಾತಕನಾಶನಮ್‌ ॥ ಛ 
ಶ್ರಣ್ಣನ್‌ ರಾಮಾಯಣಂ ಭಕ್ತಾ ಯಃ ಪಾದಂ ಪದಮೇವ ವಾ। 

ಸ ಯಾತಿ ಬ್ರಹ್ಮಣಃ ಸ ಸ್ಥಾನಂ ಬ್ರಹ್ಮಣಾ ಪೂಜ್ಯತೇ ಸದಾ | ೫ 
ರಾಮಾಯ ರಾಮಭದಾ ಯ ರಾಮಚಂದ್ರಾಯ ವೇಧನೇ !। 
ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ॥॥ ೬ 
ಯನ್ನಂಗಲಂ ಸಹಸ್ರಾಕ್ಟೇ ಸರ್ವದೇವನಮಸ್ಸೃತೇ | 

ವೃತ್ರನಾಶೇ ಸಮಭವತತ್ರೇ ಭವತು ಮಂಗಲಮ್‌ ॥ ೭ 
ಮಂಗಲಂ ಕೋಸಲೇಂದ್ರಾಯ ಮಹನೀಯಗುಣಾತ್ನನೇ | 
ಚಕ್ರವತಿಣತನೂಜಾಯ ಸಾರ್ವಭೌಮಾಯ ಮಂಗಲಮ್‌ | ಲೆ 
ಯನ್ನಂಗಲಂ ಸ ಸುಪರ್ಣಸ್ಯ ವಿನತಾsಕಲಯತ್‌ ಪ ಪುರಾ। 

ಅಮೃತಂ ಪ್ರಾರ್ಥಯಾನಸ್ಕ ತತ್ತೇ ಭವತು ಮಂಗಲಮ್‌ ॥ ೯ 


ಅಮೃತೋತ್ಪಾದನೇ ದೈತ್ಯಾನ್‌ ಫತೋ ವಜ್ರಧರಸ್ಯ ಯತ್‌ | 
ಆದಿತಿರ್ಮಂಗಲಂ ಪ್ರಾದಾತತೇ ಭವತು ಮಂಗಲಮ್‌ ॥ ೧೦ 


XXXVI 


ನ್‌ ವಿಕ್ರಮಾನ್‌ ಪ್ರಕ್ರ ಮತೋ ವಿಷ್ಣೋ ೀರಮಿತತೇಜಸಃ। 


ಸಗ ರಾಮ ತತೇ ಭವತು. ಮಂಗಲಮ್‌ ॥ ೧೧ 
ಯತವಃ ಸಾಗರಾ ದ್ವೀಪಾ ವೇದಾ ಲೋಕಾ ದಿಶಶ್ಚತೇ । 
ಮಂಗಲಾನಿ ಮಹಾಬಾಹೋ ದಿಶಂತು ತವ ಸರ್ವದಾ ॥ ೧೨ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ತ — ೦ ್‌ ್‌್‌ 
ಬುದ್ಧ್ಯಾತ್ಗಿನಾ ವಾ ಪ್ರಕೃತೇಃ ಸ್ನಭಾವಾತ್‌ | 
ಕರೋಮಿ ಯದ್ಯತ್‌ ಸಕಲಂ ಪರಸ್ಥೈ 


ನಾರಾಯಣಾಯೇತಿ ಸಮರ್ಪಯಾಮಿ ॥ ೧೩ 
ಯದಕರಪದಭ್ರಷಂ ಮಾತ್ರಾಹೀನಂ ಚ ಯದ್ಭವೇತ್‌ 
ಕ್ರ ಲ) ಬಿ 
ತತರ್ವಂ ಕ್ಷಮ್ಯತಾಂ ದೇವ ಶ್ರೀರಾಘವ ನಮೋತಸು ತೇ ॥ ೧೪ 


ಅನೇನ ಶ್ರೀಮದ್ರಾಮಾಯಣ ಪಾರಾಯಣೇನ ಭಗವಾನ್‌ ಸರ್ವದೇವಾತ್ಮಕಃ 
ಸೀತಾಲಕ್ಷ್ಮ| ಣಭರತಶತ್ರುಘು ಹನೂಮತಮೇತಃ ಶ್ರೀರಾಮಚಂದ್ರಃ 
ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು 


ಶ್ರೀರಾಮಚಂದ್ರಾಪರ್ಣಮಸು 
ಆ 


ನ್‌ ಜರ್‌ 
ಏವಮೇತತ್‌ ಪುರಾವೃತಮಾಖ್ಯಾನಂ ಭದ್ರಮಸು ವಃ। 


ಪ್ರವ್ಯಾಹರತ ವಿಸ್ರಬ್ದಂ ಬಲಂ ವಿಷ್ಣೋಃ ಪ್ರವರ್ಥತಾಮ್‌ ॥ ೧ 


ಲಾಭಸೀಷಾಂ ಜಯಸೇಷಾಂ ಕುಲಸೇಷಾಂ ಪರಾಭವಃ। 
ಯೇಷಾಮಿಂದೀವರಶ್ಯಾಮೋ ಹೃದಯೇ ಸುಪ ್ಪ್ರತೀಷ್ಠಿತಃ ॥ ೨ 
ಕಾಲೇ ವರ್ಷತು ಪ ಪರ್ಜನ್ಯಃ ಪೃಥಿವೀ ಸಿಸ್ಕಶಾಲಿನೀ | 

ದೇಶೋ$6ಯಂ ಕ್ಟೋಭರಹಿತೋ ಬ್ರಾಹ್ಮಣಾಃ ಸ ಸಂತು ನಿರ್ಭಯಾ ॥ ೩ 
ಕಾವೇರೀ ವರ್ಧತಾಂ ಕಾಲೇ ಕಾಲೇ ವರ್ಷತು ವಾಸವಃ। 
ಶ್ರೀರಂಗನಾಥೋ ಜಯತು ಶ್ರೀರಂಗಶ್ರೀಶ್ಚ ವರ್ಧತಾಮ್‌ ॥ ಛ 


XXXVI 
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ 
ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ । 
ಗೋಬ್ರಾಹ್ನಣೇಭ್ಯಃ ಶುಭಮಸು ನಿತ್ಯಂ 


ಆ 


ಮ್ತ 


ಲೋಕಾಃ ಸಮಸಾಃ ಸುಖಿನೋ ಭವಂತು ॥ ೫ 
ಮಂಗಲಂ ಕೋಸಲೇಂದ್ರಾಯ ಮಹನೀಯಗುಣಾಬ್ದಯೇ | 
ಚಕ್ರ ವರ್ತಿತನೂಜಾಯ ಸಾರ್ವಭಾಮಾಯ ಮಂಗಲಮ್‌ | ೬ 


ವೇದವೇದಾಂತವೇದ್ಯಾಯ ಮೇಘಶ್ಯಾಮಲಮೂರ್ತಯೇ | 
ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಲಮ್‌ ॥ ೭ 


ವಿಶ್ವಾಮಿತ್ರಾಂತರಂಗಾಯ ಮಿಧಿಲಾನಗರೀಪತೇ | 


ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಮ್‌ ॥ ಲ 
ಪಿತೃಭಕಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ। 
ನಂದಿತಾಖಿಲಲೋಕಾಯ ರಾಮಭದ್ರಾಯ ಮಂಗಲಮ್‌ ॥ ೯ 
ತ.ಕಸಾಕೇತವಾಸಾಯ ಚಿತ್ರ ಕೂಟವಿಹಾರಿಣೇ | 


ಲ್ಲಿ 


ಸೀವ್ಯಾಯ ಸರ್ವಯಮಿನಾಂ ಧೀರೋದಾರಾಯ ಮಂಗಲಮ್‌ ॥ ೧೦ 
ಮಿತ್ರಿಣಾ ಚ ಜಾನಕ್ಕಾ ಚಾಪಬಾಣಾಸಿಧಾರಿಣೇ। 


ಸಂಸೇವ್ಯಾ ಯ ಸದಾ ಭೆಕ್ಸಾ ಸಾ ಮಿನೇ ಮಮ ಮಂಗಲಮ್‌ ॥ ೧೧ 
ದಂಡಕಾರಣ್ಯವಾಸಾಯ ಖಂಡಿತಾಮರಶತ್ರವೇ 


PAE 


UL 


ಗೃಧ್ರರಾಜಾಯ ಭಕಾಯ ಮುಕಿದಾಯಾಸ್ತು ಮಂಗಲಮ್‌ ॥ ೧೨ 
ಸಾದರಂ ಶಬರೀದತಫಲಮೂಲಾಭಿಲಾಷಿಣ 
ಸೌಲಭ್ಯಪರಿಪೂರ್ಣಾಯ ಸತ್ಕ್ಯೋದ್ರಿಕಾಯ ಮಂಗಲಮ್‌ ॥1 ೧೩ 
ಹನುಮತಮವೇತಾಯ ಹರೀಶಾಭೀಷದಾಯಿನೇ । 
ವಾಲಿಪ್ರಮಥನಾಯಾಸು ಮಹಾಧೀರಾಯ ಮಂಗಲಮ್‌ ॥ ೧೪ 


ಶ್ರೀಮತೇ ರಘುವೀರಾಯ ಸೇತೋಲ್ಲಂಘಿತಸಿಂಧವೇ। 
ಜಿತರಾಕಸರಾಜಾಯ ರಣಧೀರಾಯ ಮಂಗಲಮ್‌ ॥ ೧೫ 


XXXVI 
ಆಸಾದ್ಯ ನಗರೀಂ ದಿವ್ಯಾಮಭಿಷಿಕಾಯ ಸೀತಯಾ | 
ರಾಜಾಧಿರಾಜರಾಜಾಯ ರಾಮಭದ್ರಾಯ ಮಂಗಲಮ್‌ ॥ 
ಬ್ರಹ್ಮಾಜದೇವಸೇವ್ಯಾಯ ಬ್ರಹ್ಮಣ್ಯಾಯ ಮಹಾತ್ನನೇ | 
ಜಾನಕೀಪ್ರಾಣನಾಥಾಯ ರಘುನಾಥಾಯ ಮಂಗಲಮ್‌ ॥ 
ಮಂಗಲಾಶಾಸನಪರೈರ್ಮದಾಚಾರ್ಯಪುರೋಗಮೈ: । 
ಸರ್ವೈಶ್ಚಪೂರ್ವ್ವರಾಚಾರ್ಯೆ K ಸತೃತಾಯಾಸ್ತು ಮಂಗಲಮ್‌ ॥ 


೩. ಮಾಧ್ವಸಂಪ್ರದಾಯ 
ಜಾಭ್ಯಃ ಪರಿಪಾಲಯಂತಾಂ 
ಯೇನ ಮಾರ್ಗೇಣ ಮಹೀಂ ಮಹೀಶಾಃ । 


ಆ ೨ 
ಲೋಕಾಃ ಸಮಸಾಃ ಸುಖಿನೋ ಭವಂತು ॥ 


ಎದಿ 


ಕಾಲೇ ವರ್ಷಂತು ಪರ್ಜನ್ಯಃ ಪೃಥಿವೀ ಸಸ್ಕಶಾಲಿನೀ | 


೧೬ 


೧೭ 


೮ 


ದೇಶೋ$ ಯಂ ಕ್ಟೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ॥ ೨ 


ಲಾಭಸೇಷಾಂ ಜಯಸೇಷಾಂ ಕುತಸೇಷಾಂ ಪರಾಭವಃ | 
ಯೇಷಾಮಿಂದೀವರಶ್ಯಾಮೋ ಹೃದಯೇ ಸುಪ್ರತಿಷ್ಟಿತಃ || 
ಮಂಗಲಂ ಕೋಸಲೇಂದ್ರಾಯ ಮಹನೀಯಗುಣಾಬ್ದಯೇ 
ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಲಮ್‌ ॥ 
ಕಾಯೇನ ವಾಚಾ ಮನಸೇಂದ್ರಿಯ್ಫೆರ್ವಾ 

ಬುದ್ದಾ ;ತನಾ ವಾ ಪ್ರಕೃತೇಃ ಸ್ನಭಾವಾತ್‌ 
ಕರೋಮಿ ಯದ್ಯತ್‌ ಸಕಲಂ ಪರಸೆ NW 

ನಾರಾಯಣಾಯೇತಿ ಸಮರ್ಪಯಾಮಿ ॥ 


~~ “oe 60 ಈ. ಅ ಅ. ಫೋಾಾ್‌ 
ತಡಾ ಣಾ ಈ್‌್ಬು 


ಲ 


()೨ 


(೩ 


ಅನುಕ್ರಮಣಕ 


ವಿಷಯ ಪುಟ 
ಸಾಗರಲಂಘನಮ್‌ 
(ಹನುಮಂತನು ಸಮುದ್ರವನ್ನು ದಾಟುವುದು) .... 0 
ನಿಶಾಗಮಪ್ರತೀಕ್ಟ್ಬಾ 
(ಲಂಕಾಪ್ರವೇಶಕ್ಕೆ ರಾತ್ರಿಯಾಗಲೆಂದು ನಿರೀಕ್ಷಿಸುವುದು) .... ೩೩ 
ಲಂಕಾಧಿದೇವತಾವಿಜಯಃ 
(ಹನುಮಂತನು ಲಂಕಾದೇವತೆಯನ್ನು ನಿಗ್ರಹಿಸುವುದು) ... ೪೩ 
ಲಂಕಾಪುರೀ ಪ್ರವೇಶಃ 
(ಲಂಕೆಯನ್ನು ಪ್ರವೇಶಿಸುವುದು) ... ೫೧ 
ಭವನ ವಿಚಯಃ 
(ರಾಕ್ಷಸರ ಗೃಹಗಳಲ್ಲಿಸೀತೆಯ ಅನ್ಲೇಷಣೆ) ..... ೫೬ 
ರಾವಣಗೃಹಾವೇಕ್ಷಣಮ್‌ 
(ರಾವಣನ ಭವನಗಳಲ್ಲಿಸೀತೆಯ ಅನ್ವೇಷಣೆ) ..... ೬೪ 
ಪುಷಕದರ್ಶನಮ್‌ 
(ಹನುಮಂತನು ಪುಷಕವಿಮಾನವನ್ನು ನೋಡುವುದು) ... ೭೦ 
ಪುಷಕಾನುವರ್ಣನಮ್‌ 
(ಪುಷಕವಿಮಾನದ ವರ್ಣನೆ) ...... ೭೫ 
ಸಂಕುಲಾಂತಃಚುರಮ್‌ 
(ವಿವಿಧರೀತಿಯಲ್ಲಿದ್ದ ರಾವಣನ ಅಂತಖ್ರುರ) .... ೭೭ 
ಮಂದೋದರೀದರ್ಶನಮ್‌ 
(ಹನುಮಂತನು ಮಂಡೋದರಿಯನ್ನು ನೋಡುವುದು) ... ೯೦ 
ಪಾನಭೂಮಿ ವಿಚಯಃ 
(ಪಾನಶಾಲೆಯಲ್ಲಿಸೀತೆಯ ಅನ್ಲೇಷಣೆ) ..... ೯೯ 
ಹನೂಮದ್ದಿಷಾದಃ 


(ಹನುಮಂತನು ಸೀತೆಯನ್ನು ಕಾಣದೆ ಚಿಂತಾಕ್ರಾಂತನಾಗುವುದು) ೧೦೬ 
ಹನೂಮನ್ನಿರ್ವೇದಃ 
(ತಾನು ಜೀವಿಸಿರಬಾರದೆಂದು ಹನುಮಂತನ ಚಿಂತೆ) .... ೧೧೧ 


XXXIX 


೨೫ 


೨೬ 


XL 


ವಿಷಯ ಪುಟ 
ಅಶೋಕವನಿಕಾವಿಚಯಃ 
(ಅಶೋಕವನದಲ್ಲಿಸೀತೆಯ ಅನ್ವೇಷಣೆ) ೧೨೩ 
ಸೀತೋಪಲಂಭಃ 
(ಹನುಮಂತನು ಸೀತೆಯನ್ನು ಕಾಣುವುದು) ..... ೧೩೧ 
ಹನೂಮತರೀತಾಪಃ 
(ಸೀತೆಯ ದುರ್ದಶೆಯನ್ನುಕಂಡು ಹನುಮಂತನ ವ್ಯಥೆ) ... ೧೪೦ 
ರಾಕ್ಟಸೀಪರಿವಾರಃ 
(ಸೀತೆಯನ್ನು ರಾಕಸಿಯರು ಸುತುಗಟ್ಟಿರುವುದು) ...... ೧೪೬ 
ರಾವಣಾಗಮನಮ್‌ 
(ರಾವಣನು ಅಶೋಕವನಕ್ಕೆ ಬರುವುದು) ..... ೧೫೨ 
ಕೃಚ್ಛ ಗತಸೀತೋಪಮಾಃ 
(ಕಪ್ಪದಲ್ಲಿದ್ದಸೀತಾದೇವಿಯ ವರ್ಣನೆ) .... ೧೫೭ 
ಪ್ರಣಯಪ್ರಾರ್ಥನಾ 


(ರಾವಣನು ತನ್ನನ್ನು ವರಿಸುವಂತೆ ಸೀತೆಯನ್ನು ಪ್ರಾರ್ಥಿಸುವುದು) ೧೬೨ 
ರಾವಣತ್ಪಣೀಕರಣಮ್‌ 
(ರಾವಣನನ್ನು ಹುಲ್ಲುಕಡ್ಡಿಯಂತೆ ಸೀತೆಯು ಅಸಡ್ಡೆ ಮಾಡುವುದು)೧೬೯ 
ಸದ್ದಯಾವಧಿಕರಣಮ್‌ 
(ರಾವಣನು ಸೀತೆಗೆ ಎರಡು ತಿಂಗಳ ಅವಧಿಯನ್ನು ಕೊಡುವುದು) ೧೭೬ 
ರಾಕಸೀಪ್ರರೋಚನಮ್‌ 
(ರಾಕ್ಷಸಿಯರು ಸೀತೆಗೆ ಆಸೆ ಹುಟ್ಟಿಸುವ ಮಾತನ್ನಾಡುವುದು) ೧೮೪ 
ರಾಕಸೀನಿರ್ಭರ್ತನಮ್‌ 


(ರಾಕ್ಷಸಿಯರು ಸೀತೆಯನ್ನು ಬೆದರಿಸುವುದು) ೧೮೮ 
ಸೀತಾನಿರ್ವೇದಃ 

(ಸೀತಾದೇವಿಯು ನಿರಾಶೆಯಿಂದ ರೋದಿಸುವುದು) ...... ೧೯೬ 
ಪ್ರಾಣತ್ಯಾಗಸಂಪ್ರಧಾರಣಮ್‌ 


(ಆತ್ಮಹತ್ಯೆಮಾಡಿಕೊಳ್ಳಬೇಕೆಂಬ ಸೀತೆಯ ನಿರ್ಧಾರ) ...... ೨೦೦ 


೩) 


A 


೫೩ 


೩೪ 


೩೫ 


೩೬ 


೩೭ 


ವಿಷಯ ಪುಟ 
ಶ್ರಿಜಟೆಯ ಸ ಸ್ಪಪ್ಪ ್ರತಾಂತ) ೨೦೮ 
ಉದ್ದ ೦ಧನವ್ಯವಸಾಯಃ 
(ನೇಣು ಹಾಕಿಕೊಳ್ಳಲು ಸೀತೆಯ ಪ್ರಯತ್ರ) ೨೧೭ 
ಶುಭನಿಮಿತಾನಿ 
(ಸೀತಾದೇವಿಗೆ ಶುಭಶಕುನಗಳುಂಟಾದುದು) .... ೨೨೨ 


ಹನೂಮತ್ಛೃತ್ಯಾಕೃತ್ಯವಿಚಿಂತನಮ್‌ 

(ಸೀತೆಯನ್ನು ಸಮಾಧಾನಪಡಿಸುವುದಕ್ಕಾಗಿ 

ಏನುಮಾಡಬೇಕೆಂದು ಹನುಮಂತನ ಆಲೋಚನೆ) .... ೨೨೫ 
ರಾಮವೃತಸಂಶ್ರವಃ 

(ಹನುಮಂತನು ಶಿಂಶಪಾವೃಕದಲ್ಲಿ ಕುಳಿತು ಹೇಳಿದ 

ರಾಮಕಥೆಯನ್ನು ಸೀತೆಯು ಕೇಳುವುದು) .... ೨೩೩ 
ಸೀತಾವಿತರ್ಕಃ 

(ಹನುಮಂತನನ್ನು ಕಂಡು ಸೀತೆಗೆ ಆದ ಸಂದೇಹ) .... ೨೩೭ 
ಹನೂಮಜ್ಜಾನಕೀಸಂವಾದೋಪಕ್ರ ಮಃ 

(ಹನುಮಂತನು ಸೀತೆಯೊಂದಿಗೆ ಸಂಭಾಷಣೆಗೆ ಆರಂಭಿಸುವುದು) ೨೪೦ 
ರಾವಣಶಂಕಾ ನಿವಾರಣಮ್‌ 

(ಹನುಮಂತನು ರಾವಣನೆಂಬ ಸೀತೆಯ ಸಂದೇಹದ ಪರಿಹಾರ) ೨೪೬ 
ವಿಶ್ವಾಸೋತ್ಪಾದನಮ್‌ 

(ಸೀತೆಗೆ ಹನುಮಂತನಲ್ಲಿ ನಂಬಿಕೆ ಉಂಟಾದ ಬಗೆ) .... ೨೫೩ 
ಅಂಗುಲೀಯಕಪ್ರದಾನಮ್‌ 

(ಹನುಮಂತನು ರಾಮನ ಅಂಗುಲೀಯಕವನ್ನು 

ಸೀತೆಗೆ ಕೊಡುವುದು) ೬... ೨೬೯ 
ಸೀತಾಪ್ರತ್ಯಾನಯನಾನ್‌ೌಚಿತ್ರಮ್‌ 

(ಹನುಮಂತನೇ ತನ್ನನ್ನು ಕರೆದೊಯ್ಯುವುದು 

ಉಚಿತವಲ್ಲವೆಂದು ಸೀತೆಯು ಹೇಳುವುದು) ..... ೨೭೮ 


೫೦ 


ವಾಯಸವೃತಾಂತಕಥನಮ್‌ 
(ಸೀತೆಯು ಕಾಗೆಯ ವೃತಾಂತವನ್ನು ಹೇಳುವುದು) 
ಹನೂಮತಂದೇಶಃ 
(ಹನುಮಂತನೊಡನೆ ರಾಮನಿಗೆ ಸಂ 
ಹನೂಮತ್ಪೇಷಣಮ್‌ 

(ಸೀತೆಯು ಹನುಮಂತನನ್ನು ಬೀಳ್ಳೊಡುವುದು) 
ಪ್ರಮದಾವನಭಂಜನಮ್‌ 

(ಹನುಮಂತನಿಂದ ಅಶೋಕವನದ ನಾಶ) 
ಕಿಂಕರನಿಷೂದನಮ್‌ 

(ಕಿಂಕರರೆಂಬ ರಾಕಸರ ವಧೆ) 

ಚೃತ್ಯಪ್ರಾಸಾದದಾಹಃ 

(ಹನುಮಂತನು ಬೈತ್ಯವನ್ನು ನಾಶಗೊಳಿಸುವುದು) 
ಜಂಬುಮಾಲಿವಧಃ 

(ಜಂಬುಮಾಲಿಯ ಸಂಹಾರ) 

ಅಮಾತೃಪುತ್ರವಧಃ 

(ಏಳುಮಂದಿ ಮಂತ್ರಿಕುಮಾರರ ಸಂಹಾರ) 
ಸೇನಾಪತಿಪಂಚಕವದಃ 

(ಐವರು ಸೇನಾಪತಿಗಳ ವಧೆ) 

ಅಕ್ಕಕುಮಾರವಧಃ 

(ಅಕಕುಮಾರನ ವಧೆ) 

ಇಂದ್ರಜಿದಭಿಯೋಗಃ 

(ಇಂದ್ರಜಿತ್ತು ಹನುಮಂತನನ್ನು ಬ್ರಹ್ನಾಸದಿಂದ ಬಂಧಿಸುವುದು) 
ರಾವಣಪ್ರಭಾವದರ್ಶನಮ್‌ 

(ರಾವಣನ ವೈಭವವನ್ನು ಕಂಡು ಹನುಮಂತ 


ದೇಶವನ್ನು ಹೇಳುವುದು) 


ನ ಆಶ್ಚರ್ಯ] 
ತ್ರ 


ಶ್ರೆಗಳಿಗೆ ಹನುಮಂತನ ಉತರ) 


XLII 
ಸರ್ಗ ವಿಷಯ ಪುಟ 


೫೧ ಹನೂಮದುಪದೇಶಃ 

(ಹನುಮಂತನು ರಾವಣನಿಗೆ ಬುದ್ದಿವಾದವನ್ನು ಹೇಳುವುದು) ೩೭೭ 
೫೨ ದೂತವದನಿವಾರಣಮ್‌ 

(ದೂತನನ್ನು ಕೊಲ್ಲಬಾರದೆಂದು ವಿಭೀಷಣನ ಹಿತೋಪದೇಶ) ೩೮೫ 
೫೩ ಪಾವಕಶೈತ್ಯಮ್‌ 

(ಅಗ್ನಿಯು ಹನುಮಂತನ ಬಾಲವನ್ನು ಸುಡದೆ ಶೀತಲನಾಗಿರುವುದು) ೩೯೨ 
೫೪ ಲಂಕಾದಾಹಃ 

(ಲಂಕಾದಹನ) ..... ೪೦೦ 
೫೫ ಹನೂಮದ್ದಿಭ್ರಮಃ 

(ಲಂಕಾದಹನದಿಂದ ಸೀತೆ ಏನಾದಳೋ 

ಎಂದು ಹನುಮಂತನು ಗಾಬರಿಪಡುವುದು) .. ೪೧೦ 
೫೬ ಪ್ರತಿಪ್ರಯಾಣೋತತನಮ್‌ 

(ಲಂಕೆಯಿಂದ ಹಿಂದಿರುಗುವುದಕ್ಕಾಗಿ 

ಹನುಮಂತನು ಆಕಾಶಕ್ಕೆ ನೆಗೆಯುವುದು) ..... ೪೧೭ 
೫೭ ಹನೂಮತ್ನತ್ಯಾಗಮನಮ್‌ 

(ಹನುಮಂತನು ಲಂಕೆಯಿಂದ ಹಿಂದಿರುಗಿ ಬರುವುದು) .... ೪೨೩ 
೫೮ ಹನೂಮದತಾನುಕಥನಮ್‌ 

(ಹನುಮಂತನಿಂದ ಲಂಕಾವೃತಾಂತದ ವಿವರಣೆ) ..... ೪೩೧ 
೫೯ ಅನಂತರಕಾರ್ಯಪ್ರರೋಚನಮ್‌ 

(ನಾವೇ ಸೀತೆಯನ್ನು ಸರೆಯಿಂದ 

ಬಿಡಿಸೋಣವೆಂದು ಹನುಮಂತನ ಹೇಳಿಕೆ) .... ೪೫೯ 
೬೦ ಅಂಗದಜಾಂಬವತಂವಾದಃ 

(ಮುಂದಿನ ಕರ್ತವ್ಯದ ವಿಷಯವಾಗಿ 

ಅಂಗದ ಜಾಂಬವಂತರ ಸಂಭಾಷಣೆ) .... ೪೬೫ 
೬೧ ಮಧುವನಪ್ರವೇಶಃ 

(ವಾನರರು ಮಧುವನವನ್ನು ಪ್ರವೇಶಿಸುವುದು) ..... ೪೬೮ 


ಸರ್ಗ 


೬೨ 


೬೩ 


೬೪ 


೬೫ 


೬೬ 


೬೭ 


ಓಲೆ 


XLIV 
ವಿಷಯ 


ದಧಿಮುಖಖಿಲೀಕಾರಃ 

(ವಾನರರಿಂದ ದಧಿಮುಖನು ಪರಾಜಿತನಾಗುವುದು) 
ಸುಗ್ರೀವಹರ್ಷಃ 

(ಸೀತೆಯು ದೊರಕಿದಳೆಂಬ ನಿಶ್ಚಯದಿಂದ ಸುಗ್ರೀವನ ಆನಂದ) 
ಹನೂಮದಾದ್ಯಾಗಮನಮ್‌ 

(ಹನುಮಂತ ಮೊದಲಾದವರು ಸುಗ್ರೀವನ ಬಳಿಗೆ ಬರುವುದು) 
ಚೂಡಾಮಣಿಪ್ರದಾನಮ್‌ 

(ಹನುಮಂತನು ಶ್ರೀರಾಮನಿಗೆ 

ಚೂಡಾಮಣಿಯನ್ನು ಅರ್ಪಿಸುವುದು) 

ಸೀತಾಭಾಷಿತಪ್ರಶ್ನಃ 

(ಸೀತೆಯ ವಿಷಯವಾಗಿ ಶ್ರೀರಾಮನ ಪ್ರಶ) 
ಸೀತಾಭಾಷಿತಾನುವಚನಮ್‌ 

(ಹನುಮಂತನು ಸೀತೆಯು ಹೇಳಿದ ಮಾತನ್ನು ತಿಳಿಸುವುದು) 
ಹನೂಮತಮಾಶ್ಚಾಸವಚನಾನುವಾದಃ 

(ತಾನು ಸೀತೆಗೆ ಹೇಳಿದ ಸಮಾಧಾನವನ್ನು 

ಹನುಮಂತನು ವಿವರಿಸುವುದು) 

ಅನುಬಂಧ 


ಚಿತ್ರಗಳು 

ಶ್ರೀ ಆಂಜನೇಯಸ್ವಾಮಿ 
ಲಂಕಾಧಿದೇವತಾವಿಜಯ 
ಅಂಗುಲೀಯಕಪ್ರದಾನಮ್‌ 


VW 


೪೮೫ 


೪೯ ೨ 


೪೯೭ 


೫೦೦ 


೫೦೮ 
HOY 


XLIV 
೪೮ 
೨೬೮ 


| ಶ್ರೀ: ॥ 


ಶ್ರೀಮದ್ಭಾಲ್ಮೀಕಿ ರಾಮಾಯಣಮ್‌ 


ಸುಂದರಕಾಂಡಃ 
ಪ್ರಥಮಃ ಸರ್ಗಃ 
ಸಾಗರಲಂಘನಮ್‌ 
ತತೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಶನಃ | 
ಇಯೇಷ ಪದಮನ್ನೇಷುಂ ಚಾರಣಾಚರಿತೇ ಪಧಿ ॥ ೧ 


ದುಷ್ಕರಂ ನಿಷ್ಟತಿದ್ದಂದ್ದಂ ಚಿಕೀರ್ಷನ್‌ ಕರ್ಮ ವಾನರಃ । 
ಸಮುದಗ್ರಶಿರೋಗ್ರೀವೋ ಗವಾಂ ಪತಿರಿವಾಬಭ್‌ ॥ ೨ 


ಸುಂದರಕಾಂಡ 
ಗಿ" 
ಹನುಮಂತನು ಸಮುದ್ರವನ್ನು ಲಂಘಿಸುವುದು. ದಾರಿಯಲ್ಲಿ ಮೈನಾಕನೊಡನೆ 
ಮಾತಾಡಿ ಸುರಸೆಯನ್ನು ಪರಾಜಯಗೊಳಿಸಿ 
ಸಿಂಹಿಕೆಯನ್ನು ಸಂಹರಿಸುವುದು. 

ಅನಂತರ ಶತ್ರುಸಂಹಾರಕನಾದ ಹನುಮಂತನು ರಾವಣನಿಂದ 
ಅಪಹರಿಸಲ್ಪಟ್ಟ ಸೀತಾದೇವಿಯು ಇದ್ದ ಸ್ಥಳವನ್ನು ಹುಡುಕುವುದಕ್ಕಾಗಿ ಆಕಾಶ 
ಮಾರ್ಗದಲ್ಲಿ ಪ್ರಯಾಣಮಾಡಬೇಕೆಂದು ಉದ್ದೇಶಿಸಿದನು (೧). ಇತರರಿಗೆ 
ಅಸಾಧ್ಯವಾದ ಆ ಸಾಹಸಕಾರ್ಯವನ್ನು ಮಾಡಲುದ್ದೇಶಿಸಿ, ಕತನ್ನು ಮೇಲಕ್ಕೆತ್ತಿ 
ನಿಂತಿದ್ದ ಅವನು ಒಂದು ಮಹಾವೃಷಭದಂತೆ ಕಂಡನು (೨). 


ಸುಂ. 1 


2 ಸುಂದರಕಾಂಡಃ [ಸರ್ಗಃ ೧ 


ಅಥ ವೈದೂರ್ಯವರ್ಣೇಷು ಶಾದಲೇಷು ಮಹಾಬಲಃ । 


ದೀಪಃ ಸಲಿಲಕಲೇಷು ವಿಚಚಾರ ಯಥಾಸುಖಮ್‌ ॥ ೩ 
ದ್ವಿಜಾನ್‌ ವಿತ್ರಾಸಯನ್‌ ಧೀಮಾನುರಸಾ ಪಾದಪಾನ್‌ ಹರನ್‌ | 
ಮಗಾಂಶ ಸುಬಹೂನಿಘನ್‌ ಪ್ರವದ ಇವ ಕೇಸರೀ ॥ ೪ 
ಲ ಚ ಸ ಅಣ 
ನೀಲಲೋಹಿತಮಾಂಜಿಷ್ಠಪತ್ರವರ್ಣೈಃ ಸಿತಾಸಿತ್ಸೆ 
ಸಬಾವವಿಹಿತೆಶಿತೆ ರ್ಧಾತುಭಿಃ ಸಮಲಂಕತಮ್‌ ॥ ೫ 
ವ" ಲಚ್‌ಲ ಲ 
ಕಾಮರೂಪಿಬಿರಾವಿಷಮಭೀಕ ೦ ಸಪರಿಚದೇಃ | 
ಟಿ AD ಲಲ 
ಯಕಕಿನರಗಂಧರ್ಮೆರ್ದೇವಕಲೆ ಶ ಪನಗೇಃ ॥ ಶ್ರಿ 
ಆ, ಇ( ಲ ಉಲ ಚ ಆಲೆ 
ಸು ತಸ್ಯ ಗಿರಿವರ್ಯಸ್ಯ ತಲೇ ನಾಗವರಾಯುತೇ | 
ತಿಷ್ಠನ್‌ ಕಪಿವರಸತ್ರ ಹ್ರದೇ ನಾಗ ಇವಾಬಭ್‌ ॥ ೭ 
ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೇ 
ಭೂತೇಭ್ಯಶ್ಲಾಂಜಲಂ ಕತ್ವಾ ಚಕಾರ ಗಮನೇ ಮತಿಮ್‌ ॥ ತ 
ಅಂಜಲಿಂ ಪ್ರಾಜ್ಞುಖಃ ಕುರ್ವನ್‌ ಪವನಾಯಾತ್ಮಯೋನಯೇ 
ತತೋ ಹಿ ವವಧೇ ಗಂತುಂ ದಕ್ಷಿಣೋ ದಕ್ಷಿಣಾಂ ದಿಶಮ್‌ ॥ ೯ 


ಮಹಾಬಲಾಢ್ಯನಾದ ಆ ಧೀರನು ವೈಡೂರ್ಯಮಣಿಯಂತೆ ಸ್ವಲ ಹಸುರಾಗಿ, 
ಸಮುದ್ರಜಲದಂತೆ ಹರಡಿದ್ದ ಹುಲ್ಲುಗಾವಲಿನಲ್ಲಿ ಯಥೇಷವಾಗಿ ತಿರುಗಾಡುತ್ತ 
ಅಲ್ಲಿದ್ದ ಹಕ್ಕಿಗಳನ್ನು ಹೆದರಿಸಿ ಓಡಿಸಿದನು. ಎದೆಯಿಂದಲೇ ಮರಗಳನ್ನು ತಳ್ಳಿ 
ಬೀಳಿಸುತ್ತ ಮೃಗಗಳನ್ನು ಕೊಲ್ಲುತ್ತ ಕೊಬ್ಬಿದ ಸಿಂಹದಂತೆ ಮೆರೆದನು (೩-೪). ಆ 
ಪರ್ವತಪ್ರದೇಶವು ಕಪ್ಪು ಕೆಂಪು, ಬಿಳುಪು ಮುಂತಾದ ನಾನಾ ಬಣ್ಣದ ನೈಸರ್ಗಿಕ 
ಧಾತುಗಳಿಂದ ರಂಜಿತವಾಗಿತು, ಕಾಮರೂಪಿಗಳಾದ ಯಕ್ಷ ಕಿನ್ನರ, ಗಂಧರ್ವ 
ಮೊದಲಾದ ದೇವತೆಗಳು ಅಲ್ಲಿ ವಿಹರಿಸುತಿದ್ದರು. ಕಪಿಶ್ರೇಷನಾದ ಆಂಜನೇಯನು 
ಆ ಸ್ಥಳದಲ್ಲಿ ಮಡುವಿನಲ್ಲಿನಿಂತಿರುವ ಮದ್ದಾನೆಯಂತೆ ಕಂಗೊಳಿಸಿದನು (೫-೭). 
ಅವನು ಸೂರ್ಯ, ಇಂದ್ರ, ವಾಯು, ಬ್ರಹ್ಮ ಮೊದಲಾದ ನಾನಾ ದೇವತೆಗಳಿಗೆ 
ನಮಸ್ಕಾರಮಾಡಿ, ಪೂರ್ವದಿಕ್ಕಿಗೆ ಅಭಿಮುಖನಾಗಿ ನಿಂತು, ತನ ಜನಕನಾದ 
ವಾಯುದೇವನಿಗೆ ವಂದಿಸಿ, ದಕ್ಷಿಣದಿಕ್ಕಿಗೆ ಪ್ರಯಾಣಮಾಡುವುದಕ್ಕಾಗಿ ತನ್ನ 


ಸರ್ಗಃ ೧] ಸಾಗರಲಂಘನಮ್‌ ೩ 


ಪ್ಲವಂಗಪ್ರವರೈರ್ದ್ವಷಃ ಪ್ಲವನೇ ಕೃತನಿಶಯ: | 
sa ಲ" ಕಿಟ್ಟ. ಬಿ ಲ ಜ 


ವವ್ಧಧೇ ರಾಮವೃದ್ಬರ್ಥಂ ಸಮುದ್ರ ಇವ ಪರ್ವಸು ॥ ೧೦ 
ನಿಷ್ಟಮಾಣಶರೀರಃ ಸನ್‌ ಲಿಲಂಘಯಿಷುರರ್ಣವಮ್‌ । 

ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಮ್‌ ॥ ೧೧ 
FF ಚಚಾಲಾಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಃ | 

ತರೂಣಾಂ ಪುಷಿತಾಗ್ರಾಣಾಂ ಸರ್ವಂ ಪುಷಮಶಾತಯತ್‌ | ೧೨ 
ತೇನ ಪಾದಪಮುಕೇನ ಪುಷೌಫೇಣ ಸುಗಂಧಿನಾ । 

ಸರ್ವತಃ ಸಂವೃತಃ ಶೈಲೋ ಬಭೌ ಪುಷಮಯೋ ಯಥಾ ॥ ೧೩ 
ತೇನ ಚೋತಮವೀರ್ಯೇಣ ಪೀಡ್ಕಮಾನಃ ಸ ಪರ್ವತಃ । 

ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವಿಪಃ [ ೧೪ 
ಹೀಡ್ಕಮಾನಸ್ತು ಬಲಿನಾ ಮಹೇಂದ್ರಸೇನ ಪರ್ವತಃ । 
ರೀತೀರ್ನಿರ್ವರ್ತಯಾಮಾಸ ಕಾಂಚನಾಂಜನರಾಜತೀಃ ॥ ೧೪ 
ಮುಮೋಚ ಚ ಶಿಲಾಃ ಶ್ರಲೋ ವಿಶಾಲಾಃ ಸುಮನಃಶಿಲಾಃ | 
ಮಧ್ಯಮೇನಾರ್ಚಿಷಾ ಜುಷ್ಬೋ ಧೂಮರಾಜೀರಿವಾನಲಃ ॥ ೧೬ 


ದೇಹವನ್ನು ಬೆಳೆಸತೊಡಗಿದನು (೮-೯). ಕಪಿನಾಯಕರೆಲ್ಲರೂ ನೋಡುತಿರಲು 
ಶ್ರೀರಾಮನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ದೃಢಸಂಕಲಮಾಡಿದ 
ಹನುಮಂತನು, ಹುಣ್ಣಿಮೆ ಅಮಾವಾಸ್ಯೆಗಳೆಂಬ ಪರ್ವಕಾಲದಲ್ಲಿ ಸಮುದ್ರವು 
ಉಬ್ಬುವಂತೆ ಉಬ್ಬುತಿದನು (೧೦). ಅದ್ಭುತಾಕಾರವಾಗಿ ತನ್ನ ದೇಹವನ್ನು ಬೆಳೆಸಿದ 
ಮೇಲೆ ಪರೀಕ್ಷಾರ್ಥವಾಗಿ ಕೈಗಳಿಂದ ಒಮ್ಮ ಮಹೇಂದ್ರ ಪರ್ವತವನ್ನು ಗುದ್ದಿ 
ಕಾಲುಗಳಿಂದ ಒದ್ದನು (೧೧). ಆಗ ಅಚಲವೆನಿಸಿದ ಪರ್ವತವು ಕ್ಷಣಕಾಲ ನಡುಗಿ 
ಹೋಯಿತು. ಮರಗಳಲ್ಲಿದ್ದ ಹೂಗಳಲ್ಲ ಉದುರಿಹೋದುವು. ಸುಗಂಧವನ್ನು 
ಬೀರುವ ಪುಷರಾಶಿಯಿಂದ ಆ ಬೆಟ್ಟವು ಮುಚ್ಚಿ ಹೂವಿನಬೆಟ್ಟದಂತೆ ಕಂಗೊಳಿಸಿತು. 
(೧೨-೧೩). ಮದ್ದಾನೆಯಿಂದ ಮದೋದಕವು ಸುರಿಯುವಂತೆ, ವೀರಾಗ್ರಣಿ 
ಯಾದ ಹನುಮಂತನಿಂದ ಪೀಡಿತವಾದ ಆ ಪರ್ವತದಿಂದ, ನೀರು ಉಕ್ಕಿ 
ಹರಿಯಲಾರಂಭಿಸಿತು. ಸುವರ್ಣಮಯವೂ ರಜತಮಯವೂ ಆದ ಅನೇಕ 
ಬಂಡೆಗಳು ಸೀಳಿಹೋಗಿ ವಿವಿಧ ವರ್ಣದ ನೀರು ಉಕ್ಕತೊಡಗಿತು (೧೪-೧೫). 


ರೆ 


ಲ ಸುಂದರಕಾಂಡಃ 'ಸರ್ಗಃ೧ 


ಗಿರಿಣಾ ಪೀಡ್ಕಮಾನೇನ ಪೀಡ್ಕಮಾನಾನಿ ಸರ್ವತಃ | 


ಗುಹಾವಿಷ್ಠಾನಿ ಭೂತಾನಿ ಎನೇದುರ್ವಿಕ್ಸತ್ಸ: ಸಃ || ೧೭ 
ಸ ಮಹಾಸತ್ತಸಂನಾದ:ಃ ಶೈಲಪೀಡಾನಿಮಿತಜಃ ` 

ಪೃಥಿವೀಂ ಪೂರಯಾಮಾಸ ದಿಶಶ್ಲೋಪವನಾನಿ ಚಿ! ೧೮ 
ಶಿರೋಭಿಃ ಪೃಥುಭಿಃ ಸರ್ಪಾ ವ್ಯಕಸಸಿಕಲಕೃಣ್ಟ: | 

ವಮಂತಃ ಪಾವಕಂ ಘೋರಂ ದದಂಶುರ್ದಶನ್ಛಃ ಶಿಲಾಃ ॥ ೧೯ 
ತಾಸದಾ ಸವಿಷ್ಠರ್ದಷ್ಠಾಃ ಕುಪಿತ್ಫೆಸೈರ್ಮಹಾಶಿಲಾಃ | 

ಜಜಲುಃ ಪಾವಕೋದ್ದೀಪ್ತಾ ಬಿಭಿದುಶ್ಚ ಸಹಸ್ರಧಾ ॥ ೨೦ 
ಯಾನಿ ಚ್‌ಷಧಜಾಲಾನಿ ತಸ್ಮಿನ್‌ ಜಾತಾನಿ ಪರ್ವತೇ | 

ವಿಷಘ್ನಾನ್ಯಪಿ ನಾಗಾನಾಂ ನ ಶೇಕು: ಶಮಿತುಂ ವಿಷಮ್‌ ॥ ೨೧ 
ಭಿದ್ಯತೇ5ಯಂ ಗಿರಿರ್ಭೂತ್ಛರಿತಿ ಮತ್ವಾ ತಪಸಿನಃ | 

ತ್ರಸ್ತಾ ಎಿದ್ಯಾಧರಾಸಸ್ಮಾದುತ್ತೇತುಃ ಸ್ವೀಗಣ್ಟಃ ಸಹ ॥ ೨೨ 
ಪಾನಭೂಮಿಗತಂ ಹಿತ್ಹಾ ಹೃಮ ಸವಭಾಜನಮ್‌ | 

ಪಾತ್ರಾಣಿ ಚ ಮಹಾರ್ಹಾಣಿ ಕರಕಾಂಶ್ಚ ಹಿರಣ್ಣಯಾನ್‌ ॥ ೨೩ 


ಮಣಿಶಿಲೆಯಿಂದ ಕೂಡಿದ ದೊಡ್ಡ ದೊಡ್ಡ ಬಂಡೆಗಳು, ಅಗ್ಲಿಜ್ವಾಲೆ 
ಯಿಂದೊಡಗೂಡಿದ ಹೊಗೆಯ ರಾಶಿಯಂತೆ ಉರುಳಿಬೀಳುತಿದವು (೧೬). 
ಹನುಮಂತನ ಗುದ್ದಿನಿಂದ ಪರ್ವತವು ಜಜ್ಜಿ ಹೋಗಲು, ಗುಹೆಗಳಲ್ಲಿ ಸಿಕ್ಕಿಕೊಂಡ 
ಮೃಗಗಳು ದೈನ್ಯದಿಂದ ಅರಚಿಕೊಳ್ಳುತಿದವು. ಆ ಮೃಗಗಳ ಅರ್ತನಾದವು ದಿಕ್ಕು 
ದಿಕ್ಕುಗಳಿಗೂ ಹಬ್ಬಿ ಸುತಲೂ ಇದ್ದಅರಣ್ಯಗಳನ್ನು ಮೊಳಗಿಸಿಬಿಟ್ಟತು (೧೭-೧೮). 
ಸರ್ಪಗಳು ಸ್ವಸಿಕ ಚಿಹ್ನಾಂಕಿತವಾದ ಹೆಡೆಗಳನ್ನು ಮೇಲೆತ್ತಿ ಕ್ರೋಧದಿಂದ 
ಬುಸುಗುಟ್ಟುತ್ತಾ ಕಲ್ಲುಬಂಡೆಗಳನ್ನು ಕಚ್ಚಿದವು. ಕಚ್ಚಿದ ರಭಸಕ್ಕೆ ಬಂಡೆಗಳು 
ಚೂರುಚೂರಾದವು (೧೯-೨೦). ವಿಷಹಾರಿಗಳಾದ ಎಷ್ಟೋ ದಿವ್ಯ 
ಮೂಲಿಕೆಗಳು ಅಲ್ಲಿದರೂ ಸರ್ಪಗಳ ವಿಷಜ್ವಾಲೆಯು ತಣಿಯಲಿಲ್ಲ (೨೧). ಈ 
ಪರ್ವತವು ಭೂತಬಾಧೆಯಿಂದ ಸೀಳಿಹೋಗುತಿರಬೇಕೆಂದು ಭಾವಿಸಿ ಅಲ್ಲಿದ್ದ 
ತಪಸ್ಸಿಗಳು ಆಕಾಶಕ್ಕೆ ಹಾರಿಬಿಟ್ಟರು. ವಿಹಾರಾರ್ಥವಾಗಿ ಬಂದಿದ್ದ ವಿದ್ಯಾಧರರು 
ಅನೇಕ ಬಗೆಯ ಚಿನ್ನದ ಪಾತ್ರೆಗಳನ್ನೂ ನಾನಾ ಬಗೆಯ ಭಕ್ಷ್ಯಭೋಜ್ಯಗಳನ್ನೂ 


ಸರ್ಗಃ ೧] ಸಾಗರಲಂಘನಮ್‌ ೫ 


ಲೇಹ್ಯಾನುಚ್ಚಾವಚಾನ್‌ ಭಕ್ಟ್ಯಾನ್‌ ಮಾಂಸಾನಿ ವಿವಿಧಾನಿ ಚ । 


ಆರ್ಷಬಾಣಿ ಚ ಚರ್ಮಾಣಿ ಖಡ್ಗಾಂಶ್ಚ ಕನಕತರೂನ್‌ || ೨೪ 
ಕೃತಕಂಠಗುಣಾಃ ಕೀಬಾ ರಕಮಾಲ್ಯಾನುಲೇಪನಾಃ | 

ರಕಾಕ್ಸಾಃ ಪುಷ್ಕರಾಕ್ಟಾಶ, ಗಗನಂ ಪ್ರತಿಪೇದಿರೇ ॥ ೨೫ 
ಹಾರನೂಪುರಕೇಯೂರಪಾರಿಹಾರ್ಯಧರಾಃ ಸ್ವಿಯಃ 1 

ಎಿಸ್ಠಿತಾಃ ಸ ಸ್ಥಿತಾಸುಸ್ಮುರಾಕಾಶೇ ರಮಣ: ಸಹ ಸ್ವ ೨೬ 
ದರ್ಶಯಂತೋ 'ಮಹಾವಿದ್ಯಾಂ ವಿದ್ಯಾ ಧರಮಹರ್ಷಯ:ಃ | 
ಸಪ್ರಿಯಾಸಸ್ನುರಾಕಾಶೇ ವೀಕ್ಬಾಂಚಕ್ರುಶಃ ಪರ್ವತಮ್‌ ॥ ೨೭ 
ಶುಶ್ರುವುಪ್ಪ ತದಾ ಶಬ್ದಮಹೀಣಾಂ ಭಾವಿತಾತ್ಮನಾಮ್‌ | 
ಚಾರಣಾನಾಂ ಚ ಸಿದ್ದಾನಾಂ ಸ್ಥಿತಾನಾಂ ವಿಮಲೇ5ಂಬರೇ ॥ ೨೮ 
ಏಷ ಪರ್ವತಸಂಕಾಶೋ ಹನೂಮಾನ್‌ ಮಾರುತಾತ್ಮಜಃ | 
ತಿತೀರ್ಷತಿ ಮಹಾವೇಗಃ ಸಾಗರಂ ಮಕರಾಲಯಮ್‌ ॥ ೨೯ 
ರಾಮಾರ್ಥಂ ವಾನರಾರ್ಥಂ ಚ ಚಿಕೀರ್ಷನ್‌ ಕರ್ಮ ದುಷ್ಕರಮ್‌ [ 
ಸಮು ನ್ರಸ್ಕ ಪರಂ ಪಾರಂ ದುಷ್ಟಾಪ ಹಂ ಪ್ರಾಪುಮಿಚ್ಛತಿ J ೩೦ 


ಗುರಾಣಿಗಳನ್ನೂ ಚಿನ್ನದ ಹಿಡಿಯ ಖಡಗಳನ್ನೂ ಅಲ್ಲಲ್ಲಿಯೇ ಬಿಟ್ಟು ತಮ್ಮ 
ಕಾಂತೆಯರೊಂದಿಗೆ ಭಯಗ್ರಸರಾಗಿ ಆಕಾಶದಲ್ಲಿ ಹಾರಿ ನಿಂತರು. ಹಾರ ನೂಪುರ 
ಮುಂತಾದ ಆಭರಣಗಳನ್ನು ಧರಿಸಿದ ಕಮಲನೇತ್ರೆಯರಾದ ಮಧುಮತ್ತ 
ವಿದ್ಯಾ ಧರಿಯರು ಎಸ್ಥಿತರಾಗಿ ಮಂದಹಾಸವನ್ನು ಬೀರುತ್ತ ತಮ್ಮ ಕಾಂತರೊಂದಿಗೆ 
ಆಕಾಶದಲ್ಲಿ ನಿಂತರು. ವಿದ್ಧಾ ಧರರು ಅಣಿಮಾದಿ ಸಿದ್ದಿಯ “ಮಹಿಮೆಯಿಂದ 
ಪ್ರಿಯಾ ಸಹಿತರಾಗಿ ಗಗನತಳದಲ್ಲಿ ನಿಂತು, ಆ ಬೆಟ್ಟವನ್ನೇ. ನೋಡತೊಡಗಿದರು 
(೨೨-೨೭) ಆ ಸಮಯದಲ್ಲಿ ಮಹಾತ್ಮರಾದ ಯಷಿಗಳೂ ಚಾರಣರೂ ಸಿದ್ದರೂ 
ಆಕಾಶದಲ್ಲಿ ನಿಂತು "ಈ ಪರ್ವತಾಕಾರನಾದ ಹನುಮಂತನು ಮಹಾವೇಗದಿಂದ 
ಸಮುದ್ರವನ್ನು ದಾಟಬೇಕೆಂದು ಸನ್ನಾಹಮಾಡುತಿದ್ದಾನೆ (೨೮-೨೯). ಶ್ರೀರಾಮ 
ನಿಗೋಸ್ಕರ ಒಂದು ಅಸಾಧ್ಯವಾದ ಸಾಹಸವನ್ನು ಮಾಡಲು ಉದ್ಯೋಗಿಸಿ, 
ಸಮುದ್ರದ ಆಚೆಯ ದಡಕ್ಕೆ ಹೋಗಿ ಸೇರಬೇಕೆಂದು ಬಯಸಿದ್ದಾನೆ'' ಎಂದು 
ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತಿದರು. ವಿದ್ಯಾಧರರು ಆ ತಪಸ್ಸಿಗಳ ಮಾತು 


೬ ಸುಂದರಕಾಂಡಃ 'ಸರ್ಗಃ೧ 


ಇತಿ ವಿದ್ಯಾಧರಾಃ ಶ್ರುತ್ವಾ ವಚಸ್ಟೇಷಾಂ ತಪಸ್ವಿನಾಮ್‌ । 


ತಮಪ್ರಮೇಯಂ ದದೃಶುಃ ಪರ್ವತೇ ವಾನರರ್ಷಭಮ್‌ ॥ ೩೧ 
ದುಧುವೇ ಚ ಸ ರೋಮಾಣಿ ಚಕಂಪೇ ಚಾಚಲೋಪಮಃ । 
ನನಾದ ಸುಮಹಾನಾದಂ ಸ ಮಹಾನಿವ ತೋಯದಃ ॥| ೩೨ 
ಆನುಪೂರ್ವ್ವೇಣ ವೃತಂ ಚ ಲಾಂಗೂಲಂ ರೋಮಭಶ್ಲಿತಮ್‌ 
ಉತ್ತತಿಷ್ಯನ್‌ ವಿಚಿಕ್ಷೇಪ ಪಕ್ಷಿರಾಜ ಇವೋರಗಮ್‌ ॥ ೩೩ 
ತಸ್ಯ ಲಾಂಗೂಲಮಾವಿದ್ದಮಾತವೇಗಸ್ಯ ಪೃಷ್ಠತಃ 

ದದೃಶೇ ಗರುಡೇನೇವ ಬ್ರಯಮಾಣೋ ಮಹೋರಗ: || ೩೪ 
ಬಾಹೂ ಸಂಸಂಭಯಾಮಾಸ ಮಹಾಪರಿಫಸನ್ನಿಭೌ 

ಸಸಾದ ಚ ಕಪಿಃ ಕಟ್ಕಾಂ ಚರಣೌ ಸಂಚುಕೋಚ ಚ ॥ ೩೫ 
ಸಂಹ್ಪತ್ಯ ಚ ಭುಜ್‌ ಶ್ರೀಮಾಂಸಥ್ಸೈವ ಚ ಶಿರೋಧರಾಮ್‌ | 

ತೇಜಃ ಸತ್ತಂ ತಥಾ ವೀರ್ಯಮಾವಿವೇಶ ಸ ವೀರ್ಯವಾನ್‌ ॥ ೩೬ 
ಮಾರ್ಗಮಾಲೋಕಯನ್‌ ದೂರಾದೂರ್ದ್ವಂ ಪ್ರಣಹಿತೇಕ್ಟಣಃ | 
ರುರೋಧ ಹೃದಯೇ ಪ್ರಾಣಾನಾಕಾಶಮವಲೋಕಯನ್‌ ॥ ೩೭ 


ಗಳನ್ನು ಕೇಳಿ, ಅಸದ್ಭಶನಾದ ಆ ಕಪಿವೀರನು ಪರ್ವತದ ಮೇಲೆ ನಿಂತಿರುವುದನ್ನು 
ನೋಡಿದರು (೩೦-೩೧). ಪರ್ವತಾಕಾರನಾದ ಆಂಜನೇಯನು ತನ್ನ ರೋಮ 
ಗಳನ್ನು ಒದರಿ, ಮಹಾಮೇಘದಂತೆ ಒಂದುಸಲ ಗರ್ಜಿಸಿದನು. ಗರುಡನು 
ಸರ್ಪವನ್ನು ಬೀಸುವ ಹಾಗೆ, ರೋಮಗಳಿಂದ ವ್ಯಾಪನಾಗಿದ್ದ ದುಂಡನೆಯ ತನ್ನ 
ಬಾಲವನ್ನು ಆಡಿಸಿದನು. ಗರುಡನು ಒಯ್ಯುತಿರುವ ಘಟಸರ್ಪದಂತೆ ಆ ಬಾಲವು 
ಕಾಣಿಸಿತು (೩೨-೩೪). ಆಮೇಲೆ ದೊಡ್ಡ ಪರಿಘಾಯುಧಗಳಂತಿದ್ದ ಕೈಗಳನ್ನು 
ಪರ್ವತದ ಮೇಲೆ ದೃಢವಾಗಿ ಊರಿ, ಸೊಂಟವನ್ನು ಕುಗ್ಗಿಸಿ, ಕಾಲುಗಳನ್ನು ಸ್ವಲ 
ಬಾಗಿಸಿದನು. ಭುಜಗಳನ್ನೂ ಶಿರಸನ್ನೂ ಕೊಂಚ ತಗ್ಗಿಸಿ ಆ ಕಪಿ ವೀರನು 
ತೇಜಸನ್ನೂ ಬಲವನ್ನೂ ಅಂತಶೃಕಿಯನ್ನೂ ತನ್ನಲ್ಲಿ ಆವೇಶಮಾಡಿಕೊಂಡನು 
(೩೫-೩೬). ತಾನು ಹೋಗಬೇಕಾದ ಮಾರ್ಗದಲ್ಲಿ ಬಹು ದೂರದವರೆಗೆ 
ದೃಷ್ಟಿಯನ್ನು ಬೀರಿ ಗಗನವನ್ನು ನೋಡುತ್ತ ಉಸಿರನ್ನು ಬಿಗಿಹಿಡಿದನು. 


ಸರ್ಗಃ೧] ಸಾಗರಲಂಘನಮ್‌ ೭ 


ಪದ್ಭಾ ೦ ದೃಢಮವಸ್ಥಾನಂ ಕ್ಷತ್ತಾ ಸ ಸ ಕಪಿಕುಂಜರ: । 


ನಿಕುಂಚ್ಕ ಕರ್ಣೌ ಹನುಮಾನುತತಿಷ್ಯನ್‌ ಮಹಾಬಲಃ ॥ ೩೮ 
ವಾನರಾನ್‌ ವಾನರಶ್ರೇಷ್ಠ ಇದಂ ವಚನಮಬ್ರವೀತ್‌ ಟ 
ಯಥಾ ರಾಘವನಿರ್ಮುಕ; ಶರಃ ಶ್ವಸನವಿಕ್ರಮಃ ॥ ೩೯ 


ಗಚಿ ಸೇ ತದದಮಿಷ್ಯಾಮಿ ಲಂಕಾಂ ರಾವಣಪಾಲಿತಾಮ್‌ । 
ನಹಿ ದಕಾ ಮಿ ಯದಿ ತಾಂ ಲಂಕಾಯಾಂ ಜನಕಾತ್ಮಜಾಮ್‌ 1 ೪೦ 


ನ್‌, 
ಅನೇನ್ಸೈವ ಬ ವೇಗೇನ ಗಮಿಷಾ ಮಿ ನುರಾಲಯಮ್‌. 
ಯದಿ "ವಾ ತ್ರಿದಿವೇ ಸೀತಾಂ ನ "ದ್ರಕ್ಷ್ಯಾಮಿ ಕೃತಶ್ರಮಃ [ ೪೧ 
ಬದ್ದಾ ರಾಕ್ಷಸರಾಜಾನಮಾನಯಿಷ್ಯಾಮಿ ರಾವಣಮ್‌ । 
ಸರ್ವಥಾ ಕೃತಕಾರ್ಯೊೋ5 ಹಮೇಷ್ಯಾಮಿ ಸಹ ಸೀತಯಾ ॥ ೪೨ 


ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸರಾವಣಾಮ್‌ | 
ಏವಮುಕ್ತ್ವಾ ತು ಹನುಮಾನ್‌ ವಾನರಾನ್‌ ವಾನರೋತಮಃ ॥ ೪೩ 
ಉತ್ತಪಾತಾಥ ವೇಗೇನ ವೇಗವಾನವಿಚಾರಯನ್‌ । 

ಸುಪರ್ಣಮಿವ ಚಾತ್ಮಾನಂ ಮೇನೇ ಸು ಕಪಿಕುಂಜರಃ ॥| ೪೪ 


ಆ ಕಪಿಕುಂಜರನು ಪಾದಗಳನ್ನು ಗಟ್ಟಿಯಾಗಿ ಊರಿ ಕಿವಿಗಳನ್ನು ಕೊಂಚ 
ಮುದುರಿಸಿದನು (೩೭-೩೮). ಅನಂತರ ಕಪಿಗಳನ್ನು ನೋಡುತ್ತ "ಎಲ್ಲೆ 
ವಾನರರೇ, ಶ್ರೀರಾಮನು ಬಿಟ ಬಾಣದಹಾಗೆ ವಾಯುವೇಗದಿಂದ ನೇರವಾಗಿ 
ಲಂಕಾಪಟ್ಟಣಕ್ಕೆ ಹೋಗಿಬಿಡುತೇನೆ ! ಲಂಕೆಯಲ್ಲಿ ಜನಕಸುತೆಯನ್ನು ನಾನು 
ಕಾಣದಿದ್ದರೆ, ಇದೇ ವೇಗದಿಂದ ದೇವಲೋಕಕ್ಕೆ ಹೋಗುವೆನು (೩೯-೪೧). 
ಅಲ್ಲಿಯೂ ಸೀತಾದೇವಿಯು ದೊರಕದಿದ್ದರೆ ಪುನಃ ಲಂಕೆಗೆ ಬಂದು ರಾವಣನನ್ನು 
ಹೆಡಮುರಿಗೆ ಕಟ್ಟಿ ಎಳೆದುಕೊಂಡು ಬರುತ್ತೇನೆ. ಸರ್ವಥಾ ನಾನು 
ಸೀತಾದೇವಿಯನ್ನು ದರ್ಶನಮಾಡಿಯೇ ಬರುತೇನೆ. ಇಲ್ಲವೆ, ರಾವಣಸಹಿತವಾಗಿ 
ಲಂಕೆಯನ್ನು ಹೊತ್ತು ತರುತೇನೆ. ಕಾರ್ಯವನ್ನು ಸಾಧಿಸಿಕೊಂಡು ಬರುವುದು 
ನಿಶ್ಚಯ !'' ಎಂದು ಹೇಳಿದನು (೪೨-೪೩). ಇಷ್ಟು ಹೇಳಿ ಆ ವಾನರೋತಮನು 
ಏನನ್ನೂ ಲೆಕ್ಕಿಸದೆ ಗಗನಮಾರ್ಗದಲ್ಲಿ ನೆಗೆದುಬಿಟ್ಟನು. ತಾನು ಗರುಡನೆಂದೇ 
ಭಾವಿಸಿಕೊಂಡನು (೪೪). ಹೀಗೆ ಹನುಮಂತನು ಮೇಲಕ್ಕೆ ನೆಗೆದೊಡನೆ, ಆ 


೮ ಸುಂದರಕಾಂಡಃ 'ಸರ್ಗಃ೧ 
ಸಮುತತತಿ ತಸ್ಥಿಂಸ್ಕು ವೇಗಾತೇ ನಗರೋಹಿಣಃ । 

ಸಂಹೃತ್ಯ ವಿಟಪಾನ್‌ ಸರ್ವಾನ್‌ ಸಮುತೇತುಃ ಸಮಂತತಃ ॥ ೪೫ 
ಸ ಮತಕೋಯಷಿಭಕಾನ್‌ ಪಾದಪಾನ್‌ ಪುಷಶಾಲಿನಃ ।ಟ 

ಉ ಹನ್ನೂರುವೇಗೇನ ಜಗಾಮ ವಿಮಲೇ5ಂ0ಬರೇ ॥ ೪೬ 
ಊರುವೇಗೋದ್ದತಾ ವಕ್ತಾ ಮುಹೂರ್ತಂ ಕಪಿಮನಯುಃ । 

ಪ್ರಸ್ಥಿತಂ ದೀರ್ಥಮದಧ್ದಾನಂ ಸಬಂಧುಮಿವ ಬಾಂಧವಾಃ ॥ ೪೭ 
ತದೂರುವೇಗೋನ್ಕಥಿತಾಃ ಸಾಲಾಶ್ಚಾನ್ಯೇ ನಗೋತಮಾಃ | 
ಅನುಜಗ್ಗುರ್ಹನೂಮಂತಂ ಸ್ಫನ್ಯಾ ಇವ ಮಹೀಹಪತಿಮ್‌ ॥ ೪೮ 
ಸುಪುಷಿತಾಗೈರ್ಬಹುಭಿಃ ಪಾದಪ್ಪರನ್ನಿಫಃ ಕಪಿಃ | 

ಹನೂಮಾನ್‌ ಪರ್ವತಾಕಾರೋ ಬಭೂವಾದ್ದುತದರ್ಶನಃ I ೪೯ 
ಸಾರವಂತೋ5ಥ ಯೇ ವಕ್ಷಾ ನ್ಯಮಜ್ಜನ್‌ ಲವಣಾಂಭಸಿ | 
ಭಯಾದಿವ ಮಹೇಂದ್ರಸ್ಕ್ಯ ಪರ್ವತಾ ವರುಣಾಲಯೇ ॥ ೫೦ 


ವೇಗಕ್ಕೆ ಬೆಟ್ಟದಲ್ಲಿ ಬೆಳೆದಿದ್ದ ಮರಗಿಡಗಳು ಕೊಂಬೆಗಳ ಸಹಿತವಾಗಿ 
ಹಾರಿಹೋದವು. ಹನುಮಂತನನ್ನು ಅನುಸರಿಸಿ ಹಾರಿಹೋದ ಆ ಪುಷಿತವೃಕಗಳು, 
ಬಹುದೂರ ಪ್ರಯಾಣ ಹೊರಟವನನ್ನು ಕಳಿಸಲು ಹೋಗುವ ಬಂಧುಗಳಂತೆ 
ಕಾಣುತಿದ್ದವು! (೪೫-೪೭). ಹನುಮಂತನ ತೊಡೆಗಳ ವೇಗದಿಂದ ಕಿತುಹೋದ 
ಸಾಲವೃಕೆಗಳು, ಮಹಾರಾಜನನ್ನು ಹಿಂಬಾಲಿಸುವ ಸೈನಿಕರಂತೆ ಅವನ ಹಿಂದೆ 
ಹೋದವು. ಹೀಗೆ ಅನೇಕ ವೃಕ್ಷಗಳಿಂದ ಪರಿವೃತನಾದ ಆಂಜನೇಯನು 
ನೋಡುವುದಕ್ಕೆ ಆಶ್ಚರ್ಯವನ್ನುಂಟುಮಾಡುತಿದ್ದನು (೪೮-೪೯ ). ಆಗ 
ದೇವೇಂದ್ರನ ಭಯದಿಂದ ಪರ್ವತಗಳು ಸಮುದ್ರದಲ್ಲಿ ಮುಳುಗಿಕೊಂಡಂತೆ, 
ಭಾರವಾಗಿದ್ದಮರಗಳು ಸಮುದ್ರದಲ್ಲಿಮುಳುಗಿಹೋದವು (೫೦). ಮರಗಳಿಂದ 
ಉದುರಿದ ನಾನಾ ಬಗೆಯ ಹೂಗಳಿಂದ ಮುಚ್ಚಿಹೋದ ಹನುಮಂತನು, 
ಮಿಂಚುಹುಳುಗಳಿಂದ ತುಂಬಿದ ಪರ್ವತದಂತೆ ಕಂಗೊಳಿಸಿದನು. ಸ್ವಲಹೊತಿನಲ್ಲಿ 
ವೇಗದ ರಭಸದಿಂದ ತಪ್ಪಿಸಿಕೊಂಡ ವೃಕ್ಷಗಳು ಬಂಧುವನ್ನು ಕಳಿಸಿಕೊಟ್ಟ 
ಸೇಹಿತರಂತೆ, ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಸಮುದ್ರದಲ್ಲಿ ಬಿದ್ದುಹೋದವು 


ಸರ್ಗಃ ೧] ಸಾಗರಲಂಘನಮ್‌ ೯ 


ಸ ನಾನಾಕುಸುಮೃಃ ಕೀರ್ಣಃ ಕಪಿಃ ಸಾಂಕುರಕೋರಕ್ಕೆ: 


ಶುಶುಭೇ ಮೇಘಸಂಕಾಶಃ ಖದ್ಯೂ ತ್ರೆರಿವ ಪರ್ವತಃ ॥। ೫೧ 

ವಿಮುಕಾಸಸ್ಯ ವೇಗೇನ ಮುಕ್ಲ್ಯಾ ಪುಷ್ಪಾಣಿ ತೇ ದ್ರುಮಾಃ | 

ಆ ನುಲಿಲೇ ನಿವತಾಃ ಸುಹೃದೋ ಯಥಾ ॥ ೫೨ 

ಲಘುತ್ತನೋಪಪನ್ನಂ ತದ್ದಿಚಿತ್ರಂ ಸಾಗರೇ5 ಪತತ್‌ । 

ದ್ರುಮಾಣಾಂ ವಿವಿಧಂ ಪ ಪುಷಂ ಕಪಿವಾಯುಸಮೀರಿತಮ್‌ ॥ ೫೩ 

ಪುಷೌಫೇನಾನುವಿದ್ದೇನ ನಾನಾವರ್ಣೇನ ವಾನರಃ 

ಬಬ್‌್‌ ಮೇಘ ಇವೋದ್ಯನ್‌ ವ್ಸ ಜಾ 4 || ೫೪ 

ತಸ್ಯ ವೇಗಸಮಾಧೂತ್ಸೆಃ ಪುಷ್ಟ ಸೂೋಯಮದಶ್ವತ 

SN ಯಾ ಬ ಜುಕದು || ೫೫ 

ತಸ್ಯಾಂಬರಗತ* ಬಾಹೂ ದದ್ದಶಾತೇ ಪ್ರಸಾರಿತ್‌ । 
ಪರ್ವತಾಗ್ರಾದಿನಿಷ್ಯಾಂತೌ ಪಂಚಾಸ್ಯಾವಿವ ಪನ್ನಗ? ॥ ೫೬ 


ಹಿಬನ್ನಿವ ಬಭೌ ಶ್ರೀಮಾನ್‌ ಸೋರ್ಮಿಮಾಲಂ ಮಹಾರ್ಣವಮ್‌ । 
ಪಾಸುರಿವ ಚಾಕಾಶಂ ದದೃಶೇ ಸ ಮಹಾಕಪಿಃ ॥ ೭ 


(೫೧-೫೨). ಅನಂತರ ಮರದಿಂದ ಉದುರಿಹೋಗಿದ್ದನಾನಾ ಬಣ್ಣದ ಹೂಗಳು 
ಮೆಲ್ಲನೆ ನೀರಿಗೆ ಬೀಳುತಿದವು. ವಿವಿಧ ವರ್ಣದ ಹೂಗಳಿಂದ ಆವೃತನಾದ 
ಹನುಮಂತನು ವಿದ್ಭುಲ್ಲತೆಗಳಿಂದ ಸಮೇತನಾದ ಮೇಘದಂತೆ ಪ್ರಕಾಶಿಸುತಿದ್ದನು 
(೫೩-೫೪). ಹೂವಿನ ರಾಶಿಯು ಸಮುದ್ರದ ಮೇಲೆ ಬೀಳಲಾಗಿ, ಆ ಸಮುದ್ರವು 
ಸುಂದರ ನಕ್ಪತ್ರಗಳಿಂದ ರಂಜಿಸುವ ಅಂಬರದಂತೆ ಚೆಲುವಾಯಿತು (೫೫). 
ಹನುಮಂತನು ಆಕಾಶದಲ್ಲಿ ತನ್ನ ಕೈಗಳನ್ನು ನೀಳವಾಗಿ ಚಾಚಿದ್ದನು. ಅವು 
ಪರ್ವತಾಗ್ರದಿಂದ ಹೊರಕ್ಕೆ ಬಂದ ಐದು ಹೆಡೆಯ ಸರ್ಪಗಳಂತೆ ಇದ್ದವು (೫೬). 
ಆಕಾಶದಲ್ಲಿ ಹಾರಿಹೋಗುತಿದ್ದ ಆ ಮಹಾಕಪಿಯನ್ನು ನೋಡಿದರೆ ಉಕ್ಸೇರುತಿದ್ದ 
ಮಹಾಸಾಗರವನ್ನೇ ಇವನೇನು ಕುಡಿದುಬಿಡುತಾನೊ, ಆಕಾಶವನ್ನೇ ನುಂಗಿ 
ಬಿಡುತಾನೊ ಎನಿಸುತಿದ್ದಿತು (೫೭). ಮಿಂಚಿನಂತೆ ಹೊಳೆಯುತಿದ್ದ ಅವನ 


ನಾಗೂ ಆಗೆ | ಜು 


೧೦ ಸುಂದರಕಾಂಡ [ಸರ್ಗಃ ೧ 


ತಸ್ಯ ವಿದ್ಭುತ್ತಭಾಕಾರೇ ವಾಯುಮಾರ್ಗಾನುಸಾರಿಣಃ । 


ನಯನೇ ಸಂಪ್ರಕಾಶೇತೇ ಪರ್ವತಸ್ಥಾವಿವಾನಲ್‌ ॥ ೫೮ 
ಹಿಂಗೇ ಪಿಂಗಾಕಮುಖ್ಯಸ್ಯ ಬೃಹತೀ ಪರಿಮಂಡಲೇ | 

ಚಕ್ಷುಷೀ ಸಂಪ್ರಕಾಶೇತೇ ಚಂದ್ರಸೂರ್ಯಾವಿವೋದಿತ* ॥ ೫೯ 
ಮುಖಂ ನಾಸಿಕಯಾ ತಸ್ಕ ತಾಮ್ರಯಾ ತಾಮ್ರಮಾಬಭಾೌ | 
ಸಂಧ್ಯಯಾ ಸಮಭಿಸ್ಪೃಷ್ಛಂ ಯಥಾ ಸೂರ್ಯಸ್ಯ ಮಂಡಲಮ್‌ ॥ ೬೦ 
ಲಾಂಗೂಲಂ ಚ ಸಮಾವಿದ್ದಂ ಪವಮಾನಸ್ಯ ಶೋಭತೇ | 
ಅಂಬರೇ ವಾಯುಪುತ್ರಸ್ಯ ಶಕ್ರಧ್ಲಜ ಇವೋಚ್ಚಿ ತಃ | ೬೧ 
ಲಾಂಗೂಲಚಕ್ರೇಣ ಮಹಾನ್‌ ಶುಕ್ಷದಂಷ್ಟೋ 5 ನಿಲಾತ್ಮಜಃ 
ವ್ಯರೋಚತ ಮಹಾಪ್ರಾಜ್ಞಃ ಪರಿವೇಷೀವ ಭಾಸ್ಕರಃ ॥ ೬.೨ 
ಸಿಗ್ಗೇಶೇನಾಭಿತಾಮ್ರೇಣ ರರಾಜ ಸ ಮಹಾಕಪಿಃ 

ಮಹತಾ ದಾರಿತೇನೇವ ಗಿರಿರ್ಗ್ಗರಿಕಧಾತುನಾ || ೬೩ 
ತಸ್ಯ ವಾನರಸಿಂಹಸ್ಯ ಷ್ಲವಮಾನಸ್ಯ ಸಾಗರಮ್‌ । 

ಕಕ್ಷಾಂತರಗತೋ ವಾಯುರ್ಜೀಮೂತ ಇವ ಗರ್ಜತಿ ॥ ೬೪ 


ಕಣ್ಣುಗಳು ಪರ್ವತದಲ್ಲಿ ಉರಿಯುವ ಕಾಳ್ಗಿಚ್ಚಿನಂತೆಯೂ ಸೂರ್ಯ 
ಚಂದ್ರರಂತೆಯೂ ಬೆಳಗುತಿದವು. ಕೆಂಪನೆಯ ಮೂಗಿನಿಂದ ಯುಕವಾದ ಅವನ 
ಮುಖವು ಸಂಧ್ಯಾಕಾಲದ ಸೂರ್ಯನಂತೆ ಜ್ವಲಿಸುತಿತ್ತು (೫೮-೬೦). ನೆಟ್ಟಗೆ 
ಮೇಲೆತಿದ್ದ ಆ ಮಹಾಕಪಿಯ ಬಾಲವು ಆಕಾಶದಲ್ಲಿ ಎತ್ತಿ ನಿಲ್ಲಿಸಿರುವ ಇಂದ್ರ 
ದ್ವಜದಂತೆ ಶೋಭಿಸುತಿತು. ಒಂದೊಂದು ಸಲ ಅವನು ಬಾಲವನ್ನು ಚಕ್ರಾಕಾರ 
ವಾಗಿ ಮಡಿಸುತಿದನು. ಆ ಸಮಯದಲ್ಲಿ ಪರಿವೇಷ* ಯುಕನಾದ ಸೂರ್ಯನಂತೆ 
ವಿರಾಜಿಸುತಿದ್ದನು. ಅವನ ಕಟಿಪ್ರದೇಶವು ಬಹು ಕೆಂಪಗಿದ್ದುದರಿಂದ, ಮಣಿಶಿಲಾದಿ 
ರಕವರ್ಣದ ಧಾತುಗಳಿಂದ ಕೂಡಿದ ಪರ್ವತದಂತೆ ಅವನು ಕಾಣುತಿದ್ದನು 
(೬೧-೬೩). ಸಾಗರವನ್ನು ಲಂಘಿಸುತಿದ್ದ ಆ ವಾನರಸಿಂಹನ ಬಗಲುಗಳ 


* ಸೂರ್ಯನ ಸುತಲೂ ಮಂಡಲಾಕಾರವಾಗಿ ಕಾಣುವ ಗುರುತು. 


ಸರ್ಗಃ ೧] ಸಾಗರಲಂಘನಮ್‌ ೧೧ 


ಖೇ ಯಥಾ ನಿಪತಂತ್ಕುಲ್ವಾ ಹ್ಯುತರಾಂತಾದ್ದಿನಿಃಸತಾಃ । 
ದಶ್ಯತೇ ಸಾನುಬಂಧಾ ಚ ತಥಾ ಸ ಕಪಿಕುಂಜರಃ ॥ ೬೪ 


ಪತತತಂಗಸಂಕಾಶೋ ವ ವ್ಯಾಯತಃ ಶುಶುಭೇ ಕವಿಃ | 
ಸವದ ಇವ ಮಾತಂಗ: ಕ್ತ ಯಾ ಬದ್ಧ ಮಾನಯಾ || ೬೬ 


ಅ ಆ 


Mh 


ಉಪ ಷ್ಠಾಚ್ಚರೀರೇಣ ಚ್ಚಾಯಯಾ ಚಾವಗಾಢಯಾ । 
ಸಾಗರೇ ಮಾರುತಾವಿಷ್ಟಾ 'ನೌರಿವಾಸೀತದಾ ಕಪಿಃ 1 ೬೭ 
ಯಂ ಯಂ ದೇಶಂ ಸಮುದ್ರಸ್ಯ ಜಗಾಮ ಸ ಮಹಾಕಪಿಃ | 
ಸಸ ತಸ್ಯೋರುವೇಗೇನ ಸೋನ್ನಾದ ಇವ ಲಕ್ಷ್ಯತೇ || ೬೮ 
ಸಾಗರಸ್ಕೂ (ರ್ಮಿಮಾಲಾನಾಮುರಸಾ  ಶೈಲವರ್ಷ್ಯಣಾ 

ಅಭಿಘುಂಸು ಮಹಾವೇಗಃ ಪುಷ್ಪವೇ ಸ ಮಹಾಕಪಿಃ ॥ ೬೯ 


ಮಧ್ಯದಲ್ಲಿ ಗಾಳಿಯು ರಭಸದಿಂದ ಬೀಸುತ್ತ ಮೇಘದಂತೆ ಭೋರೆಂದು 
ಶಬಮಾಡುತಿದಿತು. ಬಾಲಸಹಿತವಾದ ಒಂದು ಘೋರ ಉಲ್ಪೆಯು ಪ್ರಜ್ಞಲಿಸುತ್ತ 
ಉತಧದಿಕ್ಕಿನಿಂದ ಎರಗುತಿದೆಯೊ ಎಂಬಂತೆ ಆ ವಾನರಶ್ರೇಷ್ಠ ನು ಪ್ರಯಾಣ 
ಮಾಡುತಿದನು (೬೪-೬೫). ಮಹಾವೇಗದಿಂದ ಚಲಿಸುತಿರುವ ಸೂರ್ಯನೋ 
ಎಂಬಂತೆ ಶೋಭಿಸುತಿದ್ದ ಹನುಮಂತನು ಸೊಂಟಕ್ಕೆ ವಸ್ತವನ್ನು ಬಿಗಿದು ಕಟಿದ್ದನು. 
ದೀರ್ಫಾಕಾರನಾದ ಆತನು ನಡುಕಟಿನಿಂದ ಬಿಗಿದಿರುವ ಮದ್ದಾನೆಯಂತೆ 
ಕಾಣಿಸುತಿದನು. ಅಂತರಿಕದಲ್ಲಿದ್ದ ಅವನ ದೇಹವೂ ಸಮುದ್ರದ ನೀರಿನಲ್ಲಿ 
ಮೂಡಿದ ನೆರಳೂ ಏಕಾಕಾರವಾಗಿ ಮುಂದೆ ಮುಂದೆ ಸಾಗುತಿರಲು, ಒಂದು 
ದೊಡ್ಡ ಹಡಗು ಸಮುದ್ರಯಾನ ಮಾಡುವಂತೆ ಕಾಣಿಸುತಿದ್ದಿತು (೬೬-೬೭). 
ಅವನು ಸಮುದ್ರದ ಯಾವ ಯಾವ ಪ್ರದೇಶದ ಮೇಲುಗಡೆ ರಭಸದಿಂದ 
ಹಾರಿಹೋಗುತಿದನೋ, ಆ ಪ್ರದೇಶದ ನೀರು ಅವನ ವೇಗದ ಹೊಡೆತಕ್ಕೆ ಸಿಕ್ಕಿ 
ಕೋಭೆಗೊಂಡು ಉಕ್ಕಿ ನೊರೆಯುಗುಳುತ್ತ ಮೊರೆಯುತಲಿದ್ದುದರಿಂದ, 
ಸಮುದ್ರವು ಅಪಸ್ಮಾರ "ತೋಗಿಯಂತೆ ಕಾಣಿಸಿತು (೬೮). ಅತ್ಯುನ್ನತವಾಗಿ 
ಏಳುತಿದ್ದ ಸಮುದ್ರದ ಅಲೆಗಳನ್ನು ಆಂಜನೇಯನು ಶಿಲಾಮಯವಾದ 
ಪರ್ವತದಂತಿದ್ದ ತನ್ನ ಎದೆಯಿಂದಲೇ ಸೀಳುತ, ಮುಂದೆ ಸಾಗುತಿದ್ದನು (೬೯). 


೧೨ ಸುಂದರಕಾಂಡಃ ಸರ್ಗಃ೧ 


ಕಪಿವಾತಶ್ಲ ಬಲವಾನ್‌ ಮೇಘವಾತಶ್ಚ ನಿಃಸ್ಪತಃ 


ಸಾಗರಂ ಭೀಮನಿರ್ಣೂೋಷಂ ಕಂಪಯಾಮಾಸತುರ್ಭ್ಯಶಮ್‌ | ೭೦ 

ವಿಕರ್ಷನೂರ್ಮಿಜಾಲಾನಿ ಬಹಂತಿ ಲವಣಾಂಭಸಃ | 

ಪುಷ್ಪವೇ ಕಪಿಶಾರ್ಮೂಲೋ ವಿಕಿರನ್ನಿವ ರೋದಸೀ ॥ ೭೧ 
ಮೇರುಮಂದರಸಂಕಾಶಾ ನನುದತಾನ್‌ ಸ ಮಹಾರ್ಣವೇ | 

ಅತ್ಯಕ್ರಾಮನ್ಮಹಾವೇಗಸ್ತರಂಗಾನ್‌ ಗಣಯನಿವ || ೭೨ 

ತಸ್ಯ ವೇಗಸಮದ್ದ್ಧೂತಂ ಜಲಂ ಸಜಲದಂ ತದಾ । 

ಅಂಬರಸ್ಥಂ ವಿಬಭ್ರಾಜ ಶಾರದಾಭ್ರಮಿವಾತತಮ್‌ ॥ ೭೩ 

ತಿಮಿನಕರುಷಾಃ ಕೂರ್ಮಾ ದೃಶ್ಯಂತೇ ವಿವೃತಾಸದಾ | 

ವಸ್ತಾಪಕರ್ಷಣೇನೇವ ಶರೀರಾಣಿ ಶರೀರಿಣಾಮ್‌ ॥ ೭೪ 

ಪ್ಲವಮಾನಂ ಸಮೀಕ್ಟ್ಯಾಥ ಭುಜಂಗಾಃ ಸಾಗರಾಲಯಾಃ | 


ಈ 


ವ್ಯೋಮ್ನಿ ತಂ ಕಪಿಶಾರ್ದೂ ಲಂ ಸುಪರ್ಣ ಇತಿ ಮೇನಿರೇ ॥ ೭೫ 


ಹನುಮಂತನು ಹಾರುತಿದ್ದ ಬಿರುಸಿನಿಂದ ಉತನವಾದ ವಾಯುವೂ 
ಮೇಘದ ವಾಯುವೂ ಸೇರಿ ಭಯಂಕರವಾಗಿ ದ್ವನಿಮಾಡುತ್ತ ಸಾಗರವನ್ನು 
ಉಲ್ಲೋಲಕಲ್ಲೋಲವಾಗಿ ತುಳುಕಿಸಿದವು (೭೦). ಬೃಹತರವಾದ ತರಂಗ 
ಮಾಲೆಗಳನ್ನು ತನ್ನೊಡನೆ ಎಳೆದೊಯ್ಯುತಿದ್ದ ಆಂಜನೇಯನು ಭೂಮ್ಯಾಕಾಶ 
ಗಳನ್ನು ಕಿತೆಸೆಯುತಿರುವನೋ ಎಂಬಂತೆ ಕಾಣಿಸಿದನು (೭೧). ಮೇರುಮಂದರ 
ಪರ್ವತಗಳಂತೆ ತರಂಗಗಳು ಸಮುದ್ರದಿಂದ ಮೇಲಕ್ಕೆ ಏಳುತಿರಲಾಗಿ, 
ಹನುಮಂತನು ಅವುಗಳನ್ನು ಎಣಿಸುತ್ತ ದಾಟಿಹೋಗುತಿರುವನೋ ಎನ್ನಿಸಿತು 
(೭೨). ಅವನ ವೇಗದಿಂದ ಸಮುದ್ರದ `ಜಲವು ಆಕಾಶದಲ್ಲಿದ್ದ ಮೋಡಗಳವರೆಗೆ 
ಚಿಮ್ದಿಹೋಗುತಿತ್ತು ಸ ಸ್ವಚ್ಛವಾಗಿ ಬೆಳ್ಳಗಿದ್ದ ಆ ಜಲರಾಶಿಯು ಶರತ್ಕಾಲದ ಮೇಘ 
ದಂತೆ ಸುಂದರವಾಗಿ ರಂಜಿಸುತಿತು (೭೩). ಹೀಗೆ ನಿರಂತರವಾಗಿ ಸಮುದ 
ಜಲವೆಲ್ಲವೂ ಮೇಲಕ್ಕೆ ಚಿಮ್ಮಿ ಹೋಗುತಿದ್ದುದರಿಂದ, ಸಮುದ್ರದೊಳಗಿದ್ದಮೀನು, 
ಮೊಸಳೆ, ಆಮೆ ಮುಂತಾದ ಪ್ರಾಣಿಗಳು ಬಟ್ಟೆಯನ್ನು ಬಿಚ್ಚಿಹಾಕಿದ ಮನುಷ್ಯರ 
ಅವಯವಗಳಂತೆ ಸಿಷವಾಗಿ ಗೋಚರಿಸುತಿದವು (೭೪). ಗಗನ ಮಾರ್ಗದಲ್ಲಿ 


ಸರ್ಗಃ ೧] ಸಾಗರಲಂಘನಮ್‌ ೧೩ 


ದಶಯೋಜನವಿಸೀರ್ಣಾ ತ್ರಿ ತ್ರಿಂರದ್ಯೋಜನಮಾಯತಾ 


ಛಾಯಾ ವಾನರಸಿಂಹಸ್ಕ ಜಲೇ ಚಾರುತರಾಭವತ್‌ ॥ ೭೬ 
ಶೇತಾಭ್ರಘನರಾಜೀವ ವಾಯುಪುತ್ರಾನುಗಾಮಿನೀ | 

ತಸ್ಕ ಸಾ ಶುಶುಭೇ ಛಾಯಾ ವಿತತಾ ಲವಣಾಂಭಸಿ ॥ ೭೭ 
ಶುಶುಭೇ ಸ ಮಹಾತೇಜಾ ಮಹಾಕಾಯೋ ಮಹಾಕಪಿಃ | 
ವಾಯುಮಾರ್ಗೇ ನಿರಾಲಂಬೇ ಪಕ್ಕವಾನಿವ ಪರ್ವತಃ ॥ ೭೮ 
ಯೇನಾಸ್‌ ಯಾತಿ ಬಲವಾನ್‌ ವೇಗೇನ ಕಪಿಕುಂಜರಃ | 

ತೇನ ಮಾರ್ಗೇಣ ಸಹಸಾ ದ್ರೋಣೀಕ್ಷತ ಇವಾರ್ಣವಃ ॥ ೭೯ 


ಆಪಾತೇ ಪಕ್ಷಿಸಂಘಾನಾಂ ಪಕ್ಷಿರಾಜ ಇವಾಬಭಾ | 
ಹನೂಮಾನ್‌ ಮೇಘಜಾಲಾನಿ ಪ್ರಕರ್ಷನ್‌ ಮಾರುತೋ ಯಥಾ ॥ 


ಹಾರಿಬರುತಿದ್ದ ಆ ಕಪಿಶಾರ್ದೂಲನನ್ನು ನೋಡಿ ಸಮುದ್ರದಲ್ಲಿದ್ದ ಸರ್ಪಗಳು, 
ಅವನು ಗರುಡನೇ ಇರಬೇಕೆಂದು ಹೆದರಿ ತತರಿಸಿಹೋದವು (೭೫). ಆ 
ವಾನರಸಿಂಹನ ನೆರಳು ಹತ್ತುಯೋಜನ ಅಗಲವಾಗಿಯೂ ಮೂವತ್ತುಯೋಜನ 
ಉದ್ದವಾಗಿಯೂ ಕಂಗೊಳಿಸುತಿತು, (ಹನುಮಂತನು ಹಾರುತಿದ್ದ ಸಮಯವು 
ಪ್ರಾತ: 'ಕಾಲವಾದ್ದರಿಂದ ನೆರಳು ದೊಡದಾಗಿತು) (೭೬). ಸ್ವ ಸ್ವಚ್ಚವಾದ ಸಮುದ್ರದ 
ನೀರಿನಮೇಲೆ "ಬಿದ್ದ ಹನುಮಂತನ ನೆರಳು ಆಕಾಶದಲ್ಲಿರುವ ಮೇಘ 
ಮಂಡಲದಂತೆ ಅವನನ್ನೇ ಹಿಂಬಾಲಿಸಿ ಹೋಗುತಿದ್ದಿತು (೭೭). ಅತ್ಯಂತ 
ತೇಜಸ್ನಿಯೂ ಮಹಾಶರೀರವುಳ್ಳವನೂ ಆದ ವಾನರೋತಮನು ಆಕಾಶದಲ್ಲಿ 
ಹಾರಿಹೋಗುತಿರುವ ಪರ್ವತವೋ ಎಂಬಂತೆ ಕಾಣುತಿದ್ದನು (೭೮). ಬಲಶಾಲಿ 
ಯಾದ ಆ ಕಪಿಕುಂಜರನು ಯಾವ ಯಾವ ಪ್ರದೇಶದಲ್ಲಿ ಹಾರಿಹೋಗುತಿದನೋ, 
ಅಲ್ಲಿ ಸಮುದ್ರದ ನೀರು (ಅವನ ಒತಡದಿಂದ) ಉದ್ದಕ್ಕೂ ತಗಿಹೋಗಿ 
ಸಮುದ್ರವೇ ಒಂದು ದೋಣಿಯಂತೆ ಕಾಣಿಸುತಿತು (೭೯). ಆತನು ಪಕ್ಷಿಗಳಿಗೆ 
ದಾರಿಯಾದ ಅಂತರಿಕ್ತದಲ್ಲಿ ಪಕ್ಷಿರಾಜನಂತೆ ಹಾರುತ್ತ ವಾಯುವಿನಂತೆ 
ಮೋಡಗಳನ್ನು ತನ್ನೊಡನೆ ಸೆಳೆದೊಯ್ಯತಿದನು. ಮೇಘಪಂಕಿಗಳ ಮಧ್ಯದಲ್ಲಿ 
ನುಗ್ಗಿ ಬರುತಿದ್ದುದರಿಂದ, ಚಂದ್ರನಂತೆ ಒಮ್ಮೊಮ್ಮೆ ಮೇಘಗಳಲ್ಲಿ 
ಮರೆಯಾಗುತಲೂ ಇನ್ನೊಮ್ಮೆ ಹೊರಗೆ ಪ್ರಕಾಶಿಸುತಲೂ ಇದ್ದನು. ಅವನ 


೧೪ ಸುಂದರಕಾಂಡಃ 'ಸರ್ಗಃ೧ 


ಪ್ರವಿಶನ್ನಭ್ರಜಾಲಾನಿ ನಿಷ್ಠತಂಶ್ಚ ಪುನಃ ಪುನಃ | 

ಪ್ರಚ್ಛನ್ನಶ್ಚ ಪ್ರಕಾಶಶ್ಚ ಚಂದ್ರಮಾ ಇವ ಲಕ್ಷ್ಯತೇ || ೮೧ 
ಪಾಂಡರಾರುಣವರ್ಣಾನಿ ನೀಲಮಾಂಜಿಷಕಾನಿ ಚಿ | 

ಕಪಿನಾ ಕೃಷ್ಯಮಾಣಾನಿ ಮಹಾಭ್ರಾಣಿ ಚಕಾಶಿರೇ ॥ ೮೨ 
ಪ್ರವಮಾನಂ ತು ತಂ ದೃಷ್ಟ್ವಾ ಪುವಗಂ ತರಿತಂ ತದಾ | 

ವವೃಷುಃ ಪುಷವರ್ಷಾಣಿ ದೇವಗಂಧರ್ವಚಾರಣಾಃ ॥ ೮೩ 


ತತಾಪ ನ ಹಿ ತಂ ಸೂರ್ಯಃ ಪುವಂತಂ ವಾನರೇಶರಮ್‌ | 
ಸಿಷೇವೇ ಚ ತದಾ ವಾಯೂ ರಾಮಕಾರ್ಯಾರ್ಥಸಿದಯೇ ॥ ೮೪ 


ಖಯಷಯಸುಹುವುಶೈನಂ ಪುವಮಾನಂ ವಿಹಾಯಸಾ ।ಟ 


ಜಗುಶ್ತ ದೇವಗಂಧರ್ವಾಃ ಪ್ರಶಂಸಂತೋ ಮಹಾೌಜಸಮ್‌ ॥ ೮೫ 
ನಾಗಾಶ್ಚ ತುಷ್ಟುವುರ್ಯಕ್ಟಾ ರಕ್ಷಾಂಸಿ ಎಬುದಾಃ ಖಗಾಃ | 
ಪ್ರೇಕ್ಟ್ಯಾಕಾಶೇ ಕಪಿವರಂ ಸಹಸಾ ವಿಹತಕ್ಷಮಮ್‌ ॥ ಳ೬ 
ತಸ್ಮಿನ್‌ ಪ್ಲವಗಶಾರ್ದೂಲೇ ಪವಮಾನೇ ಹನೂಮತಿ । 
ಇಕ್ಟ್ಟಾಕುಕುಲಮಾನಾರ್ಥಿೀ ಚಿಂತಯಾಮಾಸ ಸಾಗರಃ ॥ ೮೭ 
ಸಾಹಾಯ್ಕಂ ವಾನರೇಂದ್ರಸ್ಯ ಯದಿ ನಾಹಂ ಹನೂಮತಃ | 
ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಮ್‌ || ೮೮ 


ಸೆಳೆತಕ್ಕೆ ಸಿಕ್ಕಿದ ನಾನಾ ಬಣ್ಣದ ಮೋಡಗಳು ಬಹು ಸುಂದರವಾಗಿ ಕಾಣುತಿದ್ದವು 
(೮೦-೮೨). ರಾಮಕಾರ್ಯಾರ್ಥವಾಗಿ ಹಾರುತಿದ್ದ ಆ ಕಪಿವೀರನ ಮೇಲೆ, 
ದೇವ ಗಂಧರ್ವ ಚಾರಣರು ಪುಷವೃಷಿಯನ್ನು ಸುರಿಸಿದರು. ಸೂರ್ಯನು 
ತಾಪವನ್ನುಂಟುಮಾಡಲಿಲ್ಲ ವಾಯುವು ಸುಖಕರವಾಗಿ ಬೀಸಿದನು. ಯಷಿಗಳು 
ಹೊಗಳಿದರು. ದೇವಗಂಧರ್ವಾದಿಗಳು ಸೋತ್ರ ಮಾಡಿದರು (೮೩-೮೬). ಆ 
ಸಮಯದಲ್ಲಿ ಇಕಾ ್ಸ್ವಕುವಂಶಕ್ಕೆ ಮೇಲ್ಮೆಯನ್ನು ಬಯಸುವ ಸಮುದ್ರರಾಜನಿಗೆ 
ಒಂದು ಆಲೋಚನೆಯುಂಟಾಯಿತು. "ಈ ವಾನರೇಂದ್ರನಿಗೆ ನಾನು ಸಹಾಯ 
ಮಾಡದಿದ್ದರೆ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ನಿಂದಿಸಬಹುದು (೮೭-೮೮). 


ಸರ್ಗಃ ೧] ಸಾಗರಲಂಘನಮ್‌ ೧೫ 


ಅಹಮಿಕ್ಲಾ ಕುನಾಥೇನ ಸಗರೇಣ ವಿವರ್ಧಿತಃ | 


ಇಕ್ಲಾಕುಸಚಿವಶ್ಲಾಯಂ ನಾವಸೀದಿತುಮರ್ಹತಿ ॥ ರ್ಳ 
ತಥಾ ಮಯಾ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿಃ । 
ಶೇಷಂ ಚ ಮಯಿ ವಿಶ್ರಾಂತಃ ಸುಖೇನಾತಿಪತಿಷ್ಯೃತಿ [| ೯೦ 
ಇತಿ ಕತಾ ಮತಿಂ ಸಾಧೀಂ ಸಮುದಶನಮಂಭಸನಿ | 

ಲ ವ ವ ೨ ಬಿಎ 
ಹಿರಣ್ಯನಾಭಂ ಮೈನಾಕಮುವಾಚ ಗಿರಿಸತಮಮ್‌ ॥ ೯೧ 
ತಮಿಹಾಸುರಸಂಘಾನಾಂ ಪಾತಾಲತಲವಾಸಿನಾಮ್‌ | 
ದೇವರಾಜ್ಞಾ ಗಿರಿಶ್ರೇಷ್ಠ ಪರಿಘಃ ಸಂನಿವೇಶಿತಃ ॥| ೯೨ 
ತಮೇಷಾಂ ಜಾತವೀರ್ಯಾಣಾಂ ಪುನರೇವೋತತಿಷ್ಠತಾಮ್‌ । 
ಪಾತಾಲಸ್ಕಾಪ್ರಮೇಯಸ್ಕ ದ್ವಾರಮಾವೃತ್ರ ತಿಷ್ಠಸಿ || ೯೩ 
ತಿರ್ಯಗೂರ್ಧ್ಯಮಧಶವ ಶಕಿಸೇ ಶೈಲ ವರ್ಧಿತುಮ್‌ | 
ತಸ್ಮಾತ್‌ ಸಂಚೋದಯಾಮಿ ತಾಮುತಿಷ್ಠ ನಗಸತಮ ॥ ೯೪ 


ಸ ಏಷ ಕಪಿಶಾರ್ದೂಲಸ್ಹಾಮುಪೃಷ್ಯತಿ ವೀರ್ಯವಾನ್‌ । 
ಹನೂಮಾನ್‌ ರಾಮಕಾರ್ಯಾರ್ಥಂ ಭೀಮಕರ್ಮಾ ಖಮಾಪ್ನತಃ ॥ ೯೫ 


ಇಕ್ಟ್ವಾಕುವಂಶಕ್ಕೆ ಹಿರಿಯನಾದ ಸಗರಚಕ್ರವರ್ತಿಯಿಂದ ನಾನು ಅಭಿವೃದ್ದಿಗೆ 
ಬಂದಿರುವೆನು. ಆ ವಂಶದಲ್ಲಿ ಜನಿಸಿದ ಶ್ರೀರಾಮನ ಕಾರ್ಯವನ್ನು ಸಾಧಿಸು 
ವುದಕ್ಕಾಗಿ ಈ ಹನುಮಂತನು ಹೋಗುತಿದ್ದಾನೆ. ಈತನು ಇಷ್ಟು ಶ್ರಮ 
ಪಡುತಿರುವಾಗ ನಾನು ಸುಮ್ಮನಿರಬಾರದು. "ಇವನು ಸ್ವಲ್ಪಕಾಲ ನನ್ನಲ್ಲಿ 
ವಿಶ್ರಮಿಸಿ ಸುಖವಾಗಿ ಮುಂದೆ ಪ್ರಯಾಣ ಮಾಡಲಿ. ಸಮುದ್ರರಾಜನು ಹೀಗೆ 
ವಿಚಾರಮಾಡಿ, ತನಲ್ಲಿ ಮುಳುಗಿದ್ದ ಮೈನಾಕಪರ್ವತವನ್ನು ಕುರಿತು ಹೇಳಿದನು 
(೮೯-೯೧): “ಎಲ್ಫೆ ಪರ್ವತಶ್ರೇಷ್ಠ, ಪಾತಾಳದಲ್ಲಿರುವ ರಾಕ್ಷಸರು ಮೇಲಕ್ಕೆ ಎದ್ದು 
ಬಾರದಂತೆ ದೇವೇಂದ್ರನು ನಿನ್ನನ್ನು ಅಡ್ಡಲಾಗಿ. ಇಲ್ಲಿ ಇಟ್ಟಿರುವನು. 
ಸರ್ವತೋಮುಖವಾಗಿ ಬೆಳೆಯಬಲ್ಲ ಶಕ್ತಿ ನಿನಗಿದೆ. ಈಗ ಒಂದು ಕೆಲಸಕ್ಕಾಗಿ 
ನಿನ್ನನ್ನು ಪ್ರೋತ್ಸಾಹಿಸಬೇಕಾಗಿದೆ (೯೨-೯೪). ಕಪಿ ಶ್ರೇಷ್ಠನಾದ ಹನುಮಂತನು 


೧೬ ಸುಂದರಕಾಂಡಃ 'ಸರ್ಗಃ೧ 


ಅಸ್ಯ ಸಾಹ್ಯಂ ಮಯಾ ಕಾರ್ಯಮಿಕ್ಟಾಕುಹಿತವರ್ತಿನಃ 


ಮಮ ಹೀಕ್ಷ್ವಾಕವಃ ಪೂಜ್ಯಾಃ ಪರಂ ಪೂಜ್ಯತಮಾಸವ ॥ ೯೬ 
ಕುರು ಸಾಚಿವ್ಯಮಸ್ಥಾಕಂ ನ ನಃ ಕಾರ್ಯಮತಿಕ್ರಮೇತ್‌ | 
ಕರ್ತವ್ಯಮಕ್ಕತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್‌ 1... ೯೭ 
ಸಲಿಲಾದೂರ್ದ್ವಮುತಿಷ್ಠ ತಿಷ್ಠತ್ರೇಷ ಕಪಿಸ್ಪಯಿ 

ಅಸ್ಥಾಕಮತಿಥಿಶ್ಸೈವ ಪೂಜೃಶ್ಲ ಪುವತಾಂ ವರಃ ॥ ೯೮ 
ಚಾಮೀಕರಮಹಾನಾಭ ದೇವಗಂಧರ್ವಸೇವಿತ । 

ಹನೂಮಾಂಸ್ಕಯಿ ವಿಶ್ರಾಂತಸತಃ ಶೇಷಂ ಗಮಿಷ್ಯತಿ || ೯೯ 
ಕಾಕುತ್ನಸ್ಯಾನ್ನಶಂಸ್ಯಂ ಚ ಮೈಥಿಲ್ಯಾಶ್ಚ ವಿವಾಸನಮ್‌* | 

ಶ್ರಮಂ ಚ ಪವಗೇಂದ್ರಸ್ಯ ಸಮೀಕ್ಟ್ಯೋತ್ಪಾತುಮರ್ಹಸಿ ॥ ೧೦೦ 
ಹಿರಣ್ಯನಾಭೋ ಮೈನಾಕೋ ನಿಶಮ್ಯ ಲವಣಾಂಭಸಃ | 

ಉತಪಾತ ಜಲಾತೂರ್ಣಂ ಮಹಾದ್ರುಮಲತಾಯುತಃ: ॥ ೧೦೧ 
ಸ ಸಾಗರಜಲಂ ಭಿತ್ವಾ ಬಭೂವಾಭ್ಯುತ್ಲಿತಸದಾ 

ಯಥಾ ಜಲಧರಂ ಬತ್ತಾ ದೀಪರಶ್ಶಿರ್ದಿವಾಕರಃ || 2) 


ರಾಮಕಾರ್ಯಾರ್ಥವಾಗಿ ಅಂತರಿಕ್ಷದಲ್ಲಿ ಹಾರಿ ಹೋಗುತಿದ್ದಾನೆ. ಇಕ್ಷಾ ಕು 
ವಂಶದವರಿಂದ ಉಪಕೃತನಾದ ನಾನು ಅವನಿಗೆ ಸಹಾಯಮಾಡಬೇಕು. ನನಗೆ 
ಇಕಾ  ಕುವಂಶದವರು ಪೂಜ್ಯರು. ನಿನಗೂ ಅತ್ಯಂತ ಪೂಜ್ಯರು. ಕರ್ತವ್ಯವನ್ನು 
ನೆರವೇರಿಸದಿದ್ದರೆ ಸಜ್ಜನರಿಗೆ ಕೋಪ ಉಂಟಾಗುವುದು (೯೫-೯೭). ಈ 
ಹನುಮಂತನು ನಮಗೆ ಅತಿಥಿಯಾಗಿರುವನು. ಆದ್ದರಿಂದ ನೀನು ಕೂಡಲೇ 
ನೀರಿನಿಂದ ಮೇಲಕ್ಕೇಳು. ಸ್ನಲಕಾಲ ಅವನು ನಿನ್ನಲ್ಲಿ ಕುಳಿತು ವಿಶ್ರಮಿಸಿಕೊಂಡು 
ಮುಂದೆ ಪ್ರಯಾಣ ಮಾಡಲಿ. ಶ್ರೀರಾಮನ ಕಾರುಣ್ಯವನ್ನೂ ಸೀತೆಗೆ ಒದಗಿರುವ 
ಕಷ್ಟವನ್ನೂ ಅದಕ್ಕಾಗಿ ಹನುಮಂತನು ವಹಿಸಿರುವ ಶ್ರಮವನ್ನೂ 
ಪರ್ಯಾಲೋಚಿಸು'' (೯೮-೧೦೦). ಸಮುದ್ರರಾಜನ ಈ ಮಾತನ್ನು ಕೇಳಿ 
ಮೈನಾಕನು ತನ್ನಲ್ಲಿ ಇರುವ ದೊಡ್ಡ ದೊಡ್ಡ ಮರಬಳ್ಳಿಗಳೊಡನೆ, ಸೂರ್ಯನು 
ಮೇಘ ಮಂಡಲವನ್ನು ಭೇದಿಸಿಕೊಂಡು ಹೊರಕ್ಕೆ ಬರುವಂತೆ ಸಮುದ್ರಜಲವನ್ನು 


* ೯೬ನೆಯ ಶ್ಲೋಕದಿಂದ ಈ ಸಾಲಿನವರೆಗೆ ವ್ರಕಿಪವೆಂದು ಕತಕವ್ಯಾಖ್ಯಾನದಲ್ಲಿಬರೆದಿದೆ. 


ಸರ್ಗಃ೧] ಸಾಗರಲಂಘನಮ್‌ ೧೭ 


ಸ ಮಹಾತ್ಮಾ ಮುಹೂರ್ತೇನ ಪರ್ವತಃ ಸಲಿಲಾವೃತಃ | 


ದರ್ಶಯಾಮಾಸ ಶ್ರಂಗಾಣಿ ಸಾಗರೇಣ ನಿಯೋಜಿತಃ ॥ ೧೦೩ 

ಶಾತಕುಂಭಮಯ್ಯಃ ಶಂಗೈ: ಸಕಿಂನರಮಹೋರಗೈಃ | 

ಕಟಕ ಗಟ ಟ್‌ || ೧೦೪ 

ತಪಜಾಂಬೂನದೈಃ ಶಂಗೈ: ರ್ವತಸ್ಯ ಸಿಮುತ್ತಿತ್ಸಃ | 

ಆಕಾಶಂ ಶಸ್ತ್ರ Mie ಕಾಂಚನಪ್ರಭಮ್‌ || ೧೦೫ 

ಜಾತರೂಪಮಯ್ಯೆಃ ಶಂಗೈರ್ಭ್ರಾ:ಜಮಾನೈಃ ಸ್ವಯಂಪ್ರಭ್ಛ: | 

ಆದಿತ್ಯಶತಸಂಕಾಶಃ ಸೋ5 ಭವದ್ದಿರಿಸತಮಃ || ೧೦೬ 

ತಮುತ್ತಿತಮಸಂಗೇನ ಹನುಮಾನಗ್ರತಃ ಸ್ಥಿತಮ್‌ | 

ಮಧ್ಯೇ ಲವಣತೋಯಸ್ಕ ಎಫಘ್ನೋ5ಯಮಿತಿ ನಿಶ್ಠಿತಃ ॥| ೧೦೬ 
ಸ ತಮುಚ್ಚಿ )ತಮತ್ಯ ರ್ಥಂ ಮಹಾವೇಗೋ ಮಹಾಕಪಿಃ | 

ಉರಸಾ SAE ಜೀಮೂತಮಿವ ಮಾರುತಃ ॥ ೧೦೮ 

ಸ ತಥಾ ಪಾತಿತಸೇನ ಕಪಿನಾ ಪರ್ವತೋತಮಃ । 

ಬುದ್ದ್ವಾ ತಸ್ಯ ಕಪೇರ್ವೇಗಂ ಜಹರ್ಷ ಚ ನನಾದ ಚಿ ॥ ೧೦೯ 


ಭೇದಿಸಿಕೊಂಡು ಮೇಲೆದ್ದನು (೧೦೧-೧೦೨). ಸೂರ್ಯನಂತೆ ಹೊಳಯುತಿದ್ದ 
ಸುವರ್ಣಮಯವಾದ ಮೈನಾಕನ ಶಿಖರಗಳು ಸಮುದ್ರದಿಂದ ಮೇಲಕ್ಕೇರಲು 
ನೀಲವರ್ಣದ ಆಕಾಶವು ಚಿನ್ನದಂತೆ ಜಗ್ಗೆಂದು ಹೊಳೆಯಿತು. ಆ ಶಿಖರಗಳಲ್ಲಿ 
ಮಹಾಸರ್ಪಗಳೂ ಕಿನ್ನರರೂ ಇದ್ದರು. ಮೈನಾಕನು ಪ್ರಕಾಶಮಾನವಾದ ತನ್ನ 
ಶಿಖರಗಳಿಂದ, ಏಕಕಾಲದಲ್ಲಿ ಉದಯಿಸಿದ ನೂರಾರು ಸೂರ್ಯಮಂಡಲಗಳಂತೆ 
ಪ್ರಜ್ವಲಿಸುತಿದನು (೧೦೩-೧೦೬). ಇದ್ದಕ್ಕಿದ್ದಂತೆ ಮೇಲಕ್ಕೆದ್ದು ನಿಂತ ಆ ಬೆಟ್ಟವನ್ನು 
ನೋಡಿ, ಇದೇನೋ ನನಗೆ ಅಡ್ಡಿಯಾಗಿ ಬಂದಿತೆಂದೆಣಿಸಿ ಮಹಾ ಪರಾಕ್ರಮಿ 
ಯಾದ ಆಂಜನೇಯನು, ಬಿರುಗಾಳಿಯು ಮೇಘವನ್ನು ಅಪಳಿಸುವಂತೆ ತನ್ನ 
ಎದೆಯಿಂದಲೇ ಮೈನಾಕನನ್ನು ಅಪ್ಪಳಿಸಿ ಕೆಡಹಿದನು (೧೦೭-೧೦೮). ಮೈನಾಕನು 
ಪೆಟ್ಟನ್ನು ತಡೆಯಲಾರದೆ ಬಿದ್ದುಹೋದರೂ, ಹನುಮಂತನ ಬಲವೈಭವಕ್ಕೆ 
ಸಂತೋಷಪಟ್ಟು ತಾನು ಬಂದ ಉದ್ದೇಶವನ್ನು ತಿಳಿಸುವುದಕ್ಕಾಗಿ ಕೂಗಿಕೊಂಡನು 


೧೮ ಸುಂದರಕಾಂಡಃ | ಸರ್ಗಃ ೧ 


ತಮಾಕಾಶಗತಂ ವೀರಮಾಕಾಶೇ ಸಮುಪಸ್ಥಿತಃ 


ಪ್ರೀತೋ ಹಷ್ಠಮನಾ ವಾಕ್ಯಮಬ್ರವೀತ್‌ ಪರ್ವತಃ ಕಪಿಮ್‌ ॥ ೧೧೦ 
ಟಿ 
ಮಾನುಷಂ ಧಾರಯನ್‌ ರೂಪಮಾತ್ಮನಃ ಶಿಖರೇ ಸ್ಥಿತಃ । 


ದುಷ್ಕರಂ ಕ್ಷತವಾನ್‌ ಕರ್ಮ ತಮಿದಂ ವಾನರೋತಮ ॥ ೧೧೧ 
ನಿಪತ್ಯ ಮಮ ಶ್ರಂಗೇಷು ವಿಶ್ರಮಸ್ತ ಯಥಾಸುಖಮ್‌ । 

ರಾಘವಸ್ಯ ಕುಲೇ ಜಾತ್ಸರುದಧಿ: ಪರಿವರ್ಧಿತಃ ॥ ೧೧೨ 
ಸು ತಾಂ ರಾಮಹಿತೇ ಯುಕಂ ಪ್ರತ್ಯರ್ಚಯತಿ ಸಾಗರ: । 

ಕತೇ ಚ ಪ್ರತಿಕರ್ತವ್ಯಮೇಷ ಧರ್ಮಃ ಸನಾತನಃ ॥ ೧೧೩ 
ಸೋರಂಯಂ ತತ್ರತಿಕಾರಾರ್ಥಿೀ ತತಃ ಸಂಮಾನಮರ್ಹತಿ ।ಟ 
ತನ್ನಿಮಿತಮನೇನಾಹಂ ಬಹುಮಾನಾತ್ರಚೋದಿತಃ || ೧೧೪ 
ಯೋಜನಾನಾಂ ಶತಂ ಚಾಪಿ ಕಪಿರೇಷ ಖಮಾಪುತಃ । 

ತವ ಸಾನುಷು ವಿಶ್ರಾಂತಃ ಶೇಷಂ ಪ್ರಕ್ರಮತಾಮಿತಿ ॥| ೧೧೫ 
ತಿಷ್ಠ ತಂ ಹರಿಶಾರ್ದೂಲ ಮಯಿ ವಿಶ್ರಮ್ಯ ಗಮ್ಯತಾಮ್‌ | 

ತದಿದಂ ಗಂಧವತ್‌ ಸಾದು ಕಂದಮೂಲಫಲಂ ಬಹು ॥ ೧೧೬ 


(೧೦೯). ಅನಂತರ ಮನುಷ್ಯರೂಪವನ್ನು ಧರಿಸಿ ಆಕಾಶಮಾರ್ಗದಲ್ಲಿ ತನ್ನ 
ಶಿಖರಗಳ ಮೇಲೆ ಕಾಣಿಸಿಕೊಂಡು ಹನುಮಂತನನ್ನು ಕುರಿತು ಹೀಗೆಂದನು : 
""ವಾನರೋತಮ, ಬೇರೊಬ್ಬರಿಗೆ ಅಸಾಧ್ಯವಾದ ಕಾರ್ಯವನ್ನು ನಡೆಸಲು ನೀನು 
ಉದ್ಯುಕನಾಗಿರುವೆ (೧೧೦-೧೧೧). ನನ್ನ ಶಿಖರಗಳ ಮೇಲೆ ಸ್ನಲ್ಪ ಹೊತ್ತು 
ವಿಶ್ರಮಿಸಿಕೊಂಡು ಹೋಗಬಾರದೆ? ಈ ಸಮುದ್ರರಾಜನು ರಘುವಂಶದ 
ರಾಜರಿಂದ ವೃದ್ದಿಗೆ ಬಂದಿದ್ದಾನೆ. ರಘುವಂಶತಿಲಕನಾದ ಶ್ರೀರಾಮನ ಕಾರ್ಯಕ್ಕಾಗಿ 
ನೀನು ಹೊರಟಿದ್ದೀಯೆ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು 
ಸನಾತನ ಧರ್ಮ. ಆದ್ದರಿಂದ ಸಮುದ್ರನು ನಿನಗೆ ಅತಿಥಿಸತ್ಥಾರ ಮಾಡಿ 
ಗೌರವಿಸಬೇಕೆಂದಿರುವನು. ಅವನು ಇದಕ್ಕಾಗಿಯೇ ನನ್ನನ್ನು ಕರೆದು "ಈ 
ಕಪಿಶ್ರೇಷ್ಠನು ನೂರು ಯೋಜನಗಳನ್ನೂ ಒಂದೇ ನೆಗೆತಕ್ಕೆ ಹಾರಿಹೋಗ 
ಬೇಕೆಂದಿರುವನು. ಸ್ವಲಕಾಲ ನಿನ್ನ ತಪಲುಗಳಲ್ಲಿ ವಿಶ್ರಾಂತಿ ತೆಗೆದುಕೊಂಡು 
ಹೋಗುವಂತೆ ಕೇಳಿಕೊ' ಎಂದು ಹೇಳಿದ್ದಾನೆ (೧೧೨-೧೧೫). ಹೇ ಆಂಜನೇಯ, 


ಸರ್ಗಃ ೧] ಸಾಗರಲಂಘನಮ್‌ ೧೯ 


ಅಸಾಕಮಪಿ ೦ಬಂಧಃ ಕಪಿಮುಖ್ಯ ತ್ತಯಾಸ್ಪಿ ವೈ || ೧೧೭ 
ಪ್ರಖ್ಯಾತಸ್ತಿಷು ಲೋಕೇಷು ಮಹಾಗುಣಪರಿಗ್ರಹಃ | 

ವೇಗವಂತಃ ಪುವಂತೋ ಯೇ ಪುವಗಾ ಮಾರುತಾತ್ಮಜ || ೧೧೮ 
ತೇಷಾಂ ಮುಖ್ಯತಮಂ ಮನ್ಯೇ ತ್ವಾಮಹಂ ಕಪಿಕುಂಜರ | 

ಅತಿಥಿಃ ಕಿಲ ಪೂಜಾರ್ಹಃ ಪ್ರಾಕ್ಲಶೋತಪಿ ವಿಜಾನತಾ ॥ ೧೧೯ 
ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನರ್ಯಾದ್ದಶೋ ಭವಾನ್‌ | 

ತಂ ಹಿ ದೇವವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ॥ ೧೨೦ 
ಪುತ್ರಸಸ್ಕೈವ ವೇಗೇನ ಸದ್ದಶಃ ಕಪಿಕುಂಜರ । 

ಪೂಜಿತೇ ತ್ತಯಿ ಧರ್ಮಜ್ಞ ಪೂಜಾಂ ಪ್ರಾಪ್ನೋತಿ ಮಾರುತಃ ॥ ೧೨೧ 
ತಸ್ಥಾತ್ಮಂ ಪೂಜನೀಯೋ ಮೇ ಶ್ರಣು ಚಾಪ್ಯತ್ರ ಕಾರಣಮ್‌ |। 
ಪೂರ್ವಂ ಕೃತಯುಗೇ ತಾತ ಪರ್ವತಾಃ ಪಕ್ಚಿಣೋ5 ಭವನ್‌ 1 ೧೨೨ 
ತೇ5 ಭಿಜಗ್ಗುರ್ದಿಶಃ ಸರ್ವಾ ಗರುಡಾನಿಲವೇಗಿನಃ । 

ತತಸೇಷು ಪ್ರಯಾತೇಷು ದೇವಸಂಘಾಃ ಸಹರ್ಷಿಭಿಃ ॥ ೧೨೩ 


ನನ್ನ ಶಿಖರದಮೇಲೆ ಕುಳಿತು ಆಯಾಸವನ್ನು ಪರಿಹರಿಸಿಕೊಂಡು ಮುಂದೆ 
ಹೋಗು. ಸುವಾಸನೆಯನ್ನು ಬೀರುವ ರುಚಿಕರವಾದ ಗಡ್ಡೆಗೆಣಸುಗಳೂ ಹಣ್ಣು 
ಹಂಪಲುಗಳೂ ಇಲ್ಲಿ ಬೇಕಾದಷ್ಟಿವೆ. ಅವುಗಳನ್ನೆಲ್ಲಾ ಆಸ್ವಾದಿಸುತ್ತ ಈ ದಿನ 
ವಿಶ್ರಮಿಸಿ ನಾಳೆ ಮುಂದಕ್ಕೆ ಪ್ರಯಾಣ ಮಾಡಬಹುದು. ಮತ್ತುನನಗೆ ನಿನ್ನೊಡನೆ 
ಇನ್ನೊಂದು ಬಗೆಯಲ್ಲಿ ಸಾಕ್ಟಾತ್‌ ಸಂಬಂಧ ಉಂಟು (೧೧೬-೧೧೭೭). 
ವಾನರೋತಮ, ನೀನು ಮಹಾಗುಣಶಾಲಿಯೆಂದು ಮೂರು ಲೋಕಗಳಲ್ಲಿಯೂ 
ಪ್ರಸಿದ್ದನಾಗಿದ್ದೀಯೆ. ಕಪಿಗಳಲ್ಲೆಲ್ಲ ನೀನು ಶ್ರೇಷ್ಠನೆಂದು ನನ್ನ ಬಾವನೆ. ಅತಿಧಿಯು 
ಸಾಮಾನ್ಯನಾಗಿದರೂ ಪೂಜಾರ್ಹನು. ನಿನ್ನಂತಹ ಅತಿಧಿಯಾದರೆ ಹೇಳ 
ಬೇಕಾದ್ದೇನು? ನೀನು ಮಹಾತ್ಮನಾದ ವಾಯುದೇವನ ಪುತ್ರನು. ತಂದೆಗೆ ತಕ್ಕ 
ಮಗ. ನಿನ್ನನ್ನು ಪೂಜಿಸಿದರೆ ವಾಯುದೇವನನ್ನೇ ಪೂಜಿಸಿದಂತಾಗುವುದು 
(೧೧೮-೧೨೧). ಕೃತಯುಗದಲ್ಲಿ ಪರ್ವತಗಳಿಗ ರೆಕ್ಕೆಗಳಿದ್ದವು. ಅವು ಆಕಾಶದಲ್ಲಿ 
ಹಾರಾಡುತಿದ್ದುದರಿಂದ ದೇವಾದಿ ಸಮಸ್ತ ಜೀವಿಗಳೂ, ಇವು ತಮ್ಮ ಮೇಲೆ ಎಲ್ಲಿ 


ತದಾಸ್ವಾದ್ಯ ಹರಿಶ್ರೇಷ್ಠ ವಿಶ್ರಮ್ಯ ಶ್ಲೋ ಗಮಿಷ್ಯಸಿ | 
9.) 


೨೦ ಸುಂದರಕಾಂಡಃ (ಸರ್ಗಃ ೧ 


ಭೂತಾನಿ ಚ ಭಯಂ ಜಗ್ಗುಸೇಷಾಂ ಹತನಶಂಕಯಾ | 


ತತಃ ಕ್ರುದಃ ಸಹಸ್ರಾಕಃ ಪರ್ವತಾನಾಂ ಶತಕ್ರತುಃ ॥ ೧೨೪ 
ಆ CA 

ದ ೧ ೧ ಜಾರ ಕಾ ಳಂ 

ಪಕ್ಚಾಂರ್ಚಿಚ್ಛೀದ ವಜ್ರೇಣ ತತ್ರ ತತ್ರ ಸಹಸ್ರಶಃ 

ಸ ಮಾಮುಪಗತಃ ಕ್ರದೋ ವಜ್ರಮುದ್ಯಮ್ಯ ದೇವರಾಟ್‌ ॥ 0೧೨೫ 

ತತೋsಹಂ ಸಹಸಾ ಕಿಪಃ ಶಸನೀನ ಮಹಾತ್ಮನಾ ` 

ಅಸಿನ್‌ ಲವಣತೋಯೇ ಪ.ಕಿಷಃ ಪವಗೋ ಮ ॥ ೨೬ 


ಆ JH 


ಗುಪಪಕಸಮಗೃಶ್ಲ ತವ ಪಿತ್ರಾಭಿರಕಿತಃ | 
CA ಚ 


ಶತೋನ5 ಹಂ ಮಾನಯಾಮಿ ತ್ಲಾಂ ಮನ್ಯೋ ಹಿ ಮಮ ಮಾರುತಃ ॥ 
ತಯಾ ಮೇ ಹ್ಯೇಷ ಸಂಬಂಧಃ ಕಪಿಮುಖ್ಯ ಮಹಾಗುಣಃ | 
ಅಸ್ನಿನ್ನೇವಂ ಗತೇ ಕಾರ್ಯೇ ಸಾಗರಸ್ಯ ಮಮೈವ ಚ ॥ ೧೨೮ 


ಪ್ರೀತಿಂ ಪ್ರೀತಮನಾಃ ಕರ್ತುಂ ತಮರ್ಹಸಿ ಮಹಾಕಪೇ । 


ಶ್ರಮಂ ಮೋಕ್ಟಯ ಪೂಜಾಂ ಚ ಗೃಹಾಣ ಕಪಿಸತಮ ॥ ೧೨೯ 
ಪ್ರೀತಿಂ ಚ ಬಹು ಮನ್ಯಸ್ತ ಪ್ರೀತ್ರೋತಸ್ಥಿ ತವ ದರ್ಶನಾತ್‌ | 
ಏವಮುಕ ಕಪಿಶ್ರೇಷಸಂ ನಗೋತಮಮಬ್ಬವೀತ್‌ ॥ ೧೩೦ 
ಪ್ರೀತೋಸಸ್ಟಿ ಕ್ಷತಮಾತಿಥ್ಯಂ ಮನ್ಯುರೇಷೋ3 ಪನೀಯತಾಮ್‌ ।ಟ 
ತರತೇ ಕಾರ್ಯಕಾಲೋ ಮೇ ಹ್ಯಹಶ್ತ ವ್ಯತಿವರ್ತತೇ ॥ ೧೩೧ 


ಯ 


ಬಿದ್ದುಬಿಡುತವೋ ಎಂದು ಗಾಬರಿಗೊಂಡರು. ಆಗ ಕ್ರದನಾದ ದೇವೇಂದ್ರನು 
ಪರ್ವತಗಳ ರೆಕ್ಕೆಗಳನ್ನು ವಜ್ರಾಯುಧದಿಂದ ಕತರಿಸುತ್ತ ಬಂದನು. ಒಂದುಸಲ 
ನನ್ನನ್ನು ಅಟ್ಟಿಸಿಕೊಂಡು ಬಂದನು (೧೨೨-೧೨೫). ಆಗ ವಾಯುದೇವನು ಅತಿ 
ವೇಗದಿಂದ ನನ್ನನ್ನು ತಳ್ಳಿಕೊಂಡು ಬಂದು ಈ ಸಮುದ್ರದಲ್ಲಿ ಮುಳುಗಿಸಿ 
ಬಿಟನು. ಈ ರೀತಿ ನಿನ್ನ ತಂದೆ ನನ್ನನ್ನು ಕಾಪಾಡಿದ್ದಾನೆ. ಆದ್ದರಿಂದ ನಿನ್ನನ್ನು ಉಪ 
ಚರಿಸುವುದು ನನ್ನ ಕರ್ತವ್ಯ. ಹೀಗೆ ನಿನ್ನ ಸಂಬಂಧ ಉಂಟಾದದ್ದುನನ್ನ ಭಾಗ್ಯ. ಈ 
ಸಂದರ್ಭದಲ್ಲಿವಿಶ್ರಮಿಸಿಕೊಂಡು ನಮ್ಮ ಸತ್ಕಾರವನ್ನು ಸ್ನೀಕರಿಸಿ, ನನಗೂ ಸಮುದ್ರ 
ರಾಜನಿಗೂ ನೀನು ಸಂತೋಷವನ್ನುಂಟುಮಾಡಬೇಕು'' (೧೨೬-೧೩೦). ಆಗ 
ಹನುಮಂತನು ""ಮೈನಾಕ, ನೀನು ಅತಿಥಿಸತ್ಕಾರ ಮಾಡಿದಂತೆಯೇ ಆಯಿತು. ನಾನು 


ಸರ್ಗಃ ೧] ಸಾಗರಲಂಘನಮ್‌ ೨೧ 


ಪ್ರತಿಜ್ಞಾ ಚ ಮಯಾ ದತ್ತಾ ನ ಸ್ಥಾತವ್ಯಮಿಹಾಂತರಾ | 


ಇತ್ಯುಕ್ತ್ವಾ ಪಾಣಿನಾ ಶೈಲಮಾಲಭ್ಯ ಹರಿಪುಂಗವಃ ॥ ೧೩೨ 
ಜಗಾಮಾಕಾಶಮಾವಿಶ್ಯ ವೀರ್ಯವಾನ್‌ ಪ್ರಹಸನ್ನಿವ | 
ಸ ಪರ್ವತಸಮುದ್ರಾಭ್ಯಾಂ ಬಹುಮಾನಾದವೇಕ್ತಿತಃ || ೧೩೩ 


ಪೂಜಿತಶ್ಲೋಪಪನ್ಹಾಭಿರಾಶೀರ್ಭರನಿಲಾತ್ಮಜಃ 

ಅಥೋರ್ದ್ವಂ ದೂರಮುತತ್ಛ ಹಿತ್ವಾ ಶ್ರಲಮಹಾರ್ಣವ್‌ೌ || ೧೩೪ 
ಪಿತುಃ ಪಂಥಾನಮಾಸ್ಟಾಯ ಜಗಾಮ ವಿಮಲೇಂs ಬರೇ | 
ತತಶ್ಲೋರ್ಧ್ವಗತಿಂ ಪ್ರಾಪ್ಯ ಗಿರಿಂ ತಮವಲೋಕಯನ್‌ ॥ ೧೩೫ 
ವಾಯುಸೂನುರ್ನಿರಾಲಂಬೇ ಜಗಾಮ ವಿಮಲೇsಂಬರೇ | 
ತದ್ದಿತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಮ್‌ ॥ ೧೩೬ 
ಪ್ರಶಶಂಸುಃ ಸುರಾಃ ಸರ್ವೇ ಸಿದ್ದಾಶ್ಚ ಪರಮರ್ಷಯಃ । 
ದೇವತಾಶ್ಚಾಭವನ್‌ ಹೃಷ್ಟಾಸತ್ರಸ್ಥಾಸಸ್ಯ ಕರ್ಮಣಾ ॥ ೧೩೭ 
ಕಾಂಚನಸ್ಕ ಸುನಾಭಸ್ಯ ಸಹಸ್ರಾಕ್ಸಶ್ಲ ವಾಸವಃ | 

ಉವಾಚ ವಚನಂ ಶ್ರೀಮಾನ್‌ ಪರಿತೋಷಾತ್‌ ಸಗದದಮ್‌ ॥ ೧೩೮ 
ಸಿಂತುಷನಾಗಿದ್ದೇನೆ. ವಿಷಾದಪಡಬೇಡ. ನಾನು ತ್ನರೆಯಿಂದ ಹೋಗಬೇಕಾಗಿದೆ. 
ಹಗಲು ಕಳೆದುಹೋಗುತಿದೆ. ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲದ (ರಾಮಬಾಣದಂತೆ) 
ಹೋಗುತೇನೆಂದು ಕಪಿಗಳಿಗೆ ಮಾತುಕೊಟ್ಟಿದ್ದೇನೆ'' ಎಂದು ಹೇಳಿ ಮೈನಾಕನನ್ನು 
ಮೈದಡವಿ ಮುಗುಳುನಗೆ ಬೀರುತ್ತ ಮುಂದೆ ಹೊರಟನು. ಮೈನಾಕ 
ಸಮುದ್ರರಾಜರಿಬ್ಬರೂ ಗೌರವ ದೃಷ್ಟಿಯಿಂದ ಅವನನ್ನೇ ನೋಡುತ್ತ ನಿಂತರು 
(೧೩೧-೧೩೩). ಅವನಿಗೆ ಒಳ್ಳೆಯದಾಗಲೆಂದು ಹಾರೈಸಿದರು. ಹನುಮಂತನು 
ಹಿಂದಿರುಗಿ ಅವರನ್ನು ನೋಡುತ್ತಇನ್ನೂ ಮೇಲಕ್ಕೆ ಗಗನತಲವನ್ನೇರಿ ವೇಗದಿಂದ 
ಮುಂದೆ ಹೊರಟನು (೧೩೪-೧೩೫). ಸಮುದ್ರಲಂಘನವನ್ನು ಆರಂಭಿಸಿದ್ದಲ್ಲದೆ, 
ವಿಶ್ರಾಂತಿಯನ್ನೇ ಅಪೇಕಿಸಿದೆ ಮುಂದೆ ಪ್ರಯಾಣಮಾಡಿದುದು ಹನುಮಂತನು 
ನಡೆಸಿದ ಎರಡನೆಯ ಆಶ್ಚರ್ಯಕರವಾದ ಕೆಲಸ. ಅದನ್ನು ನೋಡಿ ಸಮಸ್ತ 
ದೇವತೆಗಳೂ ಅವನನ್ನು ಪ್ರಶಂಸೆಮಾಡಿದರು (೧೩೬-೧೩೭). ಮೈನಾಕನ ಈ 
ಉಪಕಾರ ಬುದ್ದಿಯನ್ನು ಕಂಡು ದೇವತೆಗಳಿಗೂ ಇಂದ್ರನಿಗೂ ಸಂತೋಷವಾಯಿತು. 


೨೨ ಸುಂದರಕಾಂಡ: | ಸರ್ಗಃ ೧ 


ಸುನಾಭಂ ಪರ್ವತಶ್ರೆ ೇಷ್ಠಂ ಸಯಮೇವ ಶಚೀಪತಿಃ | 


ಹಿರಣ್ಯನಾಭ ಶೈಲೇಂದ್ರ "ಪರಿತುಷ್ಟೋಸಸ್ಥಿ ತೇ ಭ್ಲಶ ಶಮ್‌ ॥ ೧೩೯ 
ಅಭಯಂ ತೇ ಪ್ರಯಚ್ಛಾಮಿ ತಿಷ್ಠ ಸೌಮ್ಯ ಯಥಾಸುಖಮ್‌ ।ಟ 
ಸಾಹ್ಯಂ ಕ್ಷತಂ ತಯಾ ಸಮ್ಯ ವಿಕ್ರಾಂತಸ್ಯ ಹನೂಮತಃ ॥ ೧೪೦ 


ಕ್ರಮತೋ ಯೋಜನಶತಂ ನಿರ್ಭಯಸ್ಯ ಬಯೇ ಸತಿ | 


ರಾಮ ಸ್ಕೃಷ ಹಿತಾಯ್ಯವ ಯಾತಿ ದಾಶರಥೇರ್ಹರಿಃ || ೧೪೧ 
ಸತ್ಕ್ರಿಯಾಂ ಕುರ್ವತಾ ತಸ್ಮ ತೋಷಿತೋಸ್ಟಿ ಭ್ಲಶಂ ತ್ವಯಾ | 
ತತಃ ಪ್ರಹರ್ಷಮಗಮದ್ದಿಪುಲಂ ಪರ್ವತೋತಮಃ || ೧೪೨ 
ದೇವತಾನಾಂ ಪತಿಂ ದೃಷ್ಟ್ಯಾ ಪರಿತುಷ್ಠಂ ಶತಕ್ರತುಮ್‌ । 

ಸವ್ಯ ದತವರಃ ಶ್ರಲೋ ಬಭೂವಾವಸ್ಥಿತಸದಾ || ೧೪೩ 
ಹನೂಮಾಂಶ್ಚ ಮುಹೂರ್ತೇನ ವ್ಯತಿಚಕ್ರಾಮ ಸಾಗರಮ್‌ । 
ತತೋ ದೇವಾಃ ಸಗಂಧರ್ವಾಃ ಸಿದ್ಧಾಶ್ಮ ಪರಮರ್ಷಯಃ ॥ ೧೪೪ 


ಅಬ್ರುವನ್‌ ಸೂರ್ಯಸಂಕಾಶಾಂ ಸುರಸಾಂ ನಾಗಮಾತರಮ್‌ । 
ಅಯಂ ವಾತಾತ್ನಜಃ ಶ್ರೀಮಾನ್‌ ಪ್ಲವತೇ ಸಾಗರೋಪರಿ ॥. ೧೪೫ 


ಇಂದ್ರನು ಗದ್ದದಸ್ವರದಿಂದ ಅವನನ್ನು ಕುರಿತು ""ಎಲ್ಫೆ ಮೈನಾ ಕ, ನಿನ್ನಮೇಲೆ ನಾನು 
ಸುಪ್ರೀತನಾಗಿದೇನ (೧೩೮-೧೩೯) ಇನ್ನು ನನ್ನಿಂದ "ನಿನಗೆ ಭಯವಿಲ್ಲ ಎಲ್ಲಿ 
ಬೇಕಾದರೂ ಸಂಚರಿಸಬಹುದು. ನಿರ್ಭಯವಾಗಿ ನೂರು ಯೋಜನ ದೂರ 
ಹಾರಲು ಹೊರಟಿರುವ ಈ ಹನುಮಂತನಿಗೆ ಏನಾಗುವುದೋ ಎಂದು ನಾವು 
ಭಯಗೊಂಡಿರುವಾಗ, ಯುಕವಾದ ಸಹಾಯವನ್ನು ಮಾಡಿದ್ದೀಯೆ. ಶ್ರೀರಾಮನ 
ಕಾರ್ಯಕ್ಕಾಗಿ ಹೋಗುತಿರುವ ಈತನಿಗೆ ಯಥಾಶಕ್ತಿ ಉಪಚಾರಮಾಡಲು ನೀನು 
ಮುಂದೆ ಬಂದದ್ದರಿಂದ ನನಗೆ ಬಹಳ ಸಂತೋಷವಾಯಿತು'' ಎಂದು ಹೇಳಿದನು. 
ಇಂದ್ರನು ಸುಪ್ರೀತನಾದ್ದರಿಂದ ಮೈನಾಕನಿಗೆ ಪರಮಾನಂದವಾಯಿತು. ಅಂದಿನಿಂದ 
ನಿರ್ಭಯನಾಗಿ ಸುಖದಿಂದಿದ್ದನು (೧೪೦-೧೪೩). ಇತ್ತ ಆಂಜನೇಯನು 
ಸಾಗರವನ್ನು ದಾಟಿಹೋಗುತಿದನು. ಆಗ ದೇವಗಂಧರ್ವಾದಿಗಳು ನಾಗಮಾತೆ 
ಯಾದ ಸುರಸೆಯನ್ನು ಕರೆದು ""ಸುರಸ್ಕೆ ವಾಯುಪುತ್ರನಾದ ಹನುಮಂತ 


ಸರ್ಗಃ ೧1 ಸಾಗರಲಂಘನಮ್‌ ೨೩ 


ಹನೂಮಾನ್ಹಾಮ ತಸ್ಯ ತ್ರಂ ಮುಹೂರ್ತಂ ವಿಘಮಾಚರ । 

ರಾಕ್ಷಸಂ ರೂಪಮಾಸ್ನಾಯ ಸುಘಥೋರಂ ಪರ್ವತೋಪಮಮ್‌ ೧೪೬ 
ದಂಷ್ಟಾಕರಾಲಂ ಪಿಂಗಾಕ್ಟಂ ವಕಂ ಕತ್ಹಾ ನಭಃಸ್ಛೃಶಮ್‌ J 
ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚಾಸ್ಯ ಪರಾಕ್ರಮಮ್‌ ॥ ೧೪೭ 
ತಾಂ ವಿಜೇಷ್ಯತ್ಯುಪಾಯೇನ ವಿಷಾದಂ ವಾ ಗಮಿಷ್ಯತಿ | 

ಏವಮುಕ್ಕಾ ತು ಸಾ ದೇವೀ ದೈವತೈರಭಿಸತೃೃತಾ || ೧೪೮ 
ಸಮುದ್ರಮಧ್ಯೇ ಸುರಸಾ ಬಿಭ್ರತೀ ರಾಕ್ಸಸಂ ವಪುಃ | 

ವಿಕ್ಷತಂ ಚ ವಿರೂಪಂ ಚ ಸರ್ವಸ್ಯ ಚ ಭಯಾವಹಮ್‌ ॥ ೧೪೯ 
ಪವಮಾನಂ ಹನೂಮಂತಮಾವತೇದಮುವಾಚ ಹ । 


ಗ್‌ ಅಲವಿ 
ಇ ನ್ನ ಕಾಸಾ 


ಮಮ ಭಕ ೬ ಪದಿಷಸ ಮೀಶರೆರ್ವಾನರರ್ಷಭ ॥ ೧೫೦ 
ನಬಿ ದದ್‌ 

ಅಹಂ ತಾಂ ಭಕಯಿಷ್ಯಾಮಿ ಪ್ರವಿಶೇದಂ ಮಮಾನನಮ್‌ । 

ಏವಮುಕಃ ಸುರಸಯಾ ಪ್ರಾಂಜಲಿರ್ವಾನರರ್ಷಭಃ ॥ ೧೫೧ 


ಇಸ 


ಪ್ರಹಷವದನಃ ಶ್ರೀಮಾನ್‌ ಸುರಸಾಂ ವಾಕ್ಕಮಬ್ರವೀತ್‌ । 


ಅಟ 
ರಾಮೋ ದಾಶರಥಿಃ ಶ್ರೀಮಾನ್‌ ಪ್ರವಿಷ್ಟೋ ದಂಡಕಾವನಮ್‌ ೧೫೨ 


ನೆಂಬವನು ಸಮುದ್ರದ ಮೇಲೆ ಹಾರಿಹೋಗುತಿರುವನು (೧೪೪-೧೪೫). ಈಗ 
ನೀನು ಪರ್ವತಾಕಾರವೂ ಘೋರವೂ ಆದ ಒಂದು ರಾಕಸಾಕಾರವನ್ನು ತಾಳಿ 
ಇವನನ್ನು ಅಡ್ಡಗಟ್ಟು ಇವನ ಪರಾಕ್ರಮವೆಷ್ಟು, ಉಪಾಯದಿಂದ ನಿನ್ನನ್ನು 
ಗೆಲ್ಲುವನೋ, ಇಲ್ಲವೆ, ಏನೂ ಮಾಡಲಾರದೆ ಖಿನ್ನನಾಗುವನೋ ಎಂಬುದನ್ನು 
ನಾವು ಪರೀಕ್ಷಿಸಬೇಕೆಂದಿದ್ದೇವೆ'' ಎಂದು ಹೇಳಿದರು (೧೪೬-೧೪೮). ಆಗ 
ಸುರಸಾದೇವಿಯು ಅತಿವಿಕಾರವೂ ಭಯಂಕರವೂ ಆದ ರಾಕಸೀರೂಪವನ್ನು ಧರಿಸಿ 
ಸಮುದ್ರ ಮಧ್ಯದಲ್ಲಿ ಹನುಮಂತನನ್ನು ಅಡ್ಡಗಟ್ಟಿ ನಿಂತಳು. ಅವನನ್ನು ಕುರಿತು 
""ಎಲ್ಫೈ ಕಪಿಯೆ, ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ಒದಗಿಸಿದ್ದಾರೆ. ನಿನ್ನನ್ನು 
ನಾನು ತಿನ್ನುವೆನು. ಇಗೋ! ನನ್ನ ಬಾಯಿಯನ್ನು ಪ್ರವೇಶಿಸು!” ಎಂದಳು 
(೧೪೯-೧೫೧). ಆಂಜನೇಯನು ಸ್ನಲ್ಪವೂ ಚಿಂತೆಮಾಡದೆ ಕೈಜೋಡಿಸಿ, 
“ದೇವಿ, ದಶರಥಮಹಾರಾಜನ ಮಗನಾದ ಶ್ರೀರಾಮನು ತಮ್ಮನಾದ 
ಲಕ್ಷ್ಮಣನನ್ನೂ ಪತ್ನಿಯಾದ ಸೀತಾದೇವಿಯನ್ನೂ ಕರೆದುಕೊಂಡು ದಂಡಕಾರಣ್ಯಕ್ಕೆ 


೨೪ ಸುಂದರಕಾಂಡಃ [ಸರ್ಗಃ ೧ 


೨9 ಲೆ 
ಅನ ಕಾರ್ಯವಿಷಕನ್ನ ಬದವೆರಸ. ರಾಕಸಿಃ ॥ ೧೫೩ 
ರೆ ಎರ ಎಲೆ ಶಿ ಎಲಿ 


ಲಕ್ಷ್ಮಣೇನ ಸಹ ಭ್ರಾತ್ರಾ ವೈದೇಹ್ಯಾ ಚಾಪಿ ಭಾರ್ಯಯಾ । 


ತಸ್ಯ ಸೀತಾ ಹತಾ ಭಾರ್ಯಾ ರಾವಣೇನ ಯಶಸಿನೀ 
ತಸ್ಯಾಃ ಸಕಾಶಂ ದೂ ೂತೋನ5 ಹಂ ಗಮಿಷ್ಟೇ ರಾಮಶಾಸನಾತ್‌ 1೧೫೪ 


ಕರ್ತುಮರ್ಹಸಿ ರಾಮಸ್ಕ ಸಾಹ್ಯಂ ವಿಷಯವಾಸಿನೀ । 


ಅಥವಾ ಮೈಥಿಲೀಂ ದೃಷ್ಟ್ಯಾ ರಾಮಂ ಚಾಕ್ಷಿಷಕಾರಿಣಮ್‌ |. ೧೫೫ 
ಆಗಮಿಷ್ಕಾಮಿ ತೇ ವಕ್ತು ಸತ್ಯಂ ಪ್ರತಿಶೃಣೋಮಿ ತೇ | 
ಏವಮುಕ್ತಾ ಹನುಮತಾ ಸುರಸಾ ಕಾಮರೂಪಿಣೀ ॥ ೧೫೬ 


ಅಬ್ರವೀನ್ಮಾತಿವರ್ತೇನ್ಮಾಂ ಕಶ್ಚಿದೇಷ ವರೋ ಮಮ | 

ತಂ ಪ್ರಯಾಂತಂ ಸಮುದ್ವೀಕ್ಷ್ಯ ಸುರಸಾ ವಾಕ್ಯಮಬ್ರವೀತ್‌ ॥ ೧೫೭ 
ಬಲಂ ಜಿಜ್ಞಾಸಮಾನಾ ವೃ ನಾಗಮಾತಾ ಹನೂಮತಃ | 

ಪ್ರವಿಶ್ಯ ವದನಂ ಮೇನದ್ಯ ಗಂತವ್ಯಂ ವಾನರೋತಮ ॥ ೧೫೮ 
ವರ ಏಷ ಪುರಾ ದತೋ ಮಮ ಧಾತ್ರೇತಿ ಸತ್ತರಾ | 

ವ್ಯಾದಾಯ ವಕ್ಪಂ ವಿಪುಲಂ ಸಿತಾ ಸಾ ಮಾರುತೇಃ ಪುರಃ 1 ೧೫೯ 


ಬಂದಿದ್ದನು. ಅಲ್ಲಿ ರಾಕಸರೊಡನೆ ಕಾರಣಾಂತರದಿಂದ ವೈರವು ಬೆಳೆಯಿತು 
(೧೫೨-೧೫೩). ಶ್ರೀರಾಮನು ಕಾರ್ಯಾಂತರದಿಂದ ಹೊರಕ್ಕೆ ಹೋದಾಗ 
ರಾವಣನು ಸೀತಾದೇವಿಯನ್ನು ಕಳ್ಳತನದಿಂದ ಅಪಹರಿಸಿಬಿಟ್ಟಿದ್ದಾನೆ. ನಾನು 
ರಾಮನ ಆಜ್ಞೆಯಂತೆ ದೂತನಾಗಿ. ಸೀತಾದೇವಿಯು ಇರುವಲ್ಲಿಗೆ 
ಹೋಗುತಿರುವೆನು. ಶ್ರೀರಾಮನ ರಾಜ್ಯದಲ್ಲಿ ನೀನು ಒಬ್ಬ ಪ್ರಜೆ. ಈ ಕಾರ್ಯಕ್ಕೆ 
ನೀನು ಸಹಾಯಮಾಡಬೇಕು. ನನ್ನನ್ನುತಡೆಯಬೇಡ. ಅಥವಾ ಸೀತಾದೇವಿಯನ್ನು 
ಕಂಡು ಆಕೆಯ ವೃತಾಂತವನ್ನು ಶ್ರೀರಾಮನಿಗೆ ತಿಳಿಸಿಬಂದು, ನಿನಗೆ 
ಆಹಾರವಾಗುತೇನೆ. ಈ ವಿಷಯದಲ್ಲಿ ಆಣೆಯಿಟು ಪ್ರಮಾಣಮಾಡುತೇನೆ'' 
ಎಂದನು (೧೫೪-೧೫೬). ಸುರಸೆಯು “ಸಾಧ್ಯವಿಲ್ಲ ನೀನು ನನ್ನ ಬಾಯಿಯನ್ನು 


* "ತಂ ಪ್ರಯಾಂತಂ...' ಎಂಬಲ್ಲಿಂದ ೧೬೨ನೆಯ ಶ್ಲೋಕ ಪೂರ್ತಿಯಾಗಿ ಪ್ರಕ್ಷಿವವೆಂದು 
ಗೋವಿಂದರಾಜೀಯದಲ್ಲಿ ಬರೆದಿದೆ. 


ಸರ್ಗಃ ೧] ಸಾಗರಲಂಘನಮ್‌ ೨೫ 


ಏವಮುಕ್ತು ಸುರಸಯಾ ಕ್ರುದ್ಧೋ ವಾನರಪುಂಗವಃ | 


J 
ಅಬ್ರವೀತ್‌ ಕುರು ವೃ ವಕು ಯೇನ ಮಾಂ ವಿಷಹಿಷ್ಕಸೇ ॥ ೧೬೦ 
ಲ ಘೆ 
ಇತ್ಯುಕ್ಸ್ವಾ ಸುರಸಾಂ ಕ್ರುದ್ಲೋ ದಶಯೋಜನಮಾಯತಾಮ್‌ | 
ದಶಯೋಜನವಿಸಾರೋ ಬಭೂವ ಹನುಮಾಂಸದಾ ॥ ೧೬೧ 
ತಂ ದಷ್ಟ್ವಾ ಮೇಘಸಂಕಾಶಂ ದಶಯೋಜನಮಾಯತಮ್‌ । 
ಚಕಾರ ಸುರಸಾಪ್ಕಾಸ್ಯಂ ಎಂಶದ್ಯೋಜನಮಾಯತಮ್‌ || ೧೬೨ 
ತದ ಷಾ ವ್ಹಾದಿತಂ ಚಾಸಂ ವಾಯುಪುತ್ರ: ಸುಬುದಿಮಾನ್‌ | 
ಎಲ ಜವ ಶೆ ಶೆ ಹ್‌ ಎ 
ದೀರ್ಪಜಿಹ್ನಂ ಸುರಸಯಾ ಸುಘೋರಂ ನರಕೋಪಮಮ್‌ ॥ ೧೬೩ 
ಸು ಸಂಕ್ಟಿಹ್ಯಾತ್ಮನಃ ಕಾಯಂ ಜೀಮೂತ ಇವ ಮಾರುತಿ: | 
ತಸ್ಮಿನ್‌ ಮುಹೂರ್ತೇ ಹನುಮಾನ್‌ ಬಭೂವಾಂಗುಷ್ಠಮಾತ್ರಕಃ ೧೬೪ 


ಸೋಇ ಭಿಪತ್ಯಾಶು ತದಕ್ಷಂ ನಿಷತ್ತ ಚ ಮಹಾಜವಃ | 


ಅಂತರಿಕ್ಷ ಸ್ಥಿತಃ ಶ್ರೀಮಾನಿದಂ ವಚನಮಬ್ರವೀತ್‌ ॥ ೧೬೫ 

ಪ್ರವಿಷ್ಟೋಸ್ಥಿ ಹಿ ತೇ ವಕ್ತು ದಾಕ್ಷಾಯಣಿ ನಮೋಸ್ತು ತೇ | 

ಗಮಿಷ್ಕೇ ಯತ್ರ ವೃದೇಹೀ ಸತೃಶ್ಟಾಸೀದ್ದರಸವ ॥ ೪33 
ಲ ರಚ ವ ಮ 


ಪ್ರವೇಶಿಸಲೇಬೇಕು. ಇದು ಬ್ರಹ್ಮನು ನನಗೆ ಕೊಟ್ಟ ವರೆ!'' ಎನ್ನುತ್ತ ಬಾಯಿಯನ್ನು 
ದೊಡ್ದದಾಗಿ ತೆರೆದುಕೊಂಡು ಹನುಮಂತನ ಎದುರಿಗೆ ನಿಂತುಬಿಟ್ಟಳು 
(೧೫೭-೧೫೯). ಹನುಮಂತನಿಗೆ ತಡೆಯಲಾರದಷ್ಟು ಕೋಪ ಉಂಟಾಯಿತು. 
“ನೋಡೋಣ! ನನ್ನನ್ನು ನುಂಗುವಷ್ಟು ಬಾಯಿ ತೆರೆ !'' ಎನ್ನುತ್ತ ತನ್ನ ದೇಹವನ್ನು 
ಹತ್ತು ಯೋಜನ ವಿಸಾರವಾಗಿ ಬೆಳೆಸಿದನು. ಸುರಸೆಯು ತನ್ನ ಬಾಯಿಯನ್ನು 
ಇಪ್ಪತ್ತು. ಯೋಜನದಷ್ಟು ಹಿಗ್ಗಿಸಿದಳು. (೧೬೦-೧೬೨). ಉದ್ದವಾದ 
ನಾಲಗೆಯಿಂದ ಕೂಡಿ ನರಕದಂತೆ ಘೋರವಾದ ಆಕೆಯ ಬಾಯಿಯನ್ನು ನೋಡಿ 
ಚಾಣಾಕನಾದ ಹನುಮಂತನು ತನ್ನ ದೇಹವನ್ನು ಥಟ್ಟನೆ ಒಂದು ಹೆಬ್ಬೆರಳಿನಷ್ಟು 
ಚಿಕ್ಕದಾಗಿ ಮಾಡಿಬಿಟನು (೧೬೩-೧೬೪). ಕೂಡಲೇ ಮಹಾವೇಗದಿಂದ ಒಂದು 
ಕ್ಷಣದಲ್ಲಿಯೇ ಅವಳ ಬಾಯೊಳಗೆ ಪ್ರವೇಶಿಸಿ, ಹೊರಕ್ಕೆ ಬಂದು ಅಂತರಿಕದಲ್ಲಿ 
ನಿಂತುಕೊಂಡನು. “ನೋಡು! ನಿನ್ನ ಬಾಯನ್ನು ನಾನು ಪ್ರವೇಶಿಸಿದ್ದೇನೆ! 


೨೬ ಸುಂದರಕಾಂಡಃ [ಸರ್ಗಃ ೧ 


ತಂ ದಷ್ಟ್ವಾ ವದನಾನ್ಫುಕಂ ಚಂದ್ರಂ ರಾಹುಮುಖಾದಿವ ।ಟ 
ಅಬ್ರವೀತ್‌ ಸುರಸಾ ದೇವೀ ಸೇನ ರೂಪೇಣ ವಾನರಮ್‌ ॥ ೬೭ 
ಅರ್ಪಸಿದೆ , ,. ಹರಿಶೇಷ ಗಚ್ಛ ಸೌಮ ಯಥಾಸುಖಮ್‌ | 

ಎರೆಲಿ J ಅ ಲ ಶೆ 


ಸಮಾನಯಸ್ವ ವೃದೇಹೀಂ ರಾಘವೇಣ ಮಹಾತ್ಮನಾ || ೧೬೮ 
ತತ್ಪತೀಯಂ ಹನುಮತೋ ದಷ್ಟ್ವಾ ಕರ್ಮ ಸುದುಷ್ಕರಮ್‌ [ 

ಸಾಧು ಸಾಧ್ದಿತಿ ಭೂತಾನಿ ಪ್ರಶಶಂಸುಸದಾ ಹರಿಮ್‌ ॥| ೧೬೯ 
ಜಗಾಮಾಕಾಶಮಾವಿಶ್ಯ ವೇಗೇನ ಗರುಡೋಪಮಃ | 

ಸೇವಿತೇ ವಾರಿಧಾರಾಭಿಃ ಪತಗೈೆಶ್ಲ ನಿಷೇವಿತೇ ॥ ೧೭೦ 
ಚರಿತೇ ಕೈರಿಕಾಚಾರ್ಯೈೆರೈರಾವತನಿಷೇವಿತೇ | 

ಸಿಂಹ ಕುಂಜರ ಶಾರ್ದೂಲ ಪತಗೋರಗವಾಹನ್ನಿಃ || ೧೭೧ 
ವಿಮಾನ: ಸಂಪತದ್ಬಿಶ್ಚ ಎಮಲೈ: ಸಮಲಂಕ್ಕತೇ | 
ವಜ್ರಾಶನಿಸಮಾಘಾತ್ಛೆಃ ಪಾವಕ್ಕೆರುಪಶೋಭಿತೇ ॥ ೧೭೨ 
ಕತಪುಣ್ಕೃ ರ್ಮಹಾಭಾಗ್ಳಃ ಸರ್ಗಜಿದ್ದಿರಲಂಕ್ಕತೇ J 

ವಹತಾ ಹವ್ಯಮತ್ಯ ರ್ಥಂ ಸೇವಿತೇ ಚಿತ್ರಭಾನುನಾ ॥ ೧೭೩ 





ದಾಕ್ಟಾಯಣಿ, ನಮಸ್ಕಾರ. ಇನ್ನು ನಾನು ಸೀತಾದೇವಿ ಇದ್ದಲ್ಲಿಗೆ ಹೊರಡುವೆನು. 
ಬ್ರಹ್ಮನ ವರ ಸಾರ್ಥಕವಾಯಿತೆಪ್ನೆ' ಎಂದು ಹೇಳಿದನು (೧೬೫-೧೬೬). 
ಸುರಸ ಯು ರಾಹುಮುಖದಿಂದ ಮುಕನಾದ ಚಂದ್ರನಂತೆ ಕಂಗೊಳಿಸುತಿದ್ದ 
ಹನುಮಂತನನ್ನು ಅವಲೋಕಿಸಿ ತನ್ನ ನಿಜರೂಪವನ್ನು ತಳೆದು ""ಸೌಮ್ಯ- 
ವಾನರೋತಮ, ನಿನಗೆ ಕಾರ್ಯಸಿದ್ಧಿಯಾಗಲಿ | ಸುಖದಿಂದ ಹೋಗಿಬಾ. 
ಮಹಾತ್ಮನಾದ ಶ್ರೀರಾಮನ ಬಳಿಗೆ ಸೀತೆಯನ್ನು ತಂದು ಸೇರಿಸು'' ಎಂದಳು 
(೧೬೭-೧೬೮). ಸುರಸೆಯ ಬಾಯಿಯಿಂದ ತ್ರಪಿ ಪಿಸಿಕೊಂಡ ಹನುಮಂತನ ಈ 
ಮೂರನೆಯ ಸಾಹಸಕಾರ್ಯವನ್ನು ಕಂಡು ದೇವತೆಗಳೆಲ್ಲರೂ ಅವನನ್ನು 
ಕೊಂಡಾಡಿದರು (೧೬೯). ಮಹಾಸಾಗರವನ್ನು ಗರುಡನಂತೆ ಹನುಮಂತನು 
ದಾಟಿಹೋಗುತಿದನು. ಅಂತರಿಕ್ಷಮಾರ್ಗದಲ್ಲಿ ಕೆಲವು ಕಡೆ ಮೋಡಗಳಿಂದ 
ಜಲಧಾರೆಗಳು ಸುರಿಯುತಿದವು. ಅಲ್ಲಲ್ಲಿ ಗಾನವಿದ್ಯೆಯನ್ನು ಬಲ್ಲ ಗಂಧರ್ವರು 
ಸಂಚರಿಸುತಿದ್ದರು. ಕಾಮನಬಿಲ್ಲುಗಳು ಹಬ್ಬಿದ್ದವು. ಸಿಂಹ, ಆನೆ. ಮುಂತಾದ 


ಸರ್ಗಃ ೧] ಸಾಗರಲಂಘನಮ್‌ ೫ 


ಗ್ರಹನಕತ್ರಚಂದ್ರಾರ್ಕತಾರಾಗಣವಿಭೂಷಿತೇ 


ಮಹರ್ಷಿಗಣಗಂಧರ್ವನಾಗಯಕ್ಕಸಮಾಕುಲೇ || ೧೭೪ 
ವಿವಿಕೇ ವಿಮಲೇ ವಿಶ್ವೇ ವಿಶಾವಸುನಿಷೇವಿತೇ | 
ದೇವರಾಜಗಜಾಕ್ರಾಂತೇ ಚಂದ್ರಸೂರ್ಯಪಥೇ ಶಿವೇ ॥ ೧೭೫ 
ವಿತಾನೇ ಜೀವಲೋಕಸ್ಯ ವಿತತೇ ಬ್ರಹ್ಮನಿರ್ಮಿತೇ | 

ಬಹುಶಃ: ಸೇವಿತೇ ವೀರೃರ್ವಿದ್ಯಾಧರಗಣೃ್ಫರ್ವರೈಃ || ೧೭೬ 


ಜಗಾಮ ವಾಯುಮಾರ್ಗೇ ಚ ಗರುತ್ನಾನಿವ ಮಾರುತಿಃ | 
ಹನೂಮಾನ್‌ ಮೇಘಜಾಲಾನಿ ಪ್ರಕರ್ಷನ್‌ ಮಾರುತೋ ಯಥಾ ॥ 
ಕಾಲಾಗರುಸವಣರ್ಣಾನಿ ರಕಪೀತಸಿತಾನಿ ಚ | 


ಕಪಿನಾ ಕೃಷ್ಯಮಾಣಾನಿ ಮಹಾಭ್ರಾಣಿ ಚಕಾಶಿರೇ ॥ ೧೭೮ 
ಪ್ರವಿಶನ್ನಭ್ರಜಾಲಾನಿ ನಿಷತಂಶ್ಲ ಪುನಃ ಪುನಃ । 
ಪ್ರಾವೃಷೀಂದುರಿವಾಭಾತಿ ನಿಷತನ್‌ ಪ್ರವಿಶಂಸದಾ ॥ ೧೭೯ 
ಪ್ರದ್ಧಶ್ಯಮಾನಃ ಸರ್ವತ್ರ ಹನುಮಾನ್‌ ಮಾರುತಾತ್ಮಜಃ । 
ಭೇಜೇ50ಬರಂ ನಿರಾಲಂಬಂ ಲಂಬಪಕ್ಷ ಇವಾದ್ರಿರಾಟ್‌ ॥ ೧೮೦ 


ದೇವವಾಹನಗಳೂ ವಿಮಾನಗಳೂ ತಿರುಗಾಡುತಿದ್ದವು. ಸಿಡಿಲಿನಿಂದ ಹೊರಟ 
ಅಗ್ಲಿಜ್ಜಾಲೆಗಳು ವ್ಯಾಪಿಸಿದ್ದವು. ಪುಣ್ಯಬಲದಿಂದ ಸ್ವರ್ಗವನ್ನು ಪಡೆದ ಮಹಾತ್ನರು 
ಸಂಚರಿಸುತಿದ್ದರು. ಅದು ದೇವತೆಗಳಿಗೆ ಹವಿಸನ್ನು ಕೊಂಡೊಯ್ಯುವ 
ಅಗ್ನಿದೇವನೂ ಸೂರ್ಯಚಂದ್ರಗ್ರಹನಕತ್ರಗಳೂ ಮಹರ್ಷಿಗಳೂ ಸಂಚಾರ 
ಮಾಡುವ ಮಾರ್ಗ (೧೭೦-೧೭೪). ಗಂಧರ್ವರಾಜನಾದ ವಿಶ್ವಾವಸು 
ವಿಹರಿಸುವ ಸ್ಥಳ. ಐರಾವತ, ಪುಂಡರೀಕ ಮುಂತಾದ ದೇವಗಜಗಳು ತಿರುಗಾಡುವ 
ಪ್ರದೇಶ. ವಿದ್ಯಾಧರರು ಸೇವಿಸುತ್ತಿದ್ದ ಸ್ಥಳ (೧೭೫-೧೭೬). ಪ್ರಾಣಿಲೋಕಕ್ಕೆ 
ಬ್ರಹ್ಮನು ನಿರ್ಮಿಸಿದ ಒಂದು ಮೇಲುಹೊದಿಕೆಯೋ ಎಂಬಂತಿದ್ದ ಆಕಾಶದಲ್ಲಿ 
ಹನುಮಂತನು ನಾನಾ ವರ್ಣದ ಮೇಘಗಳನ್ನು ತನ್ನ ವೇಗದಿಂದ ಜೊತೆಯಲ್ಲಿ 
ಎಳೆದುಕೊಂಡು ವೈನತೇಯನಂತೆ ಹೋಗುತಿದ್ದನು. ಮೋಡಗಳ ಸಂದಿನಲ್ಲಿ 
ಆಗಾಗ ಮರೆಯಾಗುತಲೂ ಕಾಣಿಸಿಕೊಳ್ಳುತಲೂ ಇದ್ದ ಅವನು ಮಳೆಗಾಲದ 


೨೮ ಸುಂದರಕಾಂಡಃ | ಸರ್ಗಃ ೧ 


ಹುವಮಾನಂ ತು ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸೀ । 
ಮನಸಾ ಚಿಂತಯಾಮಾಸ ಪ್ರವದ್ಧಾ ಕಾಮರೂಪಿಣೀ || ೧೮೧ 


\ ಹ ದಾ ಜಾ 
ಅದ, ದೀರುನ, ಕಾಲಸ್ನ ಭವಿಷಾಮಹಮಾರಿತಾ । 
ಬ 3) ಲ ಡೆ ತ 


ಇದಂ ಹಿ ಮೇ ಮಹತತ್ತಃ ೦ ಚಿರಸ್ಕ ವಶಮಾಗತಮ್‌ ॥ ೧೮೨ 
ಇತಿ ಸ ೦ಚಿಂತ್ಕ ಮನಸಾ ಛಾಯಾಮಸ್ಸ ಸಿಮಾಕಿಪತ್‌ 

ಬಾಯಾಯಾಂ 'ಹಮಾಣಾಯಾಂ ಚಿಂತಯಾಮಾಸ ವಾನರ: ೧೮೩ 
ಸವ ಕ್ಷಿಪ್ಪೋತಸ್ಥಿ ಸಹಸಾ ಪಂಗೂಕ್ಷತಪರಾಕ್ರವ ಮಃ | 

ಪ್ರತಿಲೋಮೇನ ವಾತೇನ ಮಹಾನೌರಿವ ಸಾಗರೇ ॥ ೧೮೪ 
ತಿರ್ಯಗೂರ್ಧ್ಯಮಧಶೈವ ವೀಕ್ಷಮಾಣಸ ಃ ಕಪಿಃ | 

ದದರ್ಶ ಸ ಮಹತ್‌ ಸತ್ತ ಮುತ್ತಿತಂ ಲವಣಾಂಭಸಃ ॥ ೧೮೫ 
ತದ ಹ್ಹಾ ಚಿಂತಯಾಮಾಸ ಮಾರುತಿರ್ಮ್ವಿಕ್ತತಾನನಮ್‌ 
ಕಪಿರಾಜೇನ ಕಥಿತಂ ಸತ ಮದ್ಭುತದರ್ಶನಮ್‌ || ೧೮೬ 


ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರ ಸಂಶಯಃ | 
ಸತಾಂ ಬುದ್ಧಾ ುರ್ಥತತ್ತ್ವ ೇೀನ ಸಿಂಹಿಕಾಂ ಮತಿಮಾನ್‌ ಕಪಿ: 1 ೧೮೭ 


ಚಂದ್ರನಂತೆ ಶೋಭಿಸುತಿದನು (೧೭೭-೧೭೯). ರೆಕ್ಕೆಯುಳ್ಳ ಬೆಟ್ಟದಂತೆ 
ಹಾರಿಬರುತಿದ್ದ ಅವನನ್ನು ಸಿಂಹಿಕೆ ಎಂಬ ಒಬ್ಬ ರಾಕಸಿಯು ನೋಡಿದಳು. ಅವಳು 
ಕಾಮರೂಪಿಣಿ "ಆಹಾ! ಬಹಳ ಕಾಲದಮೇಲೆ ನನಗೆ ಹೊಟ್ಟೆ ತುಂಬಾ ಆಹಾರ 
ಸಿಕ್ಕಿತು. ಈ ದೊಡ್ಡ ಪ್ರಾಣಿ ನನ್ನ ಕೈಗೆ ಸಿಕ್ಸಿಬಿತು' ಎಂದು ಆಲೋಚಿಸಿ 
ಸಮುದ್ರದಮೇಲೆ ಇದ್ದ ಹನುಮಂತನ ನೆರಳನ್ನು ಜಗ್ಗಿ ಹಿಡಿದಳು (ಇಂತಹ ಶಕ್ತಿ 
ಅವಳಿಗೆ ಬ್ರಹ್ಮನ ವರದಿಂದ ಲಭಿಸಿತು) (೧೮೦-೧೮೩). ಆಗ ಹನುಮಂತನು 
"ಇದೇನು! ನನ್ನ ವೇಗಕ್ಕೆ ಅಡ್ಡಿ ಬಂದಿತು. ಎದುರಾಗಿ ಬೀಸುವ ಬಿರುಗಾಳಿಗೆ ಸಿಕ್ಕಿದ 
ಹಡಗಿನಂತೆ ನನ್ನ ಗತಿಯಾಯಿತು' ಎಂದು ಚಿಂತಿಸಿ ಸುತಲೂ ಕಣ್ಣಿಟ್ಟು 
ನೋಡಿದನು. ಆಗ ಸಮುದ್ರದಿಂದ ಮೇಲೆದ್ದ ಈ ದೊಡ್ಡ ಭೂತ ಅವನಿಗೆ 
ಗೋಚರಿಸಿತು (೧೮೪-೧೮೫). "ಓಹೊ! ನಮ್ಮ ರಾಜನಾದ ಸುಗ್ರೀವನು 
ಸಮುದ್ರದಲ್ಲಿನೆರಳನ್ನು ಹಿಡಿದೆಳೆಯುವ ಭೂತವಿದೆ ಎಂದು ಹೇಳಿದ್ದನು. ಅದೇ ಈ 


ಸರ್ಗಃ ೧] ಸಾಗರಲಂಘನಮ್‌ ೨೯ 


ವರ್ಧತ ಮಹಾಕಾಯಃ ಪ್ರಾವೃಷೀವ ಬಲಾಹಕಃ । 


ಯಮುದ್ದೀಕ್ಕ್ಯ ವರ್ಧಮಾನಂ ಮಹಾಕಪೇಃ ॥.. ೧೮೮ 


GL ₹1 


sel |] 


J 
ಲ 


ಸಸಾರಯಾಮಾಸ ಪಾತಾಲಾಂತರಸಂನಿಭಮ್‌ | 
ರಾಜೀವ ಗರ್ಜಂತೀ ವಾನರಂ ಸಮಭದ್ರವತ್‌ ॥ ೧೮೯ 
ಸ ದದರ್ಶ ತತಸಸಾ ವಿವತಂ ಸುಮಹನ್ನುಖಮ್‌ | 

೦ ಚ ಮೇಧಾವೀ ಮರ್ಮಾಣಿ ಚ ಮಹಾಕಪಿಃ 1 ೧೯೦ 


೭ ೯೩೬ 
೬ 
[ 


ರ ಜ ಲ ಛು 
ಗ್ರಸ್ಯಮಾನಂ ಯಥಾ ಚಂದ್ರಂ ಪೂರ್ಣಂ ಪರ್ವಣಿ ರಾಹುಣಾ ೧೯೨ 
ನ್‌ ಎವಿ ೨ ಭೆ ದಾ ಇಸಾಕ ಹಾಳ ಭಾಗ ಲ್ರ 
ತತಸಸ್ಯಾ ನಖೃಸೀಕ್ಸರ್ಮರ್ಮಾಣ್ಯುತ್ಛೃತ್ಯ ವಾನರಃ | 
ಉತ್ತಪಾತಾಥ ವೇಗೇನ ಮನಃಸಂಪಾತವಿಕ್ರಮಃ ॥ ೧೯೩ 
ತಾಂತುದ್ದಷ್ಟ್ಯಾ ಚ ಧೃತ್ಯಾ ಚ ದಾಕ್ಷಿಣ್ಯೇನ ನಿಪಾತ್ಯ ಹಿ | 
ಸ ಕಪಿಪ್ರವರೋ ವೇಗಾದ್ದವೃಧೇ ಪುನರಾತ್ಮವಾನ್‌ ॥ ೧೯೪ 


ಭೂತ' ಎಂದು ನಿಶ್ಚಯಿಸಿ, ಕೂಡಲೇ ತನ್ನ ದೇಹವನ್ನು ಮಳೆಗಾಲದ ಮೇಘದಂತೆ 
ದೊಡ್ಡದಾಗಿ ಬೆಳಸಿದನು (೧೮೬-೧೮೭). ಆಗ ರಾಕಸಿಯು ಪಾತಾಳದಂತೆ ತನ್ನ 
ಬಾಯನ್ನು ಹಿಗ್ಗಿಸಿ, ಗುಡುಗಿನಂತೆ ಮೊರೆಯುತ್ತ ಹನುಮಂತನನ್ನು ಅಟ್ಟಿಸಿಕೊಂಡು 
ಬಂದಳು. ಆಂಜನೇಯನು ಅವಳ ದೊಡ್ಡ ಬಾಯನ್ನೂ ದೇಹದ ಪ್ರಮಾಣವನ್ನೂ 
ಅವಳನ್ನು ಸೀಳಿಹಾಕಲು ತಕ್ಕ ಆಯಕಟಿನ ಜಾಗವನ್ನೂ ದಿಟಿಸಿನೋಡಿದನು. 
ಆಮೇಲೆ ವಜ್ರದೇಹಿಯಾದ ಆ ಮಹಾಕಪಿಯು ತನ್ನ ದೇಹವನ್ನು ಚಿಕ್ಕದಾಗಿ 
ಮಾಡಿಕೊಂಡು ರಾಕ್ಷಸಿಯ ಬಾಯಲ್ಲಿ ನುಗಿಬಿಟನು (೧೮೮-೧೯೧). ಆಗ 
ಹನುಮಂತನು ಹುಣ್ಣಿಮೆಯ ದಿನ ರಾಹುವಿನ ಬಾಯಲ್ಲಿ ಹೋಗುವ ಚಂದ್ರನಂತೆ 
ಕಾಣಿಸುತಿದನು. ಸಿದಚಾರಣರೆಲ್ಲರೂ ಅವನನ್ನೇ ನೋಡುತಿದ್ದರು. ಅನಂತರ ಆ 
ವೀರನು ತನ್ನ ಚೂಪಾದ ಉಗುರುಗಳಿಂದ ಸಿಂಹಿಕೆಯ ಮರ್ಮ ಸ್ಥಳಗಳನ್ನು 
ಸೀಳಿಹಾಕಿ ಮನೋವೇಗದಿಂದ ಹೊರಕ್ಕೆ ಹಾರಿಬಿಟನು. ಹೀಗೆ ಧೈರ್ಯದಿಂದಲೂ 


೩೦ ಸುಂದರಕಾಂಡಃ | ಸರ್ಗಃ ೧ 
ಹ್ಲತಹ್ನತ್‌ ನಾ ಹನುಮತಾ ಪಪಾತ ವಿಧುರಾಂಭಸಿ । 

ಸಯಂಭುವೇವ ಹನುಮಾನ್‌ ಸಹಸಸ್ಕಾ ವಿನಾಶನೇ ॥ ೧೯೫ 
ತಾಂ ಹತಾಂ ವಾನರೇಣಾಶು ಪತಿತಾಂ ವೀಕ್ಷ್ಯ ಸಿಂಹಿಕಾಮ್‌ | 
ಭೂತಾನ್ಯಾಕಾಶಚಾರೀಣಿ ತಮೂಚುಃ ಪ್ಲವಗೋತಮಮ್‌ ॥ ೧೯೬ 
ಭೀಮಮದ್ಯ ಕೃತಂ ಕರ್ಮ ಮಹತ್‌ ಸತ್ತ್ವಂ ತ್ವಯಾ ಹತಮ್‌ | 


ಸಾಧಯಾರ್ಥಮಭಪ್ರತಮರಿಷಂ ಪವತಾಂ ವರ ॥ ೧೯೭ 
ಯಸ್ಕ ತ್ಲೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ | 
ಸ್ಪೃತಿರ್ಧ್ವತಿರ್ಮತಿರ್ದಾಕ್ಚ್ಯಂ ಸ ಕರ್ಮಸು ನ ಸೀದತಿ ॥ ೧೯೮ 
ಸ ತಃ ಸಂಭಾವಿತಃ ಪೂಜೈ K ಪ್ರತಿಪನ್ನಪ್ರಯೋಜನಃ 
ಜಗಾಮಾಕಾಶಮಾವಿಶ್ಯ ಪನ್ನಗಾಶನವತ್‌ ಕಪಿಃ || ೧೯೯ 
ಪ್ರಾಪಭೂಯಿಷ್ಯಪಾರಸ್ತು ಸರ್ವತಃ ಪ್ರತಿಲೋಕಯನ್‌ । 
ಯೋಜನಾನಾಂ ಶತಸ್ಕಾಂತೇ ವನರಾಜಿಂ ದದರ್ಶ ಸಃ ॥ ೨೪೪ 
ದದರ್ಶ ಚ ಪತನ್ನೇವ ವಿವಿಧದ್ರುಮಭೂಷಿತಮ್‌ | 

ದ್ವೀಪಂ ಶಾಖಾಮೃಗಶ್ರೇಷ್ಠೋ ಮಲಯೋಪವನಾನಿ ಚಿ ॥ ೨೦೧ 


ಕೌಶಲ್ಯದಿಂದಲೂ ಅವಳನ್ನು ಕೊಂದುಹಾಕಿ, ಪುನಃ ಮೊದಲಿನಂತೆ ತನ್ನ ದೇಹ 
ವನ್ನು ಬೆಳೆಸಿಕೊಂಡನು (೧೯೨-೧೯೪). ಸಿಂಹಿಕೆಯ ಎದೆಯು ಸೀಳಿ 
ಹೋಯಿತು. ಅವಳು ಸತ್ತು ನೀರಿನಲ್ಲಿ ಬಿದ್ದುಹೋದಳು. ಅವಳನ್ನು ಕೊಲ್ಲುವುದ 
ಕ್ವಾಗಿಯೇ ಬ್ರಹ್ಮನು ಹನುಮಂತನನ್ನು ಸೃಷಿಸಿದ್ದನೋ ಏನೋ! (೧೯೫). 
ಆಕಾಶದಲ್ಲಿ ಸಂಚರಿಸುತಿದ್ದ ದೇವತೆಗಳು ""ವಾನರೋತಮ, ನೀನು ಮಾಡಿದ 
ಕೆಲಸ ಅಸಾಧಾರಣವಾದದ್ದು ಈ ಭಯಂಕರವಾದ ಭೂತವನ್ನು ನೀನು 
ಕೊಂದುಹಾಕಿರುವೆ. ನಿನ್ನ ಕಾರ್ಯವು ನಿರ್ವಿಘವಾಗಿ ನೆರವೇರಲಿ. ನಿನಗಿರುವಂತೆ 
ಸಮಯಸ್ಪೂರ್ತಿ, ದೈರ್ಯ, ವಿವೇಕ, ದಕ್ತತೆಗಳು ಇರುವವನಿಗೆ ಅಪಜಯ 
ವೆಂಬುದೇ ಇಲ್ಲ' ಎಂದು ಕೊಂಡಾಡಿದರು (೧೯೬-೧೯೮). ಹನುಮಂತನು 
ಹೀಗೆ ಅವರಿಂದ ಸಮ್ಮಾನಿತನಾಗಿ, ಗರುಡವೇಗದಿಂದ ಹೋಗುತ್ತ ಸುಮಾರು 
ನೂರು ಯೋಜನಗಳಷ್ಟು ದೂರ ಬಂದುಬಿಟನು. ಮುಂದೆ ನೋಡುತಿರುವಾಗ 


ಸರ್ಗಃ ೧] ಸಾಗರಲಂಘನಮ್‌ ೩೧ 
ಸಾಗರಾಂ ಸಾಗರಾನೂಪಂ ಸಾಗರಾನೂಪಜಾನ್‌ ದ್ರುಮಾನ್‌ | 
ಸಾಗರಸ್ಯ ಚ ಪತ್ತೀನಾಂ ಮುಖಾನ್ಯಪಿ ವಿಲೋಕಯನ್‌ ॥ ೨೦೨ 
ಸ ಮಹಾಮೇಘಸಂಕಾಶಂ ಸಮೀಕ್ಟ್ಯಾತ್ಠಾನಮಾತ್ಮವಾನ್‌ ` 
ನಿರುಂಧಂತಮಿವಾಕಾಶಂ ಚಕಾರ ಮತಿಮಾನ್‌ ಮತಿಮ್‌ ॥ ೨೦೩ 


ಕಾಯವದಿಂ ಪ್ರವೇಗಂ ಚ ಮಮ ದಹಷ್ಷೇ ವ ರಾಕಸಾಃ | 
ಲಬ ಲಟವಲ ಕ 


ಮಯಿ ಕೌತೂಹಲಂ ಕುರ್ಯುರಿತಿ ಮೇನೇ ಮಹಾಕಪಿಃ: ॥.. ೨೦೪ 
ತತಃ ಶರೀರಂ ಸಂಕ್ಷಿಷ್ಠ ತನ್ನಹೀಧರಸಂನಿಭಮ್‌ | 

ಪುನಃ ಪ್ರಕೃತಿಮಾಪೇದೇ ವೀತಮೋಹ ಇವಾತ್ಮವಾನ್‌ ॥ ೨೦೫ 
ತದ್ರೂಪಮತಿಸಂಕ್ಷಿಷ್ಠ ಹನೂಮಾನ್‌ ಪ್ರಕೃತ ಸ್ಥಿತಃ | 

ತ್ರೀನ್‌ ಕ್ರಮಾನಿವ ವಿಕ್ರಮ್ಮ ಬಲಿವೀರ್ಯಹರೋ ಹರಿಃ |... ೨೦೬ 


ಸ ಚಾರುನಾನಾವಿಧರೂಪಧಾರೀ 
ಪರಂ ಸಮಾಸಾದ್ಯ ಸಮುದ್ರತೀರಮ್‌ ।ಟ 
ಪರ್ಬೆರಶಕ್ಕಂ ಪ್ರತಿಪನ್ನರೂಪಃ 
ಸಿಮೀಕಿತಾತ್ಸಾ ಸಮವೇಕಿತಾರ್ಥ:ಃ || ೨೦೭ 


ಸಮುದ್ರತೀರದಲ್ಲಿ ಒಂದು ಅರಣ್ಯದ ಸಾಲು ಗೋಚರಿಸಿತು. ಹಾಗೆಯೇ ಹಾರಿ 
ಬರುತಿರಲು ನಾನಾ ವೃಕಗಳಿಂದ ಭೂಷಿತವಾದ ದ್ವೀಪವೂ ಮಲಯಪರ್ವತದ 
ಉಪವನಗಳೂ ಗೋಚರಿಸಿದವು (೧೯೯-೨೦೧). ಆಮೇಲೆ ದಕ್ಷಿಣತೀರದ 
ಸಮುದ್ರಪ್ರದೇಶವೂ, ತೀರದ ಜೌಗು ನೆಲವೂ, ನದಿಗಳು ಸಮುದ್ರಕ್ಕೆ ಧುಮುಕುವ 
ಸಂಗಮ ಸ್ಥಳಗಳೂ ಅವನಿಗೆ ಕಾಣಿಸಿದವು (೨೦೨). ಆಂಜನೇಯನು ಮಹಾ 
ಬುದ್ದಿಶಾಲಿ. "ಆಕಾಶವನ್ನೇ ವ್ಯಾಪಿಸಿದಂತಿದ್ದ ತನ್ನ ದೊಡ್ಡ ದೇಹವನ್ನು ನೋಡಿ 
ರಾಕ್ಟಸರು ಕುತೂಹಲದಿಂದ ಬಂದು ನೆರೆದುಬಿಟಾರು' ಎಂದು ಆಲೋಚಿಸಿ, 
ಕೂಡಲೇ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡನು. ಅವನು ರಾಗದ್ದೇಷ 
ಗಳಿಂದ ಎಮುಕನಾದ ಯೋಗಿಯಂತೆಯೂ ಮೂರು ಹೆಜ್ಜೆಗಳಿಂದ ಜಗತನ್ನೇ 
ಅಳೆದು ಮತ್ತೆ ವಾಮನರೂಪವನ್ನು ಧರಿಸಿದ ಮಹಾವಿಷ್ಣುವಿನಂತಯೂ ತನ್ನ 
ನಿಜಸ್ವರೂಪವನ್ನು ಪಡೆದನು (೨೦೩-೨೦೬). ಈ ರೀತಿಯಲ್ಲಿ ಆಂಜನೇಯನು 


೩೨ ಸುಂದರಕಾಂಡಃ [ಸರ್ಗಃ ೧ 


ತತಃ ಸ ಲಂಬಸ್ಯ ಗಿರೇಃ ಸಮೃದ್ಧೇ 
ವಿಚಿತ್ರಕೂಟೇ ನಿಪಹಾತ ಕೂಟೇ | 
ಸಕೇತಕೋದಾಲಕನಾರಿಕೇಲೇ 
ಮಹಾದ್ರಿಕೂಟಪ್ರತಿಮೋ ಮಹಾತ್ಮಾ || ೨೦೮ 
ತತಸು ಸಂಪ್ರಾಪ್ಯ ಸ ಸಮುದ್ರತೀರಂ 
ಲಂಕಾಂ ಗಿರಿರಾಜ ೯ | 


ವಿಧೂಯ ರೂಪಂ ವೃಥಯನ್‌ ಮಗದಿಜಾನ್‌ ॥ ೨೦೯ 


ದದರ್ಶ ಲಂಕಾಮಮರಾವತೀಮಿವ ॥ ೨೧೦ 
ಇತ್ತಾರ್ಹೇ ಶ್ರೀಮದ್ರಾಮಾಯಣೇ ವ ವಾಲ್ಮೀಕೀಯೇ ಆದಿಕಾವ್ಯೇ ಚತುರ್ವಿಂಶತಿ 
ಸಹಸ್ರಿಕಾಯಾಂ ಸಂಹಿತಾಯಾಂ ಸುಂದರಕಾಂಡ ಪ್ರಥಮಃ ಸರ್ಗಃ 


ಪಾ ಕರಾ ಸ ಫಾ 
¥U | ಕೆ. ಥೌ; ಕೆ 
ಕ್ರ ಬೌ ಕ ತಾ 

K 


ಆಯಾ ಕಾರ್ಯಗಳಿಗೆ ತಕ್ಕ ರೂಪಗಳನ್ನು ಧರಿಸುತ್ತ ಇತರರಿಗೆ ದುರ್ಗಮವಾಗಿದ್ದ 
ಸಮುದ್ರದ ಆಚೆಯ ತೀರಕ್ಕೆ ಬಂದು ಸೇರಿದನು. ದೂರದಿಂದಲೇ 
ಲಂಕಾನಗರಿಯನ್ನು ನೋಡುತ್ತತೆಂಗು, ಶ್ಲೇಷ್ಠಾತಕ ಮುಂತಾದ ನಾನಾ ವೃಕ್ಷಗಳಿಂದ 
ಶೋಭಿತವಾದ, ತ್ರಿಕೂಟ ಪರ್ವತದ ಲಂಬ ಎಂಬ ಹೆಸರಿನ ಉನ್ನತ ಶಿಖರದ 
ಮೇಲೆ ಧುಮುಕಿದನು (೨೦೭-೨೦೮). ಧುಮುಕಿದ ರಭಸಕ್ಕೆ ಹೆದರಿ ಅಲ್ಲಿದ್ದ 
ಮೃಗಪಕ್ಷಿಗಳು ಓಡಿಹೋದವು. ಹೀಗೆ ದಾನವ ಪನ್ನಗರಿಗೆ ಆಶ್ರಯವಾಗಿಯೂ 
ಬೃಹತರಂಗಗಳಿಂದ ಭೀಷಣವಾಗಿಯೂ ಇರುವ ಮಹಾಸಾಗರವನ್ನು ತನ್ನ 
ಸಾಮರ್ಥ್ಯದಿಂದ ಲಂಘಿಸಿ, ಅಮರಾವತಿಯಂತೆ ಸುಂದರವಾಗಿದ್ದ ಲಂಕಾನಗರಿ 
ಯನ್ನು ಹನುಮಂತನು ವೀಕಿಸಿದನು (೨೦೯-೨೧೦). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಒಂದನೆಯ ಸರ್ಗ 


ಇ 8 ಕ 
a ಇಷ. ಜಪ 
ಜಟಕ ಚ ಕ] 


ದ್ವಿತೀಯಃ ಸರ್ಗಃ 
ನಿಶಾಗಮಪ್ರತೀಕಾ 
೦ 


ಸ ಸಾಗರಮನಾಧ್ದಷ್ಠಮತಿಕ್ರಮ್ಯ ಮಹಾಬಲಃ | 

ತ್ರಿಕೂಟಶಿಖರೇ ಲಂಕಾಂ ಸ್ಥಿತಾಂ ಸ್ವಸ್ಟೋ ದದರ್ಶ ಹ ॥ ೧ 
ತತಃ ಪಾದಪಮುಕೇನ ಪುಷವರ್ಷಣ ವೀರ್ಯವಾನ್‌ । 

ಅಭಿವೃಷಃ ಸ್ಥಿತಸ್ಪತ್ರ ಬಭ್‌ ಪುಷಮಯೋ ಯಥಾ ॥ ೨ 
ಯೋಜನಾನಾಂ ಶತಂ ಶ್ರೀಮಾಂಸೀರ್ತಾಪ್ಯುತಮವಿಕ್ರಮಃ | 

ಅನಿಃಶ್ಹಸನ್‌ ಕಪಿಸ್ತತ್ರ ನ ಗ್ಲಾನಿಮಧಿಗಚ್ಛತಿ ॥ ೩ 
ಶತಾನ್ಯಹಂ ಯೋಜನಾನಾಂ ಕ್ರಮೇಯಂ ಸುಬಹೂನ್ಯಪಿ | 

ಕಿಂ ಪುನಃ ಸಾಗರಸ್ಯಾಂತಂ ಸಂಖ್ಯಾತಂ ಶತಯೋಜನಮ್‌ ॥ ೪ 
ಸ ತು ವೀರ್ಯವತಾಂ ಶ್ರೇಷ್ಠಃ ಪ್ಲವತಾಮಪಿ ಚೋತಮಃ | 

ಜಗಾಮ ವೇಗವಾನ್‌ ಲಂಕಾಂ ಲಂಘಯಿತ್ತಾ ಮಹೋದಧಿಮ್‌ ॥ ೫ 


ಸರ್ಗ ೨ 
ಹನುಮಂತನು ಸಮೀಪಕ್ಕೆ ಹೋಗಿ ಲಂಕೆಯನ್ನು ನೋಡುವುದು. 
ಅದರ ರಕ್ಷಣಾಬಲವನ್ನು ಕಂಡು ಚಿಂತಿಸುವುದು. 


ಮಹಾಬಲಶಾಲಿಯಾದ ಹನುಮಂತನು ದುಷಾರವಾದ ಸಮುದ್ರವನ್ನು 
ಲಂಘಿಸಿ, ಶಾಂತಚಿತನಾಗಿ ತ್ರಿಕೂಟಪರ್ವತದ ಮೇಲಿದ್ದ ಲಂಕಾನಗರವನ್ನು 
ನೋಡಿದನು (೧). ಆ ಪರ್ವತದ ಮೇಲಿದ್ದ ಮರಗಳಿಂದ ಹೂಗಳು ಬಳಬಳನೆ 
ಅವನ ಮೇಲೆ ಉದುರಿದವು. ಆತನು ಹೂವಿನ ಹನುಮಂತನಾದನು | ಆ 
ಪರಾಕ್ರಮಿಗೆ ನೂರು ಯೋಜನಗಳನ್ನು ಲಂಘಿಸಿದರೂ ದಣಿವಾಗಲಿಲ್ಲ ಅವನು 
ಒಂದುಸಲವೂ ನಿಟ್ಟುಸಿರನ್ನು ಬಿಡಲಿಲ್ಲ "ಈ ನೂರು ಯೋಜನಗಳು ಯಾವ 
ಲೆಕ್ಕಕ್ಕೆ 7 ಇಂತಹ ಎಷ್ಟು ನೂರು ಯೋಜನಗಳನ್ನಾದರೂ ದಾಟಬಲ್ಲೆನು' ಎಂದು 
ಮನಸ್ಸಿನಲ್ಲಿ ಅಂದುಕೊಂಡನು (೨-೪). ವಾನರಶ್ರೇಷ್ಠನಾದ ಆಂಜನೇಯನು 
ಹೀಗೆ ಸಮುದ್ರವನ್ನು ದಾಟಿ ಲಂಕೆಯನ್ನು ಸಮೀಪಿಸಿದನು. ಅಲ್ಲಿದ್ದ ಹಸುರಾದ 


ಸುಂ. 2 PEN 


೩೪ ಸುಂದರಕಾಂಡಃ [ಸರ್ಗಃ ೨ 


ಶಾದ್ದಲಾನಿ ಚ ನೀಲಾನಿ ಗಂಧವಂತಿ ವನಾನಿ ಚ | 


ಗಂಡವಂತಿ ಚ ಮಧ್ಯೇನ ಜಗಾಮ ನಗವಂತಿ ಚ ॥ ೬ 
ಶೈಲಾಂಶ್ಲ ತರುಭಿಶ್ಚನ್ನಾನ್‌ ವನರಾಜೇಶ್ಲ ಪುಷಿತಾಃ | 

ಅಭಿಚಕ್ರಾಮ ತೇಜಸ್ವೀ ಹನುಮಾನ್‌ ಪುವಗರ್ಷಭಃ ॥ ೭ 
ಸ ತಸ್ಥಿನಚಲೇ ತಿಷ್ಠನ್‌ ವನಾನ್ಯುಪವನಾನಿ ಚಿ | 

ಸ ನಗಾಗ್ರೇ ಸ್ಥಿತಾಂ ಲಂಕಾಂ ದದರ್ಶ ಪವನಾತ್ನಜಃ ॥ ೮ 
ಸರಲಾನ್‌ ಕರ್ಣಿಕಾರಾಂಶ್ಚ ಖರ್ಜೂರಾಂಶ್ಲ ಸುಪುಷಿತಾನ್‌ । 
ಪ್ರಿಯಾಲಾನ್‌ ಮುಚುಲಿಂದಾಂಶ್ಚ ಕುಟಜಾನ್‌ ಕೇತಕಾನಪಿ ॥ ೯ 
ಪ್ರಿಯಂಗೂನ್‌ ಗಂಧಪೂರ್ಣಾಂಶ್ಚ ನೀಪಾನ್‌ ಸಪಚ್ಚದಾಂಸಥಾ | 
ಅಸನಾನ್‌ ಕೋವಿದಾರಾಂಶ್ಚ ಕರವೀರಾಂಶ್ಚ ಪುಷಿತಾನ್‌ ॥ ೧೦ 


ಪುಷಭಾರನಿಬದ್ದಾಂಶ್ಚ ತಥಾ ಮುಕುಲಿತಾನಪಿ । 

ಪಾದಪಾನ್‌ ವಿಹಗಾಕೀರ್ಣಾನ್‌ ಪವನಾಧೂತಮಸಕಾನ್‌ ॥ ೧೧ 
ಹಂಸಕಾರಂಡವಾಕೀರ್ಣಾ ವಾಪೀಃ ಪದ್ದೋತ್ತಲಾಯುತಾಃ 
ಆಕ್ರೀಡಾನ್‌ ವಿವಿಧಾನ್‌ ರಮ್ಯಾನ್‌ ಎವಿಧಾಂಶ್ಚ ಜಲಾಶಯಾನ್‌ ॥ ೧೨ 


ಹುಲ್ಲುಗಾವಲನ್ನೂ ಸುಗಂಧಮಯವಾದ ಅರಣ್ಯವನ್ನೂ ದೊಡ್ಡ ದೊಡ್ಡ 
ಬಂಡೆಗಳೂ ಗುಡಗಳೂ ಇರುವ ಪ್ರದೇಶಗಳನ್ನೂ ಪುಷಿತ ವೃಕಗಳಿಂದ 
ಶೋಭಿಸುವ ಗಿರಿಗಳನ್ನೂ ದಾಟುತ್ತ ಲಂಕೆಯ ಕಡೆಗೆ ಹೋದನು (೫-೭). ಆ 
ಕಪಿಕುಂಜರನು ಸುತಲೂ ಬೆಳೆದಿದ್ದ ದೇವದಾರು, ಕಣಗಲು, ಖರ್ಜೂರ, 
ಪ್ರಿಯಾಲ, ಜಂಬೀರ, ಕೊಡಸು ಮುಂತಾದ ವೃಕ್ಷಗಳು ಹೂಗಳಿಂದಲೂ 
ಹಣ್ಣುಗಳಿಂದಲೂ ಬಳಕುತಿದ್ದುದನ್ನು ಕಂಡನು. ಹಕ್ಕಿಗಳು ಮರದಿಂದ ಮರಕ್ಕೆ 
ಹಾರಾಡುತಿದ್ದವು. ಮರಗಳ ತುದಿಗಳು ಗಾಳಿಗೆ ಅಲ್ಲಾಡುತಿದ್ದವು. ಬಗೆಬಗೆಯ 
ನೀರುಹಕ್ಕಿಗಳಿಂದಲೂ ತಾವರೆ, ನೈದಿಲೆ ಮುಂತಾದ ಹೂಗಳಿಂದಲೂ ತುಂಬಿದ 
ಸರೋವರಗಳಿದ್ದವು. ಅಲ್ಲಲ್ಲಿ ಕ್ರೀಡಾ ಪರ್ವತಗಳಿದ್ದವು. ಸಮಸ್ತ ಯತು 
ಗಳಲ್ಲಿಯೂ ಹೂ ಹಣ್ಣುಗಳನ್ನು ಬಿಡತಕ್ಕ ಮನೋಹರವಾದ ಉದ್ಯಾನವನ 
ಗಳಿದ್ದವು. ಅವುಗಳೆಲ್ಲವನ್ನೂ ನೋಡುತ್ತ ಹನುಮಂತನು ಲಂಕೆಯ ಬಳಿಗೆ 


ಸರ್ಗಃ ೨] ನಿಶಾಗಮಪ್ರತೀಕ್ಟಾ ೩೫ 


ಸಂತತಾನ್‌ ಎವಿಧ್ಫರ್ವ್ವಕ್ಟೈಃ ಸರ್ವರ್ತುಫಲಪಷ್ತಿತ್ತೆಃ [ 


ಉದ್ಯಾನಾನಿ ಚಿ ರಮ್ಯಾಣಿ ದದರ್ಶ ಕಪಿಕುಂಜರಃ ॥| ೧೩ 
ಸಮಾಸಾದ್ಯ ಚ ಲಕಿ ತ್ನೀವಾನ್‌ ಲಂಕಾಂ ರಾವಣಪಾಲಿತಾಮ್‌ | 
ಹರಿಖಾಭಿಃ ಪದ್ಧಾಭಿ: ಸೋತ್ಸ್ತಲಾಭಿರಲಂಕ್ಕತಾಮ್‌ || ೧೪ 
ಸೀತಾಪಹರಣಾತೇನ ರಾವಣೇನ ಸುರಕ್ಕಿತಾಮ್‌ 
ಸಮಂತಾದ್ದಿಚಿರದ್ದಿತ್ದ ರಾಕ್ಷಸಃ ಕಾಮರೂಪಿಬಿ: || ೧೫ 
ಕಾಂಚನೇನಾವೃತಾಂ ರಮ್ಯಾಂ ಪ್ರಾಕಾರೇಣ ಮಹಾಪುರೀಮ್‌ । 
ಗಹೃಶ್ಲ ಗ್ರಹಸಂಕಾಶೈೆಃ ಶಾರದಾಂಬುದಸಂನಿಬ್ಬೆ: || ೧೬ 
ಹಾಂಡರಾಬಿಃ ಪ್ರತೋಲೀಭಿರುಚ್ಚಾಭಿರಭಿಸಂವೃತಾಮ್‌ [ 
ಅಟ್ಟಾಲಕಶತಾಕೀರ್ಣಾಂ ಪತಾಕಾಧ್ವಜಮಾಲಿನೀಮ್‌ || ೧೭ 
ತೋರಣ: ಕಾಂಚನೈರ್ದೀಪಾಂ ಲತಾಪಂಕ್ಷಿಚಿಚಿತ್ರಿತ್ಛ: | 

ದದರ್ಶ ಹನುಮಾನ್‌ ಲಂಕಾಂ ದಿವಿ ದೇವಪುರೀಮಿವ ॥ ೧೮ 
ಗಿರಿಮೂರ್ಧ್ನಿ ಸತಾಂ ಲಂಕಾಂ ಪಾಂಡರೈರ್ಭವನ್ನಃ ಶುಭ್ಭಃ ` 

ಸ ದದರ್ಶ ಕಪಿಃ ಶ್ರೀಮಾನ್‌ ಪುರಮಾಕಾಶಗಂ ಯಥಾ ॥ ೧೯ 


ಬಂದನು (೮-೧೩). ಆ ನಗರದ ಸುತಲೂ ಕಂದಕಗಳಿದ್ದವು. ಕಂದಕದ ಜಲದಲ್ಲಿ 
ತಾವರೆಗಳೂನೈದಿಲೆಗಳೂ ಅರಳಿದವು. ರಾವಣನು ಲಂಕೆಯ ಸುತಲೂ ಕಾವಲನ್ನು 
ಬಿಗಿಪಡಿಸಿದ್ದನು. ಕಾಮರೂಪಿಗಳಾದ ರಾಕ್ಟಸರು ಸುತಲೂ ಪಹರೆ. ಕೊಡುತಿದ್ದರು 
(೧೪- ೧೫). ಸುವರ್ಣಮಯವಾದ ಕೋಟೆಯು ನಗರವನ್ನು ಆವರಿಸಿತು, ನಗರ 
ದಲ್ಲಿಗ್ರಹಗಳಂತೆ ದೊಡ್ಡದಾಗಿಯೂ ಶರತ್ಕಾ ಲದ ಮೋಡದಂತೆ ಬಿಳುಪಾಗಿಯೂ 
ಇರುವ ಸೌಧಗಳು, ಎದ್ದುಕಾಣುವ ಸಚ್ಛವಾದ ರಾಜಬೀದಿಗಳ ಎರಡು ಪಾರ್ಶ್ವ 
ಗಳಲ್ಲಿಯೂ ಸಾಲಾಗಿ ಹಬ್ಬಿದ್ದವು. ನೂರಾರು ಗೋಪುರಗಳೂ, ಬಾವುಟಗಳು 
ಹಾರಾಡುತಿದ್ದ ಧ್ವಜಸುಂಭಗಳೂ ಶೋಭಿಸುತಿದ್ದವು. (೧೬-೧೭). ಅಮರಾವತಿ 
ಯಂತೆ ಇದ್ದ ಲಂಕಾ ನಗರಿಗೆ ಸುವರ್ಣಮಯವಾದ ದೊಡ್ಡ ಬಾಗಿಲುಗಳಿದ್ದವು. 
ಅವುಗಳನ್ನು ಬಳ್ಳಿಗಳಂತೆ ವಿಚಿತ್ರವಾದ ಕೆತನೆಗಳಿಂದ ಅಲಂಕರಿಸಿದ್ದರು (೧೮). 
ಶುಭ್ರವಾದ ಉನ್ನತ ಭವನಗಳಿಂದ ಶೋಭಿತವಾಗಿಯೂ ರಾಕೃಸರಾಜನಿಂದ 


೩೬ ಸುಂದರಕಾಂಡಃ “ಸಗ ೨ 


ತ 


ಲಿತಾಂ ರಾಕ್ಸಸೇಂದ್ರೇಣ ನಿರ್ಮಿತಾಂ ವಿಶಕರ್ಮಣಾ | 


ಪುವಮಾನಾಮಿವಾಕಾಶೇ ದದರ್ಶ ಹನುಮಾನ್‌ ಶುರೀಮ್‌ ॥ ೨೦ 
ವಪ್ರಪ್ರಾಕಾರಜಘನಾಂ ವಿಪುಲಾಂಬುವನಾಂಬರಾಮ್‌ । 


ಶತಫ್ಲೀಶೂಲಕೇಶಾಂತಾಮಟ್ಟಾಲಕವತಂಸಕಾಮ್‌ || ೨೧ 


ಮನಸೇವ ಕ್ಷತಾಂ ಲಂಕಾಂ ನಿರ್ಮಿತಾಂ ವಿಶಕರ್ಮಣಾ ] 
ದ್ವಾರಮುತರಮಾಸಾದ್ಯ ಚಿಂತಯಾಮಾಸ ವಾನರಃ ॥! ಗಟ 


ಕೈಲಾಸನಿಲಯಪ್ರಖ್ಯಮಾಲಿಖಂತಮಿವಾಂಬರಮ್‌ । 
ಧ್ವಿಯಮಾಣಮಿವಾಕಾಶಮುಚ್ಚಿ ತೈರ್ಭವನೋತ್ಪಮೈ: ॥ ೨೩ 


ಸಂಪೂರ್ಣಾಂ ರಾಕಸ್ಫರ್ಫೂರೃರ್ನಾಗೈರ್ಭೂೋಗವತೀಮಿವ | 
ಅಚಿಂತ್ಯಾಂ ಸುಕತಾಂ ಸಷ್ಟಾಂ ಕುಬೇರಾಧ್ಯುಷಿತಾಂ ಪುರಾ ॥ ೨೪ 


ದಂಪ್ಪಿಭಿರ್ಬಹುಭಃ ಶೂರ್ಬೆಃ ಶೂಲಪಟ್ಟಿರಪಾಣಭಿಃ | 
ರಕ್ಷಿತಾಂ ರಾಕಸೃರ್ಫೊರೈರ್ಗುಹಾಮಾಶೀವಿಪೃರಿವ || ೨೫ 


ಪಾಲಿತವಾಗಿಯೂ ಇದ್ದ ಲಂಕಾಪುರಿಯನ್ನು ಹನುಮಂತನು ಕಂಡನು. 
ವಿಶ್ವಕರ್ಮನು ನಿರ್ಮಿಸಿದ ಆ ಪಟ್ಟಣವು ಆಕಾಶದಲ್ಲಿ ತೇಲುತಿರುವಂತೆ 
ಭಾಸವಾಯಿತು (೧೯-೨೦). ಪ್ರಾಕಾರವೆಂಬ ಜಘನದಿಂದಲೂ, ಸಮುದ್ರ ಮತ್ತು 
ಅರಣ್ಯಗಳೆಂಬ ಸೀರೆಯಿಂದಲೂ, ಶತಘಿ- ಶೂಲಗಳೆಂಬ ತಲೆಗೂದಲಿನಿಂದಲೂ, 
ಗೋಪುರಗಳೆಂಬ ಹೂಮುಡಿಯಿಂದಲೂ ಲಂಕಾಪುರಿಯು ಒಬ್ಬ ಸುಂದರ 
ಯುವತಿಯಂತೆ ಕಾಣುತಿದ್ದಿತು (೨೧). ವಿಶ್ವಕರ್ಮನು ಮನಸಂಕಲ್ಪದಿಂದಲೇ 
ನಿರ್ಮಿಸಿರುವನೋ ಎಂಬಂತೆ ಅತ್ಯಂತ ಸುಂದರವಾದ ಲಂಕಾಪಟ್ಟಣವನ್ನು 
ಹನುಮಂತನು ದೂರದಿಂದಲೇ ನೋಡುತ್ತ, ಉತರದಿಕ್ಕಿನ ಕೋಟೆಯ ಬಾಗಿಲಿನ 
ಬಳಿಗೆ ಬಂದನು (೨೨). ಲಂಕಾಪಟಣವು ಪರ್ವತದ ಮೇಲೆ ಇದ್ದುದರಿಂದ 
ಕೈಲಾಸನಗರದಂತೆಯೂ, ಅತ್ಯುನ್ನತ ಭವನಗಳಿಂದ ಆಕಾಶವನ್ನೇ ಹೊತ್ತು 
ನಿಂತಿದೆಯೋ ಎಂಬಂತೆಯೂ, ಘೋರ ರಾಕ್ಟಸರಿಂದ ತುಂಬಿಹೋದ್ದರಿಂದ 
ಮಹಾಸರ್ಪಗಳಿರುವ ಪಾತಾಳನಗರಿಯಾದ ಭೋಗವತಿಯಂತೆಯೂ 


ಸರ್ಗಃ ೨] ನಿಶಾಗಮಪ್ರತೀಕ್ಷಾ ೩೭ 


ತಸ್ಕಾಶ ಮಹತೀಂ ಗುಪಿಂ ಸಾಗರಂ ಚ ಸಮೀಕ . ಸಃ ಚ 
2 2 ಊರ 


ರಾವಣಂ ಚ ರಿಪ್ರಂ ಘೋರಂ ಚಿಂತಯಾಮಾಸ ವಾನರಃ॥ ೨೬ 
ಆಗತ್ಕಾಪೀಹ ಹರಯೋ ಭವಿಷ್ಯಂತಿ ನಿರರ್ಥಕಾಃ | 
ನ ಹಿ ಯುದ್ಧೇನ ವ್ಳ ಲಂಕಾ ಶಕ್ಕಾ ಜೇತುಂ ಸುರೈರಪಿ || ಹ 


ಇಮಾಂ ತು ವಿಷಮಾಂ ದುರ್ಗಾಂ ಲಂಕಾಂ ರಾವಣಪಾಲಿತಾಮ್‌ | 
ಪ್ರಾಪ್ಯಾಪಿ ಸ ಮಹಾಬಾಹುಃ ಕಿಂ ಕರಿಷ್ಠತಿ ರಾಘವಃ ॥| ೨೮ 


ಅವಕಾಶೋ ನ ಸಾಂತ್ರಸ್ಯ ರಾಕ್ಟಸೇಷ್ಟಭಿಗಮ್ಯತೇ | 
ನ ದಾನಸ್ಕ ನ ಭೇದಸ್ಯ ನೈವ ಯುದ್ಧಸ್ಯ ದೃಶ್ಯತೇ || ೨೯ 


ಚತುರ್ಣಾಮೇವ ಹಿ ಗತಿರ್ವಾನರಾಣಾಂ ಮಹಾತ್ಮನಾಮ್‌ ] 
ವಾಲಿಪುತ್ರಸ್ಯ ನೀಲಸ್ಯ ಮಮ ರಾಜ್ಯಶ್ಚ ಧೀಮತಃ ॥ ೩೦ 


ಯಾವಜ್ಞಾನಾಮಿ ವೃದೇಹೀಂ ಯದಿ ಜೀವತಿ: ಪಾ ನ ಪಾ: 
ತತ್ರೈವ ಚಿಂತಯಿಷ್ಯಾಮಿ ದೃಷ್ಟಾ . ತಾಂ ಜನಕಾತ್ಮಜಾಮ್‌ || ೩೧ 


ಕಾಣುತಿದ್ದಿತು. ಪೂರ್ವದಲ್ಲಿಅದು ಕುಬೇರನಿಗೆ ವಾಸಸ್ಥಾನವಾಗಿತು, ಶೂಲ, ಪಟ್ಟಿಶ 
ಮೊದಲಾದ ಆಯುಧಗಳನ್ನು ಧರಿಸಿ ಕೋರೆದಾಡೆಗಳಿದ್ದ ಭಯಂಕರ ರಾಕ್ಷಸರು, 
ಸರ್ಪಗಳು ಗುಹೆಯನ್ನು ಕಾಯುವಂತೆ ಲಂಕೆಯನ್ನು ಕಾಯುತಿದ್ದರು (೨೩-೨೫). 
ಆ ನಗರಕ್ಕಿದ್ದ ಪ್ರಬಲವಾದ ರಕ್ಷಣೆಯನ್ನೂ ವಿಶಾಲವಾದ ಸಮುದ್ರ ವನ್ನೂ 
ಘೋರಶತ್ರುವಾದ ರಾವಣನನ್ನೂ ಕುರಿತು... ಪರ್ಯಾಲೋಚಿಸಿದಾಗ, 
ಆಂಜನೇಯನ ಮನಸಿನಲ್ಲಿ ದೊಡ್ಡ ಚಿಂತೆ ಹುಟ್ಟಿತು [೨೬ "ನಮ್ಮ ವಾನರರು 
ಇಲ್ಲಿಗೆ ಬಂದರೂ ಉಪಯೋಗವಿಲ್ಲ ಈ ಲಂಕೆಯನ್ನು ಗೆಲ್ಲಲು ದೇವತೆಗಳಿಗೂ 
ಸಾಧ್ಯವಿಲ್ಲ ಮಹಾಬಾಹುವಾದ ಶ್ರೀರಾಮಚಂದ್ರನೇ ಇಲ್ಲಿಗೆ ಬಂದರೂ 
ಏನುಮಾಡಬಲ್ಲನು? ಸಾಮ, ದಾನ, ಭೇದ, ದಂಡಗಳೆಂಬ ನಾಲ್ಕು ಉಪಾಯ 
ಗಳಿಗೂ ಈ ರಾಕ್ಷಸರು ಜಗುವವರಲ್ಲ (೨೭-೨೯). ವಾನರರಲ್ಲಿಯೂ ಎಷ್ಟು 
ಮಂದಿ ಇಲ್ಲಿಗೆ ಬಂದಾರು? ಬಂದರೆ ಅಂಗದ, ನೀಲ, ನಾನು, ನಮ್ಮರಾಜ ಸುಗ್ರೀವ 
ಈ ನಾಲ್ದರೇ! ಇರಲಿ. ಜನಕಪುತ್ರಿಯು ಬದುಕಿರುವಳೋ ಇಲ್ಲವೋ ಎಂಬುದನ್ನು 


೩೮ ಸುಂದರಕಾಂಡಃ [ಸರ್ಗಃ ೨ 


ತತಃ ಸ ಚಿಂತಯಾಮಾಸ ಮುಹೂರ್ತಂ ಕಪಿಕುಂಜರಃ । 


ಗಿರಿಶ್ತಂಗೇ ಸ್ಥಿತಸಸ್ಸಿನ್‌ ರಾಮಸ್ಕಾಭ್ಯುದಯೇ ರತಃ ॥ ೩೨ 
ಅನೇನ ರೂಪೇಣ ಮಯಾ ನ ಶಕ್ಯಾ ರಕ್ಷಸಾಂ ಪುರೀ । 
ಪ್ರವೇಷುಂ ರಾಕ್ಟಸೈರ್ಗುಪ್ತಾ ಕ್ರೂರೈರ್ಬಲಸಮನಿತ್ರೆಃ ॥ ೩೩ 


ಉಗೌೌಜಸೋ ಮಹಾವೀರ್ಯಾ ಬಲವಂತಶ್ತ ರಾಕಸಾಃ | 
ವಂಚನೀಯಾ ಮಯಾ ಸರ್ವೇ ಜಾನಕೀಂ ಪರಿಮಾರ್ಗತಾ ॥ ೩೪ 
ಲಕ್ಟ್ಯಾಲಕ್ಷ್ಯೇಣ ರೂಪೇಣ ರಾತ್ರೌ ಲಂಕಾಪುರೀ ಮಯಾ । 
ಪ್ರವೇಷ್ಠುಂ ಪ್ರಾಪಕಾಲೋ ಮೇ ಕೃತ್ಯಂ ಸಾಧಯಿತುಂ ಮಹತ್‌ ॥ ೩೫ 
ತಾಂ ಪುರೀಂ ತಾದ್ದಶೀಂ ದೃಷ್ಟ್ಯಾ ದುರಾಧರ್ಷಾಂ ಸುರಾಸುರೈಃ 


ಹನೂಮಾಂಶ್ಚಿಂತಯಾಮಾಸ ಎನಿಃಶಸ್ತ ಮುಹುರ್ಮುಹುಃ ॥ ೩೬ 
ಕೇನೋಪಾಯೇನ ಪಶ್ಯೇಯಂ ಮೈಥಿಲೀಂ ಜನಕಾತ್ಮಜಾಮ್‌ | 
ಅದೃಷ್ಟೋ ರಾಕಸೇಂದ್ರೇಣ ರಾವಣೇನ ದುರಾತ್ಮನಾ ॥ ೩೭ 
ನ ವಿನಶ್ಯೇತ್‌ ಕಥಂ ಕಾರ್ಯೆಂ ರಾಮಸ್ಯ ಎದಿತಾತ್ಮನಃ । 
ಏಕಾಮೇಕಶ್ಚ ಪಶ್ಯೇಯಂ ರಹಿತೇ ಜನಕಾತ್ಮಜಾಮ್‌ || ೩೮ 


ಮೊದಲು ತಿಳಿಯುವೆನು. ಆಕೆಯನ್ನು ಕಂಡಮೇಲೆ ಮುಂದಿನ ಆಲೋಚನೆ 
ಮಾಡೋಣ' ಎಂದುಕೊಂಡನು (೩೦-೩೧). ಶ್ರೀರಾಮನ ಅಭ್ಯುದಯವನ್ನೇ 
ಚಿಂತಿಸುತಿದ್ದ ಆಂಜನೇಯನು ಆ ಬೆಟ್ಟದ ಶಿಖರದಲ್ಲಿ ನಿಂತು "ಈ ರೂಪದಲ್ಲಿಯೇ 
ನಾನು ಲಂಕೆಯನ್ನು ಪ್ರವೇಶಿಸುವುದು ಸರಿಯಲ್ಲ ಇದನ್ನು ಕಾಯುತಿರುವ ರಾಕ್ಚಸರು 
ಪರಾಕ್ರಮಿಗಳು ಮತ್ತು ಕ್ರೂರಸ್ತಭಾವದವರು. ಇವರನ್ನು ವಂಚಿಸಿಯೇ ನಾನು 
ಜಾನಕಿಯನ್ನು ಹುಡುಕಬೇಕು. ಕಂಡೂ ಕಾಣದಂತಿರುವ ರೂಪದಿಂದ 
ರಾತ್ರಿಯಲ್ಲಿಯೇ ಲಂಕೆಯನ್ನು ಹೊಕ್ಕು ಈ ದೊಡ್ಡ ಕಾರ್ಯವನ್ನು ಸಾಧಿಸಬೇಕು' 
ಎಂದು ನಿರ್ಧರಿಸಿದನು (೩೨-೩೫). ದುರ್ಗಮವಾದ ಆ ಲಂಕಾನಗರವನ್ನು 
ನೋಡಿದಷ್ಟೂ ಅವನಿಗೆ ಚಿಂತೆಯಾಗುತಿತು, ಮತ್ತೆ ಮತ್ತೆ ನಿಟ್ಟುಸಿರುಬಿಡುತ "ಈ 
ದುರಾತ್ಮನಾದ ರಾವಣನ ಕಣ್ಣಿಗೆ ಬೀಳದಂತೆ ಸೀತಾದೇವಿಯನ್ನು ನಾನು ಹುಡುಕುವ 
ಬಗೆ ಯಾವುದು? ಏನು ಮಾಡಿದರೆ ಶ್ರೀರಾಮನ ಕಾರ್ಯವು ಅಡ್ಡಿಯಿಲ್ಲದೆ 


ಸರ್ಗಃ ೨] ನಿಶಾಗಮಪ್ರತೀಕ್ಟಾ ೩೯ 


ಭೂತಾಶ್ಟಾರ್ಥಾ ವಿಪದ್ಯಂತೇ ದೇಶಕಾಲವಿರೋಧಿತಾಃ । 
ವಿಕವಂ ದೂತಮಾಸಾದ್ಯ ತಮಃ ಸೂರ್ಯೋದಯೇ ಯಥಾ ॥. ೩೯ 
ಅರ್ಥಾನರ್ಥಾಂತರೇ ಬುದ್ಧಿರ್ನಿಶಿತಾಪಿ ನ ಶೋಜಭತೇ | 


ಘಾತಯಂತಿ ಹಿ ಕಾರ್ಯಾಣಿ ದೂತಾಃ ಹಂಡಿತಮಾನಿನಃ ॥ ೪೦ 
ನ ವಿನಶ್ಶೇತ್‌ ಕಥಂ ಕಾರ್ಯಂ ವೈಕ್ಷವ್ಯಂ ನ ಕಥಂ ಭವೇತ್‌ । 
ಲಂಘನಂ ಚ ಸಮುದ್ರಸ್ಯ ಕಥಂ ನು ನ ಭವೇದ್ವಥಾ ॥ ೪೧ 
ಮಯಿ ದೃಷ್ಟೇ ತು ರಕ್ಟೋಭೀ ರಾಮಸ್ಕ ಎದಿತಾತ್ಮನಃ 

ಭವೇದ್ದ ರ್ಥಮಿದಂ ಕಾರ್ಯಂ ರಾವಣಾನರ್ಥಮಿಚ್ಛತಃ ॥ ೪೨ 
ನಹಿ ಶಕ್ಕಂ ಕ್ಷಚಿತ್‌ ಸ್ಥಾತುಮವಿಜ್ಞಾತೇನ ರಾಕ್ಸಸ್ರಃ 

ಅಪಿ ರಾಕ್ಮಸರೂಪೇಣ ಕಿಮುತಾನ್ಕೆ ನ ಕೇನಚಿತ್‌ || ೪೩ 
ವಾಯುರಪೃತ್ರ ನಾಜ್ಞಾತಶರೇದಿತಿ ಮತಿರ್ಮಮ | 

ನ ಹೃಸ್ತ್ಯವಿದಿತಂ ಕಿಂಚಿದ್ರಾಕಸಾನಾಂ ಬಲೀಯಸಾಮ್‌ ॥ ೪೪ 


ನಡೆದೀತು? ಸೀತೆಯೊಬ್ಬಳೇ ಇರುವಾಗ ಅವಳನ್ನು ಕಾಣುವುದು ಹೇಗೆ ಸಾಧ್ಯ? 
(೩೬-೩೮). ದೂತನಾದವನು ದೇಶ ಕಾಲಗಳಿಗೆ ತಕ್ಕಂತೆ ನಡೆದುಕೊಳ್ಳದೆ 
ಅವಿವೇಕಿಯಾಗಿ ವರ್ತಿಸಿದರೆ, ಸೂರ್ಯೋದಯವಾದಾಗ ಕತಲೆಯು 
ನಾಶವಾಗುವಂತೆ ಕೈಗೆ ಬಂದ ಕೆಲಸವೂ ದಕ್ಕದೆ ಹಾಳಾಗಿಹೋಗುವುದು. ಚೆನ್ನಾಗಿ 
ವಿಮರ್ಶೆ ಮಾಡಿ ನಿಶ್ಚಯಿಸಿದ ಕೆಲಸವೂ ಕೂಡ ದೂತನು ಅವಿವೇಕಿಯಾದರೆ 
ಫಲಿಸುವುದಿಲ್ಲ ತಾವು ಪಂಡಿತರೆಂದು ತಿಳಿದುಕೊಂಡಿರುವ ವಿವೇಕಹೀನರಾದ 
ದೂತರು ಕಾರ್ಯವನ್ನು ಕೆಡಿಸುವರು (೩೯-೪೦). ಈಗ ನಮ್ಮ ಕಾರ್ಯ 
ಕೆಡಬಾರದು; ನಾನು `ಬುದ್ದಿಹೀನ ಎನ್ನಿಸಿಕೊಳ್ಳಬಾರದು; ಸಮುದ್ರಲಂಘನ 
ವ್ಯರ್ಥವಾಗಬಾರದು. ಇದಕ್ಕೆ ದಾರಿಯೇನು? ರಾಕ್ಷಸರೇನಾದರೂ ನನ್ನನ್ನು 
ಕಂಡುಬಿಟರೆ, ಶ್ರೀರಾಮನ ಕಾರ್ಯವೆಲ್ಲವೂ ಕೆಟಂತೆಯೇ. ರಾಕ್ಷಸರಿಗೆ 
ತಿಳಿಯದಂತೆ ಇಲ್ಲಿ ಸಂಚರಿಸುವುದು ಹೇಗೆ? ರಾಕ್ಷಸವೇಷದಲ್ಲಿ ಹೋದರೂ 
ಇವರು ಗೊತುಮಾಡಿಬಿಡುತಾರೆ (೪೧-೪೩). ಇವರಿಗೆ ತಿಳಿಯದಂತೆ 
ಗಾಳಿಯೂ ಕೂಡ ಇಲ್ಲಿಸಂಚರಿಸಲಾರದೆಂದು ತೋರುತದೆ. ಇವರಿಗೆ ಗೊತಾಗದ 


೪೦ ಸುಂದರಕಾಂಡಃ [ಸರ್ಗಃ ೨ 


ಇಹಾಹಂ ಯದಿ ತಿಷಾ ಮಿ ಸ್ವೇನ ರೂಪೇಣ ಸಂವೃತಃ | 
ವಿನಾಶಮುಪಯಾಸ್ಕಾಮಿ ಭರ್ತುರರ್ಥಶ್ಚ ಹೀಯತೇ |! ೪೫ 


ತದಹಂ ಸೇನ ರೂಪೇಣ ರಜನ್ಯಾಂ ಹ್ರಸತಾಂ ಗತಃ | 
ಲಂಕಾಮಭಿಗಮಿಷ್ಯಾಮಿ ರಾಘವಸ್ಕಾರ್ಥಸಿದ್ದಯೇ || ೪೬ 


ರಾವಣಸ್ಯ ಪುರೀಂ ರಾತ್ರೌ ಪ್ರವಿಶ್ಯ ಸುದುರಾಸದಾಮ್‌ । 
ವಿಚಿನನ್‌ ಭವನಂ ಸರ್ವಂ ದ್ರಕ್ಷಾ ಮಿ ಜನಕಾತ್ಮಜಾಮ್‌ || ೪೭ 


ಅತಿ ಸಂಚಿಂತ್ಯ ಹನುಮಾನ್‌ ಸೂರ್ಯಸ್ಕಾಸಮಯಂ ಕಪಿಃ | 
ಆಚಕಾಂಕ್ಟೇ ತದಾ ವೀರೋ ವೈದೇಹ್ಯಾ ದರ್ಶನೋತುಕಃ || ೪೮ 


ಸೂರ್ಯೇ ಚಾಸಂ ಗತೇ ರಾತ್ರೌ ದೇಹಂ ಸಂಕ್ಟಿಷ್ಯ ಮಾರುತಿ: | 
ಪೃಷದಂಶಕಮಾತ್ರಃ ಸನ್‌ ಬಭೂವಾದ್ಬುತದರ್ಶನಃ ॥ ೪೯ 


ಪ್ರದೋಷಕಾಲೇ ಹನುಮಾಂಸೂರ್ಣಮುತ್ತುತ್ಯ್ತ ವೀರ್ಯವಾನ್‌ | 
ಪ್ರವಿವೇಶ ಪುರೀಂ ರಮ್ಯಾಂ ಸುವಿಭಕಮಹಾಪಥಾಮ್‌ ॥ ೫೦ 


ವಿಷಯವೇ ಇಲ್ಲಿಲ್ಲ ಈ ಬೃಹದ್ರೂಪದಿಂದಲೇ ಇದ್ದರೆ ನಾನೂ 
ನಾಶಹೊಂದುವೆನಲ್ಲದೆ ಪ್ರಭುವಾದ ರಾಮನ ಕಾರ್ಯವೂ ಕೆಟ್ಟು ಹೋಗುವುದು. 
ಆದ್ದರಿಂದ ರೂಪವನ್ನು ಸಣ್ಣದಾಗಿ ಮಾಡಿಕೊಂಡು ಈ ರಾತ್ರಿ ಲಂಕೆಯನ್ನು 
ಪ್ರವೇಶಿಸಿಬಿಡುತೇನೆ. ರಾವಣನ ಈ ನಗರದಲ್ಲಿ ಸೀತಾದೇವಿಗೋಸ್ಕರ 
ಪ್ರತಿಯೊಂದು ಮನೆಯನ್ನೂ ಶೋಧಿಸಿಬಿಡುತೇನೆ' ಎಂದು ನಿಶ್ಚಯಮಾಡಿದನು 
(೪೪-೪೭). ಅನಂತರ ಆ ವೀರನು ಸೂರ್ಯನು ಮುಳುಗುವುದನ್ನು ಕಾಯುತ್ತ 
ಮರೆಯಲ್ಲಿ ನಿಂತನು. ಸೂರ್ಯನು ಮುಳುಗಿ ರಾತ್ರಿಯಾಯಿತು. ಆಗ 
ಹನುಮಂತನು ನೋಡುವುದಕ್ಕೆ ಆಶ್ಚರ್ಯಕರವಾಗುವಂತೆ ತನ್ನ ದೇಹವನ್ನು ಬೆಕ್ಕಿನ 
ಗಾತ್ರದಷ್ಟು ಚಿಕ್ಕದಾಗಿ ಮಾಡಿಕೊಂಡನು (೪೮-೪೯). ಆಮೇಲೆ ತಾನಿದ್ದ 
ಸ್ಥಳದಿಂದ. ನೆಗೆದು ಲಂಕೆಯನ್ನು ಪ್ರವೇಶಿಸಲು ಸಿದ್ಧನಾದನು. ಉಪರಿಗೆಯ 
ಜಟಕ ಚಿನ್ನ ಬೆಳ್ಳಿಯ ರ ಸುವರ್ಣಮಯ 


ಸರ್ಗಃ ೨] ನಿಶಾಗಮಪ್ರತೀಕ್ಟಾ ೪೧ 


ಪ್ರಾಸಾದಮಾಲಾವಿತತಾಂ ಸಂಭ: ಕಾಂಚನರಾಜತ್ರಃ 


ಶಾತಕುಂಭಮಯೃರ್ಜಾಲೈರ್ಗಂಧರ್ವನಗರೋಪಮಾಮ್‌ || ೫೧ 
ಸಪಭೌಮಾಷ್ಠಭೌಮೈಶ್ಚ ಸ ದದರ್ಶ ಮಹಾಪುರೀಮ್‌ । 
ತಲ್ಪೆಃ ಸ್ಥಾಟಿಕಸಂಕೀರ್ಣ್ಸಃ ಕಾರ್ತಸ್ಪರವಿಭೂಷಿತ್ತೆಃ || ೫೨ 


ವೃಡೂರ್ಯಮಣಚಿತ್ಛಶ್ಚ ಮುಕಾಜಾಲವಿರಾಜಿತ್ಸಃ | 
ತಲ್ಫಃ ಶುಶುಭಿರೇ ತಾನಿ ಭವನಾನೃತ್ರ ರಕ್ಕಸಾಮ್‌ || ೫೩ 


ಕಾಂಚನಾನಿ ವಿಚಿತ್ರಾಣಿ ತೋರಣಾನಿ ಚ ರಕಸಾಮ್‌ | 
ಲಂಕಾಮುದ್ಬ್ದ್ಯೋತಯಾಮಾಸುಃ ಸರ್ವತಃ ಸಮಲಂಕ್ಸತಾಮ್‌ 1 ೫೪ 


ಅಚಿಂತ್ಯಾ ಮದ್ದುತಾಕಾರಾಂ ದೃಷ್ಟಾ ಷ್ಟ್ವಾ ಲಂಕಾಂ ಮಹಾಕವಿ | 
ಆಸೀದ್ದಿಷಣ್ಣೋ ಹೃಷಶ್ಥ ವೈದೇಹ್ಮಾ ದರ್ಶನೋತುಕಃ || NK 


ಸಪಾ ಪಾಂಡರೋದ್ದಿದ್ದವಿಮಾನಮಾಲನೀಂ 
ಮಹಾರ್ಹಜಾಂಬೂನದಜಾಲತೋರಣಾಮ್‌ | 
ಯಶಸ್ಸಿನೀಂ ರಾವಣಬಾಹುಪಾಲಿತಾಂ 
ಕೃಪಾಚರೈರ್ಭೀಮಬಲೈ ಸಮಾವೃತಾಮ್‌ || ೫೬ 


ಗವಾಕಗಳಿಂದಲೂ ಲಂಕೆಯು ಗಂಧರ್ವನಗರದಂತೆ ಶೋಭಿಸುತಿತು, 
A ಮನೆಗೆ ಏಳು ಎಂಟು ಮಹಡಿಗಳಿದವು. ಆ ಮಹಾನಗರದಲ್ಲಿ 
ಸ್ಪಟಿಕಮಣಿಗಳಿಂದಲೂ ಚಿನ್ನದಿಂದಲೂ ನೆಲಗಟ್ಟನ್ನು, ಅಲಂಕರಿಸಿದ್ದರು. ಭವನ 
ಗಳನ್ನು ವೈಡೂರ್ಯಗಳಿಂದಲೂ ಮುತಿನ ಕುಚ್ಚುಗಳಿಂದಲೂ ಸಿಂಗರಿಸಿದ್ದರು. 
ರಾಕ್ಷಸರ ಗೃಹಗಳು ಚಿನ್ನದ ತೋರಣಗಳಿಂದ ರಂಜಿಸುತಿದವು (೫೦-೫೪). 
ರಾವಣನ ಭುಜಟಲದಿಂದ ರಕಿತವಾಗಿ ಭೀಮಬಲರಾದ ರಾಕ್ಷಸರಿಂದ ತುಂಬಿದ 
ಅದ್ಬುತಾಕಾರವುಳ್ಳ ಲಂಕೆಯನ್ನು ಕಂಡು, ಹನುಮಂತನಿಗೆ ಅದನ್ನು ಪ್ರವೇಶಿಸು 
ವುದು ಹೇಗೆಂದು ಚಿಂತೆಯೂ, ಸೀತಾದೇವಿಯನ್ನು ದರ್ಶನಮಾಡುವ ಯೋಗ 
ಸಮೀಪಿಸಿತೆಂದು ಹರ್ಷವೂ ಉಂಟಾದವು (೫೫-೫೬). ಅಷ್ಟರಲ್ಲಿ ಚಂದ್ರನು, 


ಸುಂ. 23 


೪೨ ಸುಂದರಕಾಂಡಃ [ಸರ್ಗಃ ೨ 


ಚಂದ್ರೋಇಪಿ ಸಾಚಿವ್ಯಮಿವಾಸ್ಯ ಕುರ್ವನ್‌ 
ತಾರಾಗಣೈರ್ಮಧ್ಯಗತೋ ವಿರಾಜನ್‌ | 
ಜ್ಯೋತ್ಸ್ನಾವಿತಾನೇನ ವಿತತ್ಯ ಲೋಕ- 
ಮುತಿಷ್ಠತೇ ನೃಕಸಹಸ್ರರಶ್ಚಿಃ || ೫೭ 


ಶಂಖಪ್ರಭಂ ಕ್ಷೀರಮೃಣಾಲವರ್ಣ- 
ಮುದ್ಧಚ್ಚಮಾನಂ ವ್ಯವಭಾಸಮಾನಮ್‌ | 
ದದರ್ಶ ಚಂದ್ರಂ ಸ ಕಪಿಪ್ರವೀರಃ 
ಪೋಪೂಯಮಾನಂ ಸರಸೀವ ಹಂಸಮ್‌ ॥ ೫೮ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಿತೀಯಃ ಸರ್ಗಃ 


ಇವನಿಗೆ ಸಹಾಯಮಾಡುವವನಂತೆ ತಾರಾಗಣದಿಂದ ಪರಿವೃತನಾಗಿ 
ಬೆಳದಿಂಗಳಿಂದ ಲೋಕವನ್ನೇ ಬೆಳಗುತ್ತ ಅನೇಕ ಸಹಸ್ರ ಕಿರಣಗಳೊಡನೆ 
ಉದಯಿಸಿದನು. ಶಂಖದಂತೆಯೂ ಹಾಲಿನಂತೆಯೂ ತಾವರೆಯ 
ದಂಟಿನಂತೆಯೂ ಶುಭ್ರನಾದ ಚಂದ್ರನು ಉದಯಿಸಿ, ಸರೋವರದಲ್ಲಿ 
ಈಜಾಡುವ ಹಂಸದಂತೆ ಆಕಾಶದಲ್ಲಿ ತೇಲುತ್ತ ಬರುವುದನ್ನು ಆಂಜನೇಯನು 
ನೋಡಿದನು (೫೭-೫೮). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಎರಡನೆಯ ಸರ್ಗ 


ತೃತೀಯ: ಸರ್ಗಃ 
ಲಂಕಾಧಿದೇವತಾವಿಜಯಃ 


ಸ ಲಂಬಶಿಖರೇ ಅಂಬೇ ಲಂಬತೋಯದನಸಂನಿಭೇ | 


ಸತ್ತಮಾಸ್ನಾಯ ಮೇಧಾವೀ ಹನುಮಾನ್‌ ಮಾರುತಾತ್ಮಜಃ | ೧ 
ನಿಶಿ ಲಂಕಾಂ ಮಹಾಸತೊ ಶೀ ವಿವೇಶ ಕಪಿಕುಂಜರಃ । 
ರಮೃಕಾನನತೋಯಾಡ್ಕಾಂ ಪುರೀಂ ರಾವಣಪಾಲಿತಾಮ್‌ ॥! ೨ 
ಶಾರದಾಂಬುಧರಪಖ ರ್ಭವನೈರುಪಶೋಭಿತಾಮ್‌ | 
ಸಾಗರೋಪಮನಿರ್ಣೋಷಾಂ ಸಾಗರಾನಿಲಸೇವಿತಾಮ್‌ ॥ ೩ 


ಸುಪುಷಬಲಸಂಗುಪಾಂ ಯಥೈವ ವಿಟಪಾವತೀಮ್‌ । 
ಚಾರುತೋರಣನಿರ್ಯಾಹಾಂ ಹ ಪಾಂಡರದ್ದಾರತೋರಣಾಮ್‌ 1 ೪ 
ಭುಜಗಾಚರಿತಾಂ ಗುಪಾಂ ಶುಭಾಂ ಭೋಗವತೀಮಿವ | 

ತಾಂ ಸವಿದ್ಯುದ್ಧನಾಕೀರ್ಣಾಂ ಜ್ಯೋತಿರ್ಗಣನಿಷೇವಿತಾಮ್‌ ॥ 5 


ಸರ್ಗ ೩ 
ಲಂಕಾದೇವತೆಯನ್ನು ನಿಗ್ರಹಿಸಿ ಹನುಮಂತನು ಲಂಕೆಯನ್ನು ಪ್ರವೇಶಿಸುವುದು. 


ಲಂಬಿಸಿದ ಅಂಬುದವೋ ಎಂಬಂತೆ ಲಂಬಿಸಿದ ಲಂಬಗಿರಿಶಿಖರದ ಮೇಲೆ 
ನಿಂತಿದ್ದ ಮೇಧಾವಿಯಾದ ಹನುಮಂತನು ಮನಸಿನಲ್ಲಿ ದೈರ್ಯವನ್ನು 
ತಂದುಕೊಂಡನು. ಲಂಕೆಯನ್ನು ಪುನಃ ನೋಡುತ್ತ ನಿಂತನು. ಸುಂದರವಾದ 
ಉದ್ಯಾನವನಗಳಿಂದಲೂ, ಶರತ್ಕಾಲದ ಮೋಡಗಳಂತೆ ಬೆಳ್ಳಗೆ ಉನ್ನತವಾದ 
ಸೌಧಗಳಿಂದಲೂ ಅದು ತುಂಬಿತು ಸಮುದ್ರಘೋಷದಂತೆ ಜನರ ಶಬ್ದವು 
ಕೇಳಿಸುತಿದ್ದಿತು. ಸಮುದ್ರದ ತಂಗಾಳಿ ಅತ್ತ ಬೀಸುತಿದ್ದಿತು (೧-೩). ಲಂಕೆಯು 
ಅಲಕಾಪುರಿಯಂತೆ ಶ್ರೀಮಂತರ ನಗರ. ಮಹಾಸರ್ಪಗಳಿಂದ ರಕ್ಷಿತವಾದ 
ಪಾತಾಳರಾಜದಾನಿ ನೋಗವತಿಯಂತೆ ಇತ್ತು ಉನ್ನತವಾದ ಉಪರಿಗೆಗಳ 
ಸಮೀಪದಲ್ಲಿ ಮೇಘಗಳು ಮಿಂಚಿನೊಡನೆ ಸಂಚರಿಸುವುವು. ನಕತ್ರಗಳು 
ಬಳಿಯಲ್ಲಿಯೇ ಹೊಳೆಯುವುವು. ಮಂದಮಾರುತವು ಬೀಸುತಿರುವುದು. 
ಸಾಕ್ಟಾತ್‌ ಅಮರಾವತಿಯೇ ಅದು. ಕಿರುಗೆಜ್ಜೆಗಳಿಂದ ಅಲಂಕರಿಸಿದ್ದ ಧ್ವಜಪಟಗಳು 


೪೪ ಸುಂದರಕಾಂಡಃ [ಸರ್ಗಃ ೩ 


ಮಂದಮಾರುತಸಂಚಾರಾಂ ಯಥಾ ಚಾಪ್ಯಮರಾವತೀಮ್‌ [ 


ಶಾತಕುಂಭೇನ ಮಹತಾ ಪ್ರಾಕಾರೇಣಾಭಿಸಂವತಾಮ್‌ ॥ ೬ 
ಕಿಂಕಿಣೀಜಾಲಘಹೋಷಾಭಬುಃ ಪತಾಕಾಭುರಲಂಕ್ಷಶಾಮ್‌ [ 

ಆಸಾದ್ಯ ಸಹಸಾ ಹ್ಲಷ್ಟಃ ಪ ಪ್ರಾಕಾರಮಭಿಪೇದಿವಾನ್‌ ॥ ೭ 
ಎಸ್ಮಯಾವಿಷ್ಟ ಹೃದಯಃ ಪುರೀಮಾಲೋಕ್ಕ ಸರ್ವತಃ ।ಟ 
ಜಾಂಬೂನದಮಯ್ಯಿರ್ದ್ಯಾರೈರ್ಶೈಡೂರ್ಯಕ್ಕತವೇದಿಕ್ಕ: || ೮ 
ವಜ್ರಸ್ಥಟಿಕಮುಕಾಭಿರ್ಮಣಿಕುಟ್ಟಿಮಭೂಷಿತ್ಛಃ । 
ತಪಹಾಟಕನಿರ್ಯೂಹ್ಟ ರಾಜತಾಮಲಪಾಂಡರೈ: | ೯ 
ಪೆಡೂರ್ಯತಲಸೋಪಾನ್ಸೆ: ಸ್ಪಾಟಿಕಾಂತರಪಾಂಸುಭಿ: | 
ಚಾರುಸಂಜವನೋಹೇತ್ರೆಃ "`ಖಮಿವೋತ್ಪತಿತೆ: ಶುಭ್ಛಃ ೧೦ 
ಕ್ರೌಂಚಬರ್ಹಿಣಸಂಘುಷ್ಟೆ ರಾಜಹಂಸನಿಷೇವಿತ್ರಃ | 
ತೂರ್ಯಾಭರಣನಿರ್ಪೋಷ್ಟಃ ಸರ್ವತಃ ಪ್ರತಿನಾದಿತಾಮ್‌ ॥ ೧೧ 
ವಸ್ಫೋಕಸಾರಾ*ಪ್ರ ಪ್ರತಿಮಾಂ ಸಮೀಕ್ಷ್ಯ ನಗರೀಂ ತತಃ | 
ಖಮಿವೋತತಿತಾಂ ಲಂಕಾಂ ಜಹರ್ಷ- ಹನುಮಾನ್‌ ಕಪಿಃ ॥1 ೧೨ 


ರುಂಕಾರ ಮಾಡುತಿರುವುವು. ಹನುಮಂತನು ಆ ನಗರದ ಪ್ರಾಕಾರದ ಬಳಿಗೆ 
ಬಂದನು (೪-೭). ಆ ಬೆಳದಿಂಗಳಲ್ಲಿ ಹನುಮಂತನು ಲಂಕಾಪಟ್ಟಣವನ್ನು 
ಸುತಲೂ ನೋಡುತ್ತ ಮತ್ತೆ ವಿಸ್ಥಿತನಾದನು. ಚಿನ್ನದ ಬಾಗಿಲುಗಳು! ವೈಡೂರ್ಯದ 
ಜಗುಲಿಗಳು! ರತ್ತಗಳಿಂದ ಕೆತಿದ ನೆಲಗಟುಗಳು! ಚಿನ್ನದ ಆನೆಯ ಸಾಲುಗಳಿಂದ 
ವಿರಾಜಿಸುವ ವೈಡೂರ್ಯದ ಮೆಟಲುಗಳು! ಅಲ್ಲಲ್ಲಿ ಕ್ರೌಂಚ ಪಕ್ಷಿಗಳೂ, ನವಿಲು 
ಗಳೂ, ರಾಜಹಂಸಗಳೂ ಗೃಹೋದ್ಯಾನಗಳಲ್ಲಿ ಕ್ರೀಡಿಸುತಾ ಇಂಪಾಗಿ ಕಲಕಲ 
ಧ್ವನಿಮಾಡುತಿದ್ದವು ! ಒಂದು ಕಡೆ ಮಂಗಳವಾದ್ಯ ಧ್ವನಿ! ಇನ್ನೊಂದು ಕಡೆ ಸ್ತೀಯರ 
ಆಭರಣ ಧ್ವನಿ! ಅಲಕಾನಗರದಂತೆ ವೈಭವಪೂರ್ಣವಾಗಿಯೂ, ಆಕಾಶಮಾರ್ಗ 
ದಲ್ಲಿ ಹಾರಿಹೋಗಲು ಸಜ್ಜಾಗಿದೆಯೋ ಎಂಬಂತೆ ಪರ್ವತಶೃಂಗದಲ್ಲಿ 
ನಿರ್ಮಿತವಾಗಿಯೂ ಇದ್ದ ಲಂಕೆಯನ್ನು ನೋಡಿ ಹನುಮಂತನಿಗೆ ರೋಮಾಂಚ 


% ವಸ್ತೋಕಸಾರಾ - ಅಮರಾವತಿ; ಅಲಕಾನಗರಿ. 


ಸರ್ಗಃ ೩] ಲಂಕಾಧಿದೇವತಾವಿಜಯಃ ೪೫ 


ತಾಂ ಸಮೀಕ್ಟ್ಚ್ಯ ಪುರೀಂ ಲಂಕಾಂ ರಾಕ್ಟಸಾಧಿಪತೇಃ ಶುಭಾಮ್‌ । 
ಅನುತಮಾಮದ್ದಿಮತೀಂ ಚಿಂತಯಾಮಾಸ ವೀರ್ಯವಾನ್‌ ॥ ೧೩ 


ನೇಯಮನ್ಯೇನ ನಗರೀ ಶಕ್ಕಾ ಧರ್ಷಯಿತುಂ ಬಲಾತ್‌ | 


ರಕ್ಷಿತಾ ರಾವಣಬಲ್ಪರುದ್ಯತಾಯುಧಧಾರಿಭಿ: | ೧೪ 
ಕುಮುದಾಂಗದಯೋರ್ವಾಪಿ ಸುಷೇಣಸ್ಕ ಮಹಾಕಪೇಃ | 
ಪ್ರಸಿದ್ದೇಯಂ ಭವೇದ್ಭೂಮಿರ್ಮೈೆಂದದ್ವಿದಿದಯೋರಪಿ ॥ ೧೫ 
ವಿವಸ್ತತಸನೂಜಸ್ಯ ಹರೇಶ್ಚ ಕುಶಪರ್ವಣಃ ।ಟ 

ಖಯಕ್ಸಸ್ಯ ಕೇತುಮಾಲಸೃ ಮಮ ಚೈವ ಗತಿರ್ಭವೇತ್‌ ॥ ೧೬ 
ಸಮೀಕ್ಬ್ಟ , ಚ ಮಹಾಬಾಹೂ ರಾಘವಸ್ಯ ಪರಾಕ್ರಮಮ್‌ । 
ಲಕ್ಷ್ಮಣಸ್ಯ ಚ ವಿಕ್ರಾಂತಮಭವತ್‌ ಪ್ರೀತಮಾನ್‌ ಕಪಿಃ ॥ ಈ 
ತಾಂ ರತ್ತವಸನೋಪೇತಾಂ ಗೋಷ್ಠಾಗಾರವತಂಸಕಾಮ್‌ | 
ಯಂತ್ರಾಗಾರಸಿನೀಮ್ಹದ್ದಾಂ ಪ್ರಮದಾಮಿವ ಭೂಷಿತಾಮ್‌ ॥ ೧೮ 


ತಾಂ ನಷ್ಠತಿಮಿರಾಂ ದೀಪ್ಫರ್ಭಾಸರೈಶ್ಚ ಮಹಾಗ್ಧಶ್ಳಃ | 
ನಗರೀಂ ರಾಕ್ಚಸೇಂದ್ರಸ್ಯ ದದರ್ಶ ಸ ಮಹಾಕಪಿ: ॥ ೧೯ 


ವಾಯಿತು (೮-೧೨). ಅವನು ತನ್ನ ಮನಸಿನಲ್ಲಿ "ರಾವಣನ ಸೈನಿಕರು 
ಶಸುಧಾರಿಗಳಾಗಿ ಇದನ್ನು ರಕಿಸುತಿದ್ದಾರೆ. ಇದನ್ನು ನುಗ್ಗಿಹೋಗಲು ಯಾರಿಗೆ 
ಸಾಧ್ಯ? ಒಂದುವೇಳೆ ಪ್ರಯತ್ನಮಾಡಿದರೆ--ಕುಮುದ, ಅಂಗದ, ಸುಷೇಣ, 
ಮೈಂದ, ದ್ವಿವಿದ ಇವರಿಗೆ ಸಾಧ್ಯವಾಗಬಹುದು; ಇನ್ನು ಸೂರ್ಯಪುತ್ರನಾದ 
ಸುಗ್ರೀವ, ಕುಶಪರ್ವ, ಜಾಂಬವಂತ, ಕೇತುಮಾಲ ಇವರಿಗೂ ಸಾಧ್ಯ; ನನಗೂ 
ಅಸಾಧ್ಯವೇನಲ್ಲ' ಎಂದುಕೊಂಡನು. ಆಮೇಲೆ ಶ್ರೀರಾಮನ ಪರಾಕ್ರಮವನ್ನೂ 
ಲಕ್ಷ್ಮಣನ ಶೌರ್ಯವನ್ನೂ ಸ್ಥರಿಸಿಕೊಂಡು ಇದೇನೂ ಅಸಾಧ್ಯವಾದ ಕೆಲಸವಲ್ಲ 
ಎಂದು ಸಂತೋಷದಿಂದ ಉಬ್ಬಿದನು (೧೩-೧೭). ಪ್ರಕಾಶಮಾನವಾದ ದೀಪ 
ಗಳಿಂದಲೂ ಉನ್ನತ ಭವನಗಳಿಂದಲೂ ಗೋಶಾಲಾ, ಯಂತ್ರಾಗಾರಗಳಿಂದಲೂ 
ಉಜ್ವಲವಾದ ಲಂಕಾನಗರಿಯು, ರತಪ್ರಾಕಾರವೆಂಬ ಸೀರೆಯನ್ನುಟ್ಟ ಸುಂದರ 


೪೬ ಸುಂದರಕಾಂಡಃ [ಸರ್ಗಃ ೩ 


ಅಥ ಸಾ ಹರಿಶಾರ್ದೂಲಂ ಪ್ರವಿಶಂತಂ ಮಹಾಬಲಮ್‌ | 


ನಗರೀ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಮ್‌ ॥ ೨೦ 
ಸಾ ತಂ ಹರಿವರಂ ದೃಷ್ಟ್ವಾ ಲಂಕಾ ರಾವಣಪಾಲತಾ | 
ಸ್ಹಯಮೇವೋತ್ಸಿತಾ ತತ್ರ ವಿಕೃ್ಛತಾನನದರ್ಶನಾ ॥ ೨೧ 
ಪುರಸಾತ್‌ ಕಪಿವರ್ಯಸ್ಯ ವಾಯುಸೂನೋರತಿಷ್ಠತ | 
ಮುಂಚಮಾನಾ ಮಹಾನಾದಮಬ್ರವೀತ್‌ ಪವನಾತ್ಮಜಮ್‌ ॥ ೨೨ 
ಕಸಂ ಕೇನ ಚ ಕಾರ್ಯೇಣ ಇಹ ಪ್ರಾಪೂೋ ವನಾಲಯ | 
ಕಥಯಸ್ಟೇಹ ಯತತ್ಸಂ ಯಾವತ್‌ ಪ್ರಾಣಾ ಧರಂತಿ ತೇ ॥ ೨೩ 
ನ ಶಕ್ಕಾ ಖಲ್ಲಿಯಂ ಲಂಕಾ ಪ್ರವೇಷ್ಟುಂ ವಾನರ ತ್ವಯಾ । 

ರಕ್ಷಿತಾ ರಾವಣಬಲ್ಫರಭಿಗುಪ್ತಾ ಸಮಂತತಃ ॥ ೨೪ 


ಅಥ ತಾಮಬ್ರವೀದ್ದೀರೋ ಹನುಮಾನಗ್ರತಃ ಸಿತಾಮ್‌ । 
ಕಥಯಿಷ್ಯಾಮಿ ತೇ ತತ್ತ್ವಂ ಯನ್ನಾಂ ತಂ ಪರಿಪೃಚ್ಛಸಿ ॥ ೨೫ 
ಕಾ ತಂ ವಿರೂಪನಯನಾ ಪುರದ್ದಾರೇ$ವತಿಷ್ಠಸೇ 

ಕಿಮರ್ಥಂ ಚಾಪಿ ಮಾಂ ರುದ್ದ್ವಾ ನಿರ್ಭರ್ತಯಸಿ ದಾರುಣಾ ॥ ೨೬ 


ತರುಣಿಯಂತೆ ಶೋಭಿಸುತಿತು (೧೮-೧೯). ಲಂಕೆಯನ್ನು ಪ್ರವೇಶಿಸುವುದಕ್ಕಾಗಿ 
ಆಂಜನೇಯನು ಮುಂದೆ ಹೋಗುತಿರಲು ಲಂಕಾಧಿದೇವತೆಯು ಅವನನ್ನು 
ಕಂಡಳು. ಒಡನೆಯೇ ಆರ್ಭಟಸುತ್ತ ತನ್ನ ವಿಕಾರವಾದ ಮುಖವನ್ನು 
ತೋರಿಸಿಕೊಂಡು ನಿಜರೂಪದಿಂದ ಹನುಮಂತನೆದುರಿಗೆ ಬಂದು ನಿಂತುಬಿಟ್ಟಳು 
(೨೦-೨೧). ""ಎಲೈ ಕಪಿಯೆ! ಯಾರು ನೀನು? ಇಲ್ಲಿ ನಿನಗೇನು ಕೆಲಸ? ನಿನ್ನ 
ಪ್ರಾಣವನ್ನು ತೆಗೆಯುವುದರೊಳಗೆ ದಿಟವನ್ನು ಹೇಳಿಬಿಡು. ರಾವಣನ ಸೈನ್ಯ ಈ 
ನಗರವನ್ನು ರಕಿಸುತಿದೆ. ಕಪಿಯಾದ ನಿನಗೆ ಒಳಗೆ ಹೋಗಲು ಶಕ್ಕವಿಲ್ಲ' ಎಂದು 
ಗರ್ಜಿಸಿದಳು (೨೨-೨೪). ಆಕೆಯನ್ನು ನೋಡಿ ಆ ವಾನರವೀರನು “ನಿನ್ನ ಪ್ರಶ್ನೆಗೆ 
ಉತ್ತರವನ್ನು ಹೇಳುತ್ತೇನೆ. ಮೊದಲು ನೀನು ಯಾರೆಂಬುದನ್ನು ಹೇಳು? ಏನಿದು 
ನಿನ್ನ ವಿಕಾರರೂಪ? ನಗರದ್ವಾರದಲ್ಲಿ ನೀನು ನಿಂತಿರುವುದೇಕೆ? ನನ್ನನ್ನು ತಡೆದು 


ಸರ್ಗಃ ೩] ಲಂಕಾಧಿದೇವತಾವಿಜಯಃ ೪೭ 


ಹನೂಮದ್ದಚನಂ ಶ್ರುತ್ಹಾ ಲಂಕಾ ಸಾ ಕಾಮರೂಪಿಣೀ ಟ 


ಉವಾಚ ವಚನಂ ಕ್ರುದ್ದಾ ಪರುಷಂ ಪವನಾತ್ಮಜಮ್‌ || ೨೭ 
ಅಹಂ ರಾಕ್ಟಸರಾಜಸ್ಯ ರಾವಣಸ್ಕ್ಯ ಮಹಾತ್ಮನಃ [ 

ಆಜ್ಞಾಪ್ರತೀಕ್ಷಾ ದುರ್ಧರ್ಷಾ ರಕ್ಷಾಮಿ ನಗರೀಮಿಮಾಮ್‌ ॥ ೨೮ 
ನ ಶಕ್ಯಾ ಮಾಮವಜ್ಞಾಯ ಪ್ರವೇಷ್ಟುಂ ನಗರೀ ತ್ವಯಾ | 

ಅದ್ಯ ಪ್ರಾಣಃ ಪರಿತ್ಯಕ್ತ ಸಷ್ಟ್ಯಸೇ ನಿಹತೋ ಮಯಾ || ೨೯ 
ಅಹಂ ಹಿ ನಗರೀ ಲಂಕಾ ಸ್ವಯಮೇವ ಪವಂಗಮ | 

ಸರ್ವತಃ ಪರಿರಕ್ಷಾಮಿ ಹ್ಯೇತತೇ ಕಥಿತಂ ಮಯಾ ॥ ೩೦ 
ಲಂಕಾಯಾ ವಚನಂ ಶ್ರುತ್ಹಾ ಹನೂಮಾನ್‌ ಮಾರುತಾತ್ಮಜಃ । 
ಯತ್ನವಾನ್‌ ಸ ಹರಿಶ್ರೇಷ್ಠಃ "ಸತಃ ಶೈಲ ಇವಾಪರಃ ॥| ೩೧ 
ಸತಾಂ ಸ್ಪೀರೂಪವಿಕ್ನತಾಂ ದೃಷಾ ಶಿ ವಾನರಪುಂಗವಃ 
ಆಬಭಾಷೇ5 ಥ ಮೇಧಾವೀ ಸತ ವಾನ್‌ ಪುವಗರ್ಷಭಃ ॥ ೩೨ 
ದ್ರಕ್ಷ್ಯಾಮಿ ನಗರೀಂ ಲಂಕಾಂ ಸಾಟಪ್ರಾಕಾರತೋರಣಾಮ್‌ । 
ಇತ್ಯರ್ಥಮಿಹ ಸಂಪ್ರಾಪ; ಪರಂ ಕೌತೂಹಲಂ ಹಿ ಮೇ ॥ ೩೩ 
ವನಾನ್ಯುಪವನಾನೀಹ ಲಂಕಾಯಾಃ ಕಾನನಾನಿ ಚ | 

ಸರ್ವತೋ ಗೃಹಮುಖ್ಯಾನಿ ದ್ರಷ್ಟುಮಾಗಮನಂ ಹಿ ಮೇ ॥ ೩೪ 


ಗದರಿಸುತಿರುವುದೇಕೆ9'' ಎಂದು ಕೇಳಿದನು (೨೫-೨೬). ಅದನ್ನು ಕೇಳಿ 
ಲಂಕಾಧಿದೇವತೆಯು ಕ್ರುದ್ಧಳಾಗಿ "ಎಲೈ ರಾಕ್ಷಸೇಂದ್ರನಾದ ರಾವಣನ ಆಜ್ಞೆಯಂತೆ 
ನಾನು ಈ ನಗರವನ್ನು 'ಕಾಯುತಿರುವನು. ನನ್ನನ್ನು ಅಲಕ್ಷ್ಯಮಾಡಿ ನೀನು. ಒಳಕ್ಕೆ 
ಹೋಗಲಾರೆ. ಈ ಕ್ಷಣದಲ್ಲಿನಿನನ್ನು ಕೊಂದು "ನೆಲದ ಮೇಲೆ ಉರುಳಿಸುತೇನೆ. 
ಈ ಲಂಕೆಯನ್ನು ನಾನು ರಕ್ಕಿಸುತಿದ್ದೇನೆ. ನಾನೇ ಲಂಕಾಧಿದೇವತೆ. ತಿಳಿಯಿತೆ?'' 
ಎಂದು ಗಜರಿದಳು (೨೭-೩೦). ಹನುಮಂತನು ಸ್ವಲ್ಪವೂ ಭಯಪಡದೆ 
ಬೆಟ್ಟದಂತೆ ಕದಲದೆ ನಿಂತಿದ್ದನು. ಬುದ್ದಿಶಾಲಿಯೂ ಮಹಾವೀರನೂ ಆದ ಆ 
ವಾನರೋತಮನು ವಿಕಾರರೂಪದ ಆ ಸ್ತ್ರೀಯನ್ನು ನೋಡಿ ""ಈ 


೪೮ ಸುಂದರಕಾಂಡಃ [| ಸರ್ಗಃ ೩ 


ತಸ್ಯ ತದ್ವಚನಂ ಶ್ರುತ್ವಾ ಲಂಕಾ ಸಾ ಕಾಮರೂಪೀಣೀ | 


ಭೂಯ ಏವ ಪುನರ್ವಾಕೃಂ ಬಭಾಷೇ ಪರುಷಾಕ್ಷರಮ್‌ || ೩೫ 
ಮಾಮನಿರ್ಜಿತ್ಯ ದುರ್ಬುದ್ದೇ ರಾಕ್ಟಸೇಶ್ಚರಪಾಲಿತಾ 
ನ ಶಕ್ಕಮದ್ಯ ತೇ ದ್ರಷ್ಟುಂ ಪುರೀಯಂ ವಾನರಾಧಮ ॥ ೩೬ 


ತತಃ ಸ ಹರಿಶಾರ್ದೂಲಸಾಮುವಾಚ ನಿಶಾಚರೀಮ್‌ | 
ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸ್ಯೇ ಯಥಾಗತಮ್‌ ॥ ೩೭ 
ತತಃ ಕ್ಷತ್ತಾ ಮಹಾನಾದಂ ಸಾ ವ್ಸ ಲಂಕಾ ಭಯಾವಹಮ್‌ । 


ತಲೇನ ವಾನರಶ್ರೇಷ್ಠಂ ತಾಡಯಾಮಾಸ ವೇಗಿತಾ ॥ ೩೮ 
ತತಃ ಸ ಕಪಿಶಾರ್ದೂಲೋ ಲಂಕಯಾ ತಾಡಿತೋ ಭ್ಲಶಮ್‌ | 
ನನಾದ ಸುಮಹಾನಾದಂ ವೀರ್ಯವಾನ್‌ ಪವನಾತ್ನಜಃ ॥ ೩೯ 


ತತಃ ಸಂವರ್ತಯಾಮಾಸ ವಾಮಹಸಸ್ಯ ಸೋಂ ಗುಲೀ: | 
ಮುಷಿನಾಭಿಜಘಾನ್ಯನಾಂ ಹನೂಮಾನ್‌ ಕ್ರೋಧಮೂರ|್ಠ್ಛಿತಃ ॥ ೪೦ 
ಸ್ತ್ರೀ ಚೇತಿ ಮನ್ಯಮಾನೇನ ನಾತಿಕ್ರೋಧಃ ಸ್ವಯಂ ಕೃತಃ | 
ಸಾತು ತೇನ ಪ್ರಹಾರೇಣ ವಿಹಲಾಂಗೀ ನಿಶಾಚರೀ ॥ ೪೧ 


ಲಂಕಾಪಟ್ಟಣವನ್ನು ನೋಡಬೇಕೆಂದು ನನಗೆ ಬಹಳ ಆಸೆಯಾಗಿದೆ. ಇಲ್ಲಿರುವ 
ತೋಟಗಳನ್ನೂ ಅರಣ್ಯಗಳನ್ನೂ ದೊಡ್ಡ ದೊಡ್ಡ ಭವನಗಳನ್ನೂ ನೋಡುವು 
ದಕ್ಕಾಗಿ ಬಂದಿದ್ದೇನೆ'' ಎಂದು ಪ್ರತ್ಯು ತರ ಕೊಟನು (೩೧-೩೪). ಆಗ ಲಂಕೆಯು 
ಮತಷ್ಟು ಕಠೋರ ಸ್ವರದಿಂದ. ಎಲ್ಲ ಬುದ್ಧಿಗೇಡಿ ಮಂಗ! ನನ್ನನ್ನು ಗೆಲ್ಲದೆ 
ರಾಕ್ಮಸೇಶ್ತರಪಾಲಿತವಾದ ಲಂಕಾಪಟ್ಟಣವನ್ನು "ನೋಡಲು ನಿನಗೆ ಸಾಧ್ಯವೆ?” 

ಎಂದು ಕೂಗಿದಳು (೩೫-೩೬). ಹನುಮಂತನು ಮೃದುವಾಗಿಯೇ " “ಭದ. 

ಒಂದು ಸಲ ಈ ಪಟ್ಟಣವನ್ನು ನೋಡಿಕೊಂಡು ನನ್ನ ಪಾಡಿಗೆ ನಾನು ಹೊರಟು 
ಹೋಗುತೇನೆ'' ಎಂದನು (೩೭). ಲಂಕೆಗೆ ಕೋಪವನ್ನು ತಡೆಯಲಾಗಲಿಲ್ಲ 
ಭಯಂಕರವಾಗಿ ಕೂಗುತಾ ಮುಂದೆ ನುಗ್ಗಿ ತನ್ನ ಕೈಯಿಂದ ಹನುಮಂತನಿಗೆ ಒಂದು 
ಬಲವಾದ ಪೆಟ್ಟನ್ನು ಹಾಕಿದಳು. ಹನುಮಂತನಿಗೆ ಕೋಪ ಉಕ್ಕಿತು. ಒಂದುಸಲ 
ಗರ್ಜಿಸಿ ತನ್ನ ಎಡಗೈಮುಷ್ಟಿಯಿಂದ ಅವಳನ್ನು ಗುದ್ದಿದನು (೩೮-೪೦). 


ಸರ್ಗಃ ೩] ಲಂಕಾಧಿದೇವತಾವಿಜಯಃ ೪೯ 


ಪಪಾತ ಸಹಸಾ ಬೂಮ್‌ ವಿಕ್ಷತಾನನದರ್ಶನಾ 
ತತಸ್ತು ಹನುಮಾನ್‌ ಪ್ರಾಜ್ಜಸಾಂ ದೃಷ್ಟ್ವಾ ವಿನಿಪಾತಿತಾಮ್‌ ॥ ೪೨ 


ಕಪಾಂ ಚಕಾರ ತೇಜಸ್ವೀ ಮನಮಾನಃ ಸಿಯಂ ತು ತಾಮ್‌ | 
ಲ ಶಿ ಅ 


ತತೋ ವೃ ಭ್ಲಶಸಂವಿಗ್ನಾ ಲಂಕಾಸಾ ಗದ್ದದಾಕ್ಬ್ಚರಮ್‌ || ೪೩ 
ಉವಾಚ ಗರ್ವಿತಂ ವಾಕ್ಯಂ ಹನೂಮಂತಂ ಪ್ಲವಂಗಮಮ್‌ 
ಪ್ರಸೀದ ಸುಮಹಾಬಾಹೋ ತ್ರಾಯಸ್ತ ಹರಿಸತಮ ॥ ೪೪ 
ಸಮಯೇ ಸೌಮ್ಯ ತಿಷ್ಠಂತಿ ಸತ್ತವಂತೋ ಮಹಾಬಲಾಃ | 

ಅಹಂ ತು ನಗರೀ ಲಂಕಾ ಸ್ವಯಮೇವ ಪುವಂಗಮ || ೪೫ 
ನಿರ್ಜಿತಾಹಂ ತಯಾ ವೀರ ವಿಕ್ರಮೇಣ ಮಹಾಬಲ | 

ಇದಂ ಚ ತಥ್ಯಂ ಶ್ರಣು ವ್ಸ ಬ್ರುವತ್ಯಾ ಮೇ ಹರೀಶ (| ೪೬ 
ಸ್ವಯಂಭುವಾ ಪುರಾ ದತಂ ವರದಾನಂ ಯಥಾ ಮಮ । 

ಯದಾ ತ್ಲಾಂ ವಾನರಃ ಕಶ್ಲಿದ್ದಿಕ್ರಮಾದ್ದಶಮಾನಯೇತ್‌ || ೪೭ 


ಆ ರಾಕಸಿಯು ಅಪ್ಪಕ್ಷೇ ನೆಲದಮೇಲೆ ಕುಸಿದು ಬಿದ್ದುಹೋದಳು. ಹನುಮಂತನು 
ಅವಳು ಹೆಂಗಸೆಂದು ಮರುಕದೋರಿ ಸುಮ್ಮನಾದನು (೪೧-೪೩). ಲಂಕೆಯು 
ಗದ್ದದ ಸ್ವರದಿಂದ "“ವಾನರೋತಮ | ನನ್ನನ್ನು ಕಾಪಾಡು. ನಿನ್ನಂತಹ ಸಾತ್ವಿಕರು 
ಮಹಾ ಪರಾಕ್ರಮಿಗಳಾದರೂ ಧರ್ಮವನ್ನು ಮೀರಿ ಹೋಗುವುದಿಲ್ಲ ನಾನೇ 
ಸಾಕ್ಷಾತ್‌ ಲಂಕಾದೇವತೆ. ನೀನು ಮಹಾ ಬಲಶಾಲಿ; ನನ್ನನ್ನು ಸೋಲಿಸಿದ್ದೀಯೆ. 
ನಿನಗೊಂದು ಸತ್ಯವಾದ ವಿಷಯವನ್ನು ಹೇಳುತೇನೆ (೪೪-೪೬): ಬ್ರಹ್ಮದೇವನು 
ನನ್ನನ್ನು ಕುರಿತು "ಒಬ್ಬ ವಾನರನು ಬಂದು ಯಾವಾಗ ನಿನ್ನನ್ನು ಸೋಲಿಸುತಾನೋ, 
ಆಗ ಈ ರಾಕಸರಿಗೆ ವಿಪತ್ಕಾಲವು ಬಂದಿತೆಂದು ತಿಳಿ' ಎಂಬುದಾಗಿ ಹೇಳಿದ್ದನು. ಹೇ 
ಸೌಮ್ಯ | ಅಂತಹ ಸಮಯ ಈಗ ಬಂದಿತೆಂದು ನನಗೆ ತೋರುತದೆ. ಬ್ರಹ್ಮದೇವನ 
ಮಾತು ಎಂದಿಗಾದರೂ ಹುಸಿಯಾದೀತೆ? ಸೀತಾನಿಮಿತವಾಗಿ ಈ ದುರಾತ್ನನಾದ 
ರಾವಣನಿಗೂ ಇವನನ್ನು ನಂಬಿದ ಈ ರಾಕ್ಷಸರಿಗೂ ವಿನಾಶ ಕಾಲ ಸಮೀಪಿಸಿತು. 
ವಾನರಶ್ರೇಷ್ಠ | ಈ ಪಟ್ಟಣದೊಳಗೆ ಹೋಗಿ ನಿನಗೆ ಇಷ್ಟಬಂದ ಕಾರ್ಯವನ್ನು 


೫೦ ಸುಂದರಕಾಂಡ [ಸರ್ಗಃ ೩ 
ತದಾ ತಯಾ ಹಿ ವಿಚ್ನೇಯಂ ರಕ್ಕಸಾಂ ಭಯಮಾಗತಮ್‌ । 
ಸಹಿ ಮೇ ಸಮಯಃ ಸೌಮ್ಯ ಪ್ರಾಪೋದ್ಯ ತವ ದರ್ಶನಾತ್‌ ॥ ೪೮ 
ಸ್ವಯಂಭುವಿಹಿತಃ ಸತ್ಯೋ ನ ತಸ್ಯಾಸ್ತಿ ವ್ಯತಿಕ್ರಮಃ 
ಸೀತಾನಿಮಿತಂ ರಾಜ್ಜಸ್ಮು ರಾವಣಸ್ಯ ದುರಾತ್ಮನಃ ॥ ೯ 
ರಕ್ಕಸಾಂ ಚೈವ ಸರ್ವೇಷಾಂ ವಿನಾಶಃ ಸಮುಪಸ್ಥಿತಃ | 
ತತ್‌ ಪ್ರವಿಶ್ಯ ಹರಿಶ್ರೇಷ್ಠ ಪುರೀಂ ರಾವಣಪಾಲತಾಮ್‌ ॥ ೫೦ 
ವಿಧತ್ವ್ವ ಸರ್ವಕಾರ್ಯಾಣಿ ಯಾನಿ ಯಾನೀಹ ವಾಂಛಸಿ ॥ 
ಪ್ರವಿಶ್ಯ ಶಾಪೋಪಹತಾಂ ಹರೀಶ್ರರ 
ಪುರೀಂ ಶುಭಾಂ ರಾಕನಮುಖ್ಯಪಾಲಿತಾಮ್‌ 
ದಿದ್ದಕ್ದಯಾ ತಂ ಜನಕಾತ್ಮಜಾಂ ಸತೀಂ 
ವಿಮಾರ್ಗ ಸರ್ವತ್ರ ಗತೋ ಯಥಾಸುಖಮ್‌ ॥ ೫೧ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತೃತೀಯಃ ಸರ್ಗಃ 


O0೦ 
ನಡೆಸು (೪೭-೫೦). ನಂದಿಕೇಶ್ವರನ ಶಾಪಕ್ಕೀಡಾದ” ಈ ನಗರದೊಳಕ್ಕೆ ಹೋಗಿ, 
ಇಷಬಂದಕಡೆ ಸಂಚರಿಸಿ ಪತಿವ್ರತೆಯಾದ ಜನಕಸುತೆಯನ್ನು ಹುಡುಕು'' ಎಂದು 
ಹೇಳಿದಳು (೫೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂರನೆಯ ಸರ್ಗ 
೨೦0೦ 


* ಒಂದು ಸಲ ರಾವಣನು ನಂದೀಕೇಶ್ವರನನ್ನು ಧಿಕ್ಕರಿಸಿ ಹಾಸ್ಯಮಾಡಿದನು. 
ನಂದಿಕೇಶ್ವರನು ಕೋಪಗೊಂಡು ಲಂಕೆಯು ಆಗಲೇ ನಾಶವಾಗಲೆಂದು ಶಪಿಸಿದನು. ಲಂಕೆಯು 
ಬ್ರಹ್ಮನಲ್ಲಿ ಹೋಗಿ ಮೊರೆಯಿಟಳು. ಬ್ರಹ್ಮನು "ಒಬ್ಬ ವಾನರನು ಬಂದು ನಿನ್ನನ್ನು 
ಜಯಿಸುವವರೆಗೂ ನಿನಗೆ ನಾಶವಿಲ್ಲ'' ಎಂದು ಅಭಯಕೊಟನು ಎಂಬ ಕಥೆ ಇದೆ. 


ಚತುರ್ಥ: ಸರ್ಗಃ 
ಲಂಕಾಪುರೀಪ್ರವೇಶಃ 


ಸ ನಿರ್ಜಿತ್ಯ ಪುರೀಂ ಶ್ರೇಷ್ಠಾಂ ಲಂಕಾಂ ತಾಂ ಕಾಮರೂಪಿಣೀಮ್‌ | 


ವಿಕ್ರಮೇಣ ಮಹಾತೇಜಾ ಹನೂಮಾನ್‌ ಕಪಿಸತಮಃ ॥ ೧ 
ಅದ್ದಾರೇಣ ಮಹಾಬಾಹುಃ ಪ್ರಾಕಾರಮಭಿಪುಪುವೇ । 
ನಿಶಿ ಲಂಕಾಂ ಮಹಾಸತೊ ವಿವೇಶ ಕಪಿಕುಂಜರಃ ॥! ೨ 


ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜಹಿತಂಕರ: | 

ಚಕ್ರೀsಥ ಪಾದಂ ಸವ್ಯಂ ಚ ಶತ್ರೂಣಾಂ ಸ ತು ಮೂರ್ಧನಿ ॥ ೩ 
ಪ್ರವಿಷಃ ಸತ ಸಂಪನೋ ನಿಶಾಯಾಂ ಮಾರುತಾತಜಃ | 

-) ಬ ನ ಹೆ ೬ 


ಸ ಮಹಾಪಥಮಾಸ್ಥ್ನಾಯ ಮುಕಪುಷವಿರಾಜಿತಮ್‌ ॥ ಲೃ 

ತತಸು ತಾಂ ಪುರೀಂ ಲಂಕಾಂ ರಮ್ಯಾಮಭಿಯಯ್‌ ಕಪಿಃ | 

ಹಸಿತೋತೃಷ್ಠನಿನದೆಸೂರ್ಯಘೋಷಪುರಃಸ್ದೆ! |! ೫ 
ಸರ್ಗ ೪ 


ಹನುಮಂತನು ಲಂಕೆಯನ್ನು ಪ್ರವೇಶಿಸಿ, ಅಲ್ಲಿದ್ದ ಅನೇಕ 
ರಾಕ್ಷಸರನ್ನು ನೋಡುವುದು. 


ಹೀಗೆ ಮಹಾತೇಜಸ್ಸಿಯಾದ ಆಂಜನೇಯನು ಲಂಕಾದೇವತೆಯನ್ನು 
ಜಯಿಸಿ, ಕೋಟೆಯ ಗೋಡೆಯಿಂದ ಹಾರಿ ಲಂಕಾಪಟ್ಟಣದ ಒಳಕ್ಕಿಳಿದನು. 
ಇಳಿಯುವಾಗ ಶತ್ರುವಿನ ತಲೆಯನ್ನು ಮೆಟುವ ರೀತಿಯಲ್ಲಿ ತನ್ನ ಎಡಗಾಲನ್ನು 
ಮೊದಲು ನೆಲದಮೇಲೆ ಊರಿದನು' (೧-೩). ಧೀರನಾದ ಹನುಮಂತನು ಆ 
ರಾತ್ರಿಯಲ್ಲಿಯೇ ಲಂಕೆಯನ್ನು ಪ್ರವೇಶಿಸಿ ಬಿಡಿಹೂಗಳನ್ನು ಚೆಲ್ಲಿದ್ದ ರಾಜಬೀದಿ 
ಯನ್ನು ಸೇರಿ ಮುಂದೆ ಹೊರಟನು (೪). ಆ ನಗರವು ರಾಕ್ಷಸರ ಅಟ ಹಾಸಗಳಿಂದಲೂ 
ವಾದ್ಯಘೋಷಗಳಿಂದಲೂ ತುಂಬಿಹೋಗಿತ್ತು ಆಕಾಶದಲ್ಲಿ ಮೇಘಗಳಿರುವಂತೆ 


* ಶತ್ರುವಿನ ಪಟ್ಟಣವನ್ನು ದ್ವಾರಪ್ರದೇಶದಿಂದ ಪ್ರವೇಶಿಸಬಾರದೆಂದೂ 


ಪ್ರವೇಶಿಸುವಾಗ ಮೊದಲು ಎಡಗಾಲನ್ನಿಡಬೇಕೆಂದೂ ಬೃಹಸ್ಪತಿನೀತಿಶಾಸ್ತವು ಹೇಳುತದೆ. 
೫೧ 


೫೨ ಸುಂದರಕಾಂಡಃ [ಸರ್ಗಃ ೪ 


ವಜ್ರಾಂಕುಶನಿಕಾಶೈಶ್ಚ ವಜ್ರಜಾಲವಿಭೂಷಿತ್ಛಃ | 


ಗಹಮುಖ್ಯೆ ಿ ಪುರೀ ರಮ್ಯಾ ಬಭಾಸೇ ದ್ಯಾರಿವಾಂಬುದ್ಧೆಃ || ೬ 
ಪ್ರಜಜ್ಞಾಲ ತದಾ ಲಂಕಾ ರಕ್ಟೋಗಣಗ್ಗಕ್ಕ: ಶುಬ್ಬೆಃ । 
ಸಿತಾಭ್ರಸದ್ದಶ್ಪಶ್ಲಿತ್ರಃ ಪದ್ಮಸ್ವಸಿಕಸಂಸ್ಥಿತ್ರೆ: ॥ ೭ 
ವರ್ಧಮಾನಗ್ಗಹೃಶ್ಚಾಪಿ ಸರ್ವತಃ ಸುವಿಭೂಷಿತಾ ! 

ತಾಂ ಚಿತ್ರಮಾಲ್ಯಾಭರಣಾಂ ಕಪಿರಾಜಹಿತಂಕರಃ ॥ ಲೆ 
ರಾಘವಾರ್ಥಂ ಚರನ್‌ ಶ್ರೀಮಾನ್‌ ದದರ್ಶ ಚ ನನಂದ ಚ । 
ಭವನಾದ್ದವನಂ ಗಚ್ಚನ್‌ ದದರ್ಶ ಪವನಾತ್ನಜಃ || ೯ 
ಎವಿಧಾಕೃತಿರೂಪಾಣಿ ಭವನಾನಿ ತತಸತಃ । 

ಶುಶ್ರಾವ ಮಧುರಂ ಗೀತಂ ತ್ರಿಸ್ನಾನಸರಭೂಷಿತಮ್‌ ॥ ೧೦ 
ಸ್ತ್ರೀಣಾಂ ಮದಸಮೃದ್ಧಾನಾಂ ದಿವಿ ಚಾಪರಸಾಮಿವ | 

ಶುಶ್ರಾವ ಕಾಂಚೀನಿನದಂ ನೂಪುರಾಣಾಂ ಚ ನಿಸಸನಮ್‌ ॥ ೧೧ 
ಸೂೋಪಾನನಿನದಾಂಶ,ವ ಭವನೇಷು ಮಹಾತ್ಮನಾಮ್‌ | 
ಆಸ್ಟೋಟಿತನಿನಾದಾಂಶ್ಚ ಕ್ಲೇಲಿತಾಂಶ್ಚ ತತಸತಃ ॥ ೧೨ 
ಶುಶ್ರಾವ ಜಪತಾಂ ತತ್ರ ಮಂತ್ರಾನ್‌ ರಕ್ಟೋಗ್ಗಹೇಷು ವೈ | 
ಸ್ವಾಧ್ಯಾಯನಿರತಾಂಶ್ಟವ ಯಾತುಧಾನಾನ್‌ ದದರ್ಶ ಸಃ ॥ ೧೩ 


ಇಕ್ಕೆಡೆಗಳಲ್ಲಿಯೂ ಐರಾವತಗಳಂತೆ ಎರಾಜಿಸುತಿದ್ದ ವಜ್ರಮಯ ಗವಾಕಗಳಿಂದ 
ರಂಜಿಸುವ ಉನ್ನತ ಭವನಗಳಿಂದ ರಮ್ಯವಾಗಿತು, ಪದ್ಧಕ, ಸ್ವಸಿಕ, ವರ್ಧಮಾನಕ 
ಮುಂತಾದ ಹೆಸರಿನ ನಾನಾಬಗೆಯ ಕಟಡಗಳಿಂದ ಶೋಭಿಸುತಿದ್ದಿತು (೫-೮). 
ಹನುಮಂತನು ರಾಮಕಾರ್ಯಾರ್ಥವಾಗಿ ಸುತುತ್ತ, ನಗರದ ಚೆಲುವನ್ನು ಕಂಡು 
ಸಂತೋಷಪಟ್ಟನು. ಅಪರೆಯರಂತೆ ಹಾಡುತಿದ್ದ ಪ್ರಮದೆಯರ ಇಂಪಾದ 
ಸಂಗೀತವನ್ನಾಲಿಸಿದನು. ಅವರ ಒಡ್ಕಾಣಗಳ ಸದ್ದನ್ನೂ ಕಾಲಂದುಗೆಗಳ 
ಮಂಜುಳನಾದವನ್ನೂ ಆಕರ್ಣಿಸಿದನು. ಜನರು ಮಹಡಿಯ ಮೆಟ್ಟಲುಗಳನ್ನು 
ಹತಿಳಿಯುವ ಶಬ್ದವನ್ನೂ ಕೈಬಡಿಯುವುದನ್ನೂ ಕೇಕೆ ಹಾಕುವುದನ್ನೂ ಕೇಳಿದನು 
(೯-೧೨). ಕೆಲವು ರಾಕ್ಷಸರು ಜಪಮಾಡುತಿದ್ದರು; ಕೆಲವರು ವೇದಾಧ್ಯಯನ 


ಸರ್ಗಃ ೪ ] ಲಂಕಾಪುರೀಪ್ರವೇಶಃ ೫೩ 
ರಾವಣಸವಸಂಯುಕಾನ್‌ ಗರ್ಜತೋ ರಾಕ್ಷಸಾನಪಿ | 

ರಾಜಮಾರ್ಗಂ ಸಮಾವೃತ್ರ ಸಿತಂ ರಕ್ಟೋಬಲಂ ಮಹತ್‌ ॥ ೧೪ 
ದದರ್ಶ ಮಧ್ಯಮೇ ಗುಲ್ಲೇ ರಾಕ್ಸಸಸ್ಯ ಚರಾನ್‌ ಬಹೂನ್‌ | 
ದೀಕ್ಷಿತಾನ್‌ ಜಟಿಲಾನ್‌ ಮುಂಡಾನ್‌ ಗೋ ಜಿನಾಂಬರವಾಸಸಃ ॥ ೧೫ 


ದರ್ಭಮುಷಿಪ್ರಹರಣಾನಗ್ಗಿಕುಂಡಾಯುಧಾಂಸಥಾ 


ಕೂಟಮುದ್ದರಪಾಣೀಂಶ್ಲ ದಂಡಾಯುಧಧರಾನಪಿ ॥ ೧೬ 
ಏಕಾಕ್ಟಾನೇಕಕರ್ಣಾಂಶ್ಚ ಲಂಬೋದರಪಯೋದರಾನ್‌ | 

ಕರಾಲಾನ್‌ ಭುಗ್ಗವಕ್ಪಾಶ್ಲ ಎಕಟಾನ್‌ ವಾಮನಾಂಸಥಾ ॥ ೧೭ 
ಧನಿನಃ ಖಡಿನಶೈವ ಶತಫೀಮುಸಲಾಯುಧಾನ್‌ । 
ಪರಿಘೋತಮಹಸಾಂಶ್ಲ ಎಚಿತ್ರಕವಚೋಜ್ಜ್ಚಲಾನ್‌ || ೧೮ 


ನಾತಿಸ್ಟೂಲಾನ್ಭಾತಿಕೃಶಾನ್ನಾತಿದೀರ್ಫಾತಿಹ್ರಸಕಾನ್‌ ।ಟ 
ನಾತಿಗೌರಾನ್ಹಾತಿಕೃಷ್ಣಾನ್ನಾತಿಕುಬ್ಬಾನ್ನ ವಾಮನಾನ್‌ ॥ ೧೯ 


ಮಾಡುತಿದ್ದರು; ಮತೆ ಕೆಲವರು ರಾವಣನನ್ನು ಹೊಗಳಿ ಹಾಡುತಿದ್ದರು. ಕೆಲವರು 
ರಾಜಬೀದಿಯಲ್ಲಿ ಗುಂಪುಕೂಡಿ ನಿಂತಿದ್ದರು (೧೩-೧೪). ಅನೇಕ ರಾಜದೂತರು 
ಕಾರ್ಯಾರ್ಥವಾಗಿ ಸಂಚರಿಸುತಿದ್ದರು. ಆ ರಾಕ್ಷಸರಲ್ಲಿ ದೀಕ್ಷೆಬಿಟವರೂ, 
ಜಟಾಧಾರಿಗಳೂ, ಬೋಳತಲೆಯವರೂ ಇದ್ದರು. ಕೆಲವರು ಗೋಚರ್ಮದಧಾರಿ 
ಗಳು. ಕೆಲವರು ಅರಿಷಪರಿಹಾರಕ್ಕಾಗಿ ದರ್ಭೆಯ ಕಂತೆಯನ್ನು ಕೈಯಲ್ಲಿ 
ಹಿಡಿದಿದ್ದರು. ಕೆಲವರು ಶತ್ರುಗಳನ್ನು ಕೊಲ್ಲುವುದಕ್ಕಾಗಿ ಹೋಮ ಮಾಡುತಿದ್ದರು. 
ಇನ್ನು ಕೆಲವರು ಕೂಟ, ಮುದರ ಮುಂತಾದ ಆಯುಧಗಳನ್ನು ಹಿಡಿದಿದ್ದರು 
(೧೫-೧೬). ಅವರಲ್ಲಿ ಕೆಲವರಿಗೆ ಒಂದೇ ಕಣ್ಣು! ಕೆಲವರಿಗೆ ಒಂದೇ ಕಿವಿ! 
ಕೆಲವರಿಗೆ ಜೋಲುವ ಹೊಟ್ಟೆ! ಘೋರರೂಪಿಗಳೂ ಸೊಟ್ಟ ಮೋರೆಯವರೂ 
ಡೊಂಕುಮೈಯವರೂ ಕುಳ್ಳರೂ ಅಲ್ಲಿದ್ದರು (೧೭). ಧನುಸ್ಸು ಖಡ್ಗ ಮುಂತಾದ 
ನಾನಾವಿಧವಾದ ಆಯುಧಗಳನ್ನೂ ಕವಚಗಳನ್ನೂ ಧರಿಸಿದವರಿದ್ದರು. ಯಾವ 
ಎಕಾರವೂ ಇಲ್ಲದ ಸಹಜ ರೀತಿಯ ರಾಕ್ಷನರೂ ಕಂಡುಬರುತಿದ್ದರು. ಕೆಲವರು 


೫೪ ಸುಂದರಕಾಂಡಃ [| ಸರ್ಗಃ ೪ 


ವಿರೂಪಾನ್‌ ಬಹುರೂಪಾಂಶ್ಲ ಸುರೂಪಾಂಶ್ಚ್‌ ಸುವರ್ಚನಸಃ | 


ಪತಾಕಾಧ್ದಜಿನಶೈವ ದದರ್ಶ ವಿವಿಧಾಯುಧಾನ್‌ ॥ ೨೦ 
ಶಕಿವ್ವಕ್ಷಾಯುಧಾಂಶೃವ ಪಟ್ಟಿಶಾಶನಿಧಾರಿಣಃ 
ಕ್ಷೇಪಣೀಪಾಶಹಸಾಂಶ್ಲ ದದರ್ಶ ಸ ಮಹಾಕವಿ: ॥ ೨೧ 


ಸ್ರಗಿಣಸ್ತ ನುಲಿಪಾಂಶ್ಚ ವರಾಭರಣಭೂಪಿತಾನ್‌ | 
ನಾನಾವೇಷಸಮಾಯುಕಾನ್‌ ಯಥಾಸ್ತೃರಗತಾನ್‌ ಬಹೂನ್‌ ॥ ೨೨ 
ತೀಕ ಶೂಲಧರಾಂಶ ವ ವಜಿಣಶ ಮಹಾಬಲಾನ್‌ | 

A ಬಿ A ಚ 


ಶತಸಾಹಸ್ರಮವ್ಯಗ್ರಮಾರಕ್ಕಂ ಮಧ್ಯಮಂ ಕಪಿಃ ॥ ೨೩ 
ರಕ್ಟೋ 5 ಧಿಪತಿನಿರ್ದಿಷ್ಠಂ ದದರ್ಶಾಂತಃಶುರಾಗ್ರತಃ | 

ಸ ತದಾ ತದ್ಗಹಂ ದೃಷ್ಟ್ವಾ ಮಹಾಹಾಟಕತೋರಣಮ್‌ ॥ ೨೪ 
ರಾಕ್ಲಸೇಂದ್ರಸ್ಯ ವಿಖ್ಯಾತಮದ್ರಿಮೂರ್ಧ್ನಿ ಪ್ರತಿಷ್ಠಿತಮ್‌ । 
ಪುಂಡರೀಕಾವತಂಸಾಭಿಃ ಪರಿಖಾಭಿಃ ಸಮಾವುತಮ್‌ || ೨೫ 
ಪ್ರಾಕಾರಾವೃತಮತ್ಯಂತಂ ದದರ್ಶ ಸ ಮಹಾಕಪಿಃ | 

ತ್ರಿವಿಷ್ಣಪನಿಭಂ ದಿವ್ಯಂ ದಿವ್ಯನಾದವಿನಾದಿತಮ್‌ || ೨೬ 
ವಾಜಿಹೇಷಿತಸಂಘುಷಂ ನಾದಿತಂ ಭೂಷಣೃಸಥಾ | 
ರಥ್ಫರ್ಯಾನೈರ್ವಿಮಾನೃೈಶ್ಚ ತಥಾ ಗಜಹಯ್ಸಃ ಶುಬ್ಬೆಃ || ೨೭ 


ಸುಂದರರೂ ತೇಜಸ್ವಿಗಳೂ ಆಗಿದ್ದರು. ಇನ್ನು ಕೆಲವು ನಗರವಾಸಿಗಳು 
ಹೂಮಾಲೆಯನ್ನು ಧರಿಸಿ, ಸುಗಂಧವನ್ನು ತೊಡೆದುಕೊಂಡು, 
ಆಭರಣಭೂಷಿತರಾಗಿ ವಿಹರಿಸುತಿದ್ದರು (೧೮-೨೨). ಆಂಜನೇಯನು 
ಅವರೆಲ್ಲರನ್ನೂ ನೋಡುತ್ತ ರಾವಣನ ಅಂತಃಪುರವಿರುವ ಮಹಾಸ್‌ೌಧದ ಬಳಿಗೆ 
ಬಂದು ಸುತಲೂ ಕಾವಲಿದ್ದ ಘೋರಾಯುಧಧಾರಿಗಳಾದ ಲಕ್ಷಾಂತರ ಸ್ಫನಿಕರನ್ನು 
ಕಂಡನು. ಆ ಸೌಧಕ್ಕೆ ಸುವರ್ಣಮಯವಾದ ದೊಡ್ಡ ಬಾಗಿಲಿದ್ದಿತು. ಸುತಲೂ 
ಬಿಳಿದಾವರೆಗಳು ಬೆಳೆದಿರುವ ಒಂದು ದೊಡ್ಡ ಪರಿಖೆ ಇತ್ತು (೨೩-೨೫). 
ಪರಿಖೆಯ ಆಚೆ ವಿಶಾಲವಾದ ಪಾಗಾರ. ಆ ಭವನವು ಸ್ವರ್ಗಲೋಕಕ್ಕೆ ಸದೃಶವಾಗಿ, 


ಸರ್ಗಃ ೪] ಲಂಕಾಪುರೀಪ್ರವೇಶಃ ೫೫ 


ವಾರಣ್ಣೆಶ್ಲ ಚತುರ್ದಂತ್ಛೆಃ ಶ್ವೇತಾಭ್ರನಿಚಯೋಪಮೈೆಃ 
ಭೂಷಿತಂ ರುಚಿರದ್ದಾರಂ ಮತ್ತೈಶ್ಚ ಮೃಗಪಕಿಭಿಃ ॥ ೨೮ 
ರಕ್ಷಿತಂ ಸುಮಹಾವೀರ್ಯೆರ್ಯಾತುಧಾನ್ಛೈಃ ಸಹಸ್ರಶಃ । 
ರಾಕ್ಟಸಾಧಿಪತೇರ್ಗುಪಮಾವಿವೇಶ ಗೃಹಂ ಕಪಿಃ | ೧೦೯ 


ಸಹೇಮಜಾಂಬೂನದಚಕ್ರವಾಲಂ 
ಮಹಾರ್ಹಮುಕಾಮಣಿಭೂಷಿತಾಂತಮ್‌ । 
ಪರಾರ್ಧ್ಯಕಾಲಾಗರುಚಂದನಾಕಂ 
ಸ ರಾವಣಾಂತಃಪುರಮಾವಿವೇಶ ॥ ೩೦ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುರ್ಥಃ ಸರ್ಗಃ 


ದಿವ್ಯ ಮನೋಹರ ಧ್ವನಿಗಳಿಂದ ತುಂಬಿತು, ಒಂದು ಕಡೆ ಕುದುರೆಗಳ 
ಹೇಷಾರವವೂ ಇನ್ನೊಂದು ಕಡೆ ಸ್ತೀಯರ ಆಭರಣದಧ್ದನಿಯೂ ಕೇಳಿಸುತಿತ್ತು ಎಲ್ಲಿ 
ನೋಡಿದರೂ ರಥಗಳೂ ಪಲ್ಲಕ್ಲಿಗಳೂ ವಿಮಾನಗಳೂ ಆನೆ ಕುದುರೆಗಳೂ 
ತುಂಬಿದ್ದವು (೨೬-೨೭). ಮಹಾದ್ದಾರದ ಬಳಿ ನಾಲ್ಕು ಕೋರೆಯಹಲ್ಲುಗಳಿರುವ 
ಬಿಳಿಯಾನೆಗಳೂ ಸುಂದರವಾದ ಮೃಗಪಕ್ತಿಗಳೂ ಇದ್ದವು. ರಾಕಸರಾಜನ ಆ 
ಭವನವನ್ನು ಬಲಾಢ್ಯರಾದ ಬಹುಮಂದಿ ರಾಕ್ಸಸರು ಕಾಯುತಿದ್ದರು (೨೮-೨೯). 
ಸುವರ್ಣಪ್ರಾಕಾರದಿಂದ ಆವೃತವಾಗಿಯೂ, ಮುತಿನ ಮಣಿಗಳಿಂದ 
ಭೂಷಿತವಾಗಿಯೂ, ಅಗರುಚಂದನಗಳ ಸುಗಂಧದಿಂದ ತುಂಬಿಹೋಗಿಯೂ 
ಇದ್ದಆ ಭವನದ ಪ್ರಾಕಾರದೊಳಕ್ಕೆ ಹನುಮಂತನು ಪ್ರವೇಶಿಸಿದನು (೩೦). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿನಾಲ್ಕನೆಯ ಸರ್ಗ 


ಲ ನವಿ ವಿ ಇವಿ 
ರನನ ಸನ 


ಭವನವಿಚಯಃ 


ತತಃ ಸ ಮಧ್ಯಂ ಗತಮಂಶುಮಂತಂ 
ಜ್ಯೋತ್ಸ್ನಾವಿತಾನಂ ಮಹದುದ್ಧಮಂತಮ್‌ | 
ದದರ್ಶ ಧೀಮಾನ್‌ ದಿವಿ ಭಾನುಮಂತಂ 
ಗೋಷ್ಠೇ ವೃಷಂ ಮತಮಿವ ಭ್ರಮಂತಮ್‌ ॥ ೧ 
ಲೋಕಸ್ಯ ಪಾಪಾನಿ ವಿನಾಶಯಂತಂ 
ಮಹೋದಧಿಂ ಚಾಪಿ ಸಮೇಧಯಂತಮ್‌ । 
ಭೂತಾನಿ ಸರ್ವಾಣಿ ವಿರಾಜಯಂತಂ 
ದದರ್ಶ ಶೀತಾಂಶುಮಥಾಭಿಯಾಂತಮ್‌ ॥ ೨ 


ಯಾ ಭಾತಿ ಲಕ್ಷ್ಮೀ ೇರ್ಭುವಿ ಮಂದರಸ್ಥಾ 
ತಥಾ ಪ್ರದೋಷೇಷು ಚ ಸಾಗರಸ್ನಾ । 
ತಥ್ಭವ ತೋಯೇಷು ಚ ಪುಷ್ಕರಸ್ಡಾ 
ರರಾಜ ಸಾ ಚಾರುನಿಶಾಕರಸ್ಥಾ || ೩ 


ನರ್ಗ ೫ 
ಚಂದ್ರೋದಯ ವರ್ಣನೆ; ಸೀತೆಯನ್ನು ಕಾಣದುದಕ್ಕಾಗಿ 
ಹನುಮಂತನ ಶೋಕ 


ಹನುಮಂತನು ರಾವಣನ ಅರಮನೆಗೆ ಬರುತಿರುವಾಗ ಸುಮಾರು 
ಮಧ್ಯರಾತ್ರಿಯಾಯಿತು. ಅಷರಲ್ಲಿ ಚಂದ್ರನು ಬೆಳದಿಂಗಳನ್ನು ಚಲ್ಲುತ್ತ ಗಗನತಲ 
ವನ್ನೇರಿದನು. ನಕ್ತತ್ರಗಳ ಮಧ್ಯದಲ್ಲಿ ವಿರಾಜಿಸುತಿದ್ದ ಅವನು ಹಸುಗಳ 
ಮಂದೆಯಲ್ಲಿಸಂಚರಿಸುವ ಗೂಳಿಯಂತೆ ಕಾಣುತಿದ್ದನು (೧). ಜನರ ತಾಪವನ್ನು 
ಪರಿಹರಿಸುತ್ತ, ಸಮುದ್ರವನ್ನು ಉಕ್ಸೇರಿಸುತ್ತ, ಸಮಸ್ತ ವಸುಗಳನ್ನೂ ಬೆಳಗಿಸುತ್ತ 
ಬರುತ್ತಿದ್ದ ಆ ಶೀತಕಿರಣನನ್ನು ಹನುಮಂತನು ಕಂಡನು (೨). ಭೂಲೋಕದಲ್ಲಿ 
ಮಂದರ ಪರ್ವತಕ್ಕೂ ಪ್ರದೋಷಕಾಲದಲ್ಲಿ ಸಮುದ್ರಕ್ಕೂ, ಹಗಲು 
ನೀರಿನಲ್ಲಿರುವ ಕಮಲಕ್ಕೂ ಯಾವ ಸೌಂದರ್ಯವಿರುತದೆಯೋ ಅದೆಲ್ಲವೂ ಆಗ 


ಸರ್ಗಃ ೫ ] ಭವನವಿಚಯಃ ೫೭ 


ಹಂಸೋ ಯಥಾ ರಾಜತಪಂಜರಸ್ಪಃ 
ಸಿಂಹೋ ಯಥಾ ಮಂದರಕಂದರಸ; ಟ 
ವೀರೋ ಯಥಾ ಗರ್ವಿತಕುಂಜರಸ್ವ- 
ಶಂದ್ರೋಪತಪಿ ಬಭ್ರಾಜ ತಥಾಂಬರಸ್ತಃ ॥ ೪ 
ಚ ರ 
ಸಿತಃ ಕಕುದಾನಿವ ತೀಕ ಶಂಗೋ 
ಐ ಆ «xD ಲ 
ಮಹಾಚಲಃ ಶ್ವೇತ ಇವೋಚ್ಛಶಂಗಃ | 
ಹಸೀವ ಜಾಂಬೂನದಬದ್ಧಶಂಗೋ 


ರರಾಜ ಚಂದ್ರಃ ಪರಿಪೂರ್ಣಶ್ನಂಗಃ || ೫ 
ವಿನಷ್ಠಶೀತಾಂಬುತುಷಾರಪಂಕೋ 

ಮಹಾಗ್ರಹಗ್ರಾಹವಿನಷ್ಟಪಂಕಃ | 
ಪ್ರಕಾಶಲಕ್ಟ್ಚ್ಮ್ಯಾಶ್ರಯನಿರ್ಮಲಾಂಕೋ 

ರರಾಜ ಚಂದ್ರೋ ಭಗವಾನ್‌ ಶಶಾಂಕ: ॥ ೬ 


ಶಿಲಾತಲಂ ಪ್ರಾಪ್ಯ ಯಥಾ ಮೃಗೇಂದ್ರೋ 
ಮಹಾರಣಂ ಪ್ರಾಪ್ಯ ಯಥಾ ಗಜೇಂದ್ರ: | 


ಚಂದ್ರಮಂಡಲದಲ್ಲಿ ತುಂಬಿತು, (ಮಂದರ ಶಿಖರದಂತೆ ಚಂದ್ರನು 
ಎತರದಲ್ಲಿದ್ದನು. ಸಮುದ್ರದ ಅಲೆಯು ದಡದ ಕಡೆಗೆ ನುಗ್ಗುವಂತೆ ಆಕಾಶದಲ್ಲಿ 
ನುಗ್ಗಿ ಬರುತ್ತಿದ್ದವು. ಕಮಲದಂತೆ ಪ್ರಸನ್ನನಾಗಿದ್ದನು) (೩). ಆಕಾಶಮಧ್ಯದಲ್ಲಿದ್ದ 
ಚಂದ್ರನು ಬೆಳ್ಳಿಯ ಪಂಜರದಲ್ಲಿರುವ ಹಂಸದಂತೆ, ಮಂದರಗುಹೆಯಲ್ಲಿರುವ 
ಸಿಂಹದಂತೆ, ಮದ್ದಾನೆಯನ್ನೇರಿದ ಯೋಧನಂತೆ ರಂಜಿಸುತ್ತಿದ್ದವು (೪). 
ಚಂದ್ರಮಂಡಲದಲ್ಲಿ ಕೊಂಬಿನಂತಹ ಚಿಹ್ನೆಯೊಂದು ಕಾಣಿಸುತಿದ್ದಿತು. ಆದ್ದರಿಂದ 
ಚಂದ್ರನು ಕೊಂಬಿರುವ ಬಿಳಿಯ ಎತಿನಂತೆಯೂ, ಶಿಖರವನ್ನು ಚಾಚೆ ನಿಂತಿರುವ 
ಹಿಮಾಚಲದಂತೆಯೂ, ಸುವರ್ಣಾಲಂಕೃತವಾದ ಕೋರೆಯಹಲ್ಲಿರುವ ಆನೆ 
ಯಂತೆಯೂ ವಿರಾಜಿಸುತಿದನು (೫). ಮಂಜು ಇಲ್ಲದೆ ಆಕಾಶವು ಸ್ವಚ್ಚವಾಗಿತ್ತು 
ತನ್ನಲ್ಲಿ ಸಂಕ್ರಾಂತವಾದ ಸೂರ್ಯಕಿರಣದಿಂದ ಕತಲನ್ನು ಅಡಗಿಸಿ, ಚಂದ್ರನು 
ನಿರ್ಮಲವಾಗಿ ಪ್ರಕಾಶಿಸುತಿದ್ದನು (೬). ಪರ್ವತದ ಬಂಡೆಯನ್ನು ಹತಿನಿಂತ 


೫೮ ಸುಂದರಕಾಂಡಃ [ಸರ್ಗಃ ೫ 


ರಾಜ್ಯಂ ಸಮಾಸಾದ್ಯ ಯಥಾ ನರೇಂದ್ರ- 


ಸಥಾ ಪ್ರಕಾಶೋ ವಿರರಾಜ ಚಂದ್ರಃ ॥ ೭ 
ಪ್ರಕಾಶಚಂದ್ರೋದಯನಷದೋಷಃ 

ಪ್ರವೃದ್ಧರಕ್ಶಪಿಶಿತಾಶದೋಷಃ | 
ರಾಮಾಭಿರಾಮೇರಿತಚಿತದೋಷಃ 

ಸರ್ಗಪ್ರಕಾಶೋ ಭಗವಾನ್‌ ಪ್ರದೋಷಃ ॥ ೮ 


ಕಾ ೦ ಜ್‌ ೦ ಇ © 
ತಂತ್ರೀಸ್ಸನಾಃ ಕರ್ಣಸುಖಾಃ ಪ್ರವತಾಃ 
ಸಹಂತಿ ನಾರ್ಯಃ ಶತಿಭಿಃ ಸುವತಾಃ 
ನಕಂಚರಾಶಾಪಿ ತಥಾ ಪ್ರವತಾ 
ಚ ೨) ಲ ೨ 


ಹರ್ತುಮತ್ಯದ್ದುತರ್‌ದ್ರವೃತಾಃ || ೯ 
ಮತಪ್ರಮತಾನಿ ಸಮಾಕುಲಾನಿ 
ರಥಾಶಭದ್ರಾಸನಸಂಕುಲಾನಿ | 
ವೀರಶ್ರಿಯಾ ಚಾಪಿ ಸಮಾಕುಲಾನಿ 
ದದರ್ಶ ಧೀಮಾನ್‌ ಸ ಕಪಿ: ಕುಲಾನಿ ॥ ೧೦ 


ಸಿಂಹದಂತೆಯೂ, ರಣಭೂಮಿಗೆ ನುಗ್ಗಿದ ಗಜರಾಜನಂತೆಯೂ, ತನ್ನ ರಾಜ್ಯದಲ್ಲಿ 
ಸಂಚರಿಸುವ ಮಹಾರಾಜನಂತೆಯೂ ಚಂದ್ರನು ಶೋಭಿಸುತಿದ್ದನು (೭). 
ಎಲ್ಲೆಲ್ಲಿಯೂ ಬೆಳದಿಂಗಳು; ರಾಕ್ಟಸರು ವಿಹರಿಸುವ ಕಾಲ; ಪ್ರೇಮಿಗಳ 
ಪ್ರಣಯಕೋಪವು ಶಾಂತವಾಗುವ ಸಮಯ; ರಾತ್ರಿಯು ಎಲ್ಲರಿಗೂ 
ಸ್ವರ್ಗಸುಖವನ್ನು ತಂದುಕೊಟ್ಟಿತ್ತು (೮). ತಂತ್ರೀವಾದ್ಯಗಳ ಇಂಪಾದ ನಾದವು 
ಕೇಳಿಸುತಿದ್ದಿತು. ಸ್ತ್ರೀಯರು ತಮ್ಮ ಪತಿಗಳೊಡನೆ ಸುಖನಿದ್ರೆ ಮಾಡುತಿದ್ದರು. ಕೆಲವು 
ರಾಕ್ಷಸರು ಕ್ರೂರಕರ್ಮಗಳನ್ನು ಮಾಡುತ್ತಾ ವಿಹರಿಸುತಿದ್ದರು (೯). 
ಭೋಗವಿಲಾಸಗಳಿಂದ ಮದವೇರಿದ ಜನರಿಂದಲೂ, ರಥ, ಅಶ್ವ, ಸ್ನರ್ಣಪೀಠ 
ಮುಂತಾದ ಸಾಮಗ್ರಿಗಳಿಂದಲೂ ತುಂಬಿದ ಅನೇಕ ಭವನಗಳನ್ನು ಹನುಮಂತನು 
ನೋಡಿದನು (೧೦). ವಾಗ್ದಾದ ಮಾಡುತಿದ್ದ ರಾಕ್ಷಸರು ಕೆಲವರು; ಪುಷವಾದ 


ಸರ್ಗಃ ೫] ಭವನವಿಚಯಃ ೫೯ 


ಪರಸರಂ ಚಾಧಿಕಮಾಕ್ಟಿಪಂತಿ 

ಭುಜಾಂಶ್ಚ ಪೀನಾನದಧಿವಿಕ್ಟಿಪಂತಿ | 
ಮತ್ತಪ್ರಲಾಪಾನಧಿವಿಕ್ಕಿಪಂತಿ 

ಮತಾನಿ ಚಾನ್ಯೋನ್ಯಮಧಿಕಿಪಂತಿ || ೧೦ 


ರಕ್ಷಾಂಸಿ ವಕ್ಚಾಂಸಿ ಚಿ ಎಕ್ಸಿಹಂತಿ 
ಗಾತ್ರಾಣಿ ಕಾಂತಾಸು ಚ ವಿಕ್ಷಿಪಂತಿ | 
ರೂಪಾಣಿ ಚಿತ್ರಾಣಿ ಚ ವಿಕಿಪಂತಿ 
ದೃಢಾನಿ ಚಾಪಾನಿ ಚ ವಿಕಿಪಂತಿ |! ೧೨ 


ದದರ್ಶ ಕಾಂತಾಶ್ಲ ಸಮಾಲಪಂತ್ಯ- 
ಸಜಾಪರಾಸತ್ರ ಪುನಃ ಸೃಹಂತ್ಯಃ | 
ಸುರೂಪವಕ್ಷಾಫ್ಲ ತಥಾ ಹಸಂತ್ಯಃ 
ಕ್ರುದ್ಧಾಃ ಪರಾಶಾಪಿ ವಿನಿಃಶಸಂತ್ಯಃ ॥ ೧೩ 
ಎ ಚ ವ ರ 


ಮಹಾಗಜ್ಛೆಶ್ಚಾಪಿ ತಥಾ ನದದ್ದಿಃ 
ಸುಪೂಜಿತೃಶ್ಚಾಪಿ ತಥಾ ಸುಸದ್ದಿಃ | 
ರರಾಜ ವೀರೃಶ್ಚ ಎನಿಃಶಸದ್ದಿ- 
ರ್ಹದೋ ಭುಜಂಗೈರಿವ ನಿಃಶಸದ್ದಿಃ ॥ ೧೪ 


ತಮ್ಮ ಭುಜಗಳನ್ನು ಇನ್ನೊಬ್ಬರ ಭುಜದಮೇಲೆ ಇಡುತಿದ್ದವರು ಕೆಲವರು; ಹುಚ್ಚು 
ಹುಚ್ಚಾಗಿ ಕೂಗಾಡುತಿದ್ದವರು ಕೆಲವರು; ಬೈದಾಡುತಿದ್ದವರು ಕೆಲವರು (೧೧). 
ಕೆಲವರು ಎದೆಯನ್ನು ಚಾಚಿಕೊಂಡು ಕಾಂತೆಯರ ಮೈಮೇಲೆ ಕೈಯಿಡುತಿದ್ದರು. 
ಕೆಲವರು ವಿಚಿತ್ರ ವೇಷವನ್ನು ಧರಿಸಿ ಬಿಲ್ಲನ್ನು ಮಿಡಿಯುತಿದ್ದರು (೧೨). ಹಾಗೆಯೇ 
ಅನೇಕ ರಾಕ್ಟಸಸ್ತ್ರೀಯರು ಸರಸ ಸಲ್ಲಾಪದಲ್ಲಿ ತೊಡಗಿದ್ದರು. ಕೆಲವರು ನಿದ್ರೆ 
ಮಾಡುತಿದ್ದರು. ಕೆಲವರು ನಗುತಿದ್ದರು. ಇನ್ನೂ ಕೆಲವರು ಕೋಪಗೊಳ್ಳುತಲೂ 
ನಿಟುಸಿರು ಬಿಡುತಲೂ ಇದ್ದರು (೧೩). ಅಲ್ಲಲ್ಲಿ ದೊಡ್ಡ ಸಲಗಗಳು ಘಫೀಂಕಾರ 
ಮಾಡುತಿದ್ದವು. ಆ ನಗರದಲ್ಲಿ ಅನೇಕಮಂದಿ ಗೌರವಾನ್ವಿತ ಸಜ್ಜನರೂ ಇದ್ದರು. 


೬೦ ಸುಂದರಕಾಂಡಃ [ಸರ್ಗಃ ೫ 


ಬುದ್ಧಿಪ್ರಧಾನಾನ್‌ ರುಚಿರಾಭಧಾನಾನ್‌ 

ಸಂಶ್ರದಧಾನಾನ್‌ ಜಗತಃ ಪ್ರಧಾನಾನ್‌ । 
ನಾನಾವಿಧಾನಾನ್‌ ರುಚಿರಾಭಿಧಾನಾನ್‌ 

ದದರ್ಶ ತಸ್ಯಾಂ ಪುರಿ ಯಾತುಧಾನಾನ್‌ ॥ ೧೫ 


ನನಂದ ದೃಷ್ಟ್ವಾ ಚ ಸ ತಾನ್‌ ಸುರೂಪಾನ್‌ 

ನಾನಾಗುಣಾನಾತ್ಮಗುಣಾನುರೂಪಾನ್‌ 
ವಿದ್ಯೋತಮಾನಾನ್‌ ಸ ತದಾನುರೂಪಾನ್‌ 

ದದರ್ಶ ಕಾಂಶ್ಚಿಚ್ಛ ಪುನರ್ವಿರೂಪಾನ್‌ ॥ ೧೬ 
ತತೋ ವರಾರ್ಹಾಃ ಸುವಿಶುದಭಾವಾ- 

ಸೇಷಾಂ ಸ್ಪಿಯಸತ್ರ ಮಹಾನುಭಾವಾಃ | 
ಪ್ರಿಯೇಷು ಪಾನೇಷು ಚ ಸಕಭಾವಾ 

ದದರ್ಶ ತಾರಾ ಇವ ಸುಪ್ರಭಾವಾಃ ॥ ೧೭ 
ಶ್ರಿಯಾ ಜ್ವಲಂತೀಸ್ವಪಯೋಪಗೂಢಾ 

ನಿಶೀಥಕಾಲೇ ರಮಣೋಪಗೂಢಾಃ | 
ದದರ್ಶ ಕಾಶ್ಮಿತ್‌ ಪ್ರಮದೋಪಗೂಢಾ 

ಯಥಾ ವಿಹಂಗಾಃ ಕುಸುಮೋಹಗೂಢಾಃ ॥ ೧೮ 


ಯುದ್ದಮಾಡಲು ತಕ್ಕ ಪ್ರತೀವೀರರು ದೊರೆಯಲಿಲ್ಲವೆಂಬ ಚಿಂತೆಯಿಂದ ಅನೇಕ 
ರಾಕ್ಟಸ ವೀರರು ಸರ್ಪಗಳಂತೆ ಬುಸುಗುಟುತಿದ್ದರು (೧೪). ಕೆಲವು ರಾಕ್ಷಸರು 
ಬುದ್ದಿಶಾಲಿಗಳೂ ಒಳ್ಳೆಯ ಮಾತುಗಾರರೂ ಆಸಿಕರೂ ಸುಂದರವಾದ 
ಹೆಸರುಳ್ಳವರೂ ರೂಪಶಾಲಿಗಳೂ ರೂಪಕ್ಕೆ ಅನುಗುಣವಾದ ಶೀಲಸಂಪನ್ನರೂ 
ಆಗಿದ್ದರು. ಅವರನ್ನು ಕಂಡು ಹನುಮಂತನಿಗೆ ಸಂತೋಷವಾಯಿತು (೧೫-೧೬). 
ಮತ್ತು ತಮ್ಮ ಪ್ರಿಯರಲ್ಲಿ ಶುದ್ಧವಾದ ಪ್ರೇಮವನ್ನಿಟ್ಟು ಪ್ರಿಯರಲ್ಲಿಯೂ 
ಮದ್ಯಪಾನದಲ್ಲಿಯೂ ಆಸಕಿಯನ್ನು ತೋರಿಸುತ್ಶ ತಾರೆಗಳಂತೆ ಶೋಭಿಸುತ್ತಿರುವ 
ಶೀಲವತಿಯರಾದ ಅನೇಕ ಸುಂದರ ತರುಣಿಯರನ್ನು ಆಂಜನೇಯನು 
ನೋಡಿದನು (೧೭). ಕೆಲವು ಸುಂದರಿಯರು ತಮ್ಮ ಪ್ರಿಯರಿಂದ ಗಾಢಾಲಿಂಗಿತ 
ರಾಗಿ ನಾಚುತ್ತ ಹೂಗಳ ಮಧ್ಯದಲ್ಲಿ ಓಲಾಡುವ ಹೆಣ್ಣು ದುಂಬಿಗಳಂತೆ 


ಸರ್ಗಃ ೫ | ಭವನವಿಚಯಃ ೬೧ 


ಅನ್ಯಾಃ ಪುನರ್ಹರ್ಮ್ಯತಲೋಪವಿಷ್ಠಾ: 

ಸತ್ರ ಪ್ರಿಯಾಂಕೇಷು ಸುಖೋಪವಿಷಾಃ ಟ 
ಭರ್ತುಃ ಪ್ರಿಯಾ ಧರ್ಮಪರಾ ನಿವಿಷ್ಣಾ 

ದದರ್ಶ ಧೀಮಾನ್‌ ಮದನಾಭಿವಿಷ್ಠಾಃ ॥ ೧೯ 
ಅಪ್ರಾವೃತಾಃ ಕಾಂಚನರಾಜಿವರ್ಣಾಃ 

ಕಾಶಿತ್‌ ಪರಾರ್ಧ್ಯಾಸಪನೀಯವಣರ್ಣಾಃ | 
ಪುನಶ್ಚ ಕಾಶ್ಮಿಚ್ಛಶಲಕ್ಷ್ಮ' ವರ್ಣಾಃ 

ಕಾಂತಪ್ರಹೀಣಾ ರುಚಿರಾಂಗವರ್ಣಾಃ ॥ ೨೦ 
ತತಃ ಪ್ರಿಯಾನ್‌ ಪ್ರಾಪ್ಯ ಮನೋ ಭಿರಾಮಾನ್‌ 

ಸುಪ್ರೀತಿಯುಕಾ; ಪ್ರಸಮೀಕ್ಷ್ಯ ರಾಮಾಃ | 

'ಹೇಷು ಹೃಷ್ಣಾಃ ಪರಮಾಭಿರಾಮಾ 

ರಿಪ್ರವೀರಃ ಸ ದದರ್ಶ ರಾಮಾಃ ॥ ೨೧ 


ಹ _ 
ಚಂದ್ರಪ್ರಕಾಶಾಶ್ಯ ಹಿ i 


ತಹ ದಾನಾಮಿವ ಚಾರುಮಾಲಾಃ ॥ ೨೨ 


ಆನಂದಪರವಶರಾಗಿದ್ದರು (೧೮). ಇನ್ನೂ ಕೆಲವು ಪತಿವ್ರತೆಯರು ಉಪರಿಗೆಗಳಲ್ಲಿ 
ತಮ್ಮ ಗಂಡಂದಿರ ಬಳಿ ಕುಳಿತು ಆನಂದದಿಂದ ಮನ್ನಥಾವಿಷ್ನರಾಗಿದ್ದರು (೧೯). 
ಕೆಲವು ಸ್ಲೀಯರು ತಮ್ಮ ಉತರೀಯವನ್ನು ತೆಗೆದುಹಾಕಿದ್ದರು. ಸುವರ್ಣರೇಖೆ 
ಯಂತೆ ಅವರ ಮೈಬಣ್ಣ ಮಿಂಚುತಿತು, ಇನ್ನು ಕೆಲವರು ಪತಿವಿರಹದುಃಖದಿಂದ 
ಚಂದ್ರನಂತೆ ಬಿಳಚಿಕೊಂಡಿದ್ದರು (೨೦). ಮನೆಗಳಲ್ಲಿ ತಮ್ಮ ಪ್ರಿಯರಾದ 
ಗಂಡಂದಿರೊಡನೆ ಹರ್ಷದಿಂದಿದ್ದ ಅನೇಕ ಸುಂದರ ಯುವತಿಯರನ್ನು 
ಆಂಜನೇಯನು ಕಂಡನು (೨೧). ಹನುಮಂತನು ಚಂದ್ರನಂತೆ ವಿರಾಜಿಸುವ 
ಸ್ತೀಯರ ಮುಖಗಳನ್ನೂ ಬಾಗಿದ ಕಣ್ಣೆವೆಯುಳ್ಳ ನೇತ್ರಪಂಕಿಗಳನ್ನೂ ಮಿಂಚಿನಂತೆ 
ಹೊಳೆಯುವ ಅವರ ಭೂಷಣಗಳನ್ನೂ ಸೀತೆಯನ್ನು ಗುರುತಿಸುವುದಕ್ಕಾಗಿ 


೬೨ ಸುಂದರಕಾಂಡ [| ಸರ್ಗಃ ೫ 


ನ ತೇವ ಸೀತಾಂ ಪರಮಾಭಿಜಾತಾಂ 
ಪಥಿ ಸಿತೇ ರಾಜಕುಲೇ ಪ್ರಜಾತಾಮ್‌ । 
ಲತಾಂ ಪ್ರಫುಲ್ಫಾಮಿವ ಸಾಧು ಜಾತಾಂ 
ದದರ್ಶ ತನ್ನೀಂ ಮನಸಾಭಿಜಾತಾಮ್‌ ॥ ೨೩ 


ಸನಾತನೇ ವರ್ತ್ವನಿ ಸಂನಿವಿಷ್ಠಾಂ 

ರಾಮೇಕ್ಷಣಾಂ ತಾಂ ಮದನಾಭವಿಷಾಮ್‌ | 
ಭರ್ತುರ್ಮನಃ ಶ್ರೀಮದನುಪ್ರವಿಷ್ಟಾಮ್‌ 

ಸ್ತೀಭ್ಯೋ ವರಾಭ್ಯಶ್ಚ ಸದಾ ಎಶಿಷ್ಟಾಮ್‌ || ೨೪ 
ಉಷ್ಣಾರ್ದಿತಾಂ ಸಾನುಸ್ಪತಾಸ್ರಕಂಠೀಂ 

ಪುರಾ ವರಾರ್ಹೋತಮನಿಷ್ಯಕಂಠೀಮ್‌ | 
ಸುಜಾತಪಕ್ಷ್ಯಾಮಭುರಕಕಂಠೀಂ 

ವನೇ ಪ್ರನ್ನತಾಮಿವ ನೀಲಕಂಠೀಮ್‌ ॥ ೨೫ 


ಅವ್ಯಕರೇಖಾಮಿವ ಚಂದ್ರರೇಖಾಂ 
ಪಾಂಸು ಪ್ರದಿಗ್ದಾಮಿವ ಹೇಮರೇಖಾಮ್‌ | 


ಗಮನಿಸಿ ನೋಡುತಿದ್ದನು (೨೨). ಆದರೇನು? ಸತ್ತುಲಪ್ರಸೂತೆಯೂ, ಅರಳಿದ 
ಬಳ್ಳಿಯಂತೆ ಕೃಶಾಂಗಿಯೂ, ಅಯೋನಿಜೆಯೂ ಆದ ಸೀತಾದೇವಿಯು ಮಾತ್ರ 
ಅವನ ಕಣ್ಣಿಗೆ ಗೋಚರಿಸಲಿಲ್ಲ ಸೀತಾದೇವಿಯಾದರೋ ಪರಂಪರೆಯಿಂದ ಬಂದ 
ಪಾತಿವ್ರತ್ಯಧರ್ಮದಲ್ಲಿ ನಿರತಳು; ವಿರಹದುಃಖಿತೆಯಾಗಿ ರಾಮನನ್ನೇ ನೋಡಲು 
ಕಾದಿರುವವಳು; ಶ್ರೀರಾಮಚಂದ್ರನ ಮನಸಿನಲ್ಲಿಸದಾ ನೆಲಸಿರತಕ್ಕವಳು; ಉತಮ 
ಸ್ತ್ರೀಯರಲ್ಲಿ ಉತಮಳು (೨೩-೨೪). ಹಿಂದೆ ಶ್ರೀರಾಮನ ಸನ್ನಿಧಿಯಲ್ಲಿದ್ದಾಗ, 
ಶ್ರೇಷ್ಠವಾದ ಸುವರ್ಣ ಪದಕದಿಂದ ಅಲಂಕರಿಸಿಕೊಂಡ ತನ್ನ ಕಂಠದಮೇಲೆ, ಈಗ 
ಬಿಸಿಯಾದ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸುತ್ತ ಇರುವವಳು. ಅಂದವಾದ 
ಕಣ್ಣಿವೆಯಿಂದಲೂ ಇಂಪಾದ ಕಂಠದಿಂದಲೂ ಕೂಡಿದವಳು. ಹಿಂದೆ ಶ್ರೀರಾಮನ 
ಬಳಿ ಅರಣ್ಯದಲ್ಲಿಮಯೂರಿಯಂತೆ ವಿಹರಿಸಿದವಳು (೨೫). ಆಕೆಯು ಕ್ಷೀಣಿಸಿದ 
ಚಂದ್ರಕಲೆಯಂತೆಯೂ ಕೊಳೆಯಿಂದ ಮಲಿನವಾದ ಚಿನ್ನದ ಸಲಾಕೆಯಂತೆಯೂ 


ಸರ್ಗಃ ೫ ] ಭವನವಿಚಯಃ ೬೩ 


ಕತಪ್ರರೂಢಾಮಿವ ಬಾಣರೇಖಾಂ 
ವಾಯುಪ್ರಭಿನ್ನಾಮಿವ ಮೇಘರೇಖಾಮ್‌ ॥ ೨೬ 


ಸೀತಾಮಪಶ್ಶನ್‌ ಮನುಜೇಶರಸ್ಯ 
ರಾಮಸ್ಯ ಪತ್ನೀಂ ವದತಾಂ ವರಸ್ಕ್ಯ । 
ಬಭೂವ ದು:ಖಾಭಿಹತಶ್ಚಿರಸ್ಯ 
ಪವಂಗಮೋ ಮಂದ ಇವಾಚಿರಸ್ಯ || ಶ್ರಿ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚಮಃ ಸರ್ಗಃ 


AJA 


ಇರತಕ್ಕವಳು; ಗಾಯದೊಳಗೆ ಸಿಕ್ಕಿರುವ ಬಾಣದ ತುದಿಯಂತೆ, ರಾವಣನ 
ಮನೋಯಾತನೆಗೆ ಕಾರಣಳು. ಬಿರುಗಾಳಿಯು ತಳ್ಳಿಕೊಂಡು ಬಂದ ಮೇಘದಂತೆ 
ಅಸಹಾಯಳು (೨೬). ಇಂತಹ ಸೀತಾದೇವಿಯು ಮಾತ್ರ ಆಂಜನೇಯನಿಗೆ 
ಗೋಚರಿಸಲಿಲ್ಲ ಹೀಗೆ ಎಲ್ಲಿ ಹುಡುಕಿದರೂ ಶ್ರೀರಾಮನ ಧರ್ಮಪತ್ನಿಯು 
ಕಾಣದುದರಿಂದ ಅವನು ಚಿಂತಾಮಗನಾಗಿ ಸಲ್ಲ ಕಾಲ ಏನೂ ತೋರದೆ 
ಮೂಢನಂತಾದನು (೨೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿಐದನೆಯ ಸರ್ಗ 


AAA 


ಸ ನಿಕಾಮಂ ವಿಮಾನೇಷು ವಿಷಣಃ ಕಾಮರೂಪದ್ಧತ್‌ 


ು 
ವಿಚಚಾರ ಪುನರ್ಲಂಕಾಂ ಲಾಘವೇನ ಸಮನಿತಃ ॥ ೧ 
ಆಸಸಾದಾಥ ಲಕ್ಷ್ಮೀವಾನ್‌ ರಾಕ್ಷಸೇಂದ್ರನಿವೇಶನಮ್‌ । 
ಪ್ರಾಕಾರೇಣಾರ್ಕವರ್ಣೇನ ಭಾಸರೇಣಾಭಿಸಂವೃತಮ್‌ ॥ ೨ 


ರಕ್ತಿತಂ ರಾಕ್ಸಸ್ಪೈರ್ಭೀಮೃಃ ಸಿಂಹೃರಿವ ಮಹದ್ದನಮ್‌ | 
ಸಮೀಕ್ಷಮಾಣೋ ಭವನಂ ಚಕಾಶೇ ಕಪಿಕುಂಜರಃ ॥ ೩ 
ರೂಪಕೋಷಹಿತೆಶಿತೆ ಸೋರಣೆರ್ಹೇಮಭೂಷಿತೇ | 
ಶಿ ಲಿ ಜಲ ೨ ಲ ಲ 
ವಿಚಿತ್ರಾಭಿಶ್ಲ ಕಕ್ಟ್ಯಾಭಿರ್ದಾರೈಶ್ವ ರುಚಿರೃರ್ವತಮ್‌ ॥ ೪ 
ಚ ಎರಿ ಲಚ ಲಲ 


ಗಜಾಸ್ಥಿತೈರ್ಮಹಾಮಾತ್ರೈಃ ಶೂರೈಶ್ಚ ವಿಗತಶ್ರಮೃಃ 
ಉಪಸ್ಥಿತಮಸಂಹಾರ್ಯೆರ್ಹಯೃಃ ಸ್ಕಂದನಯಾಯಿಭಿಃ ॥ ೫ 


ಸರ್ಗ ೬ 
ಅರಮನೆಯ ಸಮೀಪದಲ್ಲಿದ್ದ ಭವನಗಳಲ್ಲಿ ಸೀತೆಯನ್ನು ಹುಡುಕುವುದು. 


ಹನುಮಂತನು ಆಕೆಯನ್ನು ಕಾಣದುದರಿಂದ ವಿಷಣ್ಣನಾದನು. ಮತ್ತೆ 
ಉತ್ಸಾಹ ತಂದುಕೊಂಡು ಅತಿವೇಗದಿಂದ ಲಂಕೆಯ ಉಳಿದ ಭಾಗವನ್ನೆಲ್ಲಾ 
ಹುಡುಕುತಾ ಹೊರಟನು (೧). ಕಡೆಗೆ ಸೂರ್ಯನಂತೆ ರುಗರುಗಿಸುವ 
ಪ್ರಾಕಾರದಿಂದ ಪರಿವೃತವಾದ ರಾಕ್ಷಸರಾಜನ ಅರಮನೆಯ ಬಳಿಗೆ ಬಂದನು (೨). 
ಆ ವಾನರಶ್ರೇಷ್ಠನು, ಸಿಂಹಗಳಿಂದ ರಕಿತವಾದ ಅರಣ್ಯದಂತೆ, ಘೋರರಾಕ್ಸಸ 
ರಿಂದ ರಕಿಸಲಡುತಿದ್ದ ಅರಮನೆಯನ್ನು ಕಂಡನು. ಚಿನ್ನ ಬೆಳ್ಳಿಗಳಿಂದಲೇ ನಿರ್ಮಿತ 
ವಾಗಿ ಚಿತ್ರರಂಜಿತವಾದ ಬಾಗಿಲುಗಳಿಂದಲೂ ಚಿತ್ರಾಕೃತಿಯ ಕೋಣೆಗಳಿಂದಲೂ 
ಅದು ಶೋಭಿಸುತಿತು (೩-೪). ಆನೆ, ಕುದುರೆ, ರಥಗಳಲ್ಲಿಕುಳಿತ ಪ್ರಮುಖರಾದ 


ಅಧಿಕಾರಿಗಳು ಸುತಲೂ ಕಾವಲಾಗಿ ಸಂಚರಿಸುತಿದ್ದರು. ದಂತ, ಚಿನ್ನ , ಬೆಳ್ಳಿ 
ತ 


ಸರ್ಗಃ ೬ |] ರಾವಣಗೃಹಾವೇಕ್ಷಣಮ್‌ ೬೫ 


೨ ಸ ವಾ್‌ ಪ್‌ ೦ 
ಸಿಂಹವ್ಯಾಪುತನುತ್ರಾಣೈರ್ದಾಂತಕಾಂಚನರಾಜತ್ಛೆಃ | 


ಘೋಷವದ್ದಿರ್ವಿಚಿತ್ರೆಶ್ಚ ಸದಾ ವಿಚರಿತಂ ರಥಃ || ಶ್ರಿ 
ಬಹುರತ್ನಸಮಾಕೀರ್ಣಂ ಪರಾರ್ಧ್ಯಾಸನಭಾಜನಮ್‌ 
ಮಹಾರಥಸಮಾವಾಸಂ ಮಹಾರಥಮಹಾಸನಮ್‌ ॥ ೭ 
ದಶ್ರೈಶ್ನ ಪರಮೋದಾ 'ಸೃಸೃಶ್ಣ ಮೃಗಪಕ್ತಿಭಿಃ | 
ವಿವಿಧೃರ್ಬಹುಸಾಹಸ್ಸೃಃ ಪರಿಪೂರ್ಣಂ ಸಮಂತತಃ ॥ ೮ 
ವಿನೀತೆರಂತಪಾಲೆಶ ರಕೋಭಿಶ ಸುರಕಿತಮ್‌ | 
ಲ ಲಚ ಎ” ಚ ಲ 

ಮುಖ್ಯಾಭಿಶ್ತ ವರಸ್ಪೀಭಃ ಪರಿಪೂರ್ಣಂ ಸಮಂತತಃ ॥ ೯ 
ಮುದಿತಪ್ರಮದಾರತ್ತಂ ರಾಕ್ಟಸೇಂದ್ರನಿವೇಶನಮ್‌ 
ವರಾಭರಣಸಂಹ್ರಾದೃಃ ಸಮುದ್ರಸ್ತನನಿಃಸನಮ್‌ || ೧೦ 
ತದ್ರಾಜಗುಣಸಂಪನಂ ಮುಖ್ಧೆ ಶ ವರಚಂದನೆಃ । 

ಬ್ರ ಶಿಲೆಚ ಲೆ 
ಮಹಾಬನ್ನಃ ಸಮಾಕೀರ್ಣಂ ಸಿಂಹೃರಿವ ಮಹದ್ದನಮ್‌ || ೧೧ 
ಭೇರೀಮೃದಂಗಾಭಿರುತಂ ಶಂಖಘೋಷವಿನಾದಿತಮ್‌ । 
ನಿತ್ಯಾರ್ಚಿತಂ ಪರ್ವಹುತಂ ಪೂಜಿತಂ ರಾಕ್ಸಸ್ಸುಃ ಸದಾ ॥। ೧೨ 
ಸಮುದ್ರಮಿವ ಗಂಭೀರಂ ಸಮುದ್ರಮಿವ ನೀಃಸನಮ್‌ |। 
ಮಹಾತ್ಮನೋ ಮಹದ್ವೇಶ್ಚ್ವ ಮಹಾರತ್ಪಪರಿಚ್ಚದಮ್‌ ॥ ೧೩ 


ಗಳಿಂದ ನಿರ್ಮಿಸಿ, ಸಿಂಹ ವ್ಯಪ್ರಗಳ ಚರ್ಮವನ್ನು ಹೊದಿಸಿದ ರಥಗಳು ಸದಾ 
ತಿರುಗುತಿದ್ದವು. ಎಲ್ಲಿ ನೋಡಿದರೂ ರತ್ತಖಚಿತವಾದ ರಾಜಪೀಠಗಳಿದ್ದು ಮಹಾ 
ರಥರಿಗೆ ವಾಸಸ್ಥಾನವಾಗಿತ್ತು (೫-೭). ಮನೋಹರವಾದ ಸಾವಿರಾರು ಮೃಗಪಕ್ಷಿ 
ಗಳು ಎಲ್ಲೆಲ್ಲಿಯೂ ತುಂಬಿದ್ದವು. ಸುಶಿಕ್ಟಿತರಾದ ಕಾವಲುಗಾರರು ಹೊರಗಡೆ 
ಕಾವಲಾಗಿರಲು, ಒಳಗೆ ಉತಮ ಸ್ತ್ರೀಯರು ನೆರೆದಿದ್ದರು. ಆ ಸ್ತೀಯರ ಆಭರಣ 
ಧ್ವನಿಯು ಸಮುದ್ರಘೋಷದಂತೆ ಕೇಳಿಬರುತಿತ್ತು (೮-೧೦). ಅಲ್ಲಿ ರಾಜಚಿಷ್ನೆ 
ಗಳಾದ ಛತ್ರಚಾಮರಾದಿಗಳು ತುಂಬಿದ್ದು ಶ್ರೇಷ್ಠವಾದ ಸುಗಂಧದ್ರವ್ಯಗಳು 
ಘಮಘಮಿಸುತಿದ್ದವು. ಭೇರಿ, ಶಂಖ ಮೊದಲಾದವು ಮೊಳಗುತಿದ್ದವು. 
ನಿತ್ಯಪೂಜೆಯಿಂದಲೂ ಹೋಮಾಗಿಯಿಂದಲೂ ಅರಮನೆಯ ಉಜ್ಜಲವಾಗಿತು 


ಸುಂ. 3 


೬೬ ಸುಂದರಕಾಂಡಃ [ಸರ್ಗಃ ೬ 


ಮಹಾರತಸಮಾಕೀರ್ಣಂ ದದರ್ಶ ನಿ ಮಹಾಕವಿ: | 


ವಿರಾಜಮಾನಂ ವಪುಷಾ ಗಜಾಶರಥಸಂಕುಲಮ್‌ || ೧೪ 
ಲಂಕಾಭರಣಮಿತ್ವೇವ ಸೋತಠಮನ್ಯತ ಮಹಾಕಪಿಃ । 
ಚಚಾರ ಹನುಮಾಂಸತ್ರ ರಾವಣಸ್ಯ ಸಮೀಪತಃ ॥! ೧೫ 
ಗೃಹಾದ್ಮಹಂ ರಾಕ್ಷಸಾನಾಮುದ್ಯಾನಾನಿ ಚ ವಾನರಃ | 
ವೀಕಮಾಣೋ ಹೈಸಂತ್ರಸ; ಪ್ರಾಸಾದಾಂಶ್ಲ ಚಚಾರ ಸಃ ॥ ೧೬ 


ಅವಪ್ಪತ್ತ heed ಪ್ರಹಸಸ್ಯ EE 
ತತೋನ್ಯತ್‌ ಫ ಪುಷ್ಪವೇ ವೇಶ್ಚ ಮಹಾಪಾರ್ಶಸ್ಥ ವೀರ್ಯವಾನ್‌ ॥ ೧೭ 
ಅಥ ಮೇಘಪ್ರತೀಕಾಶಂ ಕುಂಭಕರ್ಣನಿವೇಶನಮ್‌ । 


ವಿಭೀಷಣಸ್ಯ ಚ ತಥಾ ಪುಷ್ಪವೇ ಸ ಮಹಾಕಪಿಃ ॥ ೧೮ 
MUNG. ಚಿ ಗೃಹಂ ವಿರೂಪಾಕ್ಸಸ್ಯ ಚೈವ ಹಿ ಸ 

ಎದ್ಯುಜ್ಜಿಹ] ಭವನಂ ವಿದ್ಯುನ್ಯಾಲೇಸಥ್ಸವ ಹ || ೧೯ 
Wi ಷ್ಟಸ್ಯ ಚ ತಥಾ ಪುಷ್ಪವೇ ಸ ಸ ಮನಸಃ 

ಶುಕಸ್ಕ ಚ ಮಹಾವೇಗಃ ಸಾರಣಸ್ಕ ಚ ಧೀಮತಃ ॥ ಬ ಈ 
ತಥಾ ಚೇಂದ್ರಜಿತೋ ವೇಶ್ಚ ಜಗಾಮ ಹರಿಯೂಥಪಃ । 
ಜಚಂಬುಹಾಲ ೪ ಸುಮಾಲೇಶ್ಲ ಜಗಾಮ ಭವನಂ ತತಃ ॥ ೨೧ 


(೧೧-೧೨). ಮಹಾತ್ಮನಾದ ರಾವಣನ ಆ ವಿಶಾಲಭವನವು ಸಮುದ್ರದಂತೆ 
ಗಂಭೀರವೂ ನಿತ್ಯಘೋಷಯುಕವೂ ಮಹಾರತ್ನಾಲಂಕಾರ ಭೂಷಿತವೂ ಆಗಿದ್ದಿತು. 
ಆಂಜನೇಯನು ಅದನ್ನು ನೋಡಿ "ಇದು ಲಂಕಾನಗರಕ್ಕೇ ಭೂಷಣಪ್ರಾಯ 
ವಾದುದು' ಎಂದು ಭಾವಿಸಿ, ಅದರ ಸಮೀಪದಲ್ಲಿರುವ ಇತರ ಭವನಗಳಲ್ಲಿ 
ಮೊದಲು ಸೀತೆಯನ್ನು ಹುಡುಕಲಾರಂಭಿಸಿದನು (೧೩-೧೫). ರಾಕ್ಷಸರ 
ಗೃಹಗಳನ್ನು ಒಂದೊಂದಾಗಿ ನುಗ್ಗಿ ಉದ್ಯಾನವನಗಳಲ್ಲಿಯೂ ಮಹೆಡಿಗಳಲ್ಲಿಯೂ 
ನಿರ್ಭಯನಾಗಿ ತಿರುಗುತಿದ್ದನು. ಮಹಾವೇಗದಿಂದ ಪ್ರಹಸನ ಮನೆಗೆ ನುಗ್ಗಿ 
ಮಹಾಪಾರ್ಶ್ವನ ಮನೆಯನ್ನು ಪ್ರವೇಶಿಸಿ, ಕುಂಭಕರ್ಣನ ಮನೆಗೆ ಬಂದನು. 
ಆಮೇಲೆ ವಿಭೀಷಣನ ಗೃಹಕ್ಕೆ ಪ್ರವೇಶಿಸಿ ಮಹೋದರನ ಗೃಹವನ್ನು ನುಗ್ಗಿ 


ಸರ್ಗಃ ೬ |] ರಾವಣಗೃಹಾವೇಕ್ಷಣಮ್‌ ೬೭ 


ರಶಿಕೀತೋಶ ಭವನಂ ಸೂರ್ಯಶತೋಸಡೆವ ಚ । 
ಆ ಚ ಖಲ 


ವಜ್ರಕಾಯಸ್ಕ ಚ ತಥಾ ಪುಪ್ಪುವೇ ಸ ಮಹಾಕಪಿಃ ॥ ೨೨ 
ಧೂಮ್ರಾಕೃಸ್ಯ ಚ ಸಂಪಾತೇರ್ಭವನಂ ಮಾರುತಾತ್ಮಜಃ | 
ವಿದ್ಯುದ್ರೂಷಸ್ಯ ಭೀಮಸ್ಯ ಘನಸ್ಯ ವಿಘನಸ್ಯ ಚ ॥ ೨೩ 
ಶುಕನಾಸಸ್ಯ ವಕ್ರಸ್ಥ ಶಠಸ್ಯ ವಿಕಟಸ್ಕ ಚ | 
= ವ್‌ ಮ ನ್‌ ಖಂ 
ಹ್ರಸಿಕರ್ಣಸ್ಯ ದಂಷ್ರಸ್ಯ ರೋಮಶಸ್ಯ ಚ ರಕ್ಕಸಃ || ಎ೨೪ 
ಯುದೋನ್ನತಸ್ನ ಮತಸ್ನ ಧಜಗ್ರೀವಸ್ಥ ರಕಸಃ | 
ಎ ಕಮಲಿ ಜಿ "ವ ರ CA 

ವಿದುಜೆಹೇಂದ ಜಿಹಾನಾಂ ತಥಾ ಹನಿಮುಖಸ, ಚಿ ॥ ೨೫ 

ರಜದ ಲ ವ ‘ ಂ ರಿ 
ಕರಾಲಸ್ಯ ಪಿಶಾಚಸ್ಕ ಶೋಣಿತಾಕ್ಸಸ್ಯ ಚೈವ ಹಿ | 
ಕ್ರಮಮಾಣಃ ಕ್ರಮೇಣ್ಫವ ಹನುಮಾನ್‌ ಮಾರುತಾತ್ಸಜಃ ॥ ೨೬ 
ತೇಷು ತೇಷು ಮಹಾರ್ಹೇಷು ಭವನೇಷು ಮಹಾಯಶಾಃ | 
ತೇಷಾಮೃ್ಯಃ ುಮತಾಮೃದ್ದಿಂ ದದರ್ಶ ಸ ಮಹಾಕವಿ: ॥ ೨೭ 
ಸರ್ವೇಷಾಂ ಸಮತಿಕ್ರಮ್ಮ ಭವನಾನಿ ಸಮಂತತಃ | 
ಆಸಸಾದಾಥ ಲಕ್ಷ್ಮೀವಾನ್‌ ರಾಕ್ಷಸೇಂದ್ರನಿವೇಶನಮ್‌ ॥ ೨೮ 
ರಾವಣಸ್ಕೋಪಶಾಯಿನ್ಯೋ ದದರ್ಶ ಹರಿಸತಮಃ | 
ವಿಚರನ್‌ ಹರಿಶಾರ್ದೂಲೋ ರಾಕ್ಕಸೀರ್ವಿಕ್ನತೇಕ್ಷಣಾಃ || ರ೯ 


ಎರೂಪಾಕ್ಟ ವಿದ್ಯುಜ್ಜಿಹ್ಠ. ವಿದ್ಧುನ್ನಾಲಿಗಳ ಗೃಹಗಳನ್ನು ಶೋಧಿಸಿದನು. ಹಾಗೆಯೇ 
ವಜ್ರದಂಷ್ಟ ಶುಕ, ಸಾರಣ, ಇಂದ್ರಜಿತು, ಜಂಬುಮಾಲಿ, ಸುಮಾಲಿ ಮುಂತಾದ 
ಬಹುಮಂದಿ ರಾಕ್ಷನನಾಯಕರ ನಿವಾಸಗಳಿಗೂ ಹೋಗಿ ಹುಡುಕಿದನು 
(೧೬-೨೬). ಒಂದೊಂದು ಮನೆಯನ್ನು ದಾಟಿ ಹೋಗುತ್ತ ಅಲ್ಲಿಯ ರಾಕ್ಷಸರ 
ಐಶ್ವರ್ಯ, ವೈಭವಗಳನ್ನು ಕಣ್ಣಾರೆ ಕಂಡನು. ಆಮೇಲೆ ದಾನವೇಂದ್ರನಾದ 
ರಾವಣನ ಅರಮನೆಯ ಹೊರಪ್ರಾಕಾರವನ್ನು ಪ್ರವೇಶಿಸಿದನು (೨೭-೨೮ ). ಅಲ್ಲಿ 
ಶೂಲ ಮುದ್ಧರಾದಿ ವಿವಿಧಾಯುಧಗಳನ್ನು ಹಿಡಿದು ರಾಕಸ ಸ್ತ್ರೀಯರೂ 
ಪುರುಷರೂ ಕಾವಲಿದ್ದರು. ಕೆಂಪು, ಬಿಳುಪು ಮುಂತಾದ ಬಣ್ಣಬಣ್ಣದ ಕುದುರೆ 
ಗಳನ್ನು ಕಟ್ಟಿದ್ದರು. ಉತಮ ಜಾತಿಯ ಆನೆಗಳು ಮಳೆ ಸುರಿಯುವ 


೬೮ ಸುಂದರಕಾಂಡ | ಸರ್ಗಃ ೬ 


ಶೂಲಮುದರಹಸಾಫ್ಚ ಶಕಿತೋಮರದಧಾರಿಣೀಃ | 


ದದರ್ಶ ವಿವಿಧಾನ್‌ ಗುಲ್ಫಾಂಸಸ್ಕ ರಕಪತೇರ್ಗ್ಗಹೇ || ೩೦ 
ರಾಕಸಾಂಶ್ಲ ಮಹಾಕಾಯಾನ್ಹಾನಾ ಪ್ರಹರಣೋದ್ಯತಾನ್‌ | 

ರಕಾನ್‌ ಶೇತಾನ್‌ ಸಿತಾಂಶ್ಚಾಪಿ ಹರಿತಾಂಶ್ಲ ಮಹಾಜವಾನ್‌ ॥ ೩೧ 
ಕುಲೀನಾನ್‌ ರೂಪಸಂಪನಾನ್‌ ಗಜಾನ್‌ ಪರಗಜಾರುಜಾನ್‌ | 
ನಿಷ್ಠಿತಾನ್‌ ಗಜರಿಕ್ಷಾಯಾಮ್ಯರಾವತಸಮಾನ್‌ ಯುಧಿ ॥ ೩೨ 
ನಿಹಂತನ್‌ ಪರಸ ಸ್ವನ್ಯಾನಾಂ ಹೇ ತಸ್ಥಿನ್‌ ದದರ್ಶ ಸಃ 

ಕ್ಷರತಶ್ತ ಯಥಾ ಮೀಘಾನ್‌ ಸ ವತ, ಯಥಾ ಗಿರೀನ್‌ ॥ ೩೩ 
ಮೇಘಸನಿತನಿರ್ಫೋಷಾನ್‌ ದುರ್ಧಜಾ ಸಮರೇ ಪರ್ರಃ 
ಸಹಸ್ರಂ ವ ವಾಹಿನೀಸತ್ರ ಯತಾ || ೩೪ 
ದದರ್ಶ ರಾಕಸೇಂದ್ರಸ್ಯ್ಥ ರಾವಣಸ್ಯ ನಿವೇಶನೇ । 

ಶಿಬಿಕಾ ವಿವಿಧಾಕಾರಾಃ ಸ ಕಪಿರ್ಮಾರುತಾತ್ಮಜಃ || ೩೫ 
ಹೇಮಜಾ ೨ಲಪರಿಚ್ಛನ ನ್ಹಾಸರುಣಾದಿತ್ಯವ ರ್ಜಸಃ 

ಲತಾಗಹಾಣಿ ಚಿತ್ರಾಣಿ `ಚಿತ್ರಶಾಲಾಗೃಹಾಣಿ ಚಿ ॥ ೩೬ 
ಕ್ರೀಡಾಗೃಹಾಣಿ ಚಾನ್ಯಾನಿ ದಾರುಪರ್ವತಕಾನಪಿ | 

ಕಾಮಸ್ಯ ಗಹಕಂ ರಮ್ಯಂ ದಿವಾಗೃಹಕಮೇವ ೭3 1 ೩೭ 


ಮೋಡದಂತೆಯೂ, ಗಿರಿನದಿಗಳನ್ನು ಸ್ರವಿಸುವ ಬೆಟಗಳಂತೆಯೂ ಮದೋದಕ 
ವನ್ನು ಸುರಿಸುತ್ತ ಫೀಂಕಾರಮಾಡುತಿದ್ದವು (೨೯-೩೩). ಇವುಗಳನ್ನಲ್ಲದೆ 
ಹನುಮಂತನು ಚಿನ್ನದಿಂದ ಅಲಂಕರಿಸಿದ ವಿವಿಧಾಕೃತಿಯ ಪಲ್ಲಕ್ಕಿಗಳನ್ನು ಕಂಡನು. 
ನಾನಾರೂಪದ ಲತಾಗೃಹಗಳನ್ನೂ ಚಿತ್ರಶಾಲೆಗಳನ್ನೂ ಕ್ರೀಡಾಗೃಹಗಳನ್ನೂ 
ಮರದಿಂದ ಮಾಡಿದ ಕ್ರೀಡಾಪರ್ವತಗಳನ್ನೂ ಹಗಲಿನ ವಿಹಾರಕ್ಕಾಗಿ ಕಟ್ಟಿದ 
ವಿವಿಧಗೃಹಗಳನ್ನೂ ನೋಡಿದನು (೩೪-೩೭). ಅವುಗಳನ್ನು ನೋಡುತ, 
ಹೋಗುತಿದ್ದ ಹನುಮಂತನಿಗೆ ಮಂದರಗಿರಿಯಂತಿದ್ದ ಒಂದು ದೊಡ್ಡ ಭವನವು 
ಕಾಣಿಸಿತು. "ಅದು ನವಿಲುಗಳ ಕ್ರೀಡಾಸ್ಥಾನಗಳಿಂದಲೂ, ಧ್ವಜಗಳಿಂದಲೂ, 
ರತ್ತಗಳಿಂದಲೂ, ನವನಿಧಿಗಳಿಂದಲೂ ಶೋಭಿಸುತಿತು, ಅದು ಶಿಲಕಲೆಗಳ ಬೀಡು. 


ಸರ್ಗಃ ೬] ರಾವಣಗೃಹಾವೇಕ್ಷಣಮ್‌ ೬೯ 


ದದರ್ಶ ರಾಕ್ಮಸೇಂದ್ರಸ್ಯ ರಾವಣಸ್ಯ ನಿವೇಶನೇ | 


ಸು ಮಂದರಗಿರಿಪ್ರಖ್ಯಂ ಮಯೂರಸ್ಥಾನಸಂಕುಲಮ್‌ || ೩೮ 
ನಜಯಷಿಭಿರಾಕೀರ್ಣಂ ದದರ್ಶ ಭವನೋತಮಮ್‌ । 
ಅನೇಕರತ್ತನಸಂಕೀರ್ಣಂ ನಿಧಿಜಾಲಸಮಾವತಮ್‌ ॥ ೩೯ 
ಧೀರನಿಷ್ಠಿತಕರ್ಮಾಂತಂ ಗಹಂ ಭೂತಪತೇರಿವ । 

ಅರ್ಚಿರ್ಭಿಶ್ಚಾಪಿ ರತ್ನಾನಾಂ ತೇಜಸಾ ರಾವಣಸ್ಯ ಚ ॥ ೪೦ 
ವಿರರಾಜಾಥ ತದ್ದೇಶ್ಛ ರಶ್ಲಿಮಾನಿವ ರಶ್ಬಿಭಿಃ [ 
ಜಾಂಬೂನದಮಯಾನ್ಯೇವ ಶಯನಾನ್ಯಾಸನಾನಿ ಚ ॥ ೪೧ 
ಭಾಜನಾನಿ ಚ ಶುಭ್ರಾಣಿ ದದರ್ಶ ಹರಿಯೂಥಪಃ । 
ಮಧ್ವಾಸವಕ್ಕತಕ್ಷೇದಂ ಮಣಿಭಾಜನಸಂಕುಲಮ್‌ ॥ ೪೨ 


ಮನೋರಮಮಸಂಬಾಧಂ ಕುಬೇರಭವನಂ ಯಥಾ | 
ನೂಪುರಾಣಾಂ ಚ ಘೋಷೇಣ ಕಾಂಚೀನಾಂ ನಿನದೇನ ಚ॥ ೪೩ 
ಮೃದಂಗತಲಘೋಪೃಶ್ಚ ಘೋಷವದ್ದಿರ್ವಿನಾದಿತಮ್‌ ।ಟ 
ಪ್ರಾಸಾದಸಂಘಾತಯುತಂ ಸ್ಪೀರತ್ತಶತಸಂಕುಲಮ್‌ || ೪೪ 
ಸುವ್ಯೂಢಕಕ್ಷ್ಯಂ ಹನುಮಾನ್‌ ಪ್ರವಿವೇಶ ಮಹಾ ಹಮ್‌ || 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಷ್ಠ ಸರ್ಗ: 


ವಿವಿಧ ರತ್ನಗಳ ಕಾಂತಿಯಿಂದಲೂ ರಾವಣನ ತೇಜಸಿನಿಂದಲೂ ಪರಮೇಶ್ವರನ 
ಕೈಲಾಸದಂತೆ--ಸೂರ್ಯಮಂಡಲದಂತೆ-ಪ್ರಜ್ವಲಿಸುತಿದ್ದಿತು (೩೮-೪೦). 
ಅಲ್ಲಿದ್ದ ಮಂಚ, ಪೀಠ, ಪಾತ್ರೆಗಳೆಲ್ಲವೂ ಚಿನ್ನದವು. ಮದ್ಯಪಾತ್ರೆಗಳಿಂದಲೂ 
ಮದ್ಯರಸಗಳಿಂದಲೂ ಅದು ನಿಬಿಡವಾಗಿತು, ರಮಣೀಯವೂ ಅತಿವಿಶಾಲವೂ 
ಆಗಿದ್ದಆ ಭವನವು ಕುಬೇರಭವನದಂತೆ ವಿರಾಜಿಸುತಿದ್ದಿತು. ಕಾಂಚೀ ನೂಪುರಗಳ 
ಮನೋಹರನಾದವೂ ವಾದ್ಯ ಧ್ವನಿಯೂ ಕೇಳಿಸುತಿದ್ದಿತು. ಅನೇಕ ಉಪುರಿಗೆ 
ಗಳಿಂದಲೂ ಅಸಂಖ್ಯಾತ ಸುಂದರಿಯರಿಂದಲೂ ಮನೋಹರವಾದ ಆ 
ದಿವ್ಯಭವನದ ಒಳಪ್ರಾಕಾರವನ್ನು ಹನುಮಂತನು ಪ್ರವೇಶಿಸಿದನು (೪೧-೪೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿಆರನೆಯ ಸರ್ಗ 


ಸ ವೇಶ್ಲಜಾಲಂ ಬಲವಾನ್‌ ದದರ್ಶ 
ವ್ಯಾಸಕವೃೈದೂರ್ಯಸುವರ್ಣಜಾಲಮ್‌ . 
ಯಥಾ ಮಹತ್‌ ಪ್ರಾವೃಷಿ ಮೇಘಜಾಲಂ 
ವಿದ್ಭುತಿನದ್ದಂ ಸವಿಹಂಗಜಾಲಮ್‌ ॥ ೧ 
ನಿವೇಶನಾನಾಂ ಎವಿಧಾಶ್ಹ ಶಾಲಾಃ 
ಪ್ರಧಾನಶಂಖಾಯುಧಚಾಪಶಾಲಾಃ ।ಟ 
ಮನೋಹರಾಶ್ಚಾಪಿ ಪುನರ್ವಿಶಾಲಾ 
ದದರ್ಶ ವೇಶ್ಚಾದ್ರಿಷು ಚಂದ್ರಶಾಲಾಃ ॥ ೨ 


ಗೃಹಾಣ ನಾನಾವಸುರಾಜಿತಾನಿ 
ದೇವಾಸುರೈಶ್ಚಾಪಿ ಸುಪೂಜಿತಾನಿ | 
ಸರ್ವೈಶ್ಲ ದೋಷ: ಪರಿವರ್ಜಿತಾನಿ 


ಕಪಿರ್ದದರ್ಶ ಸಬಲಾರ್ಜಿತಾನಿ || ದಿ 


ಸರ್ಗ ೭ 


ಆಂಜನೇಯನು ಅರಮನೆಯ ಪ್ರಾಕಾರದಲ್ಲಿ ಹುಡುಕುತ್ತ 
ಪುಷ್ಪಕವಿಮಾನವನ್ನು ಕಂಡುದು. 


ಅನಂತರ ಆಂಜನೇಯನು ಆ ನಿವೇಶನದಲ್ಲಿ ನಿರ್ಮಿಸಿದ್ದ ಅನೇಕ ಗೃಹ 

ಗಳನ್ನು ನೋಡಿದನು. ವೈಡೂರ್ಯಾದಿ ಮಣಿಗಳ ಕುಚ್ಚಿನಿಂದಲೂ ಸುವರ್ಣದ 

ಗವಾಕ್ಷದಿಂದಲೂ ರಂಜಿಸುತಿದ್ದ ಆ ಭವನಗಳು, ವಿವಿಧ ಪಕ್ತಿಗಳಿಂದಲೂ 

ವಿದ್ಯುತಿನಿಂದಲೂ ಬೆಳಗುವ ಮೇಘಪಂಕಿಗಳಂತೆ ಕಾಣುತಿದವು. ಅಲ್ಲಿ ಶಂಖ, 

ಧನುಸ್ಸು ಮತ್ತು ಆಯುಧಗಳನ್ನು ತುಂಬಿದ ದೊಡ್ಡ ಕೋಣೆಗಳೂ ವಿಶಾಲ 
೭೦ 


ಸರ್ಗಃ ೭] ಪುಷ್ಪಕದರ್ಶನಮ್‌ ೭೧ 


ತಾನಿ ಪ್ರಯತ್ನಾಭಿಸಮಾಹಿತಾನಿ 

ಮಯೇನ ಸಾಕ್ಷಾದಿವ ನಿರ್ಮಿತಾನಿ । 
ಮಹೀತಲೇ ಸರ್ವಗುಣೋತರಾಣಿ 

ದದರ್ಶ ಲಂಕಾಧಿಪತೇರ್ಗಹಾಣಿ ॥ ೪ 
ತತೋ ದದರ್ಶೋಚ್ಚಿ ತಮೇಘರೂಪಂ 

ಮನೋಹರಂ ಜಾ ಆಟಾ 
ರಕ್ಟೋ5 ಧಿಷಸ್ಯಾತ್ಮಬಲಾನುರೂಪಂ 

ಗಹೋತಮಂ ಹೃಪ್ರತಿರೂಪರೂಪಮ್‌ ॥ ೫ 
ಮಹೀತಲೇ ಸ್ಪರ್ಗಮಿವ ಪ್ರಕೀರ್ಣಂ 

ಶ್ರಿಯಾ ಜ್ವಲಂತಂ ಬಹುರತ್ಪಕೀರ್ಣಮ್‌ ।ಟ 
ನಾನಾತರೂಣಾಂ ಕುಸುಮಾವಕೀರ್ಣಂ 

ಗಿರೇರಿವಾಗ್ರಂ ರಜಸಾವಕೀರ್ಣಮ್‌ ॥ ೬ 
ನಾರೀಪ್ರವೇಕ್ಸರಿವ ದೀಪ್ಯಮಾನಂ 

ತಟದ್ಬಿರಂಭೋದವದರ್ಚ್ಛಮಾನಮ್‌ ।ಟ 
ಹಂಸಪ್ರವೇಕೃರಿವ ವಾಹ್ಯಮಾನಂ 

ಶ್ರಿಯಾ 'ಯುತಂ ಖೇ ಸುಕ್ತತಾಂ ವಿಮಾನಮ್‌ ॥ ೭ 


ವಾದ ಚಿಂದ್ರಶಾಲೆಗಳೂ ಇದ್ದವು (೧-೨). ಅಮೂಲ್ಯ ವಸುಗಳಿಂದ ತುಂಬಿದ್ದ ಆ 
ಭವನಗಳು ಶಿಲಶಾಸದ ಪ್ರಕಾರ ನಿರ್ದೋಷವಾಗಿದ್ದವು. ಅವೆಲ್ಲವೂ ರಾವಣನ 
ಭುಜಬಲದಿಂದ ಸಂಪಾದಿಸಲಟವು. ಮಾಯಾದಕನಾದ ಮಯನೇ ಅವುಗಳನ್ನು 
ಮಾಯೆಯಿಂದ ನಿರ್ಮಿಸಿರುವನೋ ಎಂಬಂತೆ ರಮಣೀಯವಾಗಿದ್ದವು (೩- ೪). 
ಅವುಗಳನ್ನು ನೋಡುತ್ತ ಮುಂದೆ ಬಂದು ರಾಕ್ಷಸರಾಜನ ಪರಾಕ್ರಮಕ್ಕೆ 
ಬುಕು ಅತು ನತವೂ, ಅಸದೃಶವೂ ಆದ ಪುಷಕ ವಿಮಾನವನ್ನು ಕಂಡನು 
(೫). ಅದು ಚ ಇಳಿದುಬಂದ ಸ್ನರ್ಗವೋ ಎಂಬಂತೆ ರತ್ತಗಳಿಂದಲೂ 
ನಾನಾ ಕುಸುಮಗಳಿಂದಲೂ ಶೋಭಿಸುತಿದಿತು. ಪರ್ವತ ಶೃಂಗದಲ್ಲಿ ಹೂಗಳು 
ಚೆಲ್ಲಿರುವಂತೆ, ಎಲ್ಲೆಲ್ಲಿಯೂ ಪುಷ್ಪ ಪರಾಗಗಳು ಹರಡಿದವು. ಎದ್ಯುಲ್ಲತೆಗಳಿಂದ 
ಶೋಭಿಸುವ ಮೇಘದಂತೆ, ಸುಂದರ ಸ್ತೀಯರಿಂದ ರಮಣೀಯವಾಗಿತು, 


೭೨ ಸುಂದರಕಾಂಡ: [| ಸರ್ಗಃ ೭ 


ಶಲ ಲಾಃ ಕತಾ ವೃಕ್ಷವಿತಾನಪೂರ್ಣಾ: । 
CA 
ವಕ್ಸಾಃ ಕತಾಃ ಪುಷವಿತಾನಪೂರ್ಣಾಃ 
CA 


ಪುಷಂ ಕಠತಂ ಕೇಸರಪತ್ರಪೂರ್ಣಮ್‌ ॥ ೯” 


೪ 
ಕತಾನಿ ವೇಶಾನಿ ಚ ಪಾಂಡರಾಣಿ 


ತಥಾ ಸುಪುಷಾಣ್ಯಪಿ ಪುಷ್ಕರಾಣಿ | 
ಪುನಶ್ಚ ಪದ್ಗಾನಿ ಸಕೇಸರಾಣಿ 

ಧನ್ಯಾನಿ ಚಿತ್ರಾಣಿ ತಥಾ ವನಾನಿ ॥ ೧೦ 
ಪುಷಾಹಳಿಯಂ ನಾಮ ವಿರಾಜಮಾನಂ 

ರತ್ನಪ್ರಭ ನಾಭುಶ್ಲ ವಿಘೂರ್ಣಮಾನಮ್‌ । 
ವೇಶ್ಯೋತ್ರಮಾನಾಮಷಿ ಚೋಃ ಕಮಾನ 


ಮಹಾಕಪಿಸತ್ರ ಮಹಾವಿಮಾನಮ್‌ | ೧೧ 


ರಾಜಹಂಸಗಳು ಹೊತುಕೊಂಡು ಹಾರುತಿರುವ ಪುಣ್ಯಾತ್ತರ ವಿಮಾನವೋ 
ಎಂಬಂತೆ ಕಾಂತಿಯುಕವಾಗಿತು (೬-೭). ರತ್ನಾಲಂಕೃತವಾದ ಆ ಪುಪ್ಪಕವಿಮಾನವು 
ಬಣ್ಣ ಬಣ್ಣದ ಧಾತುಗಳಿಂದ ಚಿತ್ರವರ್ಣವಾದ ಪರ್ವತ ಶಿಖರದಂತೆಯೂ, 
ಚಂದ್ರಾದಿಗ್ರಹಗಳಿಂದ ಪೂರ್ಣವಾದ ಗಗನದಂತೆಯೂ, ಹಲವು ಬಣ್ಣಗಳ 
ಮೇಘಪಂಕಿಯಂತೆಯೂ ರಮೃವಾಗಿತು. (೮). ಅದರ ನೆಲದ ಮೇಲೆ 
ಕೃತಕಶೈಲಗಳೂ ಶೈಲಗಳಲ್ಲಿ ವೃಕ್ಷಗಳೂ ವೃಕಗಳಲ್ಲಿ ಹೂಗಳೂ ಹೂಗಳಲ್ಲಿ 
ಎಸಳುಗಳೂ ಬಹು ಸುಂದರವಾಗಿ ನಿರ್ಮಿಸಲಟಿದವು (೯). ಅದರಲ್ಲಿ ಬೆಳ್ಳನೆಯ 
ಉಪರಿಗೆಯ ಮನೆಗಳೂ ಅಂದವಾದ ಹೂಗಳುಳ್ಳ ಕೊಳಗಳೂ ತಾವರೆಗಳೂ 
ವಿಚಿತ್ರವಾದ ವನಗಳೂ ನಿರ್ಮಿಸಲಟಿದ್ದವು. (೧೦). ರತ್ತಪ್ರಭೆಯಿಂದ 
ಮಿರುಗುತಿದ್ದ ಆ ದೊಡ್ಡ ವಿಮಾನವನ್ನು ಆಂಜನೇಯನು ಗಮನವಿಟ್ಟು 


ಸರ್ಗಃ ೭] ಪುಷಕದರ್ಶನಮ್‌ ೭೩ 


ಕತಾಶ 


ಲ 


ತಿ ದೂರ್ಯಮಯಾ ವಿಹಂಗಾ 
ರೂಪ ಪ್ರವಾಲೆಶ ಯಥಾ ವಿಹಂಗಾಃ । 
ರ ಲೆಜ 
ಚಿತ್ರಾಶ್ಸ ನಾನಾವಸುಭಿರ್ಭುಜಂಗಾ 
ಜಾತ್ಕಾನುರೂಪಾಸುರಗಾಃ ಶುಭಾಂಗಾಃ ॥ ೧೨ 


ವೃ 
ed) 
ಲ 


ಪ್ರವಾಲಚಾಂಬೂನದಪುಷಪಕ್ಕಾ 
KA 


ವಿ 


ಸಲೀಲಮಾವರ್ಜಿತಜಿಹಹಪ 


Sas ಆಲು 
ಕಾಮಸ್ಯ ಸ ಸಾಕ್ಲಾದಿವ ಭಾಂತಿ 


ಪಕಾ 
ಉಯರಂ 
ಕತಾ ವಿಹಂಗಾ: ಸುಮುಖಾಃ ಪಕ್ಷ | ೧೩ 


ನಿಯುಜ್ಯಮಾನಾಸ್ತು ಗಜಾಃ ಸುಹಸಾಃ 


ಹ 
ಸಕೇಸರಾಶ್ಲೋತಲಪತ್ರಹಸಾ; 
ಚ ಂ) 


ಬಭೂವ ದೇವೀ ಚ ಕೃತಾ ಸುಹಸ್ತಾ 
ಲಕ್ಷ್ಮೀಸಥಾ ಪದ್ದಿನಿ ಪದ್ಮಹಸಾ || 


(೪ 


ಇತೀವ ತದ್ದಹಮಭಿಗಮ್ಯ ಶೋಭನಂ 
ಸವಿಸ್ಮಯೋ ನಗಮಿವ ಚಾರುಶೋಭನಮ್‌ । 
ಪುನಶ್ಚ ತತ್‌ ಪರಮಸುಗಂಧಿ ಸುಂದರಂ 
ಹಿಮಾತ್ತಯೇ ನಗಮಿವ ಚಾರುಕಂದರಮ್‌ ॥ ೧೫ 


ನೋಡಿದನು. ಅದರಲ್ಲಿ ವೈಡೂರ್ಯ, ಬೆಳ್ಳಿ, ಹವಳಗಳನ್ನು ಉಪಯೋಗಿಸಿ 
ಬಗೆಬಗೆಯ ಮನೋಹರ ಪಕ್ಷಿಗಳನ್ನೂ ವಿವಿಧ ರತ್ತಗಳಿಂದ ಸರ್ಪಗಳನ್ನೂ 
ಕುದುರೆಗಳನ್ನೂ ರಚಿಸಿದ್ದರು. ಹವಳ, ಚಿನ್ನ ಮತು ಹೂಗಳಿಂದ ಹಕ್ಕಿಗಳಿಗೆ 
ಸೂಗಸಾದ ರೆಕ್ಕೆಗಳನ್ನೂ ಕೊಕ್ಕುಗಳನ್ನೂ ಮಾಡಿದ್ದರು (೧೧-೧೩). ಒಂದು 
ಕೊಳದಲ್ಲಿ ಕಮಲದ ಮೇಲೆ ಪದ್ಧಹಸಳಾಗಿ ನಿಂತಿದ್ದ ಲಕ್ಷ್ಮೀದೇವಿಯ ಚಿತ್ರ 
ಮನೋಜ್ಲವಾಗಿತ್ತು ಅದರಲ್ಲಿ ಆನೆಗಳು ಇಕ್ಕೆಡೆಯಲ್ಲಿಯೂ ನಿಂತು, 
ಸೊಂಡಿಲುಗಳಲ್ಲಿ ನೈದಿಲೆಗಳನ್ನು ಹಿಡಿದು, ದೇವಿಗೆ ಅಭಿಷೇಕ ಮಾಡಿಸುತಿದವು 
(೧೪). ವಸಂತಕಾಲದ ಪರ್ವತದಂತೆ ಪರಮ ರಮಣೀಯವೂ, ಸುಗಂಧ 


ಸುಂ. 3* 


೭೪ ಸುಂದರಕಾಂಡಃ | ಸರ್ಗಃ ೭ 


ತತಃ ಸ ತಾಂ ಕಪಿರಭಿಪತ್ಯ ಪೂಜಿತಾಂ 
ಚರನ್‌ ಪುರೀಂ ದಶಮುಖಬಾಹುಪಾಲತಾಮ್‌ । 
ಅದೃಶ್ಯ ತಾಂ ಜನಕಸುತಾಂ ಸುಪೂಜಿತಾಂ 
ಸುದುಃಖಿತಃ ಪತಿಗುಣವೇಗನಿರ್ಜಿತಾಮ್‌ ॥ ೧೬ 
ತತಸದಾ ಬಹುವಿಧಭಾವಿತಾತ್ನನಃ 
ಕ್ಷತಾತ್ಸನೋ ಜನಕಸುತಾಂ ಸುವರ್ತ್ನನಃ | 
ಅಪಶ್ಯತೋ5 ಭವದತಿದುಃಖಿತಂ ಮನಃ 
ಸುಚಕ್ಕುಷಃ ಪ್ರವಿಚರತೋ ಮಹಾತ್ಮನಃ || ೧೭ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪಮಃ ಸರ್ಗಃ 


ಶ್‌ ಅ ಉಲ್ಲ 
AS ಲ್‌ 


( 
ಕ್ಕ) 


ಪೂರ್ಣವೂ ಆದ ವಿಮಾನವನ್ನು ಕಂಡು ಹನುಮಂತನಿಗೆ ಆಶ್ಚರ್ಯವಾಯಿತು 
(೧೫). ಆದರೆ ಎಲ್ಲೆಲ್ಲಿ ತಿರುಗಿದರೂ ಪರಮಪೂಜ್ಯಳೂ, ತನ್ನ ಪತಿಯ 
ಸದ್ಗುಣಗಳನ್ನೇ ಧ್ಯಾನಿಸುವವಳೂ ಆದ ಜನಕಸುತೆಯನ್ನು ಕಾಣದೆ ಹನುಮಂತನು 
ದುಃಖಿತನಾದನು (೧೬). ಶುದ್ದಮನಸ್ಮನೂ, ನಿಶಿತಬುದ್ದಿಯೂ ನೀತಿಜ್ಷನೂ ಆದ 
ಆ ಮಹಾತ್ಮನು ಕಣ್ಣಿಟ್ಟು ಹುಡುಕಿದರೂ ಸೀತೆಯು ದೊರಕಲಿಲ್ಲವಾದ್ದರಿಂದ 
ಚಿಂತಾಕ್ರಾಂತನಾದನು | (೧೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿಏಳನೆಯ ಸರ್ಗ 


ಸ ತಸ್ಯ ಮಧ್ಯೇ ಭವನಸ್ಯ ಸಂಸ್ಥಿತಂ 
ಮಹದ್ವಿಮಾನಂ ಬಹುರತ್ನಚಿತ್ರಿತಾಮ್‌ | 
ಪ್ರತಪಜಾಂಬೂನದಜಾಲಕ್ಕತ್ರಿಮಂ 


ದದರ್ಶ ವೀರಃ ಪವನಾತ್ಮಜಃ ಕಪಿಃ ॥ ೧ 


ತದಪ್ರಮೇಯಾಪ್ರತಿಕಾರಕೃತ್ರಿಮಂ 
ಕತಂ ಸಯಂ ಸಾಧಿತಿ ವಿಶಕರ್ಮಣಾ । 
ಲ ವ ದವ ದವ 
ದಿವಂ ಗತಂ ವಾಯುಪಥೇ ಪ್ರತಿಷ್ಠಿತಂ 
ವ್ಯರಾಜತಾದಿತ್ಯಪಥಸ್ಕ ಲಕ್ಷ್ಮ ವತ್‌ ॥| ೨ 


ನ ತತ್ರ ಕಿಂಚಿನ ಕತಂ ಪ್ರಯತತೋ 
ಲ ಲ a 
ನ ತತ್ರ ಕಿಂಚಿನ್ನ ಮಹಾರ್ಹರತ್ತವತ್‌ | 
ನ ತೇ ವಿಶೇಷಾ ನಿಯತಾಃ ಸುರೇಷ್ಟಪಿ 
ನ ತತ್ರ ಕಿಂಚಿನ್ನ ಮಹಾವಿಶೇಷವತ್‌ ॥ 


ಸರ್ಗ ೮ 
ಆಂಜನೇಯನು ಪುಷಕ ವಿಮಾನದ ಸೌಂದರ್ಯವನ್ನು ನೋಡುವುದು. 


ಆ ವಾಯುಪುತ್ರನು ಮನೋಹರವಾದ ಪುಷ್ಪಕವಿಮಾನವನ್ನು ಮತ್ತೆ 
ನೋಡುತ್ತ ನಿಂತನು. ಊಹಾತೀತವಾದ ಅದರ ಸೊಬಗನ್ನು ವರ್ಣಿಸಲು 
ಅಳವಲ್ಲ ಅದನ್ನು ನಿರ್ಮಿಸಿದ್ದ ವಿಶ್ವಕರ್ಮನು "ಭಲಾ! ಎಷ್ಟು ಚೆನ್ನಾಗಿದೆ!' ಎಂದು 
ತಾನೇ: ಹೊಗಳಿಕೊಂಡಿದನು. ಅದು ಭೂಸರ್ಶವಿಲ್ಲದೆ ಆಕಾಶದಲ್ಲಿ ನಿಂತು, 
ಸೂರ್ಯಸಂಚಾರಮಾರ್ಗದ ಸೂಚಕವೋ ಎಂಬಂತಿದ್ದಿತು (೧-೨). ಅದರಲ್ಲಿದ್ದ 
ಒಂದೊಂದು ಭಾಗವೂ ಬಹು ಕಪ್ಪಪಟ್ಟು ನಿರ್ಮಿಸಿದ್ದು ಮಹಾರತ್ನವಿಲ್ಲದ ಒಂದು 

೭೫ 


೭೬ ಸುಂದರಕಾಂಡ: [ಸರ್ಗಃ೮ 


ತಪಃಸಮಾಧಾನಪರಾಕ್ರಮಾರ್ಜಿತಂ 
ಮನಃಸಮಾಧಾನವಿಚಾರಚಾರಿಣಮ್‌ । 

ಅನೇಕಸಂಸ್ಥಾನವಿಶೇಷನಿರ್ಮಿತಂ 
ತತಸತಸುಲ್ಪವಿಶೇಷದರ್ಶನಮ್‌ ॥ ೪ 


ಮನಃ ಸಮಾಧಾಯ ತು ಶೀಘ್ರಗಾಮಿನಂ 
ದುರಾವರಂ ಮಾರುತತುಲ್ಕಗಾಮಿನಮ್‌ | 

ಮಹಾತ್ಮನಾಂ ಪುಣ್ಯಕೃತಾಂ ಮಹರ್ದ್ವಿನಾಂ 
ಯಶಸ್ವಿನಾಮಗ್ರಮುದಾಮಿವಾಲಯಮ್‌ || ೫ 


ವಿಶೇಷಮಾಲಂಬ್ಯ ವಿಶೇಷಸಂಸ್ಥಿತಂ 

ವಿಚಿತ್ರಕೂಟಂ ಬಹುಕೂಟಮಂಡಿತಮ್‌ | 
ಮನೋsಬಿರಾಮಂ ಶರದಿಂದುನಿರ್ಮಲಂ 

ವಿಚಿತ್ರಕೂಟಂ ಶಿಖರಂ ಗಿರೇರ್ಯಥಾ ॥ 3 


ಹಂತಿ ಯಂ ಕುಂಡಲಶೋಬಿತಾನನಾ 

ಮಹಾಶನಾ ವ್ಯೋಮಚರಾ ನಿಶಾಚರಾಃ | 
ವಿವ್ವತವಿಧ್ದಸವಿಶಾಲಲೋಚನಾ 

ಮಹಾಜವಾ ಭೂತಗಣಾಃ ಸಹಸ್ರಶಃ ॥ ೭ 


ಕತನೆಯಾಗಲಿ ವೈಶಿಷ್ಟ “ವಿಲ್ಲದ ಒಂದು ವಸುವಾಗಲಿ ಅದರಲ್ಲಿರಲಿಲ್ಲ 
ದೇವತೆಗಳಿಗೂ ಆ ವಸುಗಳು ದುರ್ಲಭ (೩). ರಾವಣನು ತಪೋಬಲದಿಂದ 
ಸಾಮಥ್ಯ ೯ವನ್ನು ಗಳಿಸಿ ಅದನ್ನು ಗೆದ್ದು ತಂದಿದ್ದನು. ಬಯಸಿದ ಸ್ಥಳಕ್ಕೆ ಹೊತ್ತು 
ಫಂಡುಟೆಹುವ "ಮಹಿಮೆಯುಳ್ಳದ್ದಾಗಿ, ವಿಮಾನಯೋಗ್ಯ ವಾದ ಟಟ ರಚನೆ 
ಗಳಿಂದ ಅದು ರಂಜಿಸುತಿತು (೪ ). ಅದು ಸ್ವಾಮಿಯ ಮನೋಧರ್ಮವನ್ನರಿತು 
ವಾಯುವೇಗದಿಂದ ಸಂಚರಿಸಬಲ್ಲುದು. ಭಾಗ್ಯಶಾಲಿಗಳಿಗೆ ಮಾತ್ರ ಅಂತಹ 
ವಿಮಾನ ಲಭ್ಯ (೫). ಆ ವಿಮಾನವು ಗಿರಿಯಂತೆ ಅನೇಕ ಶೃಂಗಯುಕವಾಗಿ, 
ಶರಚ್ಚಂದ್ರನಂತೆ ಬೆಳ್ಳಗೆ ಮನೋಹರವಾಗಿತು (೬). ಅದನ್ನು ಮಹಾವೇಗದಿಂದ 


ಸರ್ಗಃ ೯ | ಸಂಕುಲಾಂತಃಪುರಮ್‌ ೭೭ 
ವಸಂತಪುಷ್ಬೋತ್ಕರಚಾರುದರ್ಶನಂ 
ವಸಂತಮಾಸಾದಪಿ ಕಾಂತದರ್ಶನಮ್‌ | 
ಸು ಪುಷಕಂ ತತ್ರ ಎಮಾನಮುತಮಂ 
ದದರ್ಶ ತದ್ದಾನರವೀರಸತಮಸಃ || 9) 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷಮಃ ಸರ್ಗಃ 
©1910, 
ನವಮಃ ಸರ್ಗಃ 
ಸಂಕುಲಾಂತಃಪುರಮ್‌ 


ತಸ್ಕಾಲಯವರಿಷ್ಠಸ್ಕ ಮಧ್ಯೇ ವಿಪ್ರಲಮಾಯತಮ್‌ । 


ದದರ್ಶ ಭವನಶ್ರೇಷ್ಠಂ ಹನುಮಾನ್‌ ಮಾರುತಾತ್ಮಜಃ ॥ ೧ 
ಅರ್ಧಯೋಜನವಿಸೀರ್ಣಮಾಯತಂ ಯೋಜನಂ ಹಿ ತತ್‌ | 
ಭವನಂ ರಾಕಸೇಂದ್ರಸ್ಯ ಬಹುಪ್ರಾಸಾದಸಂಕುಲಮ್‌ ॥ ೨ 


ಹೊತುಕೊಂಡು ಹೋಗುವಂತೆ ಕಾಣುವ ಅನೇಕ ಭೂತಪ್ರತಿಮೆಗಳು ಸುತಲೂ 
ಚಿತ್ರಿಸಲಟಿದ್ದವು. ಕುಂಡಲಾಲಂಕೃತಗಳಾದ ಆ ಪ್ರತಿಮೆಗಳ ವಿಶಾಲನೇತ್ರಗಳು 
ದುಂಡಾಗಿಯೂ ನಿಮೇಷರಹಿತವಾಗಿಯೂ ಇದ್ದವು. ಆ ವಾನರವೀರನು ವಸಂತ 
ಕಾಲದ ಪುಷಗಳ ರಾಶಿಯಂತೆಯೂ, ವಸಂತಕಾಲಕ್ಕಿಂತ ಮನೋಹರವಾಗಿಯೂ 
ಇದ್ದಆ ಪುಷಕ ವಿಮಾನವನ್ನು ನೋಡುತಿದ್ದನು (೭-೮). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿಎಂಟನೆಯ ಸರ್ಗ 

೨.೨. ೨. ೨, 
ಸರ್ಗ ೯ 
ಪುಷಕವಿಮಾನದ ವರ್ಣನೆ. ರಾವಣಾಂತಃಪುರದಲ್ಲಿನಿದ್ರಿಸುತಿದ್ದ 
ಸ್ತೀಯರ ಮಧ್ಯದಲ್ಲಿ ಸೀತೆಯನ್ನು ಹುಡುಕಿದುದು. 

ಹೀಗೆ ಹನುಮಂತನು ಸೀತಾದೇವಿಯನ್ನು ಹುಡುಕುತ್ತ ಅರ್ಧಯೋಜನ 

ದಷ್ಟು ವಿಸೀರ್ಣವಾಗಿ, ಒಂದು ಯೋಜನದಷ್ಟು ಉದ್ದವಾಗಿ, ಅನೇಕ 


೭೮ ಸುಂದರಕಾಂಡಃ | ಸರ್ಗಃ ೯ 
ಮಾರ್ಗಮಾಣಸು ವೃದೇಹೀಂ ಸೀತಾಮಾಯತಲೋಚನಾಮ್‌ । 

ME 
ಸರ್ವತಃ ಪರಿಚಕ್ರಾಮ ಹನುಮಾನರಿಸೂದನಃ ॥ ೩ 


ಉತಮಂ ರಾಕಸಾವಾಸಂ ಹನುಮಾನವಲೋಕಯನ್‌ | 
ಆಸಸಾದಾಥ ಲಕ್ಷ್ಮೀವಾನ್‌ ರಾಕ್ಲಸೇಂದ್ರನಿವೇಶನಮ್‌ ॥ ೪ 


ಚತುರ್ವಿಷಾ ಷಾಣೃರ್ದ್ವಿರದೃಸ್ತಿವಿಷಾಣೃಸಥ್ಫವ ಚ | 


ಪರಿಕ್ಲಿಪಮಸಂಬಾಧಂ ರಕ್ಷ್ಯಮಾಣಮುದಾಯುದ್ಧಃ || ೫ 
ರಾಕ್ಕಸೀಭಿಶ್ತೆ ಪತ್ತೀಭೀ ರಾವಣಸ್ಯ ನಿವೇಶನಮ್‌ । 
ಆಹ್ಪತಾಭುಶ  ವಿಕ್ರಮೃ ರಾಜಕನ್ಯಾ ಭಿರಾವತಮ್‌ || ೬ 
ತನ್ನಕ್ರಮಕರಾಕೀರ್ಣಂ ತಿಮಿಂಗಿಲರುಷಾಕುಲಮ್‌ । 
ಜಾಜಿ ಸಮಾಧೂತಂ ಪನ್ನಗೈರಿವ ಸ ಸಾಗರಮ್‌ ॥ ೭ 


ಯಾ ಹಿ ವೃಶ್ರವಣೇ ಲಕ್ಷ್ಮೀರ್ಯಾ ಚೇಂದ್ರೇ ಹರಿವಾಹನೇ । 


ಸಾ ಶರ್‌ಕಡಿ ಹೀಸ ಸರ್ವಾ ನಿತ್ಯಮೇವಾನಪಾಯಿನೀ || ಲ್ರೆ 


ಯಾಚ ರಾಜ್ಯ ಕು ಬೇರಸ್ಕ ಯಮಸ್ಕ ವರುಣಸ್ಕ ಚ | 
ತಾದಶೀ ತದಿಶಿಷಾ ವಾ ಯದೀ ಟ್‌ || ೯” 
ಲ ದವ ಆ ು ೨ ೪೮೪ ವ 


ಅಂತಸುಗಳಿರುವ ಒಂದು ದೊಡ್ಡ ಭವನದ ಬಳಿಗೆ ಬಂದನು. ಅದೇ 
ರಾಕ್ಮಣೇಂದ್ರನು ವಾಸಮಾಡುವ ಅರಮನೆ (೧-೪). ಅದರ ಸುತಲೂ ಎರಡು, 
ಮೂರು, ನಾಲ್ಕು ಕೋರೆಗಳುಳ್ಳ ಆನೆಗಳೂ ಆಯುಧಧಾರಿಗಳಾದ ರಾಕಸರೂ 
ಕಾವಲಿದ್ದರು (೫). ರಾವಣನ ಹಡಿದ ರಾಕಸಿಯರಿಂದಲೂ ಬಲಾತ್ವಾರವಾಗಿ 
ತಂದ ರಾಜಕುಮಾಧ್ಲಿಯರಿಂದಲೂ ತುಂಬಿದ ಆ ಭವನವು ಮೊಸಳೆ, ತಿಮಿಂಗಿಲ, 
ಸರ್ಪಗಳಿಂದ ಪೂರ್ಣವಾದ ಮಹಾಸಾಗರದಂತೆ ಇದ್ದಿತು (೬-೭). ಕುಬೇರ, 
ದೇವೇಂದ್ರ ಮುಂತಾದವರ ಭವನಗಳಲ್ಲಿ ಇರುವುದಕ್ಕಿಂತಲೂ ಅಧಿಕವಾದ 
ಐಶ್ವ ರ್ಯಸಮೃದ್ಧಿಯು ರಾವಣಭವನದಲ್ಲಿ ನೆಲೆಸಿತು. ಯಮ ವರುಣರ 
ಸಂಪತಿಗಿಂತ ರಾಕಸೇಶ ರನಾದ ರಾವಣನ ಗೃಹದಲ್ಲಿದ "ಸಂಪತು ಮಿಗಿಲಾದುದು 
(೮-೯). ಆ ಜವನದ ಮಧ್ಯಭಾಗದಲ್ಲಿ ಅನೇಕ ಮತ್ತ ವಾರಣಗಳಿಂದ 


ಸರ್ಗಃ ೯ | ಸಂಕುಲಾಂತಃಪುರಮ್‌ ೭೯ 


ತಸ್ಯ ಹರ್ಮ್ಯಸ್ಯ ಮಧ್ಯಸ್ಥಂ ವೇಶ ಚಾನ್ಯತ್‌ ಸುನಿರ್ಮಿತಮ್‌ | 
ಬಹುನಿರ್ಯೂಹಸಂಕೀರ್ಣಂ ದದರ್ಶ ಪವನಾತ್ಮಜಃ || ೧೦ 


ಬ್ರಹ್ಮಣೋ ರ್ಥೇ ಕೃತಂ ದಿವ್ಯಂ ದಿವಿ ಯದ್ವಿರಕರ್ಮಣಾ । 
ವಿಮಾನಂ ಪುಷಕಂ ನಾಮ ಸರ್ವರತ್ನವಿಭೂಷಿತಮ್‌ || ೧೧ 


ಪರೇಣ ತಪಸಾ ಲೇಭೇ ಯತ್‌ ಕುಬೇರ: ಪಿತಾಮಹಾತ್‌ | 
ಕುಬೇರಮೋಜಸಾ ಜಿತ್ವಾ ಲೇಭೇ ತದ್ರಾಕ್ಷಸೇಶರಃ ॥ ೧೨ 


ಈಹಾಮೃಗಸಮಾಯುಕ್ಕಃ ಕಾರ್ತಸದಹಿರಣ್ನ್ಣಯ್ಯಃ 
ಸುಕತೆರಾಚಿತಂ ಸಂಬೆಃ ಪದೀಪಮಿವ ಚ ಶಿಯಾ ॥ ೧೩ 
ಲಲ - ಸಲಿ ಈ ಯಿ ಹ್‌, 


ಮೇರುಮಂದರಸಂಕಾಶ್ಛೆರಾಲಿಖದ್ದಿರಿವಾಂಬರಮ್‌ 
ಕೂಟಾಗಾರಿಃ ಶುಭಾಕಾರೈಃ ಸರ್ವತಃ ಸಮಲಂಕ್ಷತಮ್‌ || ೧೪ 


ಜ್ವಲನಾರ್ಕಪ್ರತೀಕಾಶಂ ಸುಕೃತಂ ವಿಶಕರ್ಮಣಾ 1 
ಹೇಮಸೋಪಾನಸಂಯುಕಂ ಚಾರುಪ್ರವರವೇದಿಕಮ್‌ ॥ ೧೫ 


(ಶೃಂಖಲಾಕಾರವಾಗಿ ಸುತಲೂ ಚಿತ್ರಿಸಿದ ಆನೆಯ ಪ್ರತಿಮೆಗಳಿಂದ) ಅಲಂಕೃತ 
ವಾದ ರಾವಣನ ಶಯನ ಮಂದಿರವನ್ನು ಕಂಡನು (೧೦). ಅದು ಬ್ರಹ್ಮನಿಗಾಗಿ ವಿಶ್ವ 
ಕರ್ಮನು ನಿರ್ಮಿಸಿದ ಸರ್ವರತ್ತಭೂಷಿತವಾದ ಪುಷಕವಿಮಾನ'. ಕುಬೇರನು 
ತಪಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಅದನ್ನು ಪಡೆದನು. ರಾವಣನು ಕುಬೇರನನ್ನು 
ಜಯಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದನು (೧೧-೧೨). ಆ ವಿಮಾನದ 
ಕಂಭಗಳಲ್ಲಿ ಸುವರ್ಣಮಯವಾದ ತೋಳದ ಪ್ರತಿಮೆಗಳನ್ನು ಕೆತಿದ್ದರು. ಅದರ 
ಅಂತಸುಗಳು ಮೇರುಮಂದರ ಪರ್ವತಗಳಂತೆ ಬಹು ಎತರವಾಗಿದ್ದು ಆಕಾಶವನ್ನು 
ಭೇದಿಸುವಂತೆ ಇದ್ದವು (೧೩-೧೪). ಸೂರ್ಯಾಗ್ದಿಗಳಂತೆ ಪ್ರಕಾಶಿಸುತಿದ್ದ 
ಪುಷ್ಪಕವಿಮಾನಕ್ಕೆ ಚಿನ್ನದ ಮೆಟ್ಟಿಲುಗಳೂ ಸುಂದರ ವೇದಿಕೆಗಳೂ ಇದ್ದವು. ಚಿನ್ನ 
ಮತ್ತು ಸಿಟಿಕಗಳಿಂದ ರಚಿಸಿದ ಕಿಟಕಿಗಳು, ಇಂದ್ರನೀಲ, ಹವಳ, ಮುತು ಮುಂತಾದ 


* ಓ-೮ನೆಯ ಸರ್ಗಗಳಲ್ಲಿ ಈ ವಿಮಾನವನ್ನೇ ವಿಶೇಷವಾಗಿ ವರ್ಣಿಸಲಾಗಿದೆ. 
ಪ್ರಾಯಶಃ ಅವೆರಡು ಸರ್ಗಗಳು ವ್ರಕಿಪವಾಗಿರಬಹುದು. 


೮೦ ಸುಂದರಕಾಂಡ | ಸರ್ಗಃ ೯ 


ಜಾಲವಾತಾಯನೈರ್ಯುಕಂ ಕಾಂಚನೈಃ ಸ್ಟಾಟಿಕೈರಪಿ । 
ಇಂದ್ರನೀಲಮಹಾನೀಲಮಣಿಪ್ರವರವೇದಿಕಮ್‌ ॥ ೧೬ 


ವಿದ್ರುಮೇಣ ವಿಚಿತ್ರೇಣ ಮಣಿಭಿಶ್ತ ಮಹಾಧನೈ: | 
ನಿಸುಲಾಭುಶ್ತ ಮುಕಾಭಿಸಲೇನಾಭಿವಿರಾಜಿತಮ್‌ || ೧೭ 


ಚಂದನೇನ ಚ ರಕೇನ ತಪನೀಯನಿಭೇನ ಚ । 
ಸುಪುಣ್ಯಗಂಧಿನಾ ಯುಕಮಾದಿತ್ಯತರುಣೋಪಮಮ್‌ || ೧೮ 


ವಿಮಾನಂ ಪುಷಕಂ ದಿವ ಮಾರುರೋಹ ಮಹಾಕಪಿಃ | 
ತತ್ರಸಃ ಸ ತದಾ ಗಂದಂ ಪ ಪಾನಭಕ್ಷ್ಯಾನಸಂಭವಮ್‌ || ೧೯ 


ದಿವ್ಯಂ ಸಂಮೂರ್ಛಿತಂ ಜಿಫ್ರದ್ರೂಪವಂತಮಿವಾನಿಲಮ್‌ 
ಸು ಗಂಧಸಂ ಮಹಾಸ ಸತ್ತ್ವ ೦ ಬಂಧುರ್ಬಂಧುಮಿವೋತಮಮ್‌ || ೨೦ 


ಅತ ಏಹೀತ್ನುವಾಚೇವ ತತ್ರ ಯತ್ರ ಸ ರಾವಣಃ | 
ತತಸಾಂ ಪ್ರಸ್ಥಿತಃ ಶಾಲಾಂ ದದರ್ಶ ಮಹತೀಂ ಶುಭಾಮ್‌ ॥ ೨೧ 


ರಾವಣಸ್ಯ ಮನಃಕಾಂತಾಂ ಕಾಂತಾಮಿವ ವರಸ್ತಿಯಮ್‌ | 
ಮಣಿಸೋಪಾನವಿಕ್ಕತಾಂ ಹೇಮಜಾಲವಿರಾಜಿತಾಮ್‌ ॥॥ ೨೨ 


ಮಣಿಗಳಿಂದ ಚಿತ್ರಿಸಿದ ನೆಲಗಟುಗಳೂ ಇದ್ದವು. ಅದು ಬಂಗಾರದ ಬಣ್ಣವುಳ್ಳ 
ರಕಚಂದನದಿಂದ ಸುಗಂಧಮಯವಾಗಿತು (೧೫-೧೮). ಹನುಮಂತನು ಆ 
ವಿಮಾನವನ್ನೇರಿದನು. ಅಲ್ಲಿದ್ದ ವಿವಿಧ ಪಾನೀಯಗಳಿಂದಲೂ ಭಕ್ಷ್ಯಗಳಿಂದಲೂ 
ಮೃಷಾನ್ನಗಳಿಂದಲೂ ರೂಪವೆತು ಬಂದಂತೆ ಇದ್ದ ಸುಗಂಧಿಯಾದ ವಾಯುವು 
ಹನುಮಂತನನ್ನು ಬಂಧುವಿನಂತೆ ಎದುರುಗೊಂಡು 'ಇತ, ಬರಬೇಕು!' ಎಂದು 
ರಾವಣನಿದ್ದಲ್ಲಿಗೆ ಕರೆದುಕೊಂಡು ಹೋಗುವಂತೆ ತೋರಿತು! (೧೯-೨೦). 
ಅನಂತರ ಆಂಜನೇಯನು ಮಣಿಮಯಸೋಪಾನಗಳಿಂದಲೂ ಚಿನ್ನದ 
ಕಿಟಕಿಗಳಿಂದಲೂ ರಮ್ಯವಾದ ರಾವಣನ ಅಂತಃಪುರವನ್ನು ಪ್ರವೇಶಿಸಿದನು. ಅದು 
ರಾವಣನಿಗೆ ಸುಂದರ ತರುಣಿಯಂತೆ ಬಹು ಪ್ರಿಯವಾದ ಸ್ಥಳ (೨೧-೨೨). 


ಸರ್ಗಃ ೯] ಸಂಕುಲಾಂತಃಪುರಮ್‌ ೮, 


ಸ್ಥಾಟಿಕ್ಸರಾವೃತತಲಾಂ ದಂತಾಂತರಿತರೂಪಿಕಾಮ್‌ | 

ಮುಕಾಭಶ್ತ ಪ್ರವಾಲ್ಪಶ್ಚ ರೂಪ್ಯಚಾಮೀಕರೈರಪಿ ॥ ೨೩ 
ವಿಭೂಷಿತಾಂ ಮಣಿಸಂಬ್ಬಃ ಸುಬಹುಸಂಭಭೂಷಿತಾಮ್‌ | 
ಮೃರ್ಯಜುಭಿರತ್ಯುಚ್ಛೆಃ ಸಮಂತಾತ್‌ ಸುವಿಭೂಷಿಶ್ಸೆ: ॥ ೨೪ 


ಸಿಂ ಬೃಃ ಪಕ್ಚೃ ರಿವಾತ್ಯುಚ್ಛೆ ರ್ದಿವಂ ಸಂಪ್ರ ಸಿತಾಮಿವ 
ಮಹತ್ಯಾ ಬಥಯಾಸೀರ್ಣಾಂ ಪ್ರಥಿವೀಲಕ್ಷಣಾಂಕಯಾ || ೨೫ 


ಪೃಥಿವೀಮಿವ ಎಸೀರ್ಣಾಂ ಸರಾಷ್ಟ್ರಗೃಹಮಾಲಿನೀಮ್‌ 
ನಾದಿತಾಂ ಮತವಿಹಗೈರ್ದಿವ್ಯಗಂಧಾಧಿವಾಸಿತಾಮ್‌ || ೨೬ 


ಪರಾರ್ಧ್ಯಾಸರಣೋಪೇತಾಂ ರಕ್ಟೋ5 ಧಿಪನಿಷೇವಿತಾಮ್‌ | 
ಧೂಮ್ರಾಮಗರುಧೂಪೇನ ವಿಮಲಾಂ ಹಂಸಪಾಂಡರಾಮ್‌ ॥ ೨೭ 


ಚಿತ್ರಾಂ ಪುಷ್ಟೋಪಹಾರೇಣ ಕಲ್ಲಾಷೀಮಿವ ಸುಪ್ರಭಾಮ್‌ ।ಟ 
ಮನಃಸಂಹ್ಲಾದಜನನೀಂ ವರ್ಣಸ್ಕಾಪಿ ಪ್ರಸಾದಿನೀಮ್‌ ॥ ೨೮ 


ಅಲ್ಲ ಸಟಿಕಮಯವಾದ ನೆಲಗಟ್ಟು; ನಾಗದಂತಗಳಿಂದ ಅಲಂಕರಿಸಿದ 
ಗೋಡೆಗಳು; ಮುತ್ತು ಹವಳ, ಚಿನ್ನ ಬೆಳ್ಳಿಗಳಿಂದ ಅಲಂಕರಿಸಿದ ಮಣಿ ಸಂಭಗಳು; 
ಆ ಸಂಭಗಳು ಅತ್ಯುನ್ನತವಾಗಿ ಬಾಗಿಕೊಂಡು ರೆಕ್ಕೆಗಳಂತೆ ಕಾಣುತಿದುದರಿಂದ 
ಅಂತಃಪುರವು ಆಕಾಶಕ್ಕೆ ಹಾರಿಹೋಗುವುದೋ ಎಂಬಂತೆ ತೋರುತಿತ್ತು 
ವಿಶಾಲವಾದ ಅಂಗಣದ ಮಧ್ಯದಲ್ಲಿನದಿ, ಅರಣ್ಯ ಮುಂತಾದವುಗಳನ್ನು ಚಿತ್ರಿಸಿದ 
ದೊಡ್ಡ ದೊಡ್ಡ ರತ್ತಗಂಬಳಿಯನ್ನು ಹಾಸಿದರು (೨೩-೨೫). ವಿವಿಧ 
ರಾಷ್ಟ್ರಗಳಿಂದಲೂ ಗೃಹಗಳಿಂದಲೂ ಶೋಭಿಸುವ ಇನ್ನೊಂದು ಪೃಥ್ದಿಯೋ 
ಎಂಬಂತೆ ವಿಶಾಲವಾಗಿದ್ದ ಆ ಭವನದಲ್ಲಿ ಅಲ್ಲಲ್ಲಿ ಮದಿಸಿದ ಹಕ್ಕಿಗಳು 
ಚೆಲಿಪಿಲಿಗುಟುತಿದವು. ಇಡೀ ಮಂದಿರವೇ ಸುಗಂಧದಿಂದ ತುಂಬಿಹೋಗಿತ್ತು 
(೨೬). ಆ ಭವನದಲ್ಲಿಕುಳಿತುಕೊಳ್ಳ ಲು ಅಮೂಲ್ಯವಾದ ಪೀಠಗಳನ್ನು ಹಾಕಿದ್ದರು. 
ಹಂಸದಂತೆ ಶುಭ್ರವಾದ ಆಸ್ಥಳದಲ್ಲಿಧೂಪದ ಹೊಗೆಯು ಹರಡಿತು. ಬಣ್ಣ ಬಣ್ಣದ 
ಹೂಗಳನ್ನು ಹರಡಿದ್ದರಿಂದ ನೆಲವು ಚಿತ್ರವರ್ಣವಾಗಿ ವಸಿಷ್ಠಧೇನುವಾದ 


೮೨ ಸುಂದರಕಾಂಡಃ | ಸರ್ಗಃ ೯ 


ತಾಂ ಶೋಕನಾಶಿನೀಂ ದಿವ್ಯಾಂ ಶ್ರಿಯಃ ಸಂಜನನೀಮಿವ ।ಟ 
ಇಂದ್ರಿಯಾಣೀಂದ್ರಿಯಾರ್ಥ್ಸಶ್ಚ ಪಂಚ ಪಂಚಭಿರುತಮೈೆಃ || ೨೯ 
ತರ್ಪಯಾಮಾಸ ಮಾತೇವ ತದಾ ರಾವಣಪಾಲತಾ | 
ಸ್ಪರ್ಗೋ5ಯಂ ದೇವಲೋಕೋ5ಯಮಿಂದ್ರಸ್ಯೇಯಂ 

ಪುರೀ ಭವೇತ್‌ ॥ ೩೦ 
ಸಿದಿರ್ವೇಯಂ ಪರಾ ಹಿ ಸ್ಯಾದಿತ್ಯಮನೃತ ಮಾರುತಿ: | 


ಪ್ರಧ್ಯಾಯತ ಇವಾಪಶೃತ್‌ ಪ್ರದೀಪಾಂಸತ್ರ ಕಾಂಚನಾನ್‌ ॥ ೩೧ 
ಧೂರ್ತಾನಿವ ಮಹಾಧೂರ್ತೇರ್ದೇವನೇನ ಪರಾಜಿತಾನ್‌ | 
ದೀಪಾನಾಂ ಚ ಪ್ರಕಾಶೇನ ತೇಜಸಾ ರಾವಣಸ್ಯ ಚ ॥ ೩೨ 
ಅರ್ಚಿರ್ಬಿರ್ಬೂಷನಣಾನಾಂ ಚ ಪ್ರದೀಪೇವಾಭ್ಯಮನ್ಯತ 

ತತೋ“ ಪಶೃತ್‌ ಕುಥಾಸೀನಂ ನಾನಾವರ್ಣಾಂಬರಸ್ರಜಮ್‌ ॥ ೩೩ 
ಸಹಸ್ರಂ ವರನಾರೀಣಾಂ ನಾನಾವೇಷವಿಭೂಷಿತಮ್‌ | 
ಪರಿವೃತೇsರ್ಧರಾತ್ರೇ ತು ಪಾನನಿದ್ರಾವಶಂ ಗತಮ್‌ ॥ ೩೪ 


ಶಬಲೆಯಂತೆ ಇತ್ತು ತನ್ನ ಕಾಂತಿಯಿಂದ ಬಣ್ಣದ ಚಿತ್ರಗಳಿಗೇ ಒಂದು 
ಪ್ರಸನ್ನತೆಯನ್ನು ಕೊಡತಕ್ಕ ರಮಣೀಯತೆ ಅದಕ್ಕಿತ್ತು (೨೭-೨೮). ರಾವಣನ 
ಅಂತಃಪುರವು ನೋಡಿದ ಕೂಡಲೆ ಮನಸಿನ ತಾಪವನ್ನು ಪರಿಹರಿಸತಕ್ಕುದಾಗಿ 
ಸೌಭಾಗ್ಯದ ತವರುಮನೆಯಾಗಿತು, ಅದು ಹನುಮಂತನ ಪಂಚೇಂದ್ರಿಯಗಳನ್ನೂ 
ತಾಯಿಯಂತೆ ತೃಪಿಪಡಿಸಿತು. "ಇದೇನು ಸ್ವರ್ಗಲೋಕವೊ, ಅಮರಾವತಿಯೊ 
ಅಥವಾ ಇಂದ್ರಜಾಲದಿಂದ ಲಭಿಸಿದ ಸಿದ್ದಿಯೊ!' ಎಂದು ಆಂಜನೇಯನಿಗೆ 
ಆಶ್ಚರ್ಯವಾಯಿತು (೨೯-೩೧). ಜೂಜಿನಲ್ಲಿ ಸೋತವನು ಚಿಂತಾಕುಲನಾಗಿ 
ಅಲ್ಲಾಡದೆ ನಿಂತಿರುವಂತೆ, ಸುವರ್ಣದೀಪಗಳು ನಿಶಲವಾಗಿ ಪ್ರಕಾಶಿಸುತಿದವು. 
ದೀಪಗಳ ಪ್ರಕಾಶದಿಂದಲೂ, ರಾವಣನ ತೇಜಸಿನಿಂದಲೂ, ಆಭರಣಗಳ 
ಕಾಂತಿಯಿಂದಲೂ ಅಂತಃಪುರವು ಪ್ರಜ್ವಲಿಸುತಿತ್ತು (೩೨-೩೩). ಅನಂತರ 
ಹನುಮಂತನು, ನಾನಾ ವಸ್ತಾಲಂಕಾರಗಳನ್ನು ದರಿಸಿ ರತ್ತಗಂಬಳಿಯ ಮೇಲೆ 
ಮಲಗಿದ್ದ ಸಾವಿರಾರು ಸ್ತ್ರೀಯರನ್ನು ನೋಡಿದನು. ಅವರೆಲ್ಲರೂ ಬಹು ಹೊತ್ತು 
ಕ್ರೀಡಿಸುತಿದ್ದು. ಮಧ್ಯರಾತ್ರಿಯಾದ ಮೇಲೆ ಮದ್ಯಪಾನದ ಅಮಲಿನಿಂದ 


ಸರ್ಗಃ ೯ |] ಸಂಕುಲಾಂತಃಪುರಮ್‌ ೮೩ 


ಕ್ರೀಡಿತೋಪರತಂ ರಾತ್‌ ಪ್ರಸುಪಂ ಬಲವತದಾ । 


ತತ್‌ ಪ್ರಸುಪಂ ವಿರುರುಚೇ ನಿಃಪಬ್ಧಾಂತರಭೂಷಣಮ್‌ ॥ ೩೫ 
ನೀಶಬಹಂಸಭ್ರಮರಂ ಯಥಾ ಪದ್ಧವನಂ ಮಹತ್‌ | 

ತಾಸಾಂ ಸಂವೃತದಂತಾನಿ ಮೀಲಿತಾಕ್ಟಾಣ ಮಾರುತಿ: ॥ ೩೬ 
ಅಪಶ್ಯತ್‌ ಪದ್ಧಗಂಧೀನಿ ವದನಾನಿ ಸುಯೋಪಿತಾಮ್‌ । 
ಪ್ರಬುದ್ಧಾನೀವ ಪದ್ಗಾನಿ ತಾಸಾಂ ಭೂತ್ವಾ ಕೃಪಾಕ್ಚಯೇ || ೩೭ 
ಪುನಃ ಸಂವೃತಪತ್ರಾಣಿ ರಾತ್ರಾವಿವ ಬಭುಸದಾ । 

ಇಮಾನಿ ಮುಖಪದ್ದಾನಿ ನಿಯತಂ ಮತಷಟದಾಃ ॥ ೩೮ 


ಅಂಬುಜಾನೀವ ಪುಲ್ಲಾನಿ ಪ್ರಾರ್ಥಯಂತಿ ಪುನಃ ಪುನಃ | 
ಇತಿ ಚಾಮನ್ಯತ ಶ್ರೀಮಾನುಪಪತ್ತ್ಯಾ ಮಹಾಕಪಿಃ ॥ ೩೯ 


ಮೇನೇ ಹಿ ಗುಣತಸಾನಿ ಸಮಾನಿ ಸಲಿಲೋದ್ಭವುಃ 
ಸಾ ತಸ್ಯ ಶುಶುಭೇ ಶಾಲಾ ತಾಬಭಿಃ ಸ್ವೀಭಿರ್ವಿರಾಜಿತಾ || ೪೦ 


ಮೈಮರೆತು ನಿದ್ರಿಸುತಿದರು. ಒಡವೆಗಳ ಸದು ಅಡಗಿತ್ತು, ರಾತ್ರಿಯ ಹೊತ್ತುಹಂಸ, 
ದುಂಬಿಗಳ ಶಬ್ದವಿಲ್ಲದೆ ಶಾಂತವಾದ ತಾವರೆಯ ಕೊಳದಂತೆ ಅಂತಃಪುರವು 
ಕಾಣಿಸಿತು (೩೪-೩೫). ಬಾಯನ್ನು ತರೆಯದೆ, ಕಣ್ಣುಮುಚ್ಚಿಕೊಂಡು ನಿದ್ರಿಸುತಿದ್ದ 
ಆ ಸ್ತೀಯರ ಮುಖಕಮಲಗಳನ್ನು ಹನುಮಂತನು ನೋಡುತ, ಹೋದನು. 'ಈ 
ಮುಖಪದ್ಧಗಳು ಹಗಲುಹೊತು ಅರಳಿ ಈಗ ಮುಚಿಕೊಂಡಿವೆ. ಇವು ಅರಳಿದಾಗ 

ಜವಾಗಿಯೂ ದುಂಬಿಗಳು ಬಂದು ಮತೆ ಮುತಿಕೊಳ್ಳುತವೆ !' ಎಂದು ಅವನು 
ಭಾವಿಸಿದನು. ಏಕೆಂದರೆ, ಆ ಚೆಲುವೆಯರ ಮುಖಗಳು ಎಲ್ಲ ಬಗೆಯಲ್ಲಿಯೂ 
ತಾವರೆಗಳಿಗೆ ಸಮವಾಗಿದವು (೩೬-೩೯). ಆ ಭವನಾಂಗಣವು ಶರತ್ಕಾಲದಲ್ಲಿ 
ನಕಿತ್ರಪುಂಜಗಳಿಂದ ರಂಜಿಸುವ ಗಗನತಲದಂತೆ ಆ ಸ್ಟೀಯರಿಂದ ಶೋಭಿಸು 
ತಿಬತು. ಸುಂದರಾಂಗನಾ ಪರಿವೃತನಾದ ರಾಕಸರಾಜನು, ತಾರಾಪರಿವಾರ 
ದಿಂದೂಡಗೂಡಿದ ಚಂದ್ರನೆಂದೂ, ಆ ಸ್ತ್ರೀಯರು ಪುಣ್ಯಶೇಷವಿರುವಾಗಲೇ 
ಭೂಮಿಗೆ ಉರುಳಿದ ತಾರೆಗಳೆಂದೂ ಹನುಮಂತನು ತಿಳಿದುಕೊಂಡನು 


೮೪ ಸುಂದರಕಾಂಡಃ ಸಗ್ಗ 


ಶಾರದೀವ ಪ್ರಸನ್ನಾ ದಸಿಸಾರಾಭಿರಭಿಶೋಭಿತಾ | 


ಸ ಚ ತಾಭಿಃ ಪರಿವೃತಃ ಶುಶುಭೇ ರಾಕ್ಷಸಾಧಿಪಃ ॥ ೪೧ 
ಯಥಾ ಹ್ರುಡುಪತಿಃ ಶ್ರೀಮಾಂಸಾರಾಭಿರಭಿಸಂವತಃ | 
ಯಾಶ್ಚ್ಯವಂತೇ5ಂಬರಾತಾರಾಃ ಪುಣ್ಯಶೇಷಸಮಾವತಾಃ ॥ ೪೨ 


ಇಮಾಸಾ; ಸಂಗತಾಃ ಕತಾ ಇತಿ ಮೇನೇ ಹರಿಸದಾ | 
ತಾರಾಣಾಮಿವ ಸುವೃಕಂ ಮಹತೀನಾಂ ಶುಭಾರ್ಚಿಷಾಮ್‌ ॥ ೪೩ 
ಪ್ರಭಾ ವರ್ಣಪ್ರಸಾದಾಶ್ಹ ವಿರೇಜುಸತ್ರ ಯೋಷಿತಾಮ್‌ | 
ವ್ಯಾವತಕಚಪೀನಸ್ರಕೃಕೀರ್ಣವರಭೂಷಣಾಃ ॥ ೪೪ 
ಪಾನವ್ಯಾಯಾಮಕಾಲೇಷು ನಿದ್ರಾಪಹತಚೀತಸಃ | 


ವ್ನಾವತತಿಲಕಾಃ ಕಾಶಿತ್‌ಕಾಶರಿದುದಾಂತನೂಪುರಾಃ ॥| ೪% 
ರಿ ಲವ ಚ ಚ ಬ್ರ) 


ಪಾರ್ಶ್ವೇ ಗಲಿತಹಾರಾಶ್ಹ ಕಾಫಿತ್‌ ಪರಮಯೋಪಿತಃ | 
ಮುಕಾಹಾರಾವತಾಶಾನಾ: ಕಾರಠಿದಿಸಸವಾಸಸಃ ॥ ೪೬ 
ಎವಿ ಲ ಚ ರೆ ಚವ್‌ ೨೦ 


ವ್ಯಾವಿದರಶನಾದಾಮಾಃ ಕಿಶೋರ್ಯ ಇವ ವಾಹಿತಾಃ । 
ಅಕುಂಡಲಧರಾಶಾನ್ನಾ ವಿಚಿನಮದಿತಸ್ರಜಃ ॥ ೪೭ 
ಕ ಚ ರೆ ಛಿ... ಲ. ಖೊ 


(೪೦-೪೨). ಏಕೆಂದರೆ, ಅವರ ದೇಹಕಾಂತಿಯು ನಕತ್ರಗಳ ಕಾಂತಿಯಂತೆಯೇ 
ಇತು. ಆ ಪ್ರಮದೆಯರು ಮದ್ಯಪಾನ ಮಾಡಿ ನೃತ್ಕಾದಿ ಕ್ರೀಡೆಗಳನ್ನು 
ಮಾಡುತಿರುವಾಗ ಹೂಮಾಲೆ, ಜಡೆ, ಒಡವೆಗಳು ಜಾರಿ ಸಡಿಲವಾಗಲು, 
ಹಾಗೆಯೇ ಮೈಮರೆತು ನಿದ್ರಿಸುತಿದ್ದರು. ಕೆಲವರ ತಿಲಕಗಳು ಓರೆಯಾಗಿದ್ದವು. 
ಕೆಲವರ ಕಾಲಂದಿಗೆಗಳು ದೂರಹೋಗಿ ಬಿದ್ದಿದವು (೪೩-೪೫). ಕೆಲವರ ಮುತಿನ 
ಹಾರಗಳು ಜಾರಿ ಬಿದ್ದಿದ್ದವು. ಕೆಲವರು ಅವುಗಳನ್ನು ಮೈಗೆ ಸುತಿಕೊಂಡಿದ್ದರು. 
ಕೆಲವರ ಸೀರೆ ಸಡಿಲಿತ್ತು ಕೆಲವರ ಬಳಿ ಕಾಂಚಿಗಳು (ಡಾಬು) ಉರುಳಿಬಿದ್ದಿದವು. 
ಅವರನ್ನು ನೋಡಿದರೆ, ಹೆಣ್ಣು ಕುದುರೆಗಳು ಆಯಾಸವನ್ನು ಪರಿಹರಿಸಿಕೊಳ್ಳುವು 
ದಕ್ಕಾಗಿ ಜೀನನ್ನು ಬೀಳಿಸಿ ಉರುಳಾಡುತಿರುವುವೋ ಎಂಬಂತೆ ಕಾಣುತಲಿತು, 
ಕೆಲವರ ಕುಂಡಲಗಳು ಜಾರಿಬಿದ್ದು ಅವರ ಹೂಮಾಲೆಗಳು ತೀಡಿಹೋದರಿಂದ, 


ಸರ್ಗಃ ೯ ] ಸಂಕುಲಾಂತಃಪುರಮ್‌ ೮೫ 


ಗಜೇಂದ್ರಮೃದಿತಾಃ ಫುಲ್ಲಾ ಲತಾ ಇವ ಮಹಾವನೇ । 


ಚಂದ್ರಾಂಶುಕಿರಣಾಭಾಶ್ನ ಹಾರಾಃ ಕಾಸಾಂಚಿದುತ್ಕಟಾಃ || ೪೮ 
ಹಂಸಾ ಇವ ಬಭುಃ ಸುಪಾ; ಸನಮಧ್ಯೇಷು ಯೋಪಿತಾಮ್‌ | 
ಅಪರಾಸಾಂ ಚ ವೃದೂರ್ಯಾಃ ಕಾದಂಬಾ ಇವ ಪಕ್ಷಿಣಃ || ೪೯ 
ಹೇಮಸೂತ್ರಾಣಿ ಚಾನ್ಯಾಸಾಂ ಚಕ್ರವಾಕಾ ಇವಾಭವನ್‌ | 
ಹಂಸಕಾರಂಡವಾಕೀರ್ಣಾಶಕ್ರವಾಕೋಪಶೋಭಿತಾಃ || ೫೦ 
ಆಪಗಾ ಇವ ತಾ ರೇಜುರ್ಜಫನ್ಯೈ: ಪುಲಿನ್ಫರಿವ | 
ಕಿಂಕಿಣೀಜಾಲಸಂಕೋಶಾಸ್ತಾ ಹೇಮವಿಪುಲಾಂಬುಜಾಃ ॥ ೫೧ 
ಭಾವಗ್ರಾಹಾ ಯಶಸ್ಪೀರಾಃ ಸುಪಾ ನದ್ಧ ಇವಾಬಭುಃ | 
ಮೃದುಷ್ಠಂಗೇಷು ಕಾಸಾಂಚಿತ್‌ ಕುಚಾಗ್ರೇಷು ಚ ಸಂಸ್ಥಿತಾಃ ॥1 ೫೨ 
ಬಭೂವುರ್ಭ್ರಮರಾಣೀವ ಶುಭಾ ಭೂಷಣರಾಜಯಃ | 
ಅಂಶುಕಾಂತಾಶ್ಚ ಕಾಸಾಂಚಿನ್ನುಖಮಾರುತಕಂಪಿತಾಃ || ೫೩ 


ಆ ಸ್ತ್ರೀಯರು ಆನೆಯು ಎಳೆದುಹಾಕಿದ ಬಳ್ಳಿಗಳಂತೆ ಕಾಣುತಿದರು. ಕೆಲವು 
ತರುಣಿಯರ ಸನಮಧ್ಯದಲ್ಲಿದ್ದ ದೊಡ್ಡ ಹಾರಗಳೂ, ವೈಡೂರ್ಯಮಣಿಗಳೂ 
ನಿದ್ರಿಸುತಿರುವ ಹಂಸಗಳಂತೆ ಶೋಭಿಸುತಿದ್ದವು (೪೬-೪೯). ಇನ್ನು ಕೆಲವು 
ಸ್ತ್ರೀಯರು ಸುವರ್ಣಹಾರವನ್ನು ಧರಿಸಿದ್ದರಿಂದ ಅವರ ಸನಗಳು ಚಕ್ರವಾಕ 
ಪಕ್ಚಿಗಳಂತೆಯೂ, ಜಘನಗಳು- ಪ್ರಲಿನ (ಮರಳುದಿಣೆ) ಗಳೆಂತೆಯೂ ಕಾಣು 
ತಿದವು. ಆದ್ದರಿಂದ ಆ ನಾರಿಯರೆಲ್ಲರೂ ಹಂಸ ಮುಂತಾದ ನೀರುಹಕ್ಕಿಗಳಿಂದ 
ಚಿಲುಪುಗೊಂಡ ನದಿಗಳಂತೆ ಕಂಗೊಳಿಸುತಿದರು. ಅವರ ಚಿನ್ನದ ಗೆಜ್ಜೆಗಳು 
ಕಮಲದ ಮೊಗ್ಗುಗಳಂತೆಯೂ, ಮುಖಗಳು ಪದ್ಧಗಳಂತೆಯೂ, ನಿದ್ರೆಯಲ್ಲಿಯೂ 
ಮಾಡುತಿದ್ದ ಶೃಂಗಾರ ಚೇಷೆಗಳು ತಮ್ಮೆಡೆಗೆ ಜನರನ್ನು ಎಳೆಯುವ ಮೊಸಳೆ 
ಗಳಂತೆಯೂ, ಪಾರ್ಶ್ವಗಳಲ್ಲಿ ಹರಡಿದ್ದ ಲಾವಣ್ಯಪ್ರಭೆಯು ತೀರಗಳಂತೆಯೂ 
ಇದ್ದುದರಿಂದ ಅವರು ನದಿಗಳಂತೆಯೇ ಕಂಡರು (೫೦-೫೨). ಹಲವು 
ಚೆಲುವೆಯರ ಕರಚರಣಾದಿ ಕೋಮಲಾಂಗಗಳಲ್ಲಿಯೂ ಸನಗಳಲ್ಲಿಯೂ 
ಎರಾಜಿಸುತಿದ್ದ ಒಡವೆಗಳು, (ಬಳ್ಳಿಗಳಿಗೆ ಮುತಿದ) ದುಂಬಿಗಳಂತೆ. ಕಂಡವು ! 

ತರುಣಿಯರು. ಉಟ್ಟಿದ್ದ ಚಿತ್ರವರ್ಣದ ಸೂಗಸಾದ ಸೀರೆಯ ತೇ 


೮೬ ಸುಂದರಕಾಂಡ: | ಸರ್ಗಃ ೯ 


ಉಪರ್ಯುಪರಿ ವಕ್ಚಾಣಾಂ ವ್ಯಾ ಧೂಯಂತೇ ಪುನಃ ಪುನಃ | 


8 ಹತಾಕಾ ಇವೋದೂತಾಃ ಪತ್ತೀನಾಂ ರುಚಿರಪ್ರಭಾಃ ॥ ೫೪ 
ನಾನಾವರ್ಣಾಃ ಸುವರ್ಣಾನಾಂ ವಕ್ತಮೂಲೇಷು ರೇಜಿರೇ । 
ವವಲುಪ್ಪಾತ್ರ ಕಾಸಾಂಚಿತ್‌ ಕುಂಡಲಾನಿ ಶುಭಾರ್ಚಿಷಾಮ್‌ ॥ ೫೫ 
ಮುಖಮಾರುತಸಂಪರ್ಕಾತ್‌ ಮಂದಂ ಮಂದಂ ಸುಯೋಪಿತಾಮ್‌ | 
ಶರ್ಕರಾಸವಗಂಧೃಶ್ನ ಪ್ರಕ್ಷತ ತ್ಯಾ ಸುರಭಿಃ ಸುಖಃ ॥॥ ೫೬ 
ತಾಸಾಂ ವದನನಿಃಶ್ಲಾಸಃ ಸಿ ಸಿಷೇವೇ ರಾವಣಂ ತದಾ |! 
ರಾವಣಾನನಶಂಕಾಶ್ಚ ಕಾಶ್ಲಿದ್ರಾವಣಿಯೋಷಿತಃ || ೫೭ 


ಮುಖಾನಿ ಸ್ಥ ಸಪತ್ತೀನಾಮುಹಾಜಿಪುನ್‌ ಪುನಃ ಪುನಃ । 

ಅತ್ಯರ್ಥಂ ಸಕಮನಸೋ ರಾವಣೇ ತಾ ವರಸ್ತಿಯಃ ॥ ೫೮ 
ಅಸ್ಪತಂತ್ರಾಃ ಸಪತ್ತೀನಾಂ ಪ್ರಿಯಮೇ ೇವಾಚರಂಸದಾ | 
ಬಾಹೂನುಪನಿಧಾಯಾನ್ಯಾಃ ಪ ಪಾರಿಹಾರ್ಯವಿಬೂಷಿತಾನ್‌ | ೫೯ 
ಅಂಶುಕಾನಿ ಚ ರಮ್ಯಾಣಿ ಪ್ರಮದಾಸತ್ರ ಶಿಶ್ವಿರೇ । 

ಅನ್ಯಾ ವಕಸಿ ಚಾನ್ಯಸ್ಕಾಸಸ್ವಾಃ ಕಾಶಿತ್‌ ಪುನರ್ಭುಜಮ್‌ ॥ ೬೦ 


ಮುಖಗಳ ಬಳಿಯಲ್ಲಿ ಉಸಿರಿನ ಗಾಳಿಯಿಂದ ಪತಾಕೆಗಳಂತೆ ಅಲ್ಲಾಡುತಿದವು. 
ಕೆಲವರ ಕಿವಿಯೋಲೆಗಳೂ ಮೆಲ್ಲಗೆ ಚಲಿಸುತಿದವು. ಸಹಜವಾಗಿಯೇ 
ಸುವಾಸನೆಯನ್ನು ಬೀರುವ ನಿಃಶ್ನಾಸ ಮಾರುತವು ಮದ್ಯದಿಂದ ಇನ್ನೂ ಹಚ್ಚು 
ಸುಗಂಧವನ್ನು ಚೆಲ್ಲುತ್ತ ರಾವಣನಿಗೆ ಸುಖಕರವಾಗಿ ಸುಳಿಯುತಿತು (೫೩-೫೬). 
ರಾವಣನಲ್ಲಿ ಬಹಳ ಪ್ರೇಮವನ್ನಿಟ್ಟಿದ್ದ ಕೆಲವು ಸ್ವೀಯರು ಬಳಿಯಲ್ಲಿ ಮಲಗಿದ್ದ 
ಸವತಿಯರ ಮುಖಗಳನ್ನು ನಿದ್ದೆಗಣ್ಣಿನಲ್ಲಿ ರಾವಣನ ಮುಖವೆಂದೇ ತಿಳಿದು 
ಚುಂಬಿಸುತಿದ್ದರು! (೫೭-೫೮). ಆಗ ಸವತಿಯರು ತಮ್ಮನ್ನು ರಾವಣನೇ 
ಚುಂಬಿಸುತಿರುವನೆಂದು ತಿಳಿದು ಹಿಗ್ಗುತಿದ್ದರು | ಕೆಲವರು ತಮ್ಮ ತೋಳಿನ ಮೇಲೆ 
ತಲೆಯಿಟ್ಟು ಮಲಗಿದ್ದರು. ಕೆಲವರು ಬಟ್ಟೆಯನ್ನು ಸುತ್ತಿ ತಲೆದಿಂಬಿನಂತೆ 
ಮಾಡಿಕೊಂಡಿದ್ದರು. ಒಬ್ಬಳ ಎದೆಯ ಮೇಲೆ ಇನ್ನೊಬ್ಬಳು, ಅವಳ ಭುಜದ ಮೇಲೆ 
ಮತೊಬ್ಬಳು, ಅವಳ ತೊಡೆಯ ಮೇಲೆ ಮಗದೊಬ್ಬಳು, ಅವಳ ತೋಳಿನ ಮೇಲೆ 


ಸರ್ಗಃ ೯] ಸಂಕುಲಾಂತಃಪುರಮ್‌ ೮೭ 
ಅಪರಾ ತ್ಚಂಕಮನ್ಯಸ್ಯಾಸಶ್ಥಾಪ್ಯಪರಾ ಭುಜ್‌ | 
ಊರುಪಾರ್ಶಕಟೀಪ್ಟಷ್ಟಮನ್ಯೋನ್ಯಸ್ಯ ಸಮಾಶ್ರಿತಾಃ ॥ ೬೧ 
ಪರಸರನಿವಿಷ್ಠಾಂಗ್ಯೋ ಮದಸ್ನಹವಶಾನುಗಾಃ | 
ಅನ್ಯೋನ್ಯಸ್ಯಾಂಗಸಂಸರ್ಶಾತ್‌ ಪ್ರೀಯಮಾಣಾಃ ಸುಮಧ್ಯಮಾಃ ॥೬೨ 
ಏಕೀಕ್ಷತಭುಜಾಃ ಸರ್ವಾಃ ಸುಷುಪುಸತ್ರ ಯೋಷಿತಃ | 
ಅನ್ಯೋನ್ಯಭುಜಸೂತ್ರೇಣ ಸೀಮಾಲಾ ಗ್ರಥಿತಾ ಹಿ ಸಾ ॥ ೬೩ 
ಮಾಲೇವ ಗ್ರಥಿತಾ ಸೂತ್ರೇ ಶುಶುಭೇ ಮತಷಟದಾ | 


ಲತಾನಾಂ ಮಾಧವೇ ಮಾಸಿ ಪುಲ್ಲಾನಾಂ ವಾಯುಸೇವನಾತ್‌ ॥ ೬೪ 


ಅನ್ಯೋನ್ಯಮಾಲಾಗ್ರಥಿತಂ ಸಂಸಕಕುಸುಮೋಚೆಯಮ್‌ | 


ವೃತಿವೇಷ್ಠಿತಸುಸ್ಕಂಧಮನ್ಯೋನ್ಯಭ್ರಮರಾಕುಲಮ್‌ || ೬೫ 
ಆಸೀದ್ದನಮಿವೋದ್ಧೂತಂ ಸ್ಪೀವನಂ ರಾವಣಸ್ಯ ತತ್‌ । 
ಉಚಿತೇಷ್ಟಪಿ ಸುವ್ಯಕಂ ನ ತಾಸಾಂ ಯೋಪಿತಾಂ ತದಾ ॥ ೬೬ 


ವಿವೇಕಃ ಶಕ್ಕ ಆಧಾತುಂ ಭೂಷಣಾಂಗಾಂಬರಸ್ರಜಾಮ್‌ | 
ರಾವಣೇ ಸುಖಸಂವಿಷ್ಠೇ ತಾಃ ಸ್ತಿಯೋ ವಿವಿಧಪ್ರಭಾಃ ॥ ೬೭ 


ಬೇರೊಬ್ಬಳು--ಹೀಗೆ ತಲೆಯಿಟ್ಟು ಸಾಲುಸಾಲಾಗಿ ಮಲಗಿದ್ದರು! (೫೯-೬೧). 
ಮದ್ಯಪಾನದಿಂದಲೂ ಕಾಮದಿಂದಲೂ ಮತರಾದ ಆ ಸ್ಟೀಯರು ಒಬ್ಬೊಬ್ಬರ 
ಮೃದುವಾದ ಅಂಗಸರ್ಶದಿಂದ ಹಿಗುತ, ತೋಳಿನ ಮೇಲೆ ತೋಳು ಚಾಚಿ 
ಹೂಮಾಲೆಯಂತೆ ಸಾಲಾಗಿ ಮಲಗಿದ್ದರು (೬೨-೬೩). ಆ ಯುವತಿಯರ ಗುಂಪು 
ರಾವಣನ ವಸಂತಕಾಲದ ಹೂದೋಟದಂತೆ ರಮೃವಾಗಿತ್ತು ಸುಂದರಿಯರೇ 
ಪುಷಅತೆಗಳು; ಕಣ್ಣು ಮೂಗು ಮುಂತಾದ ಅಂಗಗಳೂ ಆಭರಣಗಳೂ ನಾನಾ 
ಬಗೆಯ ಹೂಗಳು; ಕೇಶಪುಶ, ಹುಬ್ಬುಗಳೇ ದುಂಬಿಗಳು; ಬುಜಗಳೇ ಕೊಂಬೆಗಳು 
(೬೪-೬೬). ಅವರು ಮಲಗಿದ್ದ ಸನ್ನಿವೇಶದಲ್ಲಿ ಅವರ ಅಭರಣಗಳು, ಸೀರೆಗಳು, 
ಹಾರಗಳು, ಕೃಕಾಲುಗಳು ಯಾರಯಾರದ್ದೆಂದು ವಿಂಗಡಿಸಿ ತಿಳಿಯುವುದು ಕೂಡ 
ದುಷ್ಕರವಾಗಿತ್ತು ಸುವರ್ಣ ದೀಪಸಂಭಗಳಲ್ಲಿ ನಿಶ್ಚಲವಾಗಿ ಉರಿಯುತಿದ್ದ 


೮೮ ಸುಂದರಕಾಂಡಃ | ಸರ್ಗಃ ೯ 


ಜಲಂತಃ ಕಾಂಚನಾ ದೀಪಾಃ ಪೃಕ್ಕಂತಾನಿಮಿಷಾ ಇವ | 
ರಾಜರ್ಷಿಪಿತೃದೃತ್ಯಾನಾಂ ಗಂಧರ್ವಾಣಾಂ ಚ ಯೋಷಿತಃ ॥ ೬೮ 
ರಾಕಸಾನಾಂ ಚ ಯಾಃ ಕನ್ಯಾಸಸ್ಯ ಕಾಮವಶಂ ಗತಾಃ | 
CA 
ಯುದಕಾಮೇನ ತಾ: ಸರ್ವಾ ರಾವಣೇನ ಹೃತಾಃ ಸ್ಪಿಯಃ |! ೬೯ 
ಸಮದಾ ಮದನೇನೈವ ಮೋಯಹಿತಾಃ ಕಾಶ್ಲಿದಾಗತಾಃ || 
ಇ ) ಪಾ ಂ ಇದ್‌್‌್‌ಹ 
ನ ತತ್ರ ಕಾರಿತ್‌ ಲಾಜ ಪ್ರಸಿದ್ಧ 
ವೀರ್ಯೋಪಪನ್ನೇನ ಗುಣೇನ ಲಬಾಃ । 
ನ ಚಾನೃಕಾಮಾಪಿ ನ ಚಾನ್ಯಪೂರ್ವಾ 
ವಿನಾ ವರಾರ್ಹಾಂ ಜನಕಾತ್ಮಜಾಂ ತಾಮ್‌ | ೭೦ 


ನ ಚಾಕುಲೀನಾ ನ ಚ ಹೀನರೂಪಾ 
ನಾದಕಿಣಾ ನಾನುಪಚಾರಯುಕಾ । 
ಬಾರ್ಯಾಬಭವತಸ,್ಮ ನ ಹೀನಸತಾ 
ವರ ದ 
ನ ಚಾಪಿ ಕಾಂತಸ್ಯ ನ ಕಾಮನೀಯಾ ॥ ೭೧ 


ದೀಪಗಳು "ರಾವಣನು ನಿದ್ರಿಸುತಿದಾನೆ. ಭಯವಿಲ್ಲ ಎಂದುಕೊಂಡು ಆ 
ಸುಂದರಿಯರನ್ನೇ ದಿಟಿಸಿ ನೋಡುತಿರುವಂತೆ ಭಾಸವಾಯಿತು! (೬೭-೬೮). ಆ 
ಸೀಯರಲ್ಲಿ ಬಹುಮಂದಿ ರಾಜಕನ್ನಿಕೆಯರನ್ನೂ ದೇವಗಂಧರ್ವಾದಿ ಸ್ತ್ರೀಯರನ್ನೂ 
ರಾವಣನು ಯುದ್ಧದಲ್ಲಿ ಗೆದ್ದು ತಂದಿದ್ದನು. ಆದರೆ ಅವರೆಲ್ಲರೂ ರಾವಣನಲ್ಲಿ 
ಅನುರಕರಾದವರು. ಕೆಲವು ತರುಣಿಯರು ತಾವಾಗಿಯೇ ರಾವಣನನ್ನು ಮೋಹಿಸಿ 
ಬಂದವರು (೬೯). ಸೀತಾದೇವಿಯೊಬ್ಬಳನ್ನು ಬಿಟ್ಟು ತನ್ನಲ್ಲಿ ಅನುರಾಗವಿಲ್ಲದ 
ಯಾವ ಸ್ತ್ಟೀಯನ್ನೂ ರಾವಣನು ಬಲಾತ್ಮಾರವಾಗಿ ತಂದಿರಲಿಲ್ಲ ಅಲ್ಲಿದವರಲ್ಲಿ 
ಯಾವಳೂ ರಾವಣನನ್ನು ಬಿಟ್ಟು ಇನ್ನೊಬ್ಬನನ್ನು ಕಾಮಿಸಿದವಳೂ ಅಲ್ಲ 
ವರಿಸಿದವಳೂ ಅಲ್ಲ (೭೦). ಆ ಸ್ತ್ರೀಯರಲ್ಲಿ ಕುಲಹೀನೆಯಾಗಲಿ, 
ಕುರೂಪಿಯಾಗಲಿ, ಕೌಶಲ್ಯವಿಲ್ಲದವಳಾಗಲಿ ಅಥವಾ ರಾವಣನ ಪ್ರೇಮಕ್ಕೆ 


ಸೇ ಅಲ್ಲಿದವರಲ್ಲಿ ಯಾವ ಸ್ತ್ರೀಯೂ ಬಲಾತ್ಕಾರದಿಂದ ಬಂದವಳಲ್ಲಎಂದು ಅಭಿಪ್ರಾಯ. 


ಸರ್ಗಃ ೯] ಸಂಕುಲಾಂತಃಪುರಮ್‌ ೮೯ 


ಬಭೂವ ಬುದ್ಧಿಸ್ತು ಹರೀಶರಸ್ಯ 
ಯದೀದೃಶೀ ರಾಘವಧರ್ಮಪತ್ನೀ 
ಇವಾ ಯಥಾ ರಾಕಸರಾಜಭಾರ್ಯಾ:ಃ 
ಸುಜಾತಮಸ್ಯೇತಿ ಹಿ ಸಾಧುಬುದ್ದೇಃ || ೭೨ 


ಪುನಶ್ಲ ಸೋಂ ಚಿಂತಯದಾರ್ತರೂಪೋ 
ಧ್ರುವಂ ವಿಶಿಷ್ಟಾ ಗುಣತೋ ಹಿ ಸೀತಾ | 

ಅಥಾಯಮಸ್ಕಾಂ ಕತವಾನ್‌ ಮಹಾತ್ಮಾ 
ಲಂಕೀಶರಃ ಕಷ್ಟಮನಾರ್ಯಕರ್ಮ || 


ಇತಿ ಶ್ರೀಮದ್ರಾಮಯಣೇ ಸುಂದರಕಾಂಡೇ ನವಮಃ ಸರ್ಗಃ 


ಪಾತ್ರಳಲ್ಲದವಳಾಗಲಿ ಯಾವಳೂ ಇರಲಿಲ್ಲ (೭೧). ಹನುಮಂತನು ಅವರನ್ನು 
ನೋಡಿ ತನ್ನ ಮನಸಿನಲ್ಲಿ "ಈ ರಾಕ್ಷಸ ಸ್ತ್ರೀಯರಂತೆ, ಸೀತಾದೇವಿಯೂ ಪತಿಯಾದ 
ಶ್ರೀರಾಮನ ಬಳಿಯೇ ಇದ್ದಿದ್ದರೆ, ರಾವಣನ ಸೌಭಾಗ್ಯಕ್ಕೆ ಎಣೆ ಇರುತಿರಲಿಲ್ಲ ಆಗ 
ರಾಮನಿಂದ ಇವನಿಗೆ ಯಾವ ತೊಂದರೆಯೂ ಉದ್ಭವಿಸುತಿರಲಿಲ್ಲ 
ಎಂದುಕೊಂಡನು (೭೨). ಮರುಕ್ಷಣದಲ್ಲಿ "ಈ ರಾಕ್ಷಸಿಯರಿಗೂ ಸೀತೆಗೂ ಏನು 
ಹೋಲಿಕೆ? ಇವರೆಲ್ಲರಿಗಿಂತ ಸೀತೆಯು ಗುಣವಂತೆ. ರಾವಣನು ಇಷು 
ವೈಭವಶಾಲಿಯಾದರೂ ಸೀತೆಯನ್ನು ತಂದು ಎಂತಹ ದುಷ್ಕೃತ್ಯವನ್ನು 
ಮಾಡಿದನು !' ಎಂದು ವಿಷಾದಪಟನು (೭೩). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಒಂಬತನೆಯ ಸರ್ಗ 


೫08 


ದಶಮಃ ಸರ್ಗಃ 

ಮಂದೋದರೀದರ್ಶನಮ್‌ 
ತತ್ರ ದಿವ್ಯೋಷಮಂ ಮುಖ್ಯಂ ಸ್ಟಾಟಿಕಂ ರತ್ತಭೂಷಿತಮ್‌ | 
ಅವೇಕಮಾಣೋ ಹನುಮಾನ್‌ ದದರ್ಶ ಶಯನಾಸನಮ್‌ ॥ ೧ 
ದಾಂತಕಾಂಚನಚಿತ್ರಾಂಗೃರ್ವ್ವದೂರ್ಯೈಶ್ನ ವರಾನಸನ್ನಿಃ 
ಮಹಾರ್ಹಾಸರಣೋಪೇತ್ಛರುಪಪನ್ನಂ ಮಹಾಧನ್ನಿಃ || ೨ 
ತಸ್ಯ ಚೈಕತಮೇ ದೇಶೇ ಸೋತಗ್ಯಮಾಲಾವಿಭೂಷಿತಮ್‌ | 
ದದರ್ಶ ಪಾಂಡರಂ ಛತ್ರಂ ತಾರಾಧಿಪತಿಸಂನಿಭಮ್‌ ॥ ೩ 
ಜಾತರೂಪಪರಿಕಿಪಂ ಚಿತ್ರಭಾನುಸಮಪ್ರಭಮ್‌ । 
ಅಶೋಕಮಾಲಾವಿತತಂ ದದರ್ಶ ಹರಮಾಸನಮ್‌ ॥ ೪ 
ವಾಲವಜನಹಸಾಭಿರ್ವೀಜಮಾನಂ ಸಮಂತತಃ | 
ಗಂಧ್ಳೆಶ್ಚ ವಿವಿಧೈರ್ಜುಷಂ ವರಧೂಪೇನ ಧೂಪಿತಮ್‌ ॥ ॥ 


ನರ್ಗ ೧೦ 


ಹನುಮಂತನು ರಾವಣನ ಅಂತಃಪುರದಲ್ಲಿ ನಿದ್ರಿಸುತಿದ್ದ ಸ್ತ್ರೀಯರನ್ನೂ 
ರಾವಣನನ್ನೂ ಕಂಡುದು. ಮಂಡೋದರಿಯನ್ನು ನೋಡಿ 
ಸೀತೆಯೆಂದು ಭ್ರಮಿಸುವುದು. 

ಹನುಮಂತನು ಅಲ್ಲಲ್ಲಿ ನೋಡುತ್ತಮುಂದೆ ಹೋಗಲು, ರತ್ತಭೂಷಿತವಾದ 
ಒಂದು ದಿವ್ಯ ಶಯನಮಂಟಪವನ್ನು ಕಂಡನು. ಅದರಲ್ಲಿ ಸುತಲೂ ದಂತ, ಚಿನ್ನ 
ವೈಡೂರ್ಯಾದಿ ರತ್ನಗಳಿಂದ ಅಲಂಕೃತವಾಗಿ, ಅಮೂಲ್ಯವಾದ ಹಾಸಿಗೆಗಳನ್ನು 
ಹಾಸಿದ್ದ ಮಂಚಗಳಿದ್ದವು. ಮಧ್ಯದಲ್ಲಿ ತಲೆಯಕಡೆ ಪೂರ್ಣ ಚಂದ್ರನಂತಿರುವ 
ಶ್ವೇತಚ್ಛೆತ್ರವು ಎರಾಜಿಸುತಿದ್ದಿತು. ಅದರ ಕೆಳಗೆ ಸುವರ್ಣ ನಿರ್ಮಿತವಾಗಿ 
ಸೂರ್ಯನಂತೆ ಪ್ರಜ್ಞಲಿಸುತಲೂ, ರಕಾಶೋಕ ಪುಷ್ಪಗಳಿಂದ ಅಲಂಕೃತವಾಗಿಯೂ 
ಇರುವ ಒಂದು ದಿವ್ಯವಾದ ಮಂಚವಿತು (೧-೪). ಸುತಲೂ ಯಂತ್ರನಿರ್ಮಿತ 

೯೦ 


ಸರ್ಗಃ ೧೦ | ಮಂದೋದರೀದರ್ಶನಮ್‌ ೯೧ 


ಪರಮಾಸರಣಾಸೀರ್ಣಮಾವಿಕಾಜಿನಸಂವೃತಮ್‌ 
ದಾಮಭಿರ್ವರಮಾಲ್ಫಾನಾಂ ಸಮಂತಾದುಪಶೋಬಭಿತಮ್‌ ॥! ಶ್ರಿ 


ತಸ್ಮಿನ್‌ ಜೀಮೂತಸಂಕಾಶಂ ಪ್ರದೀಪೋತಮಕುಂಡಲಮ್‌ । 
ಲೋಹಿತಾಕ್ಷಂ ಮಹಾಬಾಹುಂ ಮಹಾರಜತವಾಸಸಮ್‌ ॥ ೭ 


ಲೋಹಿತೇನಾನುಲಿಪಾಂಗಂ ಚಂದನೇನ ಸುಗಂಧಿನಾ 1 
ಸಿಂಧ್ಯಾರಕಮಿವಾಕಾಶೇ ತೋಯದಂ ಸತಟಿದ್ದಣಮ್‌ || ತ 


ಲ 


ಸವ್ಯಕ್ಷವನಗುಲ್ದಾಡ್ಕಂ ಪ್ರಸುಪಮಿವ ಮಂದರಮ್‌ ॥ ೯ 


ಲಂ ಧಿ 


ವೃತಮಾಭರನ್ಸರ್ದಿವೈ K ಸುರೂಪಂ ಕಾಮರೂಪಿಣಮ್‌ । 


ಕ್ರೀಡಿತ್ತೋಪರತಂ ರಾತ್ರೌ ವರಾಭರಣಭೂಷಿತಮ್‌ | 
ಪ್ರಿಯಂ ರಾಕ್ಟಸಕನ್ಳಾನಾಂ ರಾಕ್ಲಸಾನಾಂ ಸುಖಾವಹಮ್‌ ॥। ೧೦ 


ಪ್ರತಿಮೆಗಳು ಬೀಸಣಿಗೆಯಿಂದ ಗಾಳಿ ಹಾಕುತಿದವು. ಆ ಸ್ಥಳವು 
ಸುಗಂಧದ್ರವ್ಯಗಳಿಂದ ಘಮಘಮಿಸುತಿತ್ತು ಮಂಚದ ಮೇಲೆ ಶ್ರೇಷ್ಠವಾದ 
ಜಮಖಾನಗಳನ್ನೂ ಮೃದುವಾದ ಉಣ್ಣೆಯ ಬಟ್ಟೆಗಳನ್ನೂ ಹಾಸಿದ್ದರು. ಸುತಲೂ 
ಸುಗಂಧಿಯಾದ ಹೂಮಾಲೆಗಳು ತೂಗಾಡುತಿದವು (೫-೬). ಹನುಮಂತನು 
ಅವೆಲ್ಲವನ್ನೂ ಗಮನಿಸುತ್ತ ಮುಂದೆ ಬರಲು, ಮಂಚದ ಮೇಲೆ ಸಾಕ್ಟಾತ್‌ 
ರಾವಣನೇ ಮಲಗಿ ನಿದ್ರಿಸುತಿದನು! ಮೇಘದಂತೆ ಕಪ್ಪು ದೇಹದ ಆ ರಾವಣನು 
ಕಿವಿಯಲ್ಲಿ ಪ್ರಜ್ವಲಿಸುವ ಕುಂಡಲಗಳನ್ನು ಧರಿಸಿ, ಚಿನ್ನದ ಜರತಾರಿಯುಳ್ಳ ರೇಷ್ಮೆಯ 
ದುಕೂಲವನ್ನುಟ್ಟಿದ್ದನು. ಮೈಗೆಲ್ಲ ರಕಚಂದನವನ್ನು ಬಳಿದುಕೊಂಡಿದ್ದ ಅವನು, 
ಸಂಜೆಯಹೊತ್ತು ಮಿಂಚಿನಿಂದ ಕೂಡಿದ ನಸುಗೆಂಪಾದ ಮೋಡದಂತೆ 
ಕಂಗೊಳಿಸುತಿದ್ದನು (೭-೮). ರೂಪವಂತನೂ ದಿವ್ಯಾಭರಣಧಾರಿಯೂ ಆದ 
ರಾವಣನು ಅರಳಿದ ಮರಗಳಿಂದ ಸಹಿತವಾದ ಮಂದರಪರ್ವತದಂತೆ 
ಮಲಗಿದ್ದನು (೯). ರಾಕ್ಷಸಸೀಯರಿಗೆ ಪ್ರಿಯನಾದ ಆ ರಾಕಸೇಂದ್ರನು ರಾತ್ರಿಯಲ್ಲಿ 
ಬಹಳ ಹೊತಿನವರೆಗೆ ಕುಡಿದು, ಕ್ರೀಡಿಸಿ ಈಗ ಮೈಮರೆತು ನಿದಿಸುತಿದನು 


೯೨ ಸುಂದರಕಾಂಡಃ [| ಸರ್ಗಃ ೧೦ 


ಹಾಲೆ 


ಪೀತ್ಹಾಪ್ಯಪರತಂ ಚಾಪಿ ದದರ್ಶ ಸ ಮಹಾಕವಿ | 


ಭಾಸರೇ ಶಯನೇ ವೀರಂ ಪ್ರಸುಪಂ ರಾಕ್ಷಸಾಧಿಷಮ್‌ ॥ ೧೧ 
ನಿಃಶಸಂತಂ ಯಥಾ ನಾಗಂ ರಾವಣಂ ವಾನರರ್ಷಭಃ । 

ಆಸಾದ್ಯ ಪರಮೋದ್ದಿಗಃ ಸೋನಂ ಪಾಸರ್ಪತ್‌ ಸುಭೀತವತ್‌ ॥ ೧೨ 
ಅಥಾರೋಹಣಮಾಸಾದ್ಯ ವೇದಿಕಾಂತರಮಾಶ್ರಿತಃ । 

ಕೀಬಂ ರಾಕ್ಷಸ ಶಾರ್ದೂಲಂ ಪ್ರೇಕ್ಛತೇ ಸ್ಸ ಮಹಾಕಪಿಃ ॥ ೧೩ 
ಶುಶುಭೇ ರಾಕಸೇಂದ್ರಸ್ಯ ಸ್ಪಪತಃ ಶಯನೋತಮಮ್‌ । 

ಗಂಧಹಸಿನಿ ಸಂವಿಷ್ಣೇ ತಾತ ಪ್ರಸ್ತವಣಂ ಮಹತ್‌ || ೧೪ 
ಕಾಂಚನಾಂಗದನದ್ದೌ್‌ ಚ ದದರ್ಶ ಸ ಮಹಾತ್ಮನಃ | 

ವಿಕಿಹ್‌ೌ್‌ ರಾಕ್ಷಸೇಂದ್ರಸ್ಯ ಭುಜಾವಿಂದ್ರಧಜೋಪಮ್‌ || ೧೫ 
ಬರಾವತವಿಷಾ ಣಾಗ್ಳೈ ರಾಪೀಡನಕ್ಸತವ್ರಣ್‌್‌ 
ವಚ್ರೋಲಿಖಿತಪೀನಾಂಸ್‌ ವಿಷ್ಣುಚಕ್ರಪರಿಕ್ಷತಾ | ೧೬ 
ಪೀನ್‌ ಸಮಸುಜಾತಾಂಸ್‌ ಸಂಗತೌ ಬಲಸಂಯುತ್‌ | 
ಸುಲಕ್ಷಣನಖಾಂಗುಷ್‌ೌ ಸಂಗುಲೀಯಕಲಕ್ಕಿತೌ ॥ ೧೭ 


(೧೦-೧೧). ಬುಸುಗುಟುವ ಮಹಾಸರ್ಪದಂತೆ ಉಸಿರು ಬಿಡುತಿದ್ದ ರಾವಣನನ್ನು 
ಕಂಡೊಡನೆ, ಹನುಮಂತನು ಗಾಬರಿಗೊಂಡವನಂತೆ ಅವನನ್ನು ನೋಡಲಾರದೆ 
ಹಿಂದಕ್ಕೆ ಸರಿದನು. ಸೋಪಾನಮಾರ್ಗವಾಗಿ ಇನ್ನೊಂದು ವೇದಿಕೆಯ ಮೇಲೆ ಹತ್ತಿ 
ರಾವಣನನ್ನು ನೋಡುತ್ತ ಕುಳಿತನು (೧೨-೧೩). ಅವನ ಹಾಸಿಗೆಯು 
ಮದ್ದಾನೆಯು ನುಗ್ಗಿದ ಗಿರಿನದಿಯಂತೆ ಕಲಕಿಹೋಗಿದ್ದಿತು. ಚಿನ್ನದ ಭುಜಕೀರ್ತಿ 
ಗಳಿಂದ ಅಲಂಕೃತವಾಗಿ ಹಾಸಿಗೆಯ ಮೇಲೆ ಚಾಚಿದ್ದ ಅವನ ಬಾಹುಗಳು 
ಇಂದ್ರಧ್ವಜಗಳಂತೆ ಶೋಭಿಸುತಿದ್ದವು (೧೪-೧೫). ಆ ಬಾಹುಗಳ ಒಂದು ಪಾರ್ಶ್ವ 
ದಲ್ಲಿ ಐರಾವತದ ಕೋರೆಯ ಹಲ್ಲಿನಿಂದಾದ ಗಾಯ; ಇನ್ನೊಂದು ಕಡೆ ವಜ್ರಾ 
ಯುಧದ ಪ್ರಹಾರದಿಂದಾದ ಗುರತು; ಇನ್ನೊಂದು ಜಾಗದಲ್ಲಿ ಎಷ್ಟುದಿನ ಚಕ್ರದ 
ಪೆಟಿನಿಂದಾದ ಕಲೆ | (೧೬). ಪುಷವಾಗಿಯೂ, ಬಲಸಂಪನ್ನವಾಗಿಯೂ 


ಸರ್ಗಃ ೧೦] ಮಂದೋದರೀದರ್ಶನಮ್‌ ೯೩ 


ಸಂಹತಾ ಪರಿಘಾಕಾರ್‌ ವತ್ತ ಕರಿಕರೋಪಮಾ | 


ವಿಕಿಪೌ್‌ ಶಯನೇ ಶುಭ್ರೇ ಪಂಚಶೀರ್ಷಾವಿವೋರಗಾೌ ॥ ೧೮ 
ಶಶಕ್ಷತಜಕಲೇನ ಶುಶಿತೇನ ಸುಗಂಧಿನಾ | 

ಚಂದನೇನ ಪರಾರ್ಧ್ಶೇನ ಸನುಲಿಪೌ ಸ್ವಲಂಕ್ಛತೌ || ೧೯ 
ಉತಮಸ್ಟೀವಿಮದಿತೌ ಗಂಧೋತಮನಿಷೇವಿತೌ | 
ಯಕೃಪನ್ನಗಗಂಧರ್ವದೇವದಾನವರಾವಿಣೌ || ೨ 


ದದರ್ಶ ಸ ಪಿಸಸ್ಕ ಬಾಹೂ ಶಯನಸಂಸ್ಥಿತ್‌ | 
ಮಂದರಸ್ಯಾಂತರೇ ಸುಷ್ಮಾ ಮಹಾಹೀ ರುಷಿತಾವಿವ ॥| ಹ 


ತಾಭ್ಯಾಂ ಸ ಪರಿಪೂರ್ಣಾಭ್ಯಾಂ ಭುಜಾಭ್ಯಾಂ ರಾಕ್ಷಸೀಶರ: 


ಶುಶುಭೇ5 ಚಲಸಂಕಾಶಃ ಶಂಗಾಭ್ಯಾಮಿವ ಮಂದರ: ॥ ಹು 
ಚೂತಪುಂನಾಗಸುರಭಿರ್ಬಕುಲೋತಮಸಂಯುತಃ । 
ಮೃಷ್ಟಾನ್ನ ಸಸಂಯುಕ; ಪಾನಗಂಧಪುರಃಸರಃ ॥ ೨೩ 


ತಸ್ಯ ರಾಕಸಸಿಂಹಸ ನಿಶ್ಚಕ್ರಾಮ ಮಹಾಮುಖಾತ್‌ | 


ಲ ಶಿ 


ಶಯಾನಸ್ಯ ವಿನಿಃಶ್ವಾಸಃ ಪೂರಯನ್ನಿವ ತದ್ದಹಮ್‌ || ೨೪ 


ಮೈಯಳತೆಗೆ ತಕ್ಕುದಾಗಿಯೂ ಇದ್ದ ಆ ತೋಳುಗಳು, ಶುಭಲಕ್ಷಣಯುಕವಾದ 
ಉಗುರುಗಳಿಂದಲೂ ಹೆಬ್ಬೆರಳುಗಳಿಂದಲೂ ಶೋಭಿಸುತಿದವು. ಆನೆಯ 
ಸೂಂಡಿಲುಗಳಂತಿದ್ದಆ ತೋಳುಗಳು ಐದು ಹೆಡೆಯ ಸರ್ಪಗಳಂತೆ ಹಾಸಿಗೆಯಲ್ಲಿ 
ಚಾಚಿಕೊಂಡಿದವು (೧೭-೧೮). ಆ ತೋಳುಗಳು ಮೊಲದ ರಕದಂತೆ ಕೆಂಪಾದ 
ದಿವ್ಯಚಂದನದಿಂದ ಲೇಪಿಸಲಟ್ಟಿದವು. ಉತಮ ಸ್ತ್ರೀಯರಿಂದ ಒತಲಟ್ಟ ಆ 
ತೋಳುಗಳು ಎಷ್ಟೋ ಮಂದಿ ಯಕ್ಕೆ ಪನ್ನಗ, ಗಂಧರ್ವರನ್ನು ದೇವದಾನವರನ್ನು 
ಗೋಳಾಡಿಸಿದ್ದವು; (೧೯-೨೦). ಹಾಸಿಗೆಯ ಮೇಲಿದ್ದ ಆ ಭುಜಗಳು 
ಮಂದರಪರ್ವತದ ಮೇಲೆ ಮಲಗಿದ್ದ ಕ್ರುದ್ಧಸರ್ಪಗಳಂತೆ ಕಾಣಿಸಿದವು. ಆ 
ಭುಜಗಳಿಂದ ರಾವಣನು ಶಿಖರಸಹಿತವಾದ ಪರ್ವತದಂತೆ ಕಾಣುತಿದ್ದನು 
(೨೧-೨೨). ಆ ರಾಕಸೇಂದ್ರನು ಉಸಿರು ಬಿಡುವಾಗ ಅನೇಕ ಬಗೆಯ ಹೂಗಳ 


೯೪ ಸುಂದರಕಾಂಡಃ | ಸರ್ಗಃ ೧೦ 
ಮುಕಾಮಣವಿಚಿತ್ರಣ ಕಾಂಚನೇನ ವಿರಾಜಿತಮ್‌ | 
ಮುಕುಟೇನಾಪವ್ಪತೇನ ಕುಂಡಲೋಜ್ಹಲಿತಾನನಮ್‌ || ೨೫ 


ರಕಚಂದನದಿಗೇನ ತಥಾ ಹಾರೇಣ ಶೋಭನಾ । 
ಪೀನಾಯತವಿಶಾಲೇನ ವಕ್ಠಸಾಭಿವಿರಾಜಿತಮ್‌ || ೨೬ 


ಪಾಂಡರೇಣಾಪವಿದೇನ ಕೌಮೇಣ ಕತಜೇಕ್ಷಣಮ್‌ 
ಮಹಾರ್ಹೇಣ ಸುಸಂವೀತಂ ರಾ | ೨೭ 


ಮಾಷರಾಶಿಪ್ರತೀಕಾಶಂ ನಿಃಶಸಂತಂ ಬುಜಂಗವತ್‌ 
ಗಾಂಗೇ ಮಹತಿ ತೋಯಾಂತೇ ಪ್ರಸುಪಮಿವ ರಮ್‌ |. ೨೮ 


ಚತುರ್ಭಿಃ ಕಾಂಚನ್ಸರ್ದಿಪ್ಟರ್ದೀಷ 'ಮಾನಚತುರ್ದಿಶಮ್‌ 
ಪ್ರಕಾಶೀಕೃತಸರ್ವಾಂಗಂ ಮೇಘಂ " ವಿದ್ಯುದ್ಧಣೈೆರಿವ || ೨೯ 


ಪಾ ಪಾದಮೂಲಗತಾಶ್ನಾನ್ಯಾ ದದರ್ಶ ಸುಮಹಾತ್ಮನಃ 


ಪತ್ತೀಃ ಸು ಪ್ರಿಯಭಾರ್ಯಸ್ಯ ತಸ್ಯ ರಕ್ತ: ದತೇಗ್ಸಹೇ || AO 
ಶಶಿಪ್ರಕಾಶವದನಾಶ್ಲಾರುಕುಂಡಲಭೂಷಿತಾಃ | 
ಅಮ್ದಾನಮಾಲಾ ಲ್ಯಾಭರಣಾ ದದರ್ಶ ಹರಿಯೂಥಪಃ ॥ ೩೧ 


ಪರಿಮಳವೂ ಮೃಷಾನ್ನದ ವಾಸನೆಯೂ ಮದ್ಯದ ಗಂಧವೂ ಹೊರಗೆ ಬಂದು 
ಶಯನಗೃಹವನ್ನೇ ವ್ಯಾಪಿಸುತಿತ್ತು (೨೩-೨೪). ಅವನ ತಲೆಯಮೇಲೆ ಸ್ವಲ 
ಕದಲಿದ ಮುಕಾಭೂಷಿತಕಾಂಚನ ಕಿರೀಟವೂ ಕಿವಿಯ ಕುಂಡಲಗಳೂ ವಕಸ್ಥಳದಲ್ಲಿ 
ಶೋಭಿಸುತ್ತಿದ್ದ ಚಂದನಲಿಪ್ಪ ಮುಕಾಹಾರವೂ ಉಟ್ಟಿದ್ದ ಜರತಾರಿ ದುಕೂಲವೂ 
ಹೊದೆದ ಪೀತಾಂಬರವೂ ರಾವಣನ ರಾಜತೇಜಸನ್ನು ಬೆಳಗಿಸುತಿದವು 
(೨೫-೨೭). ಸರ್ಪದಂತೆ ಉಸಿರಾಡುತ್ತ ಶುಭ್ರವಾದ ಹಾಸಿಗೆಯಮೇಲೆ ಉದ್ದಿನ 
ರಾಶಿಯನ್ನು ಪೇರಿಸಿದಂತೆ ಇದ್ದ ರಾವಣನು, ಗಂಗಾಪ್ರವಾಹದಲ್ಲಿಳಿದ ಆನೆಯಂತೆ 
ಕಾಣುತಿದ್ದನು! (೨೮). ಶಯನ ಮಂಟಪದ ನಾಲ್ಕೂ ಕಡೆಯಲ್ಲಿಯೂ ಸುವರ್ಣದ 
ದೀಪಸಂಭಗಳು ಉರಿಯುತಿರಲು, ಮಿಂಚುಗಳ ಬೆಳಕಿನಲ್ಲಿ ಕಾಣುವ ಮೇಘ 


ಸರ್ಗಃ ೧೦ ] ಮಂದೋದರೀದರ್ಶನಮ್‌ ೯೫ 


ನತವಾದಿತ್ರಕುಶಲಾ ರಾಕ್ಟಸೇಂದ್ರಭುಜಾಂಕಗಾಃ 
ವರಾಭರಣಧಾರಿಣ್ಯೋ ನಿಷಣ್ಣಾ ದದೃಶೇ ಹರಿಃ ॥ ೩೨ 
ವಜ್ರವೈದೂರ್ಯಗರ್ಭಾಣಿ ಶ್ರವಣಾಂತೇಷು ಯೋಷಿತಾಮ್‌ । 
ದದರ್ಶ ತಾಪನೀಯಾನಿ ಕುಂಡಲಾನ್ಯಂಗದಾನಿ ಚಿ ॥ ೩೩ 


ತಾಸಾಂ ಚಂದ್ರೋಪಮೈರ್ವಕ್ಷೈಃ ಶುಬ್ಬೆರ್ಲಲಿತಕುಂಡಲೈೆಃ | 
ವಿರರಾಜ ವಿಮಾನಂ ತನ್ನಭಸಾರಾಗಣ್ಸರಿವ || ೩೪ 


ಮದವ್ಯಾಯಾಮವಖಿನ್ನಾಸ್ತಾ ರಾಕ್ಲಸೇಂದ್ರಸ್ಯ ಯೋಷಿತಃ | 
ತೇಷು ತೇಷವಕಾಶೇಷು ಪ್ರಸುಪಾಸನುಮಧ್ಯಮಾಃ ॥ ೩೫ 


ಅಂಗಹಾರೈಸಥ್ಸವಾನ್ಯಾ ಕೋಮಲ್ಪೆರ್ನತಶಾಲನೀ 
ಎನ್ಯಸಶುಭಸರ್ವಾಂಗೀ ಪ್ರಸುಪ್ತಾ ವರವರ್ಣಿನೀ ॥ ೩೬ 


ಕಾಚಿದ್ದೀಣಾಂ ಪರಿಷ್ಠಜ್ಯ ಪ್ರಸುಪ್ತಾ ಸಂಪ್ರಕಾಶತೇ | 


ಮಹಾನದೀಪ್ರಕೀರ್ಣೇವ ನಲಿನೀ ಪೋತಮಾಶ್ರಿತಾ ॥ ೩೭ 


ದಂತೆ ತೋರುತಿದ್ದನು (೨೯). ಆಮೇಲೆ ಕಾಲಿನ ಕಡೆಯಲ್ಲಿ ಮಲಗಿದ್ದ ರಾವಣನ 
ಪತ್ನಿಯರನ್ನು ಆಂಜನೇಯನು ನೋಡಿದನು (೩೦). ಅವರೆಲ್ಲರೂ ಚಂದ್ರಮುಖಿ 
ಯರು. ವಜ್ರವೈಡೂರ್ಯಗಳನ್ನು ಕೆತಿದ ಕುಂಡಲಗಳನ್ನೂ ಹೂಮಾಲೆಗಳನ್ನೂ 
ಧರಿಸಿದವರು. ನೃತ್ಯವಾದ್ಯಗಳಲ್ಲಿ ನಿಪುಣೆಯರು. ರತ್ನಾಭರಣ ಭೂಪಿತೆಯರು. 
ರಾವಣನ ತೋಳುತಕ್ಕೆಗೆ ಭಾಗಿಗಳು (೩೧-೩೨). ಅವರೆಲ್ಲರೂ ವಜ್ರ 
ವೈಡೂರ್ಯಖಚಿತವಾದ ಕರ್ಣಕುಂಡಲಗಳನ್ನೂ ತೋಳ್ಬಂದಿಗಳನ್ನೂ ಧರಿಸಿ 
ದ್ದರು. ನಕ್ಷತ್ರ ಸದೃಶವಾದ ಅವರ ಕುಂಡಲಗಳಿಂದಲೂ, ಚಂದ್ರನಿಗೆಣೆಯಾದ 
ಮುಖಗಳಿಂದಲೂ ಆ ಶಯನಮಂಟಪವು ಆಕಾಶದಂತೆ ಶೋಭಿಸುತಿತು 
(೩೩-೩೪). ಆ ರಾಕಸತರುಣಿಯರು ನೃತ್ಯಾದಿ ಕ್ರೀಡೆಗಳಿಂದ ಬಳಲಿ ತಮಗೆ 
ತೋರಿದ ಸ್ಥಳದಲ್ಲಿಮಲಗಿದ್ದರು (೩೫). ಒಬ್ಬ ನೃತ್ಯ ಕೋವಿದೆಯು ಕೈಕಾಲುಗಳನ್ನು 
ನೃತ್ಯಭಂಗಿಯಲ್ಲಿಯೇ ಇಟ್ಟುಕೊಂಡು ನಿದ್ರಿಸುತಿದಳು! ಇನ್ನೊಬ್ಬಳು ನದಿಯಲ್ಲಿ 
ತೇಲಿಹೋಗುತಿರುವ ತಾವರೆ ಬಳ್ಳಿಯು ಅಕಸ್ಮಾತ್‌ ದೋಣಿಯೊಂದನ್ನು ಸುತ್ತಿ 


೯೬ ಸುಂದರಕಾಂಡಃ | ಸರ್ಗಃ ೧೦ 


ಅನ್ಯಾ ಕಕ್ಪಗತೇನ್ಫೆವ ಮಡ್ಡುಕೇನಾಸಿತೇಕ್ಠಣಾ 


ಪ್ರಸುಪಾ ಭಾಮಿನೀ ಭಾತಿ ಬಾಲಪುತ್ರೇವ ವತಲಾ ॥ ೩೮ 
ಆಗಿ Pe 


ಪಟಹಂ ಚಾರುಸರ್ವಾಂಗೀ ಪೀಡ್ಕ ಶೇತೇ ಶುಭಸನೀ | 


ಚಿರಸ್ಕ ರಮಣಂ ಲಬ್ದ್ವಾ ಪರಿಷ ಜೀವ ಭಾಮಿನೀ || ೩೯ 


ಬ ಬಿ 
ರಹ: ಪಿಯತಮಂ ಗಹ ಸಕಾಮೇವ ಚ ಕಾಮಿನೀ ॥| ೪೦ 


ವಿಪಂಚೀಂ ಪರಿಗಹಾನಾ. ನಿಯತಾ ನತಶಾಲನೀ 
ನಿದಾವಶಮನುಪಾಪಾ ಸಹಕಾಂತೇವ' ಭಾಮಿನೀ || ೪೧ 


ಅನ್ಯಾ ಕನಕಸಂಕಾಶೈರ್ಮದುಪೀನ್ಸರ್ಮನೋರಮೃಃ । 


ಗೆ: ಪಸುಪಾ ಮತಲೋಚನಾ || ೪೨ 
ಲ ರಿ ಲ ೨ 
ಭುಜಪಾರ್ಶಾಂತರಸ್ನೇನ ಕಕ್ಕಗೇನ 'ಶೋದರೀ 
ಪಣವೇನ ಸಹಾನಿಂದ್ಯಾ ಸುಷ್ಮಾ ಮದಕ್ನತಶ್ರಮಾ ॥ ೪೩ 


ಕೊಂಡಂತೆ ವೀಣೆಯನ್ನು ಅಪಿಕೊಂಡು ಮಲಗಿದ್ದಳು. ಮತೊಬ್ಬಳು ಕಂಕುಳಲ್ಲಿ 
ಮಗುವನ್ನು ಮಲಗಿಸಿಕೊಳ್ಳುವಂತೆ  ಮೃದಂಗವನ್ನು ಇಟ್ಟುಕೊಂಡಿದ್ದಳು 
(೩೬-೩೮). ಮಗದೊಬ್ಬಳು ಬಹುಕಾಲದಮೇಲೆ ಅಗಲಿಬಂದ ಕಾಂತನನ್ನು 
ಅಪಿಕೊಳ್ಳುವಂತೆ ತಮಟೆಯನ್ನು ಅಪ್ಪಿ ಮಲಗಿದಳು! ಒಬ್ಬ ಸುಂದರಿಯು 
ರಹಸ್ಯದಲ್ಲಿ ಪ್ರಿಯನನ್ನು ಆಲಂಗಿಸಿಕೊಳ್ಳುವಂತೆ ಕೊಳಲನ್ನು ಆಲಂಗಿಸಿ 
ಕೊಂಡಿದ್ದಳು | ಇನ್ನೊಬ್ಬ. ನೃತ್ತಕುಶಲೆಯಾದ ತರುಣಿಯು ತನ್ನ "ಪತಿಯೊಡನೆ 
ನಿದ್ರಿಸುವಂತೆ ಪಕ್ಕದಲ್ಲಿ ವೀಣೆಯನ್ನು ಇಟ್ಟುಕೊಂಡಿದ್ದಳು | (೩೯ -೪೧). ಒಬ್ಬ 
ಯುವತಿಯು ಬಂಗಾರದಂತೆ ಮಿರುಗುವ ತನ್ನ ಅವಯವಗಳಿಂದ ಒಂದು 
ಮದ್ದಲೆಯನ್ನು ತಬ್ಬಿಕೊಂಡಿದ್ದಳು. ಇನ್ನೊಬ್ಬಳು ಪಣವವೆಂಬ ವಾದ್ಯವನ್ನು 
ಮಗ್ಗುಲಲ್ಲಿಟ್ಟುಕೊಂಡು ಮೈಮರೆತು ನಿದ್ರಿಸುತಿದ್ದಳು. ಒಂದು ಪಕ್ಕದಲ್ಲಿಪತಿಯನ್ನೂ 


ಸರ್ಗಃ ೧೦ |] ಮಂದೋದರೀದರ್ಶನಮ್‌ ೯೭ 


ಡಿಂಡಿಮಂ ಪರಿಗೃಹ್ಯಾನ್ಯಾ ತಥ್ಭವಾಸಕ್ತಡಿಂಡಿಮಾ | 


ಪ್ರಸುಪ್ತಾ ತರುಣಂ ವತ್ತಮುಪಗೂಹ್ಯೇವ ಭಾಮಿನೀ ॥ ೪೪ 
ಕಾಚಿದಾಡಂಬರಂ ನಾರೀ ಭುಜಸಂಯೋಗಪೀಡಿತಮ್‌ ।ಟ 

ಕೃತ್ವಾ ಕಮಲಪತ್ರಾಕ್ಟೀ ಪ್ರಸುಪ್ತಾ ಮದಮೋಜಿತಾ ॥ ೪೫ 
ಕಲಶೀಮಪವಿಧ್ಭಾನ್ಯಾ ಪ್ರಸುಪ್ಮಾ ಭಾತಿ ಭಾಮಿನೀ | 

ವಸಂತೇ ಪುಷಶಬಲಾ ಮಾಲೇವ ಪರಿಮಾರ್ಜಿತಾ ॥ ೪೬ 
ಪಾಣಿಭ್ಯಾಂ ಚ ಕುಚ್‌ ಕಾಚಿತ್‌ ಸುವರ್ಣಕಲಶೋಪಮ್‌ । 
ಉಪಗೂಹ್ಯಾಬಲಾ ಸುಪ್ತಾ ನಿದ್ರಾಬಲಪರಾಜಿತಾ ॥ ೪೭ 
ಅನ್ಯಾ ಕಮಲಪತ್ರಾಕ್ಲೀ ಪೂರ್ಣೀಂದುಸದ್ದಶಾನನಾ | 

ಅನ್ಯಾಮಾಲಿಂಗ್ಯ ಸುಶ್ರೋಣೀಂ ಪ್ರಸುಪ್ತಾ ಮದವಿಹಲಾ ॥ ೪೮ 
ಆತೋದ್ಯಾನಿ ವಿಚಿತ್ರಾಣಿ ಪರಿಷ್ಠಜ್ಯಾಪರಾಃ ಸ್ಪಿಯಃ 1 

ನಿಪೀಡ್ಯ ಚ ಕುಚ್ಛೆಃ ಸುಪಾ; ಕಾಮಿನ್ಯಃ ಕಾಮುಕಾನಿವ ॥ ೪೯ 
ತಾಸಾಮೇಕಾಂತವಿನ್ಯಸೇ ಶಯಾನಾಂ ಶಯನೇ ಶುಭೇ | 

ದದರ್ಶ ರೂಪಸಂಪನ್ನಾಮಪರಾಂ ಸ ಕಪಿಃ ಸ್ಪಿಯಮ್‌ ॥ ೫೦ 


ಇನ್ನೊಂದು ಪಕ್ಕದಲ್ಲಿ ಮಗುವನ್ನೂ ಮಲಗಿಸಿಕೊಳ್ಳುವಂತೆ, ಎರಡು 
ಪಕ್ಕಗಳಲ್ಲಿಯೂ ಡಿಂಡಿಮವಾದ್ಯಗಳನ್ನು ಇರಿಸಿಕೊಂಡವಳು ಇನ್ನೊಬ್ಬಳು! 
(೪೨-೪೪). ಆಡಂಬರ ಎಂಬ ವಾದ್ಯವನ್ನು ಎದೆಯಮೇಲೆ ಆಲಿಂಗಿಸಿ 
ಮಲಗಿದವಳು ಒಬ್ಬಳು! ಒಬ್ಬ ಸುಂದರಿಯು ಮೈಮರೆತು ನೀರಿನ ಪಾತ್ರೆಯನ್ನು 
ಕವುಚಿಕೊಂಡುದರಿಂದ, ನೀರು ಚಿಮುಕಿಸಿದ ಹೂಮಾಲೆಯಂತೆ ಶೋಚಬಿಸು 
ತಿದಳು (೪೫-೪೬). ಒಬ್ಬಳು ಸುವರ್ಣಕಲಶದಂತಿದ್ದ ತನ್ನ ಸನಗಳನ್ನೇ 
ಅಪ್ಪಿಕೊಂಡಿದ್ದಳು. ಒಬ್ಬ ಕಮಲನೇತ್ರಿಯು ತನ್ನ ಸಖಿಯನ್ನೇ ಆಲಿಂಗಿಸಿ ಮೈಮರೆತು 
ಮಲಗಿದ್ದಳು (೪೭-೪೮). ಅನೇಕ ಕಾಮಿನಿಯರು ಕಾಮುಕರನ್ನು ಗಾಢವಾಗಿ 
ಆಲಿಂಗಿಸಿಕೊಳ್ಳುವಂತೆ ನಾನಾಬಗೆಯ ವಾದ್ಯಗಳನ್ನು ಆಲಿಂಗಿಸಿಕೊಂಡು 
ಮಲಗಿದ್ದರು (೪೯). ಆಂಜನೇಯನು ಆ ಹೆಂಗಸರನ್ನು ನೋಡುತ್ತ ಸ್ನಲ್ಪ 
ದೂರದಲ್ಲಿ ಪ್ರತ್ಯೇಕವಾದ ಮಂಚದಮೇಲೆ ಮಲಗಿದ್ದ ಪರಮಸುಂದರಿಯಾದ 


೯೮ ಸುಂದರಕಾಂಡಃ [ಸರ್ಗಃ ೧೦ 


ಮುಕಾಮಣಿಸಮಾಯುಕ್ರೈರ್ಭೂಷಣ್ಳಃ ಸುವಿಭೂಷಿತಾಮ್‌ । 
ವಿಭೂಷಯಂತೀಮಿವ ತತ್‌ ಸ್ಪಶ್ರಿಯಾ ಭವನೋತಮಮ್‌ ॥ ೫೧ 
ಗೌರೀಂ ಕನಕವರ್ಣಾಂಗೀಮಿಷ್ಠಾಮಂತಃಪುರೇಶ್ದರೀಮ್‌ | 
ಕಪಿರ್ಮಂದೋದರೀಂ ತತ್ರ ಶಯಾನಾಂ ಚಾರುರೂಪಿಣೀಮ್‌ ॥ ೫೨ 


ಸ ತಾಂ ದೃಷ್ಟಾ 2 ಮಹಾಬಾಹುರ್ಭೂಷಿತಾಂ ಮಾರುತಾತ್ಮಜಃ 
ತರ್ಕಯಾಮಾನ' ಸೀತೇತಿ ರೂಪಯಾವನಸಂಪದಾ ॥ ೩ 


ಹರ್ಷೇಣ ಮಹತಾ ಯುಕೋ ನನಂದ ಹರಿಯೂಥಪಃ ॥ 
ಆಸ್ಟೋಟಯಾಮಾಸ "ಚುಚುಂಬ ಪುಚ್ಛಂ 
ನನಂದ ಚಿಕ್ರೀಡ ಜಗೌ ಜಗಾಮ । 
ಸಂಭಾನರೋಹನ್ನಿಪಪಾತ ಭೂಮಾ 
ನಿದರ್ಶಯನ್‌ ಸ್ಟಾಂ ಪ್ರಕೃತಿಂ ಕಪೀನಾಮ್‌ ॥ ೫೪ 


ಅತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದಶಮಃ ಸರ್ಗಃ 








ಫ್ರಿ ಫ್ರಿ 
ಹಾಗ್‌ ಹಾಗಾ 





ಸ್ವೀಯೊಬ್ಬಳನ್ನು ಕಂಡನು. ಆಕೆಯು ಮುತ್ತಿನ ಆಭರಣಗಳನ್ನು ಧರಿಸಿ, ತನ್ನ 
ಸೌಂದರ್ಯದಿಂದ ಅಂತಃಪುರಕ್ಕೇ ಭೂಷಣಪ್ರಾಯಳಾಗಿದ್ದಳು (೫೦-೫೧). 
ಚಿನ್ನದ ಮೈಬಣ್ಣದಿಂದ ಕಂಗೊಳಿಸುತ್ತಿದ್ದ ಆ ಸುಂದರಾಂಗಿಯು, ರಾವಣನ 
ಅಂತಃಪುರಕ್ಕೆ ಒಡತಿಯಾದ ಮಂಡೋದರಿ. ಹನುಮಂತನು ಅವಳ ರೂಪವನ್ನೂ 
ಯಾವನಸಂಪತನ್ನೂ ನೋಡಿ ಇವಳೇ ಸೀತೆಯೆಂದು ಭ್ರಮಿಸಿ ಆನಂದದಿಂದ 
ಹಿಗಿಹೋದನು (೫೨-೫೩). ಅವನು ಆನಂದಪರವಶನಾಗಿ ಬಾಲವನ್ನು ಬಡಿ 
ದನು | ಬಾಲವನ್ನೆತ್ತಿ ಮುತು ಕೊಟನು! ಹರ್ಷದಿಂದ ಹಿಗ್ಗಿ ಹಾಡುತ್ತ ಕುಣಿದಾಡಿ 
ದನು | ಇಲ್ಲಿಂದಲ್ಲಿಗೆ ತಿರುಗಾಡಿದನು |! ಸಂಭಗಳನ್ನು ಹತ್ತಿ ಧುಮುಕಿದನು ! ಹೀಗೆ 
ತನ್ನ ಕಪಿಚೇಷಗಳನ್ನೆಲ್ಲಾ ಒಂದು ಕ್ಷಣದಲ್ಲಿ ತೋರಿಸಿಬಿಟ್ಟನು | (೫೪). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹತನೆಯ ಸರ್ಗ 


ಏಕಾದಶಃ ಸರ್ಗಃ 

ಪಾನಭೂಮಿ ವಿಚಯಃ 
ಅವಧ ಯ ಚ ತಾಂ ಬುದ್ದಿಂ ಬಭೂವಾವಸ್ಥಿತಸದಾ 
ಜಗಾಮ ಚಾಪರಾಂ ಚಿಂತಾಂ ಸೀತಾಂ ಪ್ರತಿ ಮಹಾಕಪಿಃ ॥ ೧ 
ನ ರಾಮೇಣ ವಿಯುಕ್ತಾ ಸಾ ಸಪ್ರಮರ್ಹತಿ ಭಾಮಿನೀ | 
ನ ಭೋಕುಂ ನಾಪ್ಯಲಂಕರ್ತುಂ ನ ಪಾನಮುಪಸೇವಿತುಮ್‌ ॥ ೨ 
ನಾನ್ಯಂ ನರಮುಪಸ್ಥಾತುಂ ಸುರಾಣಾಮಪಿ ಚೇಶ್ರರಮ್‌ | 


ನ ಹಿ ರಾಮಸಮಃ ಶಶ್ಚಿದ್ದಿದೃತೇ ತ್ರಿದಶೇಷ್ಟಪಿ ॥ ೩ 

ಅನ್ಯೇಯಮಿತಿ ನಿಶ್ಚಿತ್ಯ ಪಾನಭೂಮಾ್‌ ಚಚಾರ ಸಃ । 

ಕ್ರೀಡಿತೇನಾಪರಾಃ ಕ್ಲಾಂತಾ ಗೀತೇನ ಚ ತಥಾಪರಾಃ ॥ ೪ 
ಸರ್ಗ ೧೧ 


ಹನುಮಂತನು ಮಂಡೋದರಿಯನ್ನು ಸೀತೆಯಲ್ಲವೆಂದು ನಿಶ್ಚಯಿಸಿ 
ಪಾನಭೂಮಿಯಲ್ಲಿಹುಡುಕಿದುದು. ಪಾನಭೂಮಿ ವರ್ಣನೆ. 
ಪರಸ್ತೀಯರನ್ನು ನೋಡಿದ್ದರಿಂದ ಅವನಿಗಾದ ಚಿಂತೆ. 


ಆಮೇಲೆ ಹನುಮಂತನು ಮತ್ತೆ "ಎಂದಿಗಾದರೂ ಉಂಟೆ? ಸರ್ವಥಾ 
ಇವಳು ಸೀತೆಯಲ್ಲ' ಎಂದು ನಿರ್ಧರಿಸಿ "ಸೀತೆ ಎಲ್ಲಿರಬಹುದು?' ಎಂದು ದೊಡ್ಡ 
ಚಿಂತೆಗೊಳಗಾದನು (೧). 'ಶ್ರೀರಾಮನನ್ನಗಲಿ ಸೀತಾದೇವಿಯು ಹೀಗೆ ನಿದ್ರೆ 
ಮಾಡುವಳೆ? ಮೊದಲು ಆಹಾರವನ್ನೇ ಬಿಡುವಳು. ಹೀಗೆ ಅಲಂಕಾರವನ್ನು 
ಮಾಡಿಕೊಂಡಾಳೆ? ಅವಳು ಮದ್ಯಪಾನ ಮಾಡುವುದೆಂದರೇನು? 
ರಾಮಚಂದ್ರನನ್ನು ಬಿಟ್ಟು ದೇವೇಂದ್ರನನ್ನೂ ಮನ್ನಿಸತಕ್ಕವಳಲ್ಲ ಶ್ರೀರಾಮನಿಗೆ 
ಎಣಯಾದ ಇನ್ನೊಬ್ಬ ಪುರುಷನೇ ಇಲ್ಲ ಇವಳು ಯಾರೋ ಬೇರೆಯವಳು' 
ಎಂದು ನಿಶ್ಚಯಿಸಿ ಪಾನಶಾಲೆಯಲ್ಲಿ ಮತ್ತೆ ಹುಡುಕುತ ತಿರುಗಿದನು (೨-೩). ಅಲ್ಲಿ 
ಅನೇಕ ಸ್ತ್ರೀಯರು ಪಗಡೆಯಾಟ, ಸಂಗೀತ, ನೃತ್ಯಗಳಿಂದ ಬಳಲಿ ಮದ್ಯಪಾನದಿಂದ 
ಪ್ರಜ್ಞೆತಪ್ಪಿನಿದ್ರೆ ಮಾಡುತಿದ್ದರು. ಅನೇಕರು ತಮ್ಮ ವಾದ್ಯಗಳನ್ನೂ ಚಿಕ್ಕ ಪೀಠಗಳನ್ನೂ 


೧ ೦ 
ರೆ 


೧೦೦ ಸುಂದರಕಾಂಡಃ [| ಸರ್ಗಃ ೧೧ 


ನ್ಪತೇನ ಚಾಪರಾಃ ಕ್ಲಾಂತಾಃ ಪಾನವಿಪ್ರಹತಾಸಥಾ | 


ಮುರಜೇಷು ಮೃದಂಗೇಷು ಪೀಠಿಕಾಸು ಚ ಸಂಸ್ಥಿತಾಃ ॥ ೫ 
ತಥಾಸರಣಮುಖ್ಯೇಷು ಸಂವಿಷ್ಠಾಶ್ಲಾಪರಾಃ ಸ್ಪಿಯಃ 

ಅಂಗನಾನಾಂ ಸಹಸ್ರೇಣ ಭೂಷಿತೇನ ವಿಭೂಷಣ್ವಃ || ೬ 
ರೂಪಸಂಲಾಪಶೀಲೇನ ಯುಕಗೀತಾರ್ಥಭಾಷಿಣಾ । 
ದೇಶಕಾಲಾಭಿಯುಕೀನ ಯುಕವಾಕ್ಕಾಭಿಧಾಯಿನಾ || ತ 
ರತಾಭಿರತಸಂಸುಪಂ ದದರ್ಶ ಹರಿಯೂಥಪಃ | 

ಅನೃತ್ರಾಪಿ ವರಸ್ಪೀಣಾಂ ರೂಪಸಂಲಾಪಶಾಲಿನಾಮ್‌ ॥ ಲೆ 
ಸಹಸ್ರಂ ಯುವತೀನಾಂ ತು ಪ್ರಸುಪಂ ಸ ದದರ್ಶ ಹ | 
ದೇಶಕಾಲಾಭಿಯುಕಂ ತು ಯುಕವಾಕ್ಯಾಭಿಧಾಯಿ ಚ ॥ ೯ 


ತಾಸಾಂ ಮಧ್ಯೇ ಮಹಾಬಾಹುಃ ಶುಶುಭೇ ರಾಕ್ಷಸೇಶ್ರರಃ 
ಗೋಷ್ಠೇ ಮಹತಿ ಮುಖ್ಯಾನಾಂ ಗವಾಂ ಮಧ್ಯೇ ಯಥಾ ವೃಷಃ 1೧೦ 
ಸ ಠಾಕ್ಷನೇಂದ್ರಃ ಶುಶುಭೇ ತಾಭಿಃ ಪರಿವೃತಃ ಸ್ವಯಮ್‌ । 


ಕರೇಣುಭಿರ್ಯಥಾರಣ್ಯೇ ಪರಿಕೀರ್ಣೋ ಮಹಾದಿಪಃ ॥ ೧೧ 
ಸರ್ವಕಾಮೈರುಪೇತಾಂ ಚ ಪಾನಭೂಮಿಂ ಮಹಾತ್ಮನಃ ` 
ದದರ್ಶ ಕಪಿಶಾರ್ದೂಲಸಸ್ಯ ರಕ್ಷಪತೇರ್ಗಹೇ ॥ ೪ 


ತಲೆದಿಂಬಾಗಿ ಇಟುಕೊಂಡು ಮಲಗಿದ್ದರು (೪-೫). ಕೆಲವರು ಹಾಸಿದ 
ರತ್ತಗಂಬಳಿಗಳಲ್ಲಿ ನಿದ್ರಿಸುತಿದ್ದರು. ಅವರಲ್ಲಿ ಅನೇಕ ಹೆಂಗಸರು "ಅವಳ ರೂಪ 
ಹೀಗೆ', "ಇವಳ ಹಾಡು ಹೀಗೆ' ಎಂದು ನಿದ್ರೆಯಲ್ಲಿಯೇ ಕನವರಿಸುತಿದರು. 
ಬಳಿಯಲ್ಲಿದ್ದ ಇನ್ನೊಂದು ಪಾನಭೂಮಿಯಲ್ಲಿ ಹೀಗೆಯೇ ಕ್ರೀಡಿಸಿ ನಿದ್ರಿಸುತಿದ್ದ 
ಸಾವಿರಾರು ಯುವತಿಯರನ್ನು ಹನುಮಂತನು ನೋಡಿದನು (೬-೯). ಆ 
ಸ್ಟ್ರೀಯರಿಂದ ಪರಿವೃತನಾದ ರಾಕಸೇಶ್ವರನು ಹಸುಗಳ ಮಂದೆಯಲ್ಲಿರುವ 
ಮಹಾವೃಷಭದಂತೆಯೂ ಹೆಣ್ಣಾನೆಗಳ ಮಧ್ಯದಲ್ಲಿರುವ ಸಲಗದಂತೆಯೂ 
ಶೋಭಿಸುತಿದ್ದನು (೧೦-೧೧). ಪಾನಭೂಮಿಯ ಒಂದು ಕಡೆಯಲ್ಲಿ ಜಿಂಕೆ, 


ಸರ್ಗಃ ೧೧ | ಪಾನಭೂಮಿವಿಚಯಃ ೧೦೧ 


ಮೃಗಾಣಾಂ ಮಹಿಷಾಣಾಂ ಚ ವರಾಹಾಣಾಂ ಚ ಭಾಗಶಃ । 

ತತ್ರ ನೃಸಾನಿ ಮಾಂಸಾನಿ ಪಾನಭೂಮಾ್‌ ದದರ್ಶ ಸಃ ॥ ೧೩ 
ರೌಕ್ನೇಷು ಚ ವಿಶಾಲೇಷು ಭಾಜನೇಷ್ಟರ್ಧಭಕಿತಾನ್‌ 

ದದರ್ಶ ಕಪಿಶಾರ್ದೂಲೋ ಮಯೂರಾನ್‌ ಕುಕ್ಕುಟಾಂಸಥಾ 1 ೧೪ 
ವರಾಹವಾಧ್ರೀಣಸಕಾನ್‌ ದಧಿಸೌವರ್ಚಲಾಯುತಾನ್‌ ।ಟ 


ಶಲ್ಯಾನ್‌ ಮೃಗಮಯೂರಾಂತ್ಣ ಹನುಮಾನನ್ನವ್ಪಕ್ಷತ |! ೧೫ 
ಕ್ರಕರಾನ್‌ ವಿವಿಧಾನ್‌ ಸಿದ್ದಾಂಶಕೋರಾನರ್ಧಭಕಿತಾನ್‌ | 
ಮಹಿಷಾನೇಕಶಲ್ಯಾಂಶ್ಚ ಚ್ಚಾಗಾಂಶ್ಚ ಕೃತನಿಷ್ಠಿತಾನ್‌ || ೧೬ 
ಲೇಹ್ಯಾನುಚ್ಚಾವಚಾನ್‌ ಪೇಯಾನ್‌ ಭೋಜ್ಯಾನಿ ವಿವಿಧಾನಿ ಚ । 
ತಥಾಮ್ಲಲವಣೋತಂಸೈರ್ವಿವಿದ್ಧೆ ರಾಗಷಾಡವೈ:" [ ೧೭ 
ಹಾರನೂಪುರಕೇಯೂರೈರಪವಿದ್ದೆ ಶೈರ್ಮಹಾಧನ್ನಿಃ | 
ಪಾನಭಾಜನವಿಕಿಪ್ಪಃ ಫಲ್ಫಶ್ಚ ಎವಿದ್ಳರಪಿ || ೮ 
ಕತಪುಷೋಪಹಾರಾ ಭೂರಧಿಕಂ ಪುಷ್ಕತಿ ಶ್ರಿಯಮ್‌ | 

ತತ್ರ ತತ್ರ ಚ ಎನ್ಯಸ್ಸೈಃ ಸುಶ್ಲಿಷ್ಟೃ : ಶಯನಾಸನ್ಫೆಃ ೧೯ 


ಕೋಣ, ಹಂದಿ, ನವಿಲು, ಕೋಳಿ ಮುಂತಾದ ನಾನಾವಿಧ ಮೃಗಪಕ್ಷಿಗಳ 
ಮಾಂಸವನ್ನು ದೊಡ್ಡ ದೊಡ್ಡ ಚಿನ್ನದ ಕಡಾಯಗಳಲ್ಲಿ ತುಂಬಿದ್ದರು. ಕೆಲವನ್ನು 
ತಿಂದಿದ್ದರು. ಕೆಲವನ್ನು ಸ್ವಲ್ಪ ತಿಂದು ಮಿಗಿಸಿದ್ದರು. ಇದಲ್ಲದೆ ಉತಮವಾದ 
ಲೇಹ್ಯಗಳೂ, ಪಾನಕಗಳೂ, ನಾನಾ ಪ್ರಕಾರದ ಭಕ್ತ ಎ ಭೋಜ್ಯಗಳೂ, ಉಪ್ಪ 
ಹುಳಿಯು ಹೆಚ್ಚಾಗಿರುವ ರಾಗಷಾಡವವೆಂಬ ವಿವಿಧ ರೀತಿಯ ಗೊಜ್ಜುಗಳೂ 
ಯಥೇಷವಾಗಿದ್ದವು (೧೨-೧೭). ಆ ಪಾನಭೂಮಿಯು ಅಲ್ಲಲ್ಲಿ ಕಿತುಬಿದ್ದ 
ರಾಕ್ಷಸಸೀಯರ ಹಾರ ನೂಪುರಾದಿಭೂಷಣಗಳಿಂದಲೂ, ಬಗೆಬಗೆಯ 
ಹಣ್ಣುಗಳಿಂದಲೂ, ಹರಡಿದ ಹೂಗಳಿಂದಲೂ ವಿಶೇಷವಾದ ಕಾಂತಿಯನ್ನು 
ಪಡೆದಿತ್ತು (೧೮-೧೯ ). 


೫ ವಾಧ್ರೀಣಸಕ- ಕಪ್ಪು ಕುತ್ತಿಗೆ ಕೆಂಪು ತಲೆ ಬಿಳಿಯ ರೆಕ್ಕೆಗಳುಳ್ಳ ಪಕ್ಷಿ; ಖಡ್ಗ ಮೃಗ, 
ಸೌವರ್ಚಲಾಒಂದು ಬಗೆಯ ಉಪ್ಪು ಕ್ರ ಕಕರ: ಪಕ್ಷಿವಿಶೇಷ, ರಾಗಷಾಡವ- ದ್ರಾಕ್ಷಿ ದಾಳಿಂಬೆ 
ಮುಂತಾದ ಹಣ್ಣಿನ ರಸದಿಂದ ಮಾಡಿದ ಗೊಜ್ಜು 


೧೦೨ ಸುಂದರಕಾಂಡ [| ಸರ್ಗಃ ೧೧ 


ಪಾನಭೂಮಿರ್ವಿನಾ ವಜ್ದಿಂ ಪ್ರದೀಪ್ಯೇವೋಪಲಕ್ಟೃತೇ | 


ಬಹುಪ್ರಕಾರೈರ್ವಿವಿದ್ಭರ್ವರಸಂಸ್ಕಾರಸಂಸ್ಕೃತ್ರೆ: [ ೨೦ 
ಮಾಂಸಃ ಕುಶಲಸಂಯುಕ್ತಃ ಪಾನಭೂಮಿಗತ್ಛೆಃ ಪೃಥಕ್‌ 

ದಿವ್ಯಾಃ ಪ್ರಸನ್ನಾ ವಿವಿಧಾಃ ಸುರಾಃ ಕೃತಸುರಾ ಅಪಿ ॥ ೨೧ 
ಶರ್ಕರಾಸವಮಾಧ್ದೀಕಪುಷ್ಟಾಸವಫಲಾಸವಾಃ | 

ವಾಸಚೂರ್ಣಶ್ಚ ಎವಿದ್ಳರ್ದ್ವಷ್ಟಾಸೈಸ್ಕೆ ಪೃಥಕ್‌ ಪೃಥಕ್‌ || ೨೨ 
ಸಂತತಾ ಶುಶುಭೇ ಭೂಮಿರ್ಮಾಲೈ ಶೆ ಬಹುಸಂಸ್ಥಿತ್ರೆಃ | 
ಹಿರಣ್ಣಿಯ್ಸ್ಛೆಶ್ಲ ವಿವಿದೈರ್ಭಾಜನ್ವಃ ಸ್ಥಾಟಿಕ್ಸರಪಿ || ೨೩ 
ಜಾಂಬೂನದಮಯ್ಬೆಶ್ಚಾನ್ಳೈ | ಕರಕೈರಭಿಸಂವ್ಧತಾ 

ರಾಜತೇಷು ಚ ಕುಂಬೇಷು ಜಾಂಬೂನದಮಯೇಷು ಚ ॥ ೨೪ 
ಪಾನಶ್ರೇಷ್ಠಂ ತಥಾ ಭೂರಿ ಕಪಿಸತ್ರ ದದರ್ಶ ಸಃ | 
ಸೋ5ಪಶೃಚ್ಛಾತಕುಂಭಾನಿ ಶೀಧೋರ್ಮಣಮಯಾನಿ ಚ ॥ ೨೫ 
ರಾಜತಾನಿ ಚ ಪೂರ್ಣಾನಿ ಭಾಜನಾನಿ ಮಹಾಕಪಿಃ । 
ಕಚಿದರ್ಧಾವಶೇಷಾಣ ಕ್ಯಚಿತ್‌ ಪೀತಾನಿ ಸರ್ವಶಃ ॥ ೨೬ 
ಕ್ಷಚಿನ್ನೈವ ಪ್ರಪೀತಾನಿ ಪಾನಾನಿ ಸ ದದರ್ಶ ಹ । 

ಕಚಿದ್ದಕ್ಟಾ ೦ಶ್ಲ ವಿವಿಧಾನ್‌ ಕ್ಷಚಿತ್‌ ಹಾನಾನಿ ಭಾಗಶಃ ॥ ೨೭ 


ಅಲ್ಲಲ್ಲಿ ಚದರಿದ ರತ್ನಾಸನಗಳು ಬೆಂಕಿಯಿಲ್ಲದೆಯೇ ಉರಿಯುತಿರುವಂತೆ 
ಎರಾಜಿಸುತಿದ್ದವು. ಕುಶಲರಾದ ಅಡಿಗೆಯವರು ರುಚಿಕರವಾದ ಮಾಂಸಾನಗಳನ್ನು 
ಸಿದ್ಧಪಡಿಸಿ ರಾಶಿ ಹಾಕಿದ್ದರು. ಅಲ್ಲಿ ಮರಗಳಿಂದ ಭಟ್ಟಿ ಇಳಿಸಿದ ಶ್ರೇಷ್ಠಜಾತಿಯ 
ಮದ್ಯಗಳೂ, ಸಕ್ಕರೆ, ಜೇನು, ಪುಷರಸ, ಹಣ್ಣಿನ ರಸಗಳಿಂದ ತೆಗೆದ ವಿವಿಧ 
ಜಾತಿಯ ಮದೃಗಳೂ ಕಂಗೊಳಿಸುತಿದ್ದವು (೨೦-೨೨). ಆ ಮದ್ಯಗಳನ್ನು ಚಿನ್ನ 
ಬೆಳ್ಳಿಗಳಲ್ಲಿಮಾಡಿದ ವಿವಿಧಾಕಾರದ ಪಾತ್ರೆಗಳಲ್ಲಿ ತುಂಬಿದ್ದರು. ಅವುಗಳಲ್ಲಿ ಅರ್ಧ 
ಕುಡಿದು ಮುಗಿಸಿದ ಪಾತ್ರೆಗಳು ಕೆಲವು; ನಿಶ್ಶೇಷವಾಗಿ ಕುಡಿದಿಟ್ಟ ಪುತ್ರೆಗಳು ಕೆಲವು; 
ಕುಡಿಯದೆ ಮದ್ಯವನ್ನು ತುಂಬಿದ ಪಾತ್ರೆಗಳು ಕೆಲವು; ಹಾಗೆಯೇ ಭಕ್ಷ ಗಳಲ್ಲಿ 


ಸರ್ಗಃ ೧೧] ಪಾನಭೂಮಿವಿಚಯಃ ೧೦೩ 


ಕಚಿದನಾವಶೇಷಾಣಿ ಪಶನ್‌ ವೆ. ವಿಚಚಾರ ಹ । 
ದ ಹ! ರೆ ಲ 


ಕ್ವಚಿತ್‌ ಪ್ರಭಿನ್ನಃ ಕರಕೈಃ ಕ್ಷಚಿದಾಲೋಲಿತೈರ್ಫಟ್ಟೆಃ ॥ ೨೮ 

ಕಿತ್‌ ಸಂಪ್ರಕಮಾಲ್ಯಾನಿ ಮೂಲಾನಿ ಚ ಫಲಾನಿ ಚ । 

ಶಯನಾನ್ಯತ್ರ ನಾರೀಣಾಂ ಶುಭ್ರಾಣಿ ಬಹುಧಾ ಪುನಃ ॥ ಪಿ 

ಪರಸರಂ ಸಮಾಶ್ಚಿಷ್ಯ ಕಾಶ್ಚಿತ್‌ ಸುಪಾ ವರಾಂಗನಾಃ | 

ಕಾಚಿಚ ವನಸಮನಸಾಃ ಸ್ವಪಂತ್ಯಾಃ ಪರಿಧಾಯ ಚ ॥ ೩೦ 
ಚ ಅಈೆ ಲೆ ಶಿ ಶೆ 


ಆಹ್ನತ್ಯ್ತ ಚಾಬಲಾಃ ಸುಪ್ತಾ ನಿದ್ರಾಬಲಪರಾಜಿತಾಃ ।ಟ 

ತಾಸಾಮುಚ್ಛಾ ಸವಾತೇನ ವಸ್ತು ಮಾಲ್ಕಂ ಚ ಗಾತ್ರಜಮ್‌ ॥ ೩೧ 
ನಾತ್ಯರ್ಥಂ ಸಂದತೇ ಚಿತ್ರಂ ಪ್ರಾಪ್ಯ ಮಂದಮಿವಾನಿಲಮ್‌ । 
ಚಂದನಸ್ಕ ಚ ಶೀತಸ್ಯ ಶೀಧೋರ್ಮಧುರಸಸ್ಯ ಚ ॥ ೩೨ 
ವಿವಿಧಸ್ಯ ಚ ಮಾಲ್ಯಸ್ಯ ಧೂಪಸ್ಯ ವಿವಿಧಸ್ಯ ಚಿ | 

ಬಹುಧಾ ಮಾರುತಸತ್ರ ಗಂಧಂ ವಿವಿಧಮುದಹನ್‌ ॥ ೩೩ 
ರಸಾನಾಂ ಚಂದನಾನಾಂ ಚ ಧೂಪಾನಾಂ ಚೈವ ಮೂರ್ಛಿತಃ | 
ಪ್ರವವ್‌ೌ ಸುರಭಿರ್ಗಂಧೋ ವಿಮಾನೇ ಪುಷಕೇ ತದಾ ॥ ೩೪ 
ಶ್ಯಾಮಾವದಾತಾಸತ್ರಾನ್ಯಾಃ ಕಾಶ್ಫಿತ್‌ ಕೃಷ್ಣಾ ವರಾಂಗನಾಃ | 

ಕಾಶ್ಚಿತ್‌ ಕಾಂಚನವರ್ಣಾಂಗ್ಯಃ ಪ್ರಮದಾ ರಾಕ್ಷಸಾಲಯೇ | ೩೫ 
ಕೆಲವನ್ನು ತಿಂದು, ಕೆಲವನ್ನು ತಿನ್ನದೆ ಉಳಿಸಿದ್ದರು. ಪಾನೀಯಗಳೂ ಖಾದ್ಯಗಳೂ 
ಮಿಕ್ಕಿದ್ದವು (೨೩-೨೭). ಅವುಗಳನ್ನೆಲ್ಲಾ ನೋಡುತ, ಹೋದ ಹನುಮಂತನು 
ಒಡೆದುಬಿದ್ದ ಹೂಜಿಗಳನ್ನೂ ಉರುಳಾಡುವ ಗಡಿಗೆಗಳನ್ನೂ ಚಲ್ಲಾಪಿಲ್ಲಿಯಾಗಿ 
ಹರಡಿದ್ದ ಹೂ ಹಣ್ಣುಗಳನ್ನೂ ಕೆದರಿದ ಹಾಸಿಗೆಗಳನ್ನೂ ಕಂಡನು (೨೮-೨೯). 
ಅಲ್ಲಿ ಕೆಲವು ಹೆಂಗಸರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದ್ದರು. ಕೆಲವರು 
ನಿದ್ರೆಯಲ್ಲಿ ಇನ್ನೊಬ್ಬರ ಸೀರೆಯನ್ನೂ ಸಳೆದು ತಮ್ಮ ಮೈಗೆ ಸುತಿಕೊಂಡಿದ್ದರು | 
ಅವರ ಉಸಿರಿನ ಗಾಳಿಯಿಂದ ವಸ್ತಗಳೂ ಪುಷಮಾಲೆಗಳೂ ಮೆಲ್ಲಗೆ 
ಅಲುಗುತಿದ್ದವು. ಆ ಸ್ಥಳದಲ್ಲಿಚಂದನ, ಮದ್ಯ, ಹೂ, ಧೂಪಗಳ ಮೇಲೆ ಬೀಸುತ್ತಿದ್ದ 
ಗಾಳಿ, ಅವುಗಳ ಸುಗಂಧವನ್ನು ಹೊತ್ತು ಹರಡುತಲಿತು (೩೦-೩೪). ಅಲ್ಲಿದ್ದ 
ಸ್ತ್ರೀಯರಲ್ಲಿ ಕೆಲವರು ನಸುಗಪ್ಪು ಮೈಬಣ್ಣದವರು; ಕೆಲವರು ಬಿಳುಪು; ಕೆಲವರು 


೧೦೪ ಸುಂದರಕಾಂಡಃ [| ಸರ್ಗಃ ೧೧ 


ತಾಸಾಂ ನಿದ್ರಾವಶತ್ವಾಚ್ಚ ಮದನೇನ ಚ ಮೂರ್ಛ್ಫಿತಮ್‌ । 


ಪದ್ದಿನೀನಾಂ ಪ್ರಸುಪಾನಾಂ ರೂಪಮಾಸೀದ್ಯಥೃೈವ ಹಿ ॥| ೩೬ 

ಏವಂ ಸರ್ವಮಶೇಷೇಣ ರಾವಣಾಂತಃಪುರಂ ಕಪಿಃ । 

ದದರ್ಶ ಸುಮಹಾತೇಜಾ ನ ದದರ್ಶ ಚ ಜಾನಕೀಮ್‌ ॥! ೩೭ 

ನಿರೀಕಮಾಣಶ್ಲ ತದಾ ತಾಃ ಸಿಯ: ಸ ಮಹಾಕಪಿಃ | 

ಜಗಾಮ ಮಹತೀಂ ಚಿಂತಾಂ ಧರ್ಮಸಾದ್ದಸಶಂಕಿತಃ || ೩೮ 

ಪರದಾರಾವರೋಧಸ್ಯ ಪ್ರಸುಪಸ್ಕ ನಿರೀಕ್ಷಣಮ್‌ 

ಇದಂ ಖಲು ಮಮಾತೃರ್ಥಂ 'ಧರ್ಮಲೋಪಂ ಕರಿಷ್ಯತಿ ॥ ೩೯ 

ನಹಿ ಮೇ ಪರದಾರಾಣಾಂ ದೃಷಿರಿಷಯವರ್ತಿನೀ 

ಅಯಂ ಚಾತ್ರ ಮಯಾ ದಷ; ಪರದಾರಪರಿಗ್ರಹಃ ॥ ೪೦ 
ಅಲ 

ತಸ್ಯ ಪ್ರಾದುರಭೂಚಿಂತಾ ಪುನರನ್ಯಾ ಮನಸಿನಃ । 

ನಿಶ್ಚಿತ ಕಾಂತಚಿತಸ್ತ್ಯ ಕಾರ್ಯನಿಶ್ಚಯದರ್ಶಿನೀ || ೪೧ 


ಕಾಮಂ ದಷ್ಠಾ ಮಯಾ ಸರ್ವಾ ವಿಶಸ್ತಾ ರಾವಣಸ್ತಿಯಃ 
ನಹಿ ಮೀ ಮನಸಃ ಕಿಂಚಿದೆ ; ಕತ್ತಮುಷ ಪದ್ಯತೇ I ೪೨ 


ಕಪ್ಪು; ಕೆಲವರು ಹೊಂಬಣ್ಣದವರು. ನಿದ್ರಿಸುತ್ತಿದ್ದ ಆ ಸುಂದರಿಯರು ರಾತ್ರಿಯಲ್ಲಿ 
ಮುಚ್ಚಿದ ಹೂಗಳುಳ್ಳ ಕಮಲದ ಬಳ್ಳಿಗಳಂತೆ ವಿರಾಜಿಸುತಿದ್ದರು (೩೫-೩೬). 
ಹೀಗೆ ಆ ಕಪಿವೀರನು ರಾವಣನ ಅಂತಃಪುರವನೆಲ್ಲಾ ಹುಡುಕಿದರೂ ಜಾನಕಿಯು 
ಗೋಚರಿಸಲಿಲ್ಲ ಆಮೇಲೆ ಹನುಮಂತನಿಗೆ ಈ ಹೆಂಗಸರನ್ನು ತಾನು ನೋಡಿ 
ದುದು ಅಧರ್ಮವೆಂದು ದೊಡ್ಡ ಚಿಂತೆ ಉತ್ಪನ್ನವಾಯಿತು (೩೭-೩೮). "ಹೀಗೆ 
ಅಂತಃಪುರದಲ್ಲಿ ನಿದ್ರಿಸುತಿರುವ ಪರಸ್ಟೀಯರನ್ನು ನೋಡುವುದು ದೊಡ್ಡ 
ಅಧರ್ಮ. ನಾನು ಇದುವರೆಗೂ ಪರಸ್ಪೀಯರನ್ನು ಕಣ್ಣಿಟ್ಟು ನೋಡಿದವನಲ್ಲ ಈಗ 
ಈ ರಾವಣನ ಹೆಂಡತಿಯರನ್ನು ನೋಡಿ ಮಹಾದೋಷಕ್ಕೆ ಗುರಿಯಾದೆನು'' 
(೩೯-೪೦). ಹೀಗೆ ಚಿಂತಿಸುತಿರುವಾಗ ಸ್ಥಿರಚಿತನೂ ವಿಷೇಕಿಯೂ ಆದ 
ಆಂಜನೇಯನಿಗೆ ಸಮಾಧಾನಕರವಾದ ಇನ್ನೊಂದು ವಿವೇಚನೆ ಹುಟ್ಟಿತು (೪೧). 


ಸರ್ಗಃ ೧೧ | ಪಾನಭೂಮಿವಿಚಯಃ ೧೦೫ 


ಮನೋ ಹಿ ಹೇತುಃ ಸರ್ವೇಷಾ ಮಿಂದ್ರಿಯಾಣಾಂ ಪ್ರವರ್ತನೇ | 


ಶುಭಾಶುಭಾಸ್ಪವಸ್ಥಾಸು ತಚ್ಚ ಮೇ ಸುವ್ಯವಸ್ಥಿತಮ್‌ [ ೪೩ 
ನಾನೃತ್ರ ಚ ಮಯಾ ಶಕ್ಯಾ ವೈದೇಹೀ ಪರಿಮಾರ್ಗಿತುಮ್‌ | 
ಸಿಯೋ ಹಿ ಸೀಷು ದಶುಂತೇ ಸರ್ವಥಾ ಪರಿಮಾರ್ಗಣೇ ॥ ೪೪ 
ಅ ಅ ಲಳ 

ಯಸ್ಯ ಸತ್ತಸ್ಯ ಯಾ ಯೋನಿಸಸ್ಕಾಂ ತತ್‌ ಪರಿಮೃಗೃತೇ 

ನ ಶಕ್ಯಾ ಪ್ರಮದಾ ನಷ್ಟಾ ಮೃಗೀಷು ಪರಿಮಾರ್ಗಿತುಮ್‌ ॥ ೪೫ 
ತದಿದಂ ಮಾರ್ಗಿತಂ ತಾವಚ್ಛುದ್ದೇನ ಮನಸಾ ಮಯಾ | 
ರಾವಣಾಂತಃಪುರಂ ಸರ್ವಂ ದೃಶ್ಯತೇ ನ ಚ ಜಾನಕೀ ॥ ೪೬ 


ದೇವಗಂಧರ್ವಕನ್ಯಾಶ್ಚ ನಾಗಕನ್ಯಾಶ್ಚ ವೀರ್ಯವಾನ್‌ | 
ಅವೇಕಮಾಣೋ ಹನುಮಾನ್ಸೈವಾಪಶೃತ ಜಾನಕೀಮ್‌ ॥ ೪೭ 


ತಾಮಪಶ್ಯನ್‌ ಕಪಿಸತ್ರ ಪಶ್ಯಂಶ್ಚಾನ್ಯಾ ವರಸ್ತಿಯಃ | 
ಅಪಕ್ರಮ್ಯ ತದಾ ವೀರಃ ಪ್ರಧ್ಯಾತುಮುಪಚಕ್ರಮೇ ॥ ೪೮ 


"ಇಲ್ಲಿಗೆ ಪರಪುರುಷನು ಬರಲಾರನೆಂಬ ನಿಶ್ಚಯದಿಂದ ಈ ಹೆಂಗಸರು 
ನಿರ್ಲಜ್ಜರಾಗಿ ಮಲಗಿದ್ದಾರೆ. ಇವರನ್ನೇನೋ ನಾನು ನೋಡಿದೆ. ಆದರೆ ನನ್ನ 
ಮನಸಿನಲ್ಲಿ ಸ್ವಲವೂ ವಿಕಾರವಾಗಲಿಲ್ಲ ಇಂದ್ರಿಯಗಳ ಪ್ರವೃತಿಗೆ ಮನಸೇ 
ಮೂಲಕಾರಣ. ಪಾಪಪುಣ್ಯಗಳಿಗೆ ಅದೇ ನಿಮಿತ್ತ ಈ ಮನಸ್ಸುಪೂರ್ಣವಾಗಿ ನನ್ನ 
ಸ್ವಾಧೀನದಲ್ಲಿರುವಾಗ ಪಾಪವೇಕೆ ಬರುತದೆ? (೪೨-೪೩). ಸೀತೆಯನ್ನು 
ಹುಡುಕಬೇಕಾದರೆ ಸ್ತೀಯರ ಮಧ್ಯದಲ್ಲಿಯೇ ಹುಡುಕಬೇಕು. ಸ್ತ್ರೀಯನ್ನು ಮೃಗಗಳ 
ಮಧ್ಯದಲ್ಲಿ ಹುಡುಕುವುದಕ್ಕಾಗುತದೆಯ | ಆದ್ದರಿಂದ ಪರಿಶುದ್ಧ ಮನಸಿನಿಂದ 
ನಾನು ರಾವಣಾಂತ: ಪುರದಲ್ಲಿ ಹುಡುಕಿದ್ದೇನೆ, ನನಗೆ ದೋಷವಿಲ್ಲ ಆದರೆ 
ಸೀತೆಯು ಮಾತ್ರ ಕಾಣಲಿಲ್ಲ'' (೪೪-೪೬). ಹೀಗೆಂದುಕೊಂಡು ಅಂತಃಪುರದಲ್ಲಿ 
ಎಷ್ಟೋ ದೇವ ಗಂಧರ್ವ ಕನ್ಯೆಯರನ್ನೂ ನಾಗಕನೈಯರನ್ನೂ ನೋಡುತ್ತ 
ಹೋದನು. ಎಷ್ಟು ಸುತ್ತಿದರೂ ಸೀತೆಯನ್ನು ಕಾಣದೆ, ಪಾನಭೂಮಿಯ 
ಹೊರಭಾಗಕ್ಕೆ ಬಂದು ಚಿಂತಾಕ್ರಾಂತನಾದನು (೪೭-೪೮). ಆ ವಾಯುಪುತ್ರನು 


೧೦೬ ಸುಂದರಕಾಂಡ [| ಸರ್ಗಃ ೧೨ 


ಜಾತ 


ಸ ಭೂಯಸು ಪರಂ ಶ್ರೀಮಾನ್‌ ಮಾರುತಿರ್ಯತ್ತಮಾಸ್ಥಿತಃ । 
ಆಪಾನಭೂಮಿಮುತ್ತಜ್ಯ ತಾಂ ವಿಚೇತುಂ ಪ್ರಚಕ್ರಮೇ ॥ ೪೯ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕಾದಶಃ ಸರ್ಗಃ 


ದ್ವಾದಶಃ ಸರ್ಗಃ 
ಹನೂಮದಿಷಾದಃ 
ವ ತಸ್ಯ ಮಧ್ಯೇ ಭವನಸ್ಕ ಮಾರುತಿ- 
ರ್ಲತಾಗಹಾಂಶಿತಗಹಾನಿಶಾಗಹಾನ್‌ | 
ಲ ಜಲ ೩ ಲ 
ಜಗಾಮ ಸೀತಾಂ ಪ್ರತಿ ದರ್ಶನೋತುಕೋ 
ನ ಚ್ಛೆವ ತಾಂ ಪಶ್ಯತಿ ಚಾರುದರ್ಶನಾಮ್‌ ॥ ೧ 
ಪಾನಭೂಮಿಯಿಂದ ಹೊರಗೆ ಬಂದು, ಇತರ ಪ್ರದೇಶಗಳಲ್ಲಿ ಮತ್ತೆ 
ಹುಡುಕಲಾರಂಬಿಸಿದನು (೪೯). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹನ್ನೊಂದನೆಯ ಸರ್ಗ 


ಸರ್ಗ ೧೨ 


ಹನುಮಂತನು ಸೀತೆಯನ್ನು ಕಾಣದೆ ಚಿಂತಾಕ್ರಾಂತನಾದುದು. ನಿರಾಶನಾಗುವುದು 
ಸರಿಯಲ್ಲವೆಂದು ಪುನಃ ರಾವಣನ ಅರಮನೆಯೆಲ್ಲವನ್ನೂ ಹುಡುಕಿ 
ಸೀತೆಯನ್ನು ಕಾಣದ ವ್ಯಥೆಪಡುವುದು. 
ಆಮೇಲೆ ಆಂಜನೇಯನು ಅರಮನೆಗೆ ಸೇರಿದ್ದ ಲತಾಗೃಹಗಳನ್ನೂ 
ಚಿತ್ರಶಾಲೆಗಳನ್ನೂ ರಾತ್ರಿವಾಸಕ್ಕೆ ಯೋಗ್ಯವಾದ ಇತರ ಶಾಲೆಗಳನ್ನೂ ಹುಡುಕಿ 
ಎಲ್ಲಿಯೂ ಸೀತಾದೇವಿಯನ್ನು ಕಾಣದೆ ವ್ಯಥೆಪಡುತಿದ್ದನು. ಅವನು ತನ್ನ 


ಸರ್ಗಃ ೧೨ | ಹನೂಮದ್ದಿಷಾದಃ ೧೦೭ 


ಸ ಚಿಂತಯಾಮಾಸ ತತೋ ಮಹಾಕಪಿಃ 
ಪ್ರಿಯಾಮಪಶೃ್ಶನ್‌ ರಘುನಂದನಸ್ಕ ತಾಮ್‌ | 
ಧ್ರುವಂ ನ ಸೀತಾ ಧ್ರಿಯತೇ ಯಥಾ ನ ಮೇ 
ಎಚಿನತೋ ದರ್ಶನಮೇತಿ ಮೈಥಿಲೀ | ೨ 


ಸಾ ರಾಕೃಸಾನಾಂ ಪ್ರವರೇಣ ಜಾನಕೀ 
ಸ್ವಶೀಲಸಂರಕ್ಷಣತತರಾ ಸತೀ | 
ಅನೇನ ನೂನಂ ಪ್ರತಿದುಷಕರ್ಮಣಾ 
ಹತಾ ಭವೇದಾರ್ಯಪಥೇ ವರೇ ಸ್ಥಿತಾ ॥| ೩ 


ವಿರೂಪರೂಪಾ ವಿಕತಾ ವಿವರ್ಚಸೋ 
ಮಹಾನನಾ ದೀರ್ಥವಿರೂಪದರ್ಶನಾಃ | 
ಸಿಮೀಕ್ಷ ಸಾ ರಾಕನರಾಜಯೋಷಿತೋ 
ಭಯಾದ್ದಿನಷ್ಟಾ ಜನಕೇಶದಾತ್ಮಜಾ || ೪ 


ಸೀತಾಮದಷಾ ಿ ಹೃನವಾಪ್ಯ ಪೌರುಷಂ 
ವಿಹುತ್ವ ಕಾಲಂ ಸಹ ವಾನರೃಶ್ಚಿರಮ್‌ 
ನ ಮೇಸ್ಲಿ ಸುಗ್ರೀವಸಮೀಪಗಾ ಗತಿಃ 
ಸುತೀಕ್ಷ್ಣ] ದಂಡೋ ಬಲವಾಂಶ್ಚ ವಾನರಃ ॥ ೫ 


ಮನಸಿನಲ್ಲಿ "ಇಷು ಶೋಧಿಸಿದರೂ ಮೈದಧಿಲಿಯು ದೊರಕಲಿಲ್ಲ ಅವಳು 
ನಿಶ್ಚಯವಾಗಿ ಮರಣವನ್ನು ಹೊಂದಿರಬೇಕು (೧-೨). ಅವಳು ಪತಿವ್ರತೆ, ಸಚ್ಛರಿತ್ರೆ. 
ಅವಳನ್ನು ಒಲಿಸಿಕೊಳ್ಳಲು ಸಾಧ್ಯವಾಗದೆ ಈ ರಾಕನನು ಕ್ರೋಧದಿಂದ ಆಕೆಯನ್ನು 
ಸಂಹರಿಸಿಬಿಟ್ಟಿದ್ದಾನೆ. ಅಥವಾ ಕುರೂಪಿಗಳಾದ ಘೋರಾಕಾರದ ಈ ರಾಕ್ಚಸ 
ಸ್ತ್ರೀಯರನ್ನು ನೋಡಿ ಸೀತೆಯು ಹೆದರಿ ಪ್ರಾಣವನ್ನು ಬಿಟ್ಟಿರಬೇಕು (೩-೪). ನಾನು 
ಇಲ್ಲಿಗೆ ಬಂದು ಸೀತೆಯನ್ನು ನೋಡದೆ, ಪರಾಕ್ರಮವನ್ನು ತೋರಿಸದೆ, 
ವಾನರರೊಡನೆ ಇಷ್ಟು ಕಾಲವನ್ನು ಕಳೆದು ಸುಗ್ರೀವನ ಬಳಿಗೆ ಹೇಗೆ ಹೋಗಲಿ ? 
ಸುಗ್ರೀವನಾದರೋ ಮಹಾಬಲಶಾಲಿ; ಕಠೋರವಾಗಿ ದಂಡಿಸತಕ್ಕವನು (೫). 


೧೦೮ ಸುಂದರಕಾಂಡಃ [| ಸರ್ಗಃ ೧೨ 


ದೃಷ್ಠಮಂತಃಪುರಂ ಸರ್ವಂ ದೃಷ್ಟಾ ರಾವಣಯೋಷಿತಃ । 


ನ ಸೀತಾ ದೃಶ್ಯತೇ ಸಾದ್ದೀ ವೃಥಾ ಜಾತೋ ಮಮ ಶ್ರಮಃ ॥ ೬ 
ಕಿಂ ನು ಮಾಂ ವಾನರಾಃ ಸರ್ವೇ ಗತಂ ವಕ್ಚ್ಶಂತಿ ಸಂಗತಾಃ | 
ಗತ್ವಾ ತತ್ರ ತ್ವಯಾ ವೀರ ಕಿಂ ಕೃತಂ ತದ್ದದಸ್ವ ನಃ ॥ ೭ 
ಅದಹಾ, ಕಿಂ ಪ್ರವಕ್ಷಾಮಿ ತಾಮಹಂ ಜನಕಾತಜಾಮ್‌ ।ಟ 

ಲ ಆದ ಊರೆ ಆ 
ಧ್ರುವಂ ಪ್ರಾಯಮುಖೈಷ್ಯಂತಿ ಕಾಲಸ್ಯ ವ್ಯತಿವರ್ತನೇ ॥ ೮ 
ಕಿಂ ವಾ ವಕ ತಿ ವದಶ ಜಾಂಬವಾನಂಗದಶ ಸಃ । 

ಇಲಿ ಲಲುಚ ಚ 

ಗತಂ ಪಾರಂ ಸಮುದ್ರಸ್ಯ ವಾನರಾಶ್ಚ ಸಮಾಗತಾಃ ॥ ೯ 
ಅನಿರ್ವೇದಃ ಶ್ರಿಯೋ ಮೂಲಮನಿರ್ವೇದಃ ಪರಂ ಸುಖಮ್‌ । 
ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಷು ಪ್ರವರ್ತಕಃ ॥ ೧೦ 
ಕರೋತಿ ಸಫಲಂ ಜಂತೋಃ ಕರ್ಮ ಯತತ್‌ ಕರೋತಿ ಸಃ 
ತಸ್ಮಾದನಿರ್ವೇದಕರಂ ಯತ್ನಂ ಚೇಪ್ಲೇ5 ಹಮುತಮಮ್‌ || ೧೧ 
ಭೂಯಸಾವದ್ವಿಚೇಷ್ಯಾಮಿ ನ ಯತ್ರ ವಿಚಯಃ ಕೃತಃ | 
ಅದೃಷ್ಠಾಂಶ್ಚ ಎಚೇಷ್ಯಾಮಿ ದೇಶಾನ್‌ ರಾವಣಪಾಲಿತಾನ್‌ ॥ ೧೨ 


ಅಂತಃಪುರವನ್ನೆಲ್ಲಾ ಹುಡುಕಿ ರಾವಣನ ಹೆಂಗಸರನ್ನು ನೋಡಿದ್ದಾಯಿತು. ಸಾಧ್ವಿ 
ಯಾದ ಸೀತೆ ಮಾತ್ರ ಇಲ್ಲ ನನ್ನ ಶ್ರಮವೆಲ್ಲಾ ವ್ಯರ್ಥವಾಯಿತು. ನಾನು 
ಹಿಂದಿರುಗಿ ಹೋದರೆ ವಾನರರೆಲ್ಲಾ ಒಟ್ಟಾಗಿ ಬಂದು "ವೀರನೆ, ಲಂಕೆಗೆ ಹೋಗಿ 
ಏನು ಮಾಡಿದೆ ? ನಮಗೆ ಹೇಳು !' ಎಂದು ಕೇಳುವುದಿಲ್ಲವ? (೬-೬). 
ಸೀತೆಯನ್ನೇ ಕಾಣದೆ ನಾನು ಅವರಿಗೆ ಏನನ್ನು ಹೇಳಲಿ? ಸುಗ್ರೀವನು ಕೊಟ್ಟ ಅವಧಿ 
ಮುಗಿದ ಕೂಡಲೇ ಎಲ್ಲರೂ ಮೊದಲಿನಂತೆ ಉಪವಾಸವನ್ನಾರಂಭಿಸುವರು. 
ವೃದ್ಧನಾದ ಜಾಂಬವಂತನೂ ಅಂಗದನೂ ಇತರ ಕಪಿಗಳೂ ಏನು ಹೇಳಿಯಾರು ? 
(೮-೯). ಛೆ! ಉತ್ಪಾಹಗೆಡಬಾರದು. ಉತ್ಸಾಹವೇ ಸಕಲಸಂಪತಿಗೂ ಕಾರಣ. 
ಉತ್ಸಾಹದಿಂದಲೇ ಸುಖ. ಯಾವಾಗಲೂ ಉತಾಹವೇ ಸರ್ವಕಾರ್ಯಗಳಿಗೂ 
ಆದಿ. ಯಾವ ಕಾರ್ಯವಾದರೂ ಉತಾಹವಿದ್ದರೇ ಸಫಲವಾಗುವುದು. ಆದ್ದರಿಂದ 
ನಾನು ನಿರಾಶನಾಗದೆ ಪುನಃ ಪ್ರಯತ್ನ ಮಾಡುತೇನೆ (೧೦-೧೧). ರಾವಣನಿಗೆ 


ಸರ್ಗಃ ೧೨ | ಹನೂಮದ್ದಿಷಾದಃ ೧೦೯ 


ಆಪಾನಶಾಲಾ ವಿಚಿತಾಸಥಾ ಪುಷಗ್ರಹಾಣಿ ಚ | 


ಚಿತ್ರಶಾಲಾಶ್ಚ ವಿಚಿತಾ ಭೂಯಃ ಕ್ರೀಡಾಗೃಹಾಣ ಚ ॥ ೧೩ 
ನಿಷ್ಕುಟಾಂತರರಥ್ಯಾಶ್ಚ ವಿಮಾನಾನಿ ಚ ಸರ್ವಶಃ ।ಟ 

ಇತಿ ಸಂಚಿಂತ್ಯ ಭೂಯೋ ಪಿ ವಿಚೇತುಮುಪಚಕ್ರಮೇ ॥ ೧೪ 
ಜಭೂಮೀಗಹಾಂಶೆ ತಗಹಾನ್‌ ಗಹಾತಿಗಹಕಾನಪಿ | 

ಲ ಒಲಿ ಶೆಲ ಲ ಲ 

ಉತತನ್ನಿಷತಂಶ್ಚಾಪಿ ತಿಷ್ಠನ್‌ ಗಚ್ಛನ್‌ ಪುನಃಪುನಃ ॥ ೧೫ 
ಅಪಾವಣ್ಣಂಶ್ಲ ದ್ವಾರಾಣಿ ಕಪಾಟಾನ್ಯವಘಾಟಯನ್‌ | 
ಪ್ರವಿಶನ್ನಿಷತಂಶ್ಚಾಪಿ ಪ್ರಪತನ್ನುತ್ತತನ್ನಪಿ | ೧೬ 


ಸರ್ವಮಪೃವಕಾಶಂ ಸ ವಿಚಚಾರ ಮಹಾಕವಿ: | 
ಚತುರಂಗುಲಮಾತ್ರೋಇಪಿ ನಾವಕಾಶಃ ಸ ವಿದ್ಯತೇ ॥ ೧೭ 


ರಾವಣಾಂತಃಪುರೇ ತಸ್ಮಿನ್‌ ಯಂ ಕಪಿರ್ನ ಜಗಾಮ ಸಃ | 
ಪ್ರಾಕಾರಾಂತರರಥ್ಯಾಶ್ಲ ವೇದಿಕಾಶ್ರೈತ್ಯಸಂಶ್ರಯಾಃ ॥ ೧೮ 


ಸೇರಿದ ಎಲ್ಲಾ ಸ್ಥಳಗಳನ್ನು ಹುಡುಕಿಬಿಡುತೇನೆ. ಈಗ ಪಾನಭೂಮಿ, ಪುಷಗೃಹ, 
ಚಿತ್ರಶಾಲೆ, ಕ್ರೀಡಾಗೃಹಗಳನ್ನೆಲ್ಲಾ ನೋಡಿದ್ದಾಯಿತು. ಉದ್ಯಾನದ ಬೀದಿಗಳನ್ನೂ 
ವಿಮಾನಗಳನ್ನೂ ನೋಡಿ ಬಂದಿದ್ದೇನೆ. ಉಳಿದ ಎಲ್ಲ ಸ್ಥಳಗಳನ್ನೂ 
ನೋಡಿಬಿಡುತೇನೆ'' ಎಂದು ಆಲೋಚಿಸಿ ಹುಡುಕಲಾರಂಭಿಸಿದನು (೧೨-೧೪). 
ಅಲ್ಲಲ್ಲಿ ನೆಲಮಾಳಿಗೆಗಳನ್ನೂ ಚೌಕದಲ್ಲಿರುವ ಮಂಟಪಗಳನ್ನೂ ದೂರದಲ್ಲಿದ್ದ 
ಚಿಕ್ಕ ಮನೆಗಳನ್ನೂ ಶೋಧಿಸತೊಡಗಿದನು. ಆಂಜನೇಯನು ಮನೆಯಿಂದ ಮನೆಗೆ 
ನೆಗೆಯುತ್ತ ಧುಮುಕುತ್ಯ್ಮ ಅಲ್ಲಲ್ಲಿ ನಿಲ್ಲುತ್ತ ಹೋಗುತ್ತ ಬಾಗಿಲನ್ನು ತೆರೆಯುತ್ತ 
ಕದಗಳನ್ನು ಬಡಿಯುತ್ತ ಒಳಗೆ ಹೋಗುತ್ತ ಹೊರಡುತ್ತ ಇಳಿಯುತ್ತ ಹತುತ್ತ 
ಎಲ್ಲಾ ಕಡೆಯಲ್ಲಿಯೂ ಸಂಚಾರಮಾಡಿದನು. ಅವನು ಶೋಧಿಸದೇ ಇದ್ದ 
ನಾಲ್ಕಂಗುಲ ಜಾಗವೂ ಉಳಿಯಲಿಲ್ಲ (೧೫-೧೭). ಪ್ರಾಕಾರದೊಳಗಿನ 
ಬೀದಿಗಳನ್ನೂ ಚೌಕದಲ್ಲಿನ ವೇದಿಕೆಗಳನ್ನೂ ಕೊಳಗಳನ್ನೂ ಬಿಡದೆ 


೧೧೦ ಸುಂದರಕಾಂಡಃ [| ಸರ್ಗಃ ೧೨ 


ದೀರ್ಪಿಕಾಃ ಪುಷ್ಕರಿಣ್ಯಶ್ಚ ಸರ್ವಂ ತೇನಾವಲೋಕಿತಮ್‌ । 
ರಾಕ್ಮಸ್ಯೋ ವಿವಿದಾಕಾರಾ ವಿರೂಪಾ ವಿಕ್ತತಾಸದಾ || ೧೯ 


ದೃಷ್ಟಾ ಹನುಮತಾ ತತ್ರ ನ ತು ಸಾ ಜನಕಾತ್ಠಜಾ | 
ರೂಪೇಣಾಪ್ರತಿಮಾ ಲೋಕೇ ವರಾ ವಿದ್ಯಾಧರಸ್ತಿಯಃ ॥ ೨೦ 


ದೃಷ್ಟಾ ಹನುಮತಾ ತತ್ರ ನ ತು ರಾಘವನಂದಿನೀ । 
ನಾಗಕನ್ಯಾ ವರಾರೋಹಾಃ ಪೂರ್ಣಚಂದ್ರನಿಭಾನನಾಃ ॥ ೨೧ 


ದೃಷ್ಟಾ ಹನುಮತಾ ತತ್ರ ನ ತು ಸೀತಾ ಸುಮಧ್ಯಮಾ | 
ಪ್ರಮಥ ರಾಕಸೇಂದ್ರೇಣ ನಾಗಕನ್ಯಾ ಬಲಾದ್ದತಾಃ ॥ 2 


ಷಾ ಷಾ, ಹನುಮತಾ ತತ್ರ ನ ಸಾ ಜನಕನಂದಿನೀ । 
ಸೋನರಂಹಶ ಸಾಂ ಮಹಾಬಾಹುಃ ಪಶ್ಯಂಶ್ಲಾನ್ಯಾ ವರಸ್ತಿಯಃ | ೨೩ 


ವಿಷಸಾದ ಮುಹುರ್ಧೀಮಾನ್‌ ಹನುಮಾನ್‌ ಮಾರುತಾತ್ಮಜಃ | 
ಉದ್ಯೋಗಂ ವಾನರೇಂದ್ರಾಣಾಂ ಪ್ಲವನಂ ಸಾಗರಸ್ಕ ಚ ॥ ೨೪ 


ಶೋಧಿಸಿದನು. ಆದರೆ ನಾನಾ ರೂಪದ ವಿಕಾರಿಗಳಾದ ರಾಕ್ಟಸಸ್ತೀಯರನ್ನು ಮಾತ್ರ 
ಕಂಡನು (೧೮-೧೯). ಹನುಮಂತನು ಚೆಲುವೆಯರಾದ ಎಷ್ಟೋ ಮಂದಿ 
ವಿದ್ಯಾಧರ ಸ್ತ್ರೀಯರನ್ನು ನೋಡಿದನು. ಜಾನಕಿಯು ಮಾತ್ರ ಕಾಣಲಿಲ್ಲ 
ಪೂರ್ಣಚಂದ್ರನಂತೆ ಮುಖವುಳ್ಳ ನಾಗಕನ್ನಿಕೆಯರನ್ನು ನೋಡಿದನು. ಶ್ರೀರಾಮನ 
ಪತ್ನಿಯು ಮಾತ್ರ ಕಾಣಲಿಲ್ಲ ಬಲಾತ್ಕಾರದಿಂದ ರಾವಣನು ತಂದಿದ್ದ ಎಷ್ಟೋ 
ಸ್ತ್ರೀಯರನ್ನು ನೋಡಿದನು. ಜಾ ಅ ಸೀತೆಯು ಮಾತ್ರ "ಕಾಣಲಿಲ್ಲ 
(೨೦-೨೨). ಹೀಗೆ ಎಲ್ಲಿ ಹುಡುಕಿದರೂ ಇತರ ಸ್ತ್ರೀಯರು 'ಕಾಣುತಿದ್ದರೇ 
ಹೊರತು, ಜಾನಕಿಯು ಕಾಣುತಿರಲಿಲ್ಲವಾದ್ದರಿಂದ ಹನುಮಂತನಿಗೆ ಬಹಳ 
ವಿಷುದವಾಯಿತು. ಇದುವರೆಗೆ ವಾನರರು ಮಾಡಿದ ಪ್ರಯತ್ತವೂ, ತಾನು 
ಸಮುದ್ರವನ್ನು ಲಂಘಿಸಿದುದೂ ವ್ಯರ್ಥವಾಯಿತೆಂದು ಅವನಿಗೆ ಬಹಳ 


ಸರ್ಗಃ ೧೩ ] ಹನೂಮನ್ನಿರ್ವೇದಃ ೧೧೧ 
ವ್ಯರ್ಥಂ ವೀಕ್ಷಾ ;ನಿಲಸುತಶ್ಲಿಂತಾಂ ಪುನರುಪಾಗಮತ್‌ ।ಟ 
ಅವತೀರ್ಯ ಎಮಾನಾಚ್ಚ ಹನುಮಾನ್‌ ಮಾರುತಾತ್ಮಜಃ ॥ ೨೫ 


ಚಿಂತಾಮುಪಜಗಾಮಾಥ ಶೋಕೋಪಹತಚೇತನಃ ॥ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಾದಶಃ ಸರ್ಗಃ 


ತ್ರಯೋದಶಃ ಸರ್ಗಃ 


ಹನೂಮನ್ನಿರ್ವೇದಃ 
ಎಮಾನಾತ್ತು ಸುಸಂಕ್ರಮ್ಯ ಪ್ರಾಕಾರಂ ಹರಿಪುಂಗವಃ | 
ಹನುಮಾನ್‌ ವೇಗವಾನಾಸೀದ್ಯಥಾ ವಿದ್ಯುದ್ಧನಾಂತರೇ || ೧ 
ಸಂಪರಿಕ್ರಮ್ಯ ಹನುಮಾನ್‌ ರಾವಣಸ್ಯ ನಿವೇಶನಮ್‌ |। 
ಅದೃಷ್ಟ್ವಾ ಜಾನಕೀಂ ಸೀತಾಮಬ್ರವೀದ್ವಚನಂ ಕಪಿಃ ॥ 2 


ಚಿಂತೆಯಾಯಿತು (೨೩-೨೪). ಕಡೆಯಲ್ಲಿ ತನ್ನ ಪ್ರಯತ್ತವೆಲ್ಲವೂ ವ್ಯರ್ಥ 
ವಾಯಿತೆಂದು ಬಗೆದು ಆ ವಾಯುತನಯನು, ತಾನು ನಿಂತಿದ್ದ ವಿಮಾನದಿಂದ 
ಕೆಳಗಿಳಿದು ಏನೂ ತೋರದೆ ದುಃಖಿತನಾಗಿ ನಿಂತುಕೊಂಡನು (೨೫). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹನ್ನೆರಡನೆಯ ಸರ್ಗ 





ಸರ್ಗ ೧೩ 
ಹನುಮಂತನು ಸೀತೆಯನ್ನೂ ಶ್ರೀರಾಮಾದಿಗಳನ್ನೂ ಕುರಿತು ನಾನಾವಿಧವಾಗಿ 
ಚೆಂತಿಸಿ ಕಡೆಗೆ ಅಶೋಕವನವನ್ನು ಶೋಧಿಸಬೇಕೆಂದು ಉದ್ದೇಶಿಸುವುದು. 
ತನ್ನ ಪ್ರಯತ್ನ ಸಫಲವಾಗಲೆಂದು ದೇವತೆಗಳನ್ನು ಪ್ರಾರ್ಥಿಸುವುದು. 


ಹನುಮಂತನು ವಿಮಾನದಿಂದಿಳಿದಮೇಲೆ ಸ್ವಲ್ಪ ಹೊತ್ತು ಚಿಂತಿಸಿ 
ವೇಗದಿಂದ ಪ್ರಾಕಾರದ ಮೇಲೆ ಹತ್ತಿಕುಳಿತು ಮೇಘಮಧ್ಯದಲ್ಲಿರುವ ಮಿಂಚಿನಂತೆ 
ಶೋಭಿಸಿದನು. ರಾವಣನ ಅರಮನೆಯನ್ನು ಶೋಧಿಸಿದರೂ ಸೀತೆಯು 
ಗೋಚರಿಸದೆ ಇದ್ದುದರಿಂದ ತನ್ನಲ್ಲಿಯೇ ಹೀಗೆಂದುಕೊಂಡನು (೧-೨): 


೧೧೨ ಸುಂದರಕಾಂಡ [ ಸರ್ಗಃ ೧೩ 
ಭೂಯಿಷ್ಠಂ ಲೋಲಿತಾ ಲಂಕಾ ರಾಮಸ್ಯ ಚರತಾ ಪ್ರಿಯಮ್‌ ।ಟ 
ನ ಹಿ ಪಶ್ಯಾಮಿ ವೈದೇಹೀಂ ಸೀತಾಂ ಸರ್ವಾಂಗಶೋಭನಾಮ್‌ ॥ ೩ 


ಪಲಲಾನಿ ತಟಾಕಾನಿ ಸರಾಂಸಿ ಸರಿತಸಥಾ । 


ನದ್ಯೋ5ನೂಪವನಾಂತಾಶ್ಚ ದುರ್ಗಾಶ್ಚ ಧರಣೀಧರಾಃ ॥ ೪ 
ಲೋಲಿತಾ ವಸುಧಾ ಸರ್ವಾ ನ ತು ಪಶ್ಯಾಮಿ ಜಾನಕೀಮ್‌ । 

ಇಹ ಸಂಪಾತಿನಾ ಸೀತಾ ರಾವಣಸ್ಯ ನಿವೇಶನೇ ॥ ೫ 
ಆಖ್ಯಾತಾ ಗೃ್ರಧ್ರರಾಜೇನ ನ ಚ ಪಶ್ಯಾಮಿ ತಾಮಹಮ್‌ । 

ಕಿಂ ನು ಸೀತಾಥ ವೈದೇಹೀ ಮೈಥಿಲೀ ಜನಕಾತ್ಸಜಾ ॥ ೬ 
ಉಪತಿಷ್ಠೇತ ವಿವಶಾ ರಾವಣೇನ ಹೃತಾ ಬಲಾತ್‌ | 
ಕಿಪ್ರಮುತತತೋ ಮನ್ಯೇ ಸೀತಾಮಾದಾಯ ರಕ್ಷಸಃ ॥ ಬ 
ಬಿಭ್ಯತೋ ರಾಮಬಾಣಾನಾಮಂತರಾ ಪತಿತಾ ಭವೇತ್‌ | 

ಅಥವಾ ಹ್ರಿಯಮಾಣಾಯಾಃ ಪಥಿ ಸಿದನಿಷೇವಿತೇ ॥ ೮ 
ಮನ್ಯೇ ಪತಿತಮಾರ್ಯಾಯಾ ಹೃದಯಂ ಪ್ರೇಕ್ಟ್ಯ ಸಾಗರಮ್‌ | 
ರಾವಣಸ್ಯೋರುವೇಗೇನ ಭುಜಾಭ್ಯಾಂ ಪೀಡಿತೇನ ಚ ॥ ೯ 


“ಶ್ರೀರಾಮನ ಹಿತವನ್ನು ಬಯಸಿ ಇಡೀ ಲಂಕಾಪಟಣವನ್ನೇ ಹುಡುಕಿದರೂ 
ಸೀತಾದೇವಿಯನ್ನು ನಾನು ಕಾಣಲಾರದೆ ಹೋದೆನು. ಕೆರೆ, ಕೊಳ, ನದೀ, 
ಪರ್ವತಗಳನ್ನೆಲ್ಲಾ ಸುತಿದರೂ ಸೀತೆ ಕಾಣಲಿಲ್ಲ ಗೃಧ್ರರಾಜನಾದ ಸಂಪಾತಿ 
ಯಾದರೋ ರಾವಣನ ಪಟ್ಟಣದಲ್ಲಿಯೇ ಇದ್ದಾಳೆಂದು ಹೇಳಿದ್ದಾನೆ. ಆದರೆ 
ಅವಳನ್ನು ಕಾಣೆನಲ್ಲ (೩-೫). ಆ ಸೀತೆ-ವೈದೇಹಿ-ಮೈಧಿಲಿ, ಜನಕರಾಜ ತನಯೆ, 
ಎಂದಿಗಾದರೂ ರಾವಣನನ್ನು ವರಿಸುತಾಳೆಯೆ ? ಸರ್ವಥಾ ಇಲ್ಲ ಒಂದು ವೇಳೆ 
ಈ ರಾಕಸನು ರಾಮಬಾಣಕ್ಕೆ ಹೆದರಿ ಓಡಿಬರುತ್ತಿರುವಾಗ, ಇವನ ಕೈಸಡಲಿ, 
ಸೀತೆಯು ಕೆಳಗೆ ಬಿದ್ದುಹೋಗಿರಬಹುದೆ 7 (೬-೮). ರಾವಣನು ಸೀತೆಯನ್ನು 
ಅಪಹರಿಸಿಕೊಂಡು ಆಕಾಶಮಾರ್ಗದಲ್ಲಿ ಬರುತಿರುವಾಗ ಕೆಳಗೆ ಭೀಕರವಾದ 
ಸಮುದ್ರವನ್ನು ಕಂಡು, ದೇವಿಯು ಹೆದರಿ ಎದೆಯೊಡೆದು ಮೃತಳಾಗಿರಬಹುದೆ ? 


ಸರ್ಗಃ ೧೩ ] ಹನೂಮನ್ನಿರ್ವೇದಃ ೧೧೩ 


ತಯಾ ಮನ್ಯೇ ವಿಶಾಲಾಕ್ಷಾ ಸ ತ್ಯಕಂ ಜೀವಿತಮಾರ್ಯಯಾ | 


ಉಪರ್ಯುಪರಿ ವಾ ನೂನಂ ಸಾಗರಂ ಕ್ರಮತಸದಾ ॥ ೧೦ 
ಎವೇಷ್ಟಮಾನಾ ಪತಿತಾ ಸಮುದ್ರೇ ಜನಕಾತ್ಮಜಾ । 
ಅಹೋ ಕುದ್ರೇಣ ಚಾನೇನ ರಕಂತೀ ಶೀಲಮಾತನಃ ॥ ೧೧ 
A A ಆ 
ಅಬಂಧುರ್ಭಕಿತಾ ಸೀತಾ ರಾವಣೇನ ತಪಸಿನೀ | 
ಅಥವಾ ರಾಕಸೇಂದ್ರಸ್ಥ ಪತೀಭಿರಸಿತೇಕಣಾ ॥ ೧೨ 
ಪ ಶಿ ಎ ಮ 


ಅದುಷ್ಟಾ ದುಷಭಾವಾಭಿರ್ಭಕಿತಾ ಸಾ ಭವಿಷ್ಯತಿ 
ಸಂಪೂರ್ಣಚಂದ್ರಪ್ರತಿಮಂ ಪದ್ಮಪತ್ರನಿಭೇಕ್ಷಣಮ್‌ ॥ ೧೩ 
ರಾಮಸ್ಕ ಧ್ಯಾಯತೀ ವಕ್ತು ಪಂಚತ್ಪಂ ಕೃಹಣಾ ಗತಾ | 

ಹಾ ರಾಮ ಲಕ್ಷ್ಮಣೇತ್ಯೇವಂ ಹಾನಯೋಧ್ಯೇ ಚೇತಿ ಮೈಥಿಲೀ 1 ೧೪ 
ಎಲಷ್ಯ ಬಹು ವೈದೇಹೀ ನೃಸದೇಹಾ ಭವಿಷ್ಯತಿ | 

ಅಥವಾ ನಿಹಿತಾ ಮನ್ಯೇ ರಾವಣಸ್ಕ ನಿವೇಶನೇ ॥ ೧೫ 


ಅಥವಾ ರಾವಣನ ಮುಷ್ಟಿಯ ಹಿಡಿತವನ್ನೂ ವೇಗವನ್ನೂ ಸಹಿಸಲಾರದೆ 
ದಾರಿಯಲ್ಲಿಯೇ ಸತುಹೋಗಿರಬಹುದು (೯-೧೦). ಇಲ್ಲವೆ, ರಾವಣನು 
ಸಮುದ್ರದಮೇಲೆ ಹಾರಿಬರುವಾಗ ಸೀತೆಯು ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿ 
ಸಮುದ್ರದಲ್ಲಿ ಜಾರಿ ಬಿದ್ದಿರಬೇಕು. ಅಥವಾ ಈ ನೀಚರಾಕಸನು ಸೀತೆಯು ತನ್ನ 
ವಶವಾಗದ್ದರಿಂದ ಕೋಪಗೊಂಡು ದಿಕ್ಕಿಲ್ಲದ ಅವಳನ್ನು ತಿಂದುಹಾಕಿರಬೇಕು 
(೧೧-೧೨). ಒಂದುವೇಳೆ ಈ ರಾವಣನ ಹೆಂಡತಿಯರೇ ತಮಗೆ ಸೀತೆ 
ಸವತಿಯಾದಾಳೆಂಬ ಅಸೂಯೆಯಿಂದ ಅವಳನ್ನು ಭಕಿಸಿಬಿಟಿರಬಹುದು. ಇಲ್ಲವೇ, 
ಆ ಸಾಧ್ದಿಯು ಪೂರ್ಣಚಂದ್ರನಿಗೆ ಸದೃಶವಾಗಿ, ಪದ್ಧದಳದಂತೆ ಮನೋಹರವಾದ 
ಕಣ್ಣುಗಳುಳ್ಳ ಶ್ರೀರಾಮನ ಮುಖವನ್ನೇ ಸ್ಫರಿಸಿಕೊಳ್ಳುತ್ತ ಅದೇ ಚಿಂತೆಯಿಂದ ಕೊರಗಿ 
ಪ್ರಾಣವನ್ನು ಬಿಟ್ಟಿರಬೇಕು (೧೩-೧೪). ಆ ಸಂದರ್ಭದಲ್ಲಿಯೂ "ಹಾ ರಾಮ! ಹಾ 
ಲಕ್ಷ್ಮಣ! ಹಾ ಅಯೋಧ್ಯೆ!' ಎಂದು ಬಾರಿ ಬಾರಿಗೂ ಕೂಗಿಕೊಳ್ಳುತಲೇ ದೇಹವನ್ನು 
ಬಿಟ್ಟಿರಬೇಕು. ಒಂದು ವೇಳೆ ರಾವಣನು ಅವಳನ್ನು ಎಲ್ಲಿಯೋ ಗುಟ್ಟಾಗಿ ಪಂಜರದ 
ಗಿಳಿಯಂತೆ ಬಂಧನದಲ್ಲಿಟಿರಬಹುದು. ಸೀತಾದೇವಿಯು ಜನಕ ಮಹಾರಾಜನ 


೧೧೪ ಸುಂದರಕಾಂಡಃ [| ಸರ್ಗಃ ೧೩ 


ನೂನಂ ಲಾಲಪ್ಯತೇ ಸೀತಾ ಪಂಜರಸೇವ ಶಾರಿಕಾ । 


ಜನಕಸ್ಸ ಸುತಾ ಸೀತಾ ರಾಮಪತ್ತೀ ಸುಮಧ್ಯಮಾ || ೧೬ 

ಕಥಮುತ್ತಲಪತ್ತಾಕ್ಷೀ ರಾವಣಸ್ಕ ವಶಂ ವ್ರಜೇತ್‌ | 

ವಿನಷಾ, ವಾ ಪ್ರನಷಾ, ವಾ ಮತಾ ವಾ ಜನಕಾತ್ಗಜಾ ॥ ೧೭ 
ಟಿ ಲ ಲ ಟ್ರ 

ರಾಮಸ್ಯ ಪ್ರಿಯಭಾರ್ಯಸ್ಯ ನ ನಿವೇದಯಿತುಂ ಕಮಮ್‌ [ 

ನಿವೇದ್ಯಮಾನೇ ದೋಷಃ ಸ್ಕಾದ್ದೋಷಃ ಸ್ಕಾದನಿವೇದನೇ || ೧೮ 


ಕಥಂ ನು ಖಲು ಕರ್ತವ್ಯಂ ವಿಷಮಂ ಪ್ರತಿಭಾತಿ ಮೇ | 
ಅಸ್ಥಿನೇವಂ ಗತೇ ಕಾರ್ಯೇ ಪ್ರಾಪಕಾಲಂ ಕ್ಷಮಂ ಚ ಕಿಮ್‌ ॥ ೧೯ 
ಭವೇದಿತಿ ಮತಂ ಭೂಯೋ ಹನೂಮಾನ್‌ ಪ್ರವಿಚಾರಯನ್‌ ।ಟ 


ಯದಿ ಸೀತಾಮದೃಷ್ಟ್ವಾಹಂ ವಾನರೇಂದ್ರಪುರೀಮಿತಃ ॥ ೨೦ 
ಗಮಿಷ್ಕಾಮಿ ತತಃ ಕೋ ಮೇ ಪುರುಷಾರ್ಥೊ ಭವಿಷ್ಯತಿ | 
ಮಮೇದಂ ಲಂಘನಂ ವ್ಯರ್ಥಂ ಸಾಗರಸ್ಕ ಭವಿಷ್ಯತಿ ll ೨೧ 


ಪ್ರವೇಶಶೈವ ಲಂಕಾಯಾ ರಾಕ್ಷನಾನಾಂ ಚ ದರ್ಶನಮ್‌ | 
ಕಿಂ ಮಾಂ ವಕ್ಕೃತಿ ಸುಗ್ರೀ ವೋ ಹರಯೋ ವಾ ಸಮಾಗತಾಃ ॥ ೨೨ 


ಮಗಳು; ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದಿಗಾದರೂ ಅವಳು ರಾವಣನ 
ವಶವಾದಾಳೆ ? (೧೫-೧೬). ಪತ್ನಿಯಲ್ಲಿ ಅಷ್ಟೊಂದು ಪ್ರೇಮವಿಟ್ಟಿರುವ 
ಶ್ರೀರಾಮನಿಗೆ ನಾನು ಏನೆಂದು ಹೇಳಲಿ ? ಸೀತೆಯು ಕಾಣಲಿಲ್ಲವೆಂದೆ 9 ರಾಕ್ಷಸರು 
ಕೊಂದರೆಂದೆ ? ಅಥವಾ ದುಃಖದಿಂದ ತಾನೇ ಮೃತಳಾದಳು ಎಂದೆ ? ಏನು 
ಹೇಳಲೂ ಸಾಧ್ಯವಿಲ್ಲ ಹೇಳಿದರೂ ಕಪ್ಪ, ಹೇಳದಿದ್ದರೂ ಕಷ್ಟ(೧೭-೧೮). ಈಗ 
ಏನು ಮಾಡಬೇಕು ೧ ಪರಿಸ್ಥಿತಿಯು ಬಹಳ ಬಿಕ್ಕಟ್ಟಿಗೆ ಬಂದಿತು. ಈಗ ಏನು 
ಮಾಡುವುದು ಸರಿ ? (೧೯). "ಹೀಗೆಯೇ ನಾನು ಕಪಿಂಧೆಗ ಹೋಗಿಬಿಟರೆ ಯಾವ 
ಪುರುಷಾರ್ಥವನ್ನು ಸಾಧಿಸಿದಂತೆ ಆಯಿತು 9) ಸಮುದ ಸಲಂಘನವೇ 
ವ್ಯರ್ಥವಾಗುವುದಲ್ಲ (೨೦-೨೧). ಈ ದುರ್ಗಮವಾದ ಲಂಕೆಯನ್ನು ಪ್ರವೇಶಿಸಿ 
ರಾಕ್ಷಸರ ಮನೆಗಳನ್ನೆಲ್ಲಾ ಹುಡುಕಿನೋಡಿದ್ದೂ ವ್ಯರ್ಥವೇ ಆಗುವುದು. ನಾನು 
ಕಿಷ್ಟಿಂಧೆಗೆ ಹೊರಟುಹೋದರೆ ಸುಗ್ರೀವನಾಗಲಿ, ವಾನರರಾಗಲಿ ಅಥವಾ ರಾಮ 


ಸರ್ಗಃ ೧೩ ] ಹನೂಮನ್ನಿರ್ವೇದಃ ೧೧೫ 


ಕಿಷ್ಠಿಂಧಾಂ ಸಮನುಪ್ರಾಪಂ ತೌ ವಾ ದಶರಥಾತ್ಸಜ್‌್‌ 


ಗತ್ವಾ ತು ಯದಿ ಕ ಇುತ್ತಂ ವಕ್ಚ್ಯಾಮಿ ಪರಮಪ್ರಿಯಮ್‌ ॥ ೨೩ 
ನ ದಷ್ಟೇತಿ ಮಯಾ ಸೀತಾ ತತಸ್ಪೃಕ್ಷ ತಿ ಜೀವಿತಮ್‌ | 

ಪರುಷಂ ದಾರುಣಂ ಕ್ರೂರಂ ತೀಕ್ಷಮಿಂದ್ರಿಯತಾಪನಮ್‌ 1. ೨೪ 
ಸೀತಾನಿಮಿತಂ ದುರ್ವಾಕೃಂ ಶ್ರುತ್ವಾ ಸ ನ ಭವಿಷ್ಯತಿ | 

ತಂತು ಕೃಚ್ಛ ಗತಂ ದೃಷ್ಠಾ ಎ ಪಂಚತ್ವಗತಮಾನಸಮ್‌ || ೨೫ 
ಭ್ಲಶಾನುರಕ್ಟೋ ಮೇಧಾವೀ ನ ಭವಿಷ್ಯತಿ ಲಕ್ಶ! ಣಃ | 

ವಿನಷ್‌, ನ್ರಾತರೌ ಶ್ರುತ್ವಾ ಭರತೋಷ ಪಿ ಮರಿಷ್ಯತಿ ॥ ೨೬ 


ಭರತಂ ಚ ಮೃತಂ ದೃಷ್ಟ್ವಾ ಶತ್ರುಘ್ನೋ ನ ಭವಿಷ್ಯತಿ 1 
ಪುತ್ರಾನ್‌ ಮತಾನ್‌ ಸಮೀಕ್ಷಾ ;ಥ ನ ಭವಿಷ್ಯಂತಿ ಮಾತರಃ ॥ ೨೭ 
ಕೌಸಲ್ಯಾ ಚ ಸುಮಿತ್ರಾ ಚ ಕೃಕೇಯೀ ಚ ನ ಸಂಶಯಃ । 


ಕತಜ್ಞಃ ಸಿತ್ಯಸಂಧಶ್ಲ ಸುಗ್ರೀವಃ ಪುವಗಾಧಿಪಃ ॥ ೨೮ 
ರಾಮಂ ತಥಾಗತಂ ದಷಾ, ತತಸ್ನಕ ತಿ ಜೀವಿತಮ್‌ । 

ಲ ಆದ. -ಲ್ರೆ ಒರೆ 
ದುರ್ಮನಾ ವೃಥಿತಾ ದೀನಾ ನಿರಾನಂದಾ ತಪಸಿನೀ ॥ ೨೯ 


ಲಕ್ಷ್ಮಣರೇ ಆಗಲಿ ನನ್ನನ್ನು ನೋಡಿ ಏನು ಹೇಳಬಹುದು! (೨೨-೨೩). ನಾನು 
ಹೋಗಿ ಸೀತೆಯು ಸಿಕ್ಕಲಿಲ್ಲವೆಂಬ ಅಪ್ರಿಯವಾದ ಮಾತನ್ನು ಹೇಳಿದರೆ, ರಾಮನು 
ಪ್ರಾಣವನ್ನೇ ಬಿಟ್ಟುಬಿಡುವನು. ಕರ್ಣಕಠೋರವೂ ಹೃದಯಭೇದಕವೂ ಆದ ಈ 
ಕೆಟ್ಟಸುದ್ದಿಯನ್ನು ಕೇಳಿ ಶ್ರೀರಾಮನು ಬದುಕುವುದೆಂದರೇನು ? ರಾಮನು ಅಂತಹ 
ಕಪ್ಪಕ್ಷೆ ಸಿಕ್ಕಿ ಸಾಯಲು ನಿಶ್ಚಯಿಸಿರುವುದನ್ನು ತಿಳಿದು, ಅವನಲ್ಲಿ ಅತ್ಯಂತ 
ಸ್ನೇಹದಿಂದಿರುವ ಲಕ್ಷ್ಮ! ಣನೂ ಜೀವಸಹಿತ ಉಳಿಯುವುದಿಲ್ಲ ಹೀಗೆ 
ಅಣ್ಣತಮೃಂದಿರಿಬ್ಬರೂ ಮೃತರಾದದ್ದನ್ನು ಕೇಳಿ ಭರತನು ಸಾಯುವುದು ನಿಶ್ಚಯ 
(೨೪-೨೬). ಭರತನು ಮೃತನಾದರೆ ಶತ್ರುಫನೂ ಉಳಿಯುವುದಿಲ್ಲ 
ಮಕ್ಕಳೆಲ್ಲರೂ ಸತುಹೋದಮೇಲೆ ಜನನಿಯರಾದ ಕಾಸಲೈ, ಕೃಕೇಯಿ, 
ಸುಮಿತ್ರ ಯರೂ ಎಂದೆಂದಿಗೂ ಬದುಕಿರಲಾರರು. ರಾಮನ ಸ್ಥಿತಿಯನ್ನು ಕಂಡು 
ಸತ್ಯಸಂಧನೂ ಕೃತಜ್ಞನೂ ಆದ ನಮ್ಮ ಸುಗ್ರೀವ ಮಹಾರಾಜನು ಪ್ರಾಣವನ್ನು 


೧೧೬ ಸುಂದರಕಾಂಡಃ ಸರ್ಗಃ ೧೩ 


ಪೀಡಿತಾ ಭರ್ತಶೋಕೇನ ರುಮಾ ತ್ಯಕ್ಕತಿ ಜೀವಿತಮ್‌ । 


ವಾಲಿಜೇನ ತು ದುಃಖೇನ ಪೀಡಿತಾ ಶೋಕಕರ್ಶಿತಾ ॥ ೩೦ 
ಪಂಚತ್ರಂ ಚ ಗತೇ ರಾಜ್ಞಿ ತಾರಾಪಿ ನ ಭವಿಷ್ಯತಿ 
ಮಾತಾಪಿತ್ರೋರ್ವಿನಾಶೇನ ಸುಗ್ರೀವವ್ಯಸನೇನ ಚ ॥ ೩೧ 
ಕುಮಾರೋ5ಪೃಂಗದಃ ಕಸ್ಥಾದ್ದಾರಯಿಷ್ಯತಿ ಜೀವಿತಮ್‌ | 
ಭರ್ತ್ರಜೇನ ತು ದುಃಖೇನ ಹ್ಯಭಿಭೂತಾ ವನೌಕಸಃ ॥ ೩೨ 
ಶಿರಾಂಸ್ಕಭಿಹನಿಷ್ಯಂತಿ ತಲೈರ್ಮುಷ್ಠಿಭಿರೇವ ಚಿ । 
ಸಾಂತ್ರೇನಾನುಪ್ರದಾನೇನ ಮಾನೇನ ಚ ಯಶಸ್ವಿನಾ ॥ ೩೩ 
ಲಾಲಿತಾಃ ಕಪಿರಾಜೇನ ಪ್ರಾಣಾಂಸ್ಕಕ್ಸ್ಯಂತಿ ವಾನರಾಃ । 

ನ ವನೇಷು ನ ಶೈಲೇಷು ನ ನಿರೋಧೇಷು ವಾ ಪುನಃ ॥ ೩೪ 
ಕ್ರೀಡಾಮನುಭವಿಷ್ಯಂತಿ ಸಮೇತ್ಯ ಕಪಿಕುಂಜರಾಃ | 

ಸಪುತ್ರದಾರಾಃ ಸಾಮಾತ್ಯಾ ಭರ್ತ್ತ್ರವ್ಯಸನಪೀಡಿತಾಃ ॥ ೩೫ 
ಶೈಲಾಗ್ರೇಭ್ರಃ ಪತಿಷ್ಯಂತಿ ಸಮೇತ್ಯ ವಿಷಮೇಷು ಚ । 
ವಿಷಮುದಂಧನಂ ವಾಪಿ ಪ್ರವೇಶಂ ಜ್ವಲನಸೃ ವಾ॥ ೩೬ 


ತ್ಯಜಿಸಿಬಿಡುವನು (೨೭-೨೯). ಸುಗ್ರೀವನ ಹೆಂಡತಿಯಾದ ರುಮೆಯು ಪತಿ 
ಶೋಕದಿಂದ ಖನ್ನಳಾಗಿ ಸಾಯುವಳು. ಮೊದಲೇ ವಾಲಿಯ ಮರಣದಿಂದ ಕೊರ 
ಗುತಿರುವ ತಾರೆಯು, ಸುಗ್ರೀವನೂ ಮೃತನಾದರೆ ಎಂದಿಗೂ ಬದುಕಿರಲಾರಳು. 
ತಂದೆತಾಯಿಗಳೂ ಸುಗ್ರೀವನೂ ಸತುಹೋದಮೇಲೆ ಅಂಗದಕುಮಾರನು 
ಎಂದಿಗಾದರೂ ಜೀವಿಸಿರುವನೆ ? (೩೦-೩೨). ಕೀರ್ತಿಶಾಲಿಯಾದ ಸುಗ್ರೀವನು 
ಸಾಮದಾನಗಳಿಂದಲೂ ಅಭಿಮಾನದಿಂದಲೂ ಸಮಸ್ತ ವಾನರರನ್ನೂ ಕಾಪಾಡು 
ತಿರುವನು. ಅಂತಹ ರಾಜನು ಮೃತನಾದನೆಂದು ತಿಳಿದು ಈ ವಾನರರೆಲ್ಲರೂ 
ತಲೆಯನ್ನು ಒಡೆದುಕೊಂಡು ಸಾಯುವುದು ನಿಶ್ಚಯ. ಈ ವಾನರರು ಇನ್ನು ಮೇಲೆ 
ಕಾಡಿನಲ್ಲಾಗಲಿ, ಬೆಟ್ಟಗಳಲ್ಲಾಗಲಿ, ಗುಹೆಗಳಲ್ಲಾಗಲಿ ಸೇರಿ ವಿನೋದದಿಂದ 
ಕ್ರೀಡಿಸುವ ಆಸೆಯೇ ಇಲ್ಲ (೩೩-೩೫). ಇವರು ಅತ್ಯಂತ ದುಃಖಿತರಾಗಿ ಹೆಂಡತಿ 
ಮಕ್ಕಳೊಡನೆ ಪರ್ವತಶಿಖರಗಳಿಂದ ಹಾರಿಕೊಂಡು ಪ್ರಾಣಬಿಡುವರು. ಇಲ್ಲವೆ 


ಸರ್ಗಃ ೧೩ ] ಹನೂಮನಿರ್ವೇದಃ ೧೧೭ 


ಉಪವಾಸಮಥೋ ಶಸ್ತಂ ಪ್ರಚರಿಷ್ಕಂತಿ ವಾನರಾಃ । 


ಘೋರಮಾರೋದನಂ ಮನ್ಯೇ ಗತೇ ಮಯಿ ಭವಿಷ್ಯತಿ |! ೩೭ 
ಇಕ್ಬ್ಟ್ವಾಕುಕುಲನಾಶಶ್ಚ ನಾಶಶೈವ ವನ್‌ೌಕಸಾಮ್‌ ।ಟ 

ಸೋಹಂ ನೈವ ಗಮಿಷ್ಯಾಮಿ ಕಿಷ್ಠ್ಟಿಂಧಾಂ ನಗರೀಮಿತಃ ॥ ೩೮ 
ನ ಚ ಶಕ್ಟ್ಯಾಮೃಹಂ ದ್ರಷುಂ ಸುಗ್ರೀವಂ ಮೈಥಿಲೀಂ ಎನಾ । 
ಮಯ್ಯಗಚ್ಛತಿ ಚೇಹಸ್ನೇ ಧರ್ಮಾತ್ಥಾನ್‌ೌ ಮಹಾರಥೌ ॥ ೩೯ 


ಆಶಯಾ ತೌ ಧರಿಷ್ಯೇತೇ ವಾನರಾಶ್ಚ ಮನಸಿನಃ 
ಹಸಾದಾನೋ ಮುಖಾದಾನೋ ನಿಯತೋ ವಕ್ಷಮೂಲಿಕಃ | ೪೦ 
ವಾನಪ ಪ್ರಷ್ಣೋ ಭವಿಷ್ಯಾಮಿ ಹ್ಯದ್ಧಷ್ಟಾ ಎ ಜನಕಾತ್ಮಜಾಮ್‌ 


ಸಾಗರಾನೂಪಜೇ ದೇಶೇ ಬಹುಮೂಲಫಲೋದಕೇ ॥ ೪೧ 
ಚಿತಾಂ ಕೃತ್ವಾ ಪ್ರವೇಕ್ಷಾ ಮಿ ಸಮಿದಮರಣೀಸುತಮ್‌ [ 
ಉಪವಿಷಸ್ಥ” ವಾ ಸಮ್ಮ ಗಿಂಗಿನಂ ಸ ಸಾಧಯಿಷ್ಯತಃ || ೪೨ 


ವಿಷವನ್ನು ಕುಡಿದೋ, ನೇಣುಹಾಕಿಕೊಂಡೋ, ಬೆಂಕಿಯಲ್ಲಿ ಬಿದ್ದೋ, ಉಪವಾಸ 
ಮಾಡಿಯೋ ಅಥವಾ ಆಯುಧಗಳಿಂದ ಕತರಿಸಿಕೊಂಡೋ ಪ್ರಾಣ ಬಿಡುವರು. 
ನಾನು ಹೋದಮೇಲೆ ಎಲ್ಲೆಲ್ಲಿಯೂ ರೋದನ ಧ್ವನಿಯೇ ಪ್ರಾರಂಭವಾಗುವುದು 
(೩೬-೩೭). ಇಕಾ ಕುವಂಶವೂ ಕಪಿವಂಶವೂ ನಾಶವಾಗಿಬಿಡುವುವು. ಆದರಿಂದ 
ನಾನು ಕಿಷ್ಠಿಂಧೆಗೆ ಹೋಗುವುದೇ ಇಲ್ಲ(೩೮). ಸೀತೆಯನ್ನು ನೋಡದೆ ಸುಗ್ರೀವನ 
ಬಳಿಗೆ ಹೋಗಲು ನನ್ನಿಂದ ಆಗದು. ನಾನು ಹೋಗದೆ ಇಲ್ಲಿಯೇ ಇದ್ದುಬಿಟರೆ 
ಧರ್ಮಾತ್ನರಾದ ರಾಮಲಕ್ಷ್ಮ! ಣರು ಸೀತೆಯ ಸುದ್ದಿಯನ್ನು ತಿಳಿಯುವ 
ಆಸೆಯಿಂದಲಾದರೂ ಜೀವಿಸಿರುವರು. ಕಪಿಗಳೂ ಉಳಿದುಕೊಳ್ಳುವರು. 
ಆದುದರಿಂದ ನಾನು ತಾನಾಗಿ ಕೈಗೆ ಸಿಕ್ಕಿದ, ಬಾಯಿಗೆ ಬಿದ್ದಆಹಾರದಿಂದ ತೃಪನಾಗಿ, 
ಯಾವುದಾದರೊಂದು ಮರದ ಬುಡದಲ್ಲಿ ವಾನಪ್ರಸನಾಗಿ ನಿಯಮಪಾಲನೆ 
ಮಾಡುತ್ತ ಫಲಸಮೃದ್ಧವಾದ ಈ ಸಮುದ್ರತೀರದಲ್ಲಿ ಇದ್ದುಬಿಡುವೆನು 
(೩೯-೪೧). ಅಥವಾ ಚಿತೆಯನ್ನು ಏರ್ಪಡಿಸಿ ಅಗ್ನಿಯಲ್ಲಿ ಬಿದ್ದುಬಿಡುವೆನು. ಇಲ್ಲವೆ 
ಪ್ರಾಣವನ್ನು ಬಿಡಲು ನಿಶ್ಚಯಿಸಿ, ಪ್ರಾಯೋಪವೇಶವನ್ನು ಮಾಡುತ್ತಾ ಕುಳಿತು 


೧೧೮ ಸುಂದರಕಾಂಡಃ [ ಸರ್ಗಃ ೧% 


ಶರೀರಂ ಭಕಯಿಷ್ಯಂತಿ ವಾಯಸಾಃ ಶಾಪದಾನಿ ಚ | 


ಇದಂ ಮಹರ್ಷಿಭಿರ್ದ್ವಷಂ ನಿರ್ಯಾಣಮಿತಿ ಮೇ ಮತಿಃ ॥ ೪೩ 
ಸಮ್ಯಗಾಪಃ ಪ್ರವೇಕ್ಟಾ ಮಿ ನ ಚೇತ್‌ ಪಶ್ಯಾಮಿ ಜಾನಕೀಮ್‌ | 
ಸುಜಾತಮೂಲಾ ಸುಭಗಾ ಕೀರ್ತಿಮಾಲಾ ಯಶಸಿನೀ || ೪೪ 
ಪ್ರಭಗ್ನಾ ಚಿರರಾತ್ರಾಯ ಮಮ ಸೀತಾಮಪಶ್ಯತಃ | 

ತಾಪಸೋ ವಾ ಭವಿಷ್ಯಾಮಿ ನಿಯತೋ ವಕಮೂಲಕಃ || ೪೫ 
ನೇತಃ ಪ್ರತಿಗಮಿಷ್ಕಾಮಿ ತಾಮದ್ದಷ್ಟಾ ಸಿತೇಕ್ಷಣಾಮ್‌ | 

ಯದೀತಃ ಪ್ರತಿಗಚ್ಛಾಮಿ ಸೀತಾಮನಧಿಗಮ. ತಾಮ್‌ ॥ ೪೬ 
ಅಂಗದಃ ಸಹ ತ್ಛೆಃ ಸರ್ವೈೆರ್ವಾನರೈರ್ನ ಭವಿಷ್ಯತಿ | 

ವಿನಾಶೇ ಬಹವೋ ದೋಷಾ ಜೀವನ್‌ ಭದ್ರಾಣಿ ಪಶ್ಯತಿ ॥.. ೪೭ 


ತಸ್ಮಾತ್‌ ಪ್ರಾಣಾನ್‌ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮಃ । 
ಏವಂ ಬಹುವಿಧಂ ದುಃಖಂ ಮನಸಾ ಧಾರಯನ್‌ ಮುಹುಃ ॥ ೪೮ 


ಬಿಡುವೆನು. ನನ್ನ ದೇಹವನ್ನು ಕಾಗೆಗಳೂ ಕಾಡುಮೃಗಗಳೂ ತಿಂದುಬಿಡಲಿ | 
ಸೀತಾದೇವಿಯನ್ನುನೋಡದಿದ್ದರೆ ನೀರಿಗಾದರೂ ಬಿದ್ದುನಾನು ಪ್ರಾಣಬಿಡುವುದು 
ನಿಶ್ಚಯ. ಹೀಗೆ ಒಳ್ಳೆಯ ಉದ್ದೇಶಕ್ಕಾಗಿ ಆತ್ಮತ್ಯಾಗ ಮಾಡುವುದನ್ನು ಮಹರ್ಷಿಗಳು 
ಅನುಮೋದಿಸಿದ್ದಾರೆಂದು ನನ್ನ ಭಾವನೆ (೪೨-೪೪). ನನಗೆ ಲಭಿಸಲೇಬೇಕಾಗಿದ್ದ 
ಯಶೋಮಾಲಿಕೆಯು, ಸೀತಾದೇವಿಯನ್ನು ಕಾಣದೆಹೋದ್ದರಿಂದ ಎಂದೆಂದಿಗೂ 
ನನಗೆ ಇಲ್ಲದಂತಾಯಿತು. ಮರದ ಕೆಳಗೆ ತಪಸ್ಸು ಮಾಡುತಲಾದರೂ ಇರುವನೇ 
ಹೊರತು, ಸೀತೆಯನ್ನು ಕಾಣದೆ ಎಂದಿಗೂ ನಾನು ಹಿಂದಿರುಗುವುದಿಲ್ಲ 
ಬರಿಗೈಯಲ್ಲಿ ನಾನು ಮಹೇಂದ್ರಪರ್ವತಕ್ಕೆ ಹೋದರೂ, ಅಂಗದನೂ ಕಪಿಗಳೂ 
ಬದುಕಿ ಉಳಿಯುವುದಿಲ್ಲ'' (೪೫-೪೬). ಹೀಗೆ ಚೆಂತಿಸಿದಮೇಲೆ ಹನುಮಂತನಿಗೆ 
ಇನ್ನೊಂದು ಆಲೋಚನೆ ಹುಟಿತು: "ಆತ್ಮಹತ್ಯೆ ಸರಿಯಲ್ಲ ಅದರಲ್ಲಿ ಬಹಳ 
ದೋಷಗಳುಂಟು. ಬದುಕಿದ್ದರೆ ಒಂದಲ್ಲ ಒಂದು ದಿನ ಒಳ್ಳೆಯದನ್ನು 
ಕಾಣಬಹುದು. ಆದ್ದರಿಂದ ನಾನು ಸಾಯಬಾರದು. ಜೀವಿಸಿದ್ದರೆ ಶ್ರೇಯಸ್ಸು 
ಲಭಿಸಿಯೇ ತೀರುವುದು''. ಹೀಗೆ ಬಹುವಿಧದಲ್ಲಿಹನುಮಂತನು ಕೊರಗುತಿದ್ದನು 


ಸರ್ಗಃ ೧೩] ಹನೂಮನ್ನಿರ್ವೇದಃ ೧೧೯ 


ನಾಧ್ರಗಚ್ಛತದಾ ಪಾರಂ ಶೋಕಸ್ಯ ಕಪಿಕುಂಜರಃ | 


ತತೋ ವಿಕ್ರಮಮಾಸಾದ್ಯ ಧ್ಭರ್ಯವಾನ್‌ ಕಪಿಕುಂಜರಃ ॥ ೪೯ 
ರಾವಣಂ ವಾ ವಧಿಷ್ಠಾಮಿ ದಶಗ್ರೀವಂ ಮಹಾಬಲಮ್‌ । 
ಕಾಮಮಸ್ತು ಹತಾ ಸೀತಾ ಪ್ರತ್ಯಾಚೀರ್ಣಂ ಭವಿಷ್ಯತಿ ॥ ೫೦ 
ಅಥವೈನಂ ಸಮುತ್ತಿಷ್ಠ್ಯ ಉಪರ್ಯುಪರಿ ಸಾಗರಮ್‌ ।ಟ 
ರಾಮಾಯೋಪಹರಿಷ್ಯಾಮಿ ಪಶುಂ ಪಶುಪಷತೇರಿವ ॥ ೫೧ 
ಇತಿ ಚಿಂತಾಂ ಸಮಾಪನ್ನಃ ಸೀತಾಮನಧಿಗಮ್ಯ ತಾಮ್‌ | 
ಧ್ಯಾನಶೋಕಪರೀತಾತ್ಥಾ ಚಿಂತಯಾಮಾಸ ವಾನರಃ ॥ ೫೨ 
ಯಾವತ್‌ ಸೀತಾಂ ಹಿ ಪಶ್ಯಾಮಿ ರಾಮಪತ್ನೀಂ ಯಶಸ್ವಿನೀಮ್‌ ।ಟ 
ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ ॥. ೫೩ 


ಸಂಪಾತಿವಚನಾಚ್ಚಾಪಿ ರಾಮಂ ಯದ್ಯಾನಯಾಮ್ಯಹಮ್‌ । 
ಅಪಶ್ಯನ್‌ ರಾಘವೋ ಭಾರ್ಯಾಂ ನಿರ್ದಹೇತ್‌ ಸರ್ವವಾನರಾನ್‌॥೫೪ 
ಇಹೈವ ನಿಯತಾಹಾರೋ ವತ್ತ್ಯಾಮಿ ನಿಯತೇಂದ್ರಿಯಃ | 
ನ ಮತೃತೇ ವಿನಶ್ಯೇಯುಃ ಸರ್ವೇ ತೇ ನರವಾನರಾಃ ॥ ೫೫ 


(೪೭-೪೮). ಅವನ ಶೋಕಕ್ಕೆ ಪಾರವೇ ಉಳಿಯಲಿಲ್ಲ ಆಮೇಲೆ ಆ ಕಪಿಶ್ರೇಷ್ಠನು 
ಮನಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ""ಸೀತೆಯು ಸಿಕ್ಕದಿದ್ದರೆ ಹೋಗಲಿ, 
ಬಲಾಡ್ಬನಾದ ಈ ರಾವಣನನ್ನಾದರೂ ಕೊಂದುಹಾಕಿ ಸೇಡನ್ನು ತೀರಿಸಿಕೊಳ್ಳು 
ತನೆ! ಅಥವಾ ರಾವಣನನ್ನು ಹಿಂಗಟ್ಟುಕಟ್ಟಿ ಸಮುದ್ರದ ಮೇಲೆ ಹಾರುತ್ತ 
ಸೆಳೆದೊಯ್ದು ರುದ್ರನಿಗೆ ಪಶುವನ್ನೊಪ್ಪಿಸುವಂತೆ ರಾಮನಿಗೆ ಬಲಿಯಾಗಿ ಒಪಿಸಿ 
ಬಿಡುತೇನೆ !'' ಎಂದು ಆಲೋಚಿಸಿದನು. ಮತ್ತೆ ಯಾವ ನಿಶ್ಚಯವೂ ಇಲ್ಲದೆ 
ಚಿಂತಾಗ್ರಸನಾದನು (೪೯-೫೨). ""ರಾಮಪತ್ನಿಯು ಕಣ್ಣಿಗೆ ಬೀಳುವವರೆಗೂ 
ಮತ್ತೆ ಮತ್ತೆ, ಈ ಲಂಕೆಯಲ್ಲಿ ಹುಡುಕಿನೋಡುತೇನೆ. ಸಂಪಾತಿಯೇನೋ ಸೀತ 
ಇಲ್ಲಿಯೇ ಇದ್ದಾಳೆಂದು ಹೇಳಿದ್ದಾನೆ. ಅವನ ಮಾತನ್ನು ನಂಬಿ ರಾಮನನ್ನೇ ನಾನು 
ಇಲ್ಲಿಗೆ ಕರೆತಂದರೆ ಹೇಗೆ ? ಇಲ್ಲಿ ಸೀತೆಯನ್ನು ಕಾಣದಿದ್ದರೆ ರಾಮನು ಕ್ರುದ್ಧನಾಗಿ 
ನಮ್ಮ ವಂಶವನ್ನೇ ಸುಟ್ಟುಹಾಕಿಬಿಡುವನು ! (೫೩-೫೪). ಆದ್ದರಿಂದ ನಾನು 


೧೨೦ ಸುಂದರಕಾಂಡಃ [| ಸರ್ಗಃ ೧೩ 


ಅಶೋಕವನಿಕಾ ಚೇಯಂ ದೃಶ್ಯತೇ ಯಾ ಮಹಾದ್ರುಮಾ | 


ಇಮಾಮಭಿಗಮಿಷ್ಯಾಮಿ ನ ಹೀಯಂ ವಿಚಿತಾ ಮಯಾ ॥ ೫೬ 
ವಸೂನ್‌ ರುದ್ರಾಂಸಥಾದಿತ್ಯಾನಶ್ಚಿನ್‌ ಮರುತೋಇಪಿ ಚ | 
ನಮಸ್ಕೃತ್ವಾ ಗಮಿಷ್ಕಾಮಿ ರಕ್ತಸಾಂ ಶೋಕವರ್ಥನಃ ॥ ೫೭ 
ಜಿತ್ವಾ ತು ರಾಕ್ಸಸಾನ್‌ ಸರ್ವಾನಿಕಾ ಿಫುಕುಲನಂದಿನೀಮ್‌ 
ಸಂಪ್ರದಾಸ್ಕಾಮಿ ರಾಮಾಯ ಯಥಾ ಸಿದ್ಧಿಂ ತಪಸಿನೇ |! ೫೮ 
ಸ ಮುಹೂರ್ತಮಿವ ಧ್ಯಾತ್ವಾ ಚಿಂತಾವಗ್ರಢಿತೇಂದ್ರಿಯಃ | 
ಉದತಿಷ್ಠನ್ನಹಾತೇಜಾ ಹನೂಮಾನ್‌ ಮಾರುತಾತ್ಮಜಃ | ೫೯ 


ನಮೋಸ್ತು ರಾಮಾಯ ಸಲಕ್ಷ್ಮಣಾಯ 
ದೇವೈ ಚೆ ತಸ್ಯೈ ಜನಕಾತ್ಠಜಾಯ್ಬ ` 
ನಮೋಸ್ತು ರುದ್ರೇಂದ್ರಯಮಾನಿಲೇಭ್ಯೋ 


ನಮೋಸ್ತು ಚಂದ್ರಾರ್ಕಮರುದಣೇಭ್ಯಃ ॥ ೬೦ 
ಸ ತೇಭೃಸು ನಮಸ್ಕೃತ್ವಾ ಸುಗ್ರೀವಾಯ ಚ ಮಾರುತಿ: | 
ದಿಶಃ ಸರ್ವಾಃ ಸಮಾಲೋಕ್ಕ ಹ್ಯಶೋಕವನಿಕಾಂ ಪ್ರತಿ ॥ ೬೧ 


ಆಹಾರನಿಯಮದಿಂದ ಜಿತೇಂದ್ರಿಯನಾಗಿ ಇಲ್ಲಿಯೇ ಇದ್ದುಬಿಡುವನು. 
ನನಗೋಸ್ಕರ ಆ ಜನರೆಲ್ಲರೂ ಸಾಯುವುದು ಬೇಡ'' ಎಂದು ಚಿಂತಿಸಿದನು 
(೫೫). "ಓಹೋ | ಅಲ್ಲಿಅಶೋಕ ವೃಕ್ಷಗಳ ಒಂದು ವನ ಗೋಚರಿಸುತಿದೆ. ಅಲ್ಲಿಗೆ 
ಹೋಗುವೆನು. ಅದನ್ನು ನಾನು ಹುಡುಕಲಿಲ್ಲ ಈ ರಾಕಸರಿಗೆ ಕಷ್ಟ ಒದಗಲೆಂದು 
ವಸುರುದ್ರಾದಿ ದೇವತೆಗಳಿಗೆ ವಂದಿಸುತೇನೆ. ಈ ರಾಕ್ಷಸರನ್ನು ಜಯಿಸಿ, ತಪಸ್ಸಿಗೆ 
ತಪಸ್ಸಿದ್ದಿಯು ಲಭಿಸುವಂತೆ ಶ್ರೀರಾಮನಿಗೆ ಇಕ್ಕಾ ಶಿ ಕುಕುಲನಂದಿನಿಯಾದ ಸೀತೆಯು 
ಲಭಿಸುವಂತೆ ಮಾಡುತೇನೆ'' ಎಂದು ವಾನರಶ್ರೇಷ್ಠನು ಒಂದು ಕ್ಷಣಕಾಲ ಆಲೋ 
ಚಿಸಿ ಎದ್ದುನಿಂತನು (೫೬-೫೯). "ಶ್ರೀರಾಮನಿಗೆ ನಮಸ್ಕಾರ ಬ ಲಕ್ಷ್ಮ| ಣನಿಗೆ 
ನಮಸ್ಕಾರ ! ಜನಕಪುತ್ರಿಯಾದ ದೇವಿಗೆ ನಮಸ್ಕಾರ ! ರುದ್ರರಿಗೂ ಇಂದ್ರ ಯಮ 
ವಾಯುದೇವತೆಗಳಿಗೂ, ಚಂದ್ರ ಸೂರ್ಯ ಮರುತುಗಳಿಗೂ ನಮಸ್ಕಾರ !'' 
ಎಂದು ಅವರೆಲ್ಲರಿಗೂ ನಮಸ್ಕರಿಸಿ, ಸುಗ್ರೀವನಿಗೂ ವಂದಿಸಿ ಅಶೋಕವನದ ಎಲ್ಲಾ 


ಸರ್ಗಃ ೧೩ |] ಹನೂಮನಿರ್ವೇದಃ ೧೨೧ 


ಸ ಗತ್ಹಾ ಮನಸಾ ಪೂರ್ವಮಶೋಕವನಿಕಾಂ ಶುಭಾಮ್‌ ।ಟ 


ಉತರಂ ಚಿಂತಯಾಮಾಸ ವಾನರೋ ಮಾರುತಾತ್ಮಜಃ |! ೬೨ 
ಧ್ರುವಂ ತು ರಕ್ಟೋಬಹುಲಾ ಭವಿಷ್ಯತಿ ವನಾಕುಲಾ | 
ಅಶೋಕವನಿಕಾ ಚಿಂತ್ಯಾ ಸರ್ವಸಂಸ್ಥಾರಸಂಸ್ಕೃತಾ [ ೬೩ 
ರಕ್ಷಿಣಶ್ಚಾತ್ರ ವಿಹಿತಾ ನೂನಂ ರಕ್ತಂತಿ ಪಾದಪಾನ್‌ । 

ಭಗವಾನಪಿ ಸರ್ವಾತ್ಮಾ ನಾತಿಕ್ಟೋಭಂ ಪ್ರವಾತಿ ವೈ |! ೬೪ 
ಸಂಕಿಪೋ$ ಯಂ ಮಯಾತ್ಸಾ ಚ ರಾಮಾರ್ಥೇ ರಾವಣಸ್ಯ ಚಿ | 
ಸಿದ್ಧಿಂ ಮೇ ಸಂವಿಧಾಸ್ಯಂತಿ ದೇವಾಃ ಸರ್ಷಿಗಣಾಸ್ಲಿಹ ॥ ೬೫ 
ಬ್ರಹ್ಮಾ ಸ್ವಯಂಭೂರ್ಭಗವಾನ್‌ ದೇವಾಶೈವ ದಿಶಂತು ಮೇ | 
ಸಿದ್ದಿಮಗಿಶ್ಲ ವಾಯುಶ್ಚ ಪುರುಹೂತಶ್ಚ ವಜ್ರಬ್ಛತ್‌ ॥ ೬೬ 
ವರುಣಃ ಪಾಶಹಸಶ್ಲ ಸೋಮಾದಿತ್‌ ತಥೈವ ಚಿ | 

ಅಶ್ವಿನ್‌ ಚ ಮಹಾತ್ಸಾನ್‌್‌ ಮರುತಃ ಸರ್ವ ಏವ ಚ ॥ ೬೭ 


ಸಿದ್ದಿಂ ಸರ್ವಾಣಿ ಭೂತಾನಿ ಭೂತಾನಾಂ ಚೈವ ಯಃ ಪ್ರಭುಃ | 
ದಾಸ್ಕಂತಿ ಮಮ ಯೇ ಚಾನ್ಯೇ ಹೃದ್ಧಷ್ಠಾಃ ಪಥಿ ಗೋಚರಾಃ ॥ ೬೮ 


ದಿಕ್ಕುಗಳನ್ನೂ ಗಮನಿಸಿ ನೋಡಿದನು (೬೦-೬೧). ಮನಸಿನಲ್ಲಿ ಅಶೋಕವನಕ್ಕೇ 
ಹೋದಂತೆ ಭಾವಿಸಿಕೊಂಡು, ಅಲ್ಲಿ ಏನೇನಿರಬಹುದೆಂದು ಆಲೋಚಿಸಿದನು: 
“ಅಲ್ಲಿ ಬಹಳ ರಾಕ್ಷಸರು ಇರುತಾರೆಂಬುದರಲ್ಲಿ ಸಂಶಯವಿಲ್ಲ ಅದು 
ಪರಿಷ್ಕಾರಮಾಡಿದ ಉದ್ಯಾನವನ. ಕಾವಲುಗಾರರು ಎಚ್ಚರಿಕೆಯಿಂದ ಕಾಯುತಿರ 
ಬಹುದು. ಭಗವಾನ್‌ ವಾಯುದೇವನೂ ಅಲ್ಲಿ ಬಿರುಸಾಗಿ ಬೀಸಲಾರನು 
(೬೨-೬೪). ಒಳ್ಳೆಯದು. ನಾನು ರಾಮನ ಕಾರ್ಯಸಿದ್ದಿಗಾಗಿಯೂ, ರಾವಣನನ್ನು 
ವಂಚಿಸುವುಕ್ಕಾಗಿಯೂ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡಿರುವೆನು. 
ದೇವತೆಗಳೂ ಬಭಷಿಗಳೂ ನನ್ನ ಕಾರ್ಯವನ್ನು ಕೈಗೂಡಿಸಲೆಂದು ಪ್ರಾರ್ಥಿಸುತೇನೆ. 
ಭಗವಾನ್‌ ಬ್ರಹ್ಮದೇವನೂ ಇಂದ್ರಾದಿದೇವತೆಗಳೂ ಮಾರ್ಗರಕ್ಕಕರಾದ ಎಲ್ಲ 


೧೨೨ ಸುಂದರಕಾಂಡಃ [ ಸರ್ಗಃ ೧೩ 


ತದುನ್ನಸಂ ಪಾಂಡರದಂತಮವ್ರಣಂ 
ಶುಚಿಸ್ಥಿತಂ ಪದ್ಧಪಲಾಶಲೋಚನಮ್‌ | 
ದ್ರಕ್ಕ್ಯೇ ತದಾರ್ಯಾವದನಂ ಕದಾ ನ್ಹಹಂ 
ಪ್ರಸನ್ನತಾರಾಧಿಪತುಲ್ಕದರ್ಶನಮ್‌ ॥ ೬೯ 
ಕುದ್ರೇಣ ಪಾಪೇನ ನೃಶಂಸಕರ್ಮಣಾ 
ಸುದಾರುಣಾಲಂಕ್ಷತವೇಷಧಾರಿಣಾ | 
ಬಲಾಭಿಭೂತಾ ಹ್ಯಬಲಾ ತಪಸಿನೀ 
ಕಥಂ ನು ಮೇ ದೃಷಿಷಥೇನದೃ ಸಾ ಭವೇತ್‌ ॥ ೭೦ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಯೋದಶ: ಸರ್ಗಃ 


ದೇವತೆಗಳೂ ನನಗೆ ಕಾರ್ಯಸಿದ್ದಿಯನ್ನು ಅನುಗ್ರಹಿಸಲಿ!” (೬೫-೬೮) ಎಂದು 
ಹೇಳಿ, “ನನಗೆ ಪೂಜ್ಯಳಾದ ಆ ದೇವಿಯ ಪೂರ್ಣಚಂದ್ರನಂತಹ ನಿಷ್ಠಳಂಕವಾದ 
ಮುಖವನ್ನು ಯಾವಾಗ ನೋಡುವೆನೋ 9? ಉಬ್ಬಿ ಎಳಸಾದ ಮೂಗು, 
ಶುಭ್ರವಾದ ಹಲ್ಲುಗಳು, ಸುಂದರವಾದ ಮುಗುಳುನಗೆ, ಪದ್ಧದಳದಂತಹ 
ನಯನಗಳು ಆಕೆಗೆ ಇದ್ದಿರಬೇಕು (೬೯). ನೀಚನೂ, ಪಾಪಿಯೂ, 
ಘೋರಕರ್ಮಿಯೂ, ಭಯಂಕರನೂ, ವೇಷಧಾರಿಯೂ ಆದ ರಾವಣನು 
ಬಲಾತ್ಕಾರದಿಂದ ಅಪಹರಿಸಿ ತಂದ ದಿಕ್ಕಿಲ್ಲದ ಆ ಅಬಲೆಯನ್ನು ನಾನು ನೋಡುವ 
ಬಗೆ ಹೇಗೆ 9'' ಎಂದು ಚಿಂತಿಸಿದನು (೭೦). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿಮೂರನೆಯ ಸರ್ಗ 


ಚತುರ್ದಶಃ ಸರ್ಗಃ 

ಅಶೋಕವನಿಕಾವಿಚಯಃ 
ಸ ಮುಹೂರ್ತಮಿವ ಧ್ಯಾತ್ಹಾ ಮನಸಾ ಚಾಧಿಗಮ್ಮ ತಾಮ್‌ | 
ಅವಪ್ಸತೋ ಮಹಾತೇಜಾಃ ಪ್ರಾಕಾರಂ ತಸ್ಯ ವೇಶ್ನನಃ ॥ ೧ 


ತು ಸಂಹೃಷಸರ್ವಾಂಗಃ ಪ್ರಾಕಾರಸ್ಲೋ ಮಹಾಕಪಿಃ | 
ಪುಷಿ ತಾಗ್ರಾನ್‌ “ವಸಂತಾದೌ ದದರ್ಶ ವಿವಿಧಾನ್‌ ದ್ರುಮಾನ್‌ ॥ ೨ 


೭೬ 


ಸಾರ್ಲಾ ಗೋಕಾನ್‌ ಭವ್ಯಾಂಶ್ಚ ಚಂಪಕಾಶ್ಚ ಸುಪುಷಿತಾನ್‌ । 


ಉದ್ದಾಲಕಾನ್ಹಾಗವಕ್ಷಾಂಶ್ಲೂತಾನ್‌ ಕಪಿಮುಖಾನಪಿ ॥ ೩ 

ಅಥಾಮ್ರವನಸಂಛನ್ನಾಂ ಲತಾಶತಸಮಾವೃತಾಮ್‌ | 

ಜ್ಯಾಮುಕ್ತ ಇವ ನಾರಾಚಃ ಪುಷ್ಪವೇ ವಕ್ಷವಾಟಿಕಾಮ್‌ || ೪ 
ಸರ್ಗ ೧೪ 


ಹನುಮಂತನು ಅಶೋಕವನಕ್ಕೆ ಹೋಗಿ ಅದರ ಸೌಂದರ್ಯವನ್ನು ನೋಡುತ್ತ 
ಸೀತಾದೇವಿಯು ಅಲಿಗೆ ಬರಬಹುದೆಂಬ ನಿರೀಕ್ಷಣೆಯಿಂದ 
ಒಂದು ಶಿಂಶಪಾವೃಕ್ಷವನ್ನೇರಿ ಕುಳಿತನು. 


ಅನಂತರ  ಮಹಾತೇಜಸ್ವಿಯಾದ ಆಂಜನೇಯನು ರಾವಣನ 
ಅರಮನೆಯಿಂದ ನೆಟ್ಟಗೆ ಅಶೋಕವನದ ಪ್ರಾಕಾರಕ್ಕೆ ನೆಗೆದು, ಅರಳಿದ ನಾನಾ 
ಬಗೆಯ ವೃಕ್ಷಗಳನ್ನು ನೋಡಿದನು (೧-೨). ವಸಂತಖತುವಿನ* ಆರಂಭ 
ವಾದ್ದರಿಂದ ಅಲ್ಲಿ ಸಾಲ, ಅಶೋಕ, ಸಂಪಿಗೆ, ಉದ್ದಾಲಕ, ನಾಗಕೇಸರ, ಮಾವು 
ಮೊದಲಾದ ಮರಗಳು ಹೂಬಿಟಿದ್ದವು. ಧನುಸಿನ ಹೆದೆಯಿಂದ ಚಿಮ್ಮಿದ 
ಬಾಣದಂತೆ ಆ ಪ್ರಾಕಾರದಿಂದ ನೆಗೆದು, ಅನೇಕ ಲತೆಗಳಿಂದ ಪರಿವೃತವಾದ ಒಂದು 


* ಆ ದಿನ ಫಾಲ್ಗುಣ ಶುದ್ಧ ತ್ರಯೋದಶಿಯಾಗಿತ್ತು ಹುಣ್ಣಿಮೆಯಿಂದ ಹುಣ್ಣಿಮೆಗೆ 
ತಿಂಗಳು ಎಂಬ ಕ್ರಮದಲ್ಲಿ ಫಾಲ್ಗುಣ ಶುದ್ಧ ಹುಣ್ಣಿಮೆ ಕಳೆದ ಮೇಲೆ ವಸಂತಕಾಲ 
ಪ್ರಾರಂಭವಾಗುವುದು. 

() ೨೩ 


೧೨೪ ಸುಂದರಕಾಂಡ: [| ಸರ್ಗಃ ೧೪ 


ಸ ಪ್ರವಿಶ್ಯ ವಿಚಿತ್ರಾಂ ತಾಂ ಎಹಗೈರಭಿನಾದಿತಾಮ್‌ ` 


ರಾಜತ್ಛೆಃ ಕಾಂಚನ್ಸಶೈವ ಪಾದಪುಃ ಸರ್ವತೋ ವತಾಮ್‌ || ೫ 
ವಿಹಗೈರ್ಮಗಸಂಪುಶ್ನ ವಿಚಿತ್ರಾಂ ಚಿತ್ರಕಾನನಾಮ್‌ । 
ಉದಿತಾದಿತ್ಯಸಂಕಾಶಾಂ ದದರ್ಶ ಹನುಮಾನ್‌ ಕಪಿ: ॥ 33 
ವತಾಂ ನಾನಾವಿದ್ಯರ್ವಕ್ಷೆ ಪುಷೋಪಗಫಲೋಪಗ್ಗಃ 
ಕೋಕಿಲೈರ್ಭ್ಯಂಗರಾಜ್ಯರ "ತ್ತೆ ರ್ನಿತೃ ನಿಷೇವಿತಾಮ್‌ ॥ ೭ 
ಪ್ರಹಷನುನುಜೇ ಕಾಲ್ಗೆ ಮಗಪಕ್ಷಿಸಮಾಕುಲೇ 
ಮತ್ತಬರ್ಹಿಣಸಂಘುಷ್ಠಾಂ ನಾನಾದಿಜಗಣಾಯುತಾಮ್‌ || ೮ 
ಮಾರ್ಗಮಾಣೋ ವರಾರೋಹಾಂ ರಾಜಪುತ್ರೀಮನಿಂದಿತಾಮ್‌ । 
ಸುಖಪ್ರಸುಪಾನ್‌ ವಿಹಗಾನ್‌ ಬೋದಯಾಮಾಸ ವಾನರಃ ॥ ಕ 
ಉತತದ್ದಿರ್ದ್ವಿ ಜಗಣ್ಣೆ: ಃ ಪಕ್ಸೃಃ ಸ ಸಾಲಾಃ ಸಮಾಹತಾಃ ।ಟ 

ಅನೇಕವರ್ಣಾ ವಿವಿಧಾ ಮುಮುಚುಃ ಪುಷವೃಷಯಃ ॥ ೧೦ 
ಪುಷಾವಕೀರ್ಣಃ ಶುಶುಭೇ ಹನುಮಾನ್‌ ಮಾರುತಾತ್ಮಜಃ | 
ಅಶೋಕವನಿಕಾಮಧ್ಯೇ ಯಥಾ ಪುಷಮಯೋ ಗಿರಿ: ॥ ೧೧ 


ಮಾವಿನತೋಪಿನಲ್ಲಿ ಇಳಿದನು (೩-೪). ಆ ತೋಪು ಬೆಳ್ಳಿಯಂತೆಯೂ 
ಬಂಗಾರದಂತೆಯೂ ಬಣ್ಣವುಳ್ಳ ವಿವಿಧ ವೃಕ್ಚಗಳಿಂದ ತುಂಬಿ ಪಕ್ಷಿಗಳ ಕಿಲಕಿಲ 
ಧ್ವನಿಯಿಂದ ರಮಣೀಯವಾಗಿದ್ದಿತು. ಅರಳಿದ ಹೂಗಳಿಂದ ಸೂರ್ಯೋದಯ 
ವಾದಂತೆ ಬೆಳಗುತಿದ್ದ ಆ ತೋಟದಲ್ಲಿ ನಾನಾ ಬಗೆಯ ಮೃಗಗಳೂ ಪಕ್ಷಿಗಳೂ 
ಇದ್ದವು (೫-೬). ಹೂ ಹಣ್ಣುಗಳಿಂದ ವಿರಾಜಿಸುವ ಮರಗಳೂ ಕೋಗಿಲೆಗಳೂ 
ಭ್ರಮರಗಳೂ ತುಂಬಿದ್ದವು. ಜನಮನೋಹರವಾದ ವಸಂತಕಾಲವು 
ಸಮೀಪಿಸಿದ್ದರಿಂದ ಮದಿಸಿದ ನವಿಲುಗಳೂ ಮೃಗಪಕಿಗಳೂ ಯಥೇಚ್ಛವಾಗಿ 
ಅಲೆಯುತಿದ್ದವು (೭-೮), ಹನುಮಂತನು ರಾಜಪುತ್ರಿಯಾದ ಸೀತೆಯನ್ನು 
ಹುಡುಕಲು ಧುಮುಕಿದ್ದರಿಂದ ಗಿಡಮರಗಳು ಕದಲಿ, ನಿದ್ರಿಸುತಿದ್ದ ಹಕ್ಕಿಗಳು 
ಎಚ್ಚರಗೊಂಡು ಹಾರಾಡತೊಡಗಿದವು. ಅವುಗಳ ರೆಕ್ಕೆಗಳು ಬೀಸಿ ಮರಗಳಿಂದ 
ನಾನಾವರ್ಣದ ಹೂಗಳು ಚಲ್ಲಿಹೋದವು (೯-೧೦). ಆ ಹೂಗಳಿಂದ 
ಮುಚ್ಚಿಹೋದ ಹನುಮಂತನು ಪುಷಮಯವಾದ ಬೆಟ್ಟದಂತೆ ಕಂಗೊಳಿಸುತಿದ್ದನು. 


ಸರ್ಗಃ ೧೪ ] ಅಶೋಕವನಿಕಾವಿಚಯಃ ೧೨೫ 


ದಿಶಃ ಸರ್ವಾಃ ಪ್ರಧಾವಂತಂ ವಕಷಂಡಗತಂ ಕಪಿಮ್‌ | 
ಲಿ 


ದೃಷ್ಟ್ಯಾ ಸರ್ವಾಣಿ ಭೂತಾನಿ ವಸಂತ ಇತಿ ಮೇನಿರೇ ॥ ೧೨ 
ವಕ್ಷೇಭ್ಯಃ ಪತಿತ್ಸೆಃ ಪುಷೆ ಸೈರವಕೀರ್ಣಾ ಪ್ಪಢಗ್ಗಿದ್ದೆಃ | 

ರರಾಜ ವಸುಧಾ ತತ್ರ ಪ್ರಮದೇವ ವಿಭೂಷಿತಾ ॥ ೧೩ 
ತರಸಿನಾ ತೇ ತರವಸರಸಾಭಿಪ್ರಕಂಪಿತಾಃ | 

ಕುಸುಮಾನಿ ವಿಚಿತ್ರಾಣಿ ಮುಮುಚುಃ ಕಪಿನಾ ತದಾ ॥ ೧೪ 
ನಿರ್ಧೂತಪತ್ರಶಿಖರಾಃ ಶೀರ್ಣಪುಷಫಲಾ ದ್ರುಮಾಃ | 
ನಿಕಿಪವಸ್ತಾಭರಣಾ ಧೂರ್ತಾ ಇವ ಪರಾಜಿತಾಃ ॥ ೧೫ 
ಹನೂಮತಾ ವೇಗವತಾ ಕಂಪಿತಾಸೇ ನಗೋತಮಾಃ । 
ಪುಷಪರ್ಣಫಲಾನ್ಯಾಶು ಮುಮುಚುಃ ಪುಷಶಾಲಿನಃ ॥ ೧೬ 
ವಿಹಂಗಸಂಘುರ್ಥ್ಜೀನಾಸೇ ಸ್ವಂಧಮಾತ್ರಾಶ್ರಯಾ ದ್ರುಮಾಃ । 
ಬಭೂವುರಗಮಾಃ ಸರೇ ಮಾರುತೇನೇವ ನಿರ್ಧುತಾಃ ॥ ೧೭ 
ನಿರ್ಧೂತಕೇಶೀ ಯುವತಿರ್ಯಥಾ ಮೃದಿತವರ್ಣಕಾ 
ನಿಷ್ಟೀತಶುಭದಂತೋಷ್ಠೀ ನಖ್ಛರ್ದಂತೈಶ್ಲ ವಿಕತಾ ॥ ೧೮ 


ಆ ಪುಷವಾಟಿಕೆಯಲ್ಲಿ ಮರಗಳ ನಡುವೆ ಬರುತಿದ್ದ ಪುಷಮಯನಾದ 
ಹನುಮಂತನನ್ನು ನೋಡಿ, ಅಲ್ಲಿದ್ದಸಕಲ ಪ್ರಾಣಿಗಳೂ ವಸಂತನೇ ಈ ರೂಪದಲ್ಲಿ 
ಬರುತಿದ್ದಾನೆಂದು ಭಾವಿಸಿಕೊಂಡವು! (೧೧-೧೨). ಉದುರಿದ ಹೂಗಳಿಂದ 
ಭೂಪಿತವಾದ ವನಭೂಮಿಯು, ಅಲಂಕರಿಸಿಕೊಂಡ ತರುಣಿಯಂತೆ ಸುಂದರ 
ವಾಗಿ ತೋರಿತು. ಒಂದೊಂದು ಸಲ ಹನುಮಂತನು ಬಲವಾಗಿ ಮರಗಳನ್ನು 
ಅಲ್ಲಾಡಿಸಿ ಹೂಗಳನ್ನೆಲ್ಲಾ ಉದುರಿಸಿಬಿಡುತಿದ್ದನು. ಒಂದೊಂದು ಸಲ ಹೂ ಹಣ್ಣು 
ಎಲೆಗಳೆಲ್ಲಾ ಉದುರಿಹೋಗಲು, ಅವು ಮೋಟುಮರಗಳಂತಾಗಿಬಿಡುತಿದ್ದವು. 
ಆಗ ಆ ಮರಗಳು ಜೂಜಿನಲ್ಲಿ ವಸ್ತ್ರ ಒಡವೆಗಳನ್ನೆಲ್ಲಾ ಕಳೆದುಕೊಂಡ 
ಜೂಜುಖೋರರಂತೆ ಕಾಣುತಿದ್ದವು | (೧೩-೧೫). ಹೂ ಹಣ್ಣು ಎಲೆಗಳು 
ಉದುರಿ, ಪಕ್ಷಿಗಳೆಲ್ಲವೂ ಹಾರಿಹೋಗಲಾಗಿ, ಆ ಮರಗಳಲ್ಲಿ ಬಿರುಗಾಳಿಯ 
ಹೊಡೆತಕ್ಕೆ ಸಿಕ್ಕಿದಂತೆ ದೊಡ್ಡ ಕೊಂಬೆಗಳು ಮಾತ್ರ ಉಳಿದವು (೧೬-೧೭). 
ಹನುಮಂತನು ತನ್ನ ಬಾಲದಿಂದಲೂ ಕೈಕಾಲುಗಳಿಂದಲೂ ಮರಗಳನ್ನು ತಳ್ಳಿ 


೧೨೬ ಸುಂದರಕಾಂಡ | ಸರ್ಗಃ ೧೪ 


ತಥಾ ಲಾಂಗೂಲಹಸ್ಪೃಶ್ಲ ಚರಣಾಭ್ಯಾಂ ಚ ಮರ್ದಿತಾ । 


ಬಭೂವಾಶೋಕವನಿಕಾ ಪ್ರಭಗ್ನವರಪಾದಪಾ |! ೧೯ 
ಮಹಾಲತಾನಾಂ ದಾಮಾನಿ ವ್ಯಧಮತರಸಾ ಕಪಿಃ | 

ಯಥಾ ಪ್ರಾವಷಿ ಎಂಧ್ಯಸ್ಯ ಮೇಘಜಾಲಾನಿ ಮಾರುತಃ ॥ ೨೦ 
ಸ ತತ್ರ ಮಣಭೂಮೀಶ್ಲ ರಾಜತೀಶ್ಲ ಮನೋರಮಾಃ । 

ತಥಾ ಕಾಂಚನಭೂಮೀಶ್ಲ್ಚ ದದರ್ಶ ವಿಚರನ್‌ ಕಪಿಃ ॥ ೨೧ 
ವಾಪೀಶ್ಚ ವಿವಿಧಾಕಾರಾಃ ಪೂರ್ಣಾಃ ಪರಮವಾರಿಣಾ | 
ಮಹಾರ್ಹ್ಯರ್ಮಣಿಸೋಪಾನೈರುಪಪನ್ನಾಸತಸತಃ | ೨೨ 


ಮುಕಾಪ್ರವಾಲಸಿಕತಾಃ ಸ್ವಾಟಿಕಾಂತರಕುಟ್ಟಿಮಾ: 


ಕಾಂಚನೈಸರುಬಿತಿತ್ರೆ ಸ್ತೀರಜೈರುಪಶೋಬಿತಾಃ || ೨೩ 
ಪ್ರಲಪದ್ಲೋತಲವನಾಶಕ್ರವ ವಾಕೋಪಕೂಚಿತಾ: ] 
ನತ್ಯೂಹರುತಸಂಘುಷ್ಟಾ । ಹಂಸಸಾರಸನಾದಿತಾಃ ॥ ೨೪ 
ದೀರಾಭಿರ್ದುಮಯುಕಾಬಃ ಸರಿದ್ದಿಶ್ಚ ಸಮಂತತಃ | 
ಅಮೃತೋಪಮತೋಯಾಭಿಃ ಶಿವಾಭಿರುಪಸಂಸ್ಕ ತಾಃ ॥ ೨೫ 


ಅಲ್ಲಾಡಿಸುತಿದ್ದನು. ಆಗ ಆ ಅಶೋಕವನವು ತಲೆಗೂದಲು ಕೆದರಿ, ಅಂಗರಾಗವು 
ಒರಸಿ, ತುಟಿಯು ಮಾಸಿ, ನಖದಂತಗಳಿಂದ ಕತಳಾಗಿ ಅಸವ್ಯಸಳಾದ 
ತರುಣಿಯಂತೆ ಕಾಣಿಸುತಿದ್ದಿತು (೧೮-೪೪೯). ಮಳೆಗಾಲದಲ್ಲಿ ಎಂಧ್ಲದ 
ಮೇಲಿರುವ ಮೇಘಪಂಕಿಯನ್ನು ಬಿರುಗಾಳಿಯು ಚದುರಿಸುವಂತೆ, ಹನುಮಂತನು 
ಬಳ್ಳಿಗಳ ಪೂದೆಗಳನ್ನು ಕಿತೆಸೆಯುತ್ತ ಮುಂದೆ ಹೋದನು. ಅವನು ಅಲ್ಲಲ್ಲಿ ರತ್ನ 
ಚನ್ನ ಬೆಳ್ಳಿಗಳಿಂದ ನಿರ್ಮಿಸಿದ ಸ 'ಳಗಳನ್ನೂ ಸ್ವಚ್ಚವಾದ ನೀರಿನಿಂದ. ತುಂಬಿ 
ಮಣಿಮಯ ಸೋಪಾನಗಳಿರುವ ಜಲಾಶಯಗಳನ್ನೂ ಕಂಡನು (೨೦-೨೨). ಆ 

ಜಲಾಶಯಗಳು ಮುತು ಹವಳಗಳ ಮರಳುದಿಣ್ಣೆಗಳಿಂದಲೂ ಸ್ಫಟಿಕದ 
ನೆಲಗಟುಗಳಿಂದಲೂ ಚಿನ್ನದ ತೀರ ವೃಕಗಳಿಂದಲೂ ಪ್ರಕಾಶಿಸುತಿದವು. ಅವುಗಳಲ್ಲಿ 
ತಾವರೆ ಮುಂತಾದ ಹೂಗಳೂ ಹಂಸ ಮುಂತಾದ ಜಲಪಕ್ಷಿಗಳೂ ತುಂಬಿದ್ದವು 
(೨೩-೨೪). ತೀರವೃಕಗಳಿಂದ ಶೋಭಿಸುವ ನದಿಗಳಲ್ಲಿ ಅಮೃತಮಯವಾದ 


ಸರ್ಗಃ ೧೪ | ಅಶೋಕವನಿಕಾವಿಚಯಃ ೧೨೭ 


ಲತಾಶತ್ಸರವತತಾಃ ಸಂತಾನಕುಸುಮಾವುತಾಃ 


ನಾನಾಗುಲ್ಲಾವೃತಘನಾಃ ಕರವೀರಕ್ಕತಾಂತರಾಃ || ೨೬ 
ತತೋ5ಂಬುಧರಸಂಕಾಶಂ ಪ್ರವೃ್ಧದ್ಧಶಿಖರಂ ಗಿರಿಮ್‌ | 
ಎಚಿತ್ರಕೂಟಂ ಕೂಟೈಶ್ಚ ಸರ್ವತಃ ಪರಿವಾರಿತಮ್‌ ॥ ೨೭ 


ಶಿಲಾಗಹೃರವತತಂ ನಾನಾವಕ್ಷೈಃ ಸಮಾವೃತಮ್‌ [ 

ದದರ್ಶ ಹರಿಶಾರ್ದೂಲೋ ರಮ್ಯಂ ಜಗತಿ ಪರ್ವತಮ್‌ ॥ ೨೮ 
ದದರ್ಶ ಚ ನಗಾತಸ್ಥಾನ್ನದೀಂ ನಿಪತಿತಾಂ ಕಪಿಃ | 

ಅಂಕಾದಿವ ಸಮುತತ್ಛ ಪ್ರಿಯಸ್ಕ ಪತಿತಾಂ ಪ್ರಿಯಾಮ್‌ ॥ ೨೯ 
ಜಲೇ ನಿಪತಿತಾಗೈಶ್ಚ ಪಾದಪೈರುಪಶೋಭಿತಾಮ್‌ 
ವಾರ್ಯಮಾಣಾಮಿವ ಕ್ರುದ್ದಾಂ ಪ್ರಮದಾಂ ಪ್ರಿಯಬಂಧುಭಿಃ ॥ ೩೦ 
ಪುನರಾವೃತತೋಯಾಂ ಚ ದದರ್ಶ ಸ ಮಹಾಕಪಿಃ | 

ಪ್ರಸನ್ನಾಮಿವ ಕಾಂತಸ್ಯ ಕಾಂತಾಂ ಪುನರುಪಸ್ಥಿತಾಮ್‌ ॥ ೩೧ 
ತಸ್ಯಾದೂರಾಚ್ಛ ಪದ್ಧಿನ್ಯೋ ನಾನಾದಿಜಗಣಾಯುತಾಃ । 

ದದರ್ಶ ಹರಿಶಾರ್ದೂಲೋ ಹನುಮಾನ್‌ ಮಾರುತಾತ್ಮಜಃ I ೩೨ 


ನೀರು ಹರಿಯುತಿತ್ತು ಜಲಾಶಯದ ಸುತಲೂ ನಾನಾ ಲತೆಗಳೂ, ಪೊದೆಗಳೂ, 
ಕಲವೃಕ್ತ, ಕರವೀರಪುಷಗಳೂ ಪಸರಿಸಿದ್ದವು (೨೫-೨೬). ಹನುಮಂತನು 
ಮುಂದೆ ಬರಲಾಗಿ ಜಲಧರಸಂಕಾಶವೂ ಉತುಂಗಶ್ಛಂಗವೂ ಆಗಿ, ಕಲ್ಲುಮಂಟಪ 
ಗಳಿಂದಲೂ ಶೋಭಿಸುತಿದ್ದ ರಮಣೀಯವಾದ ಒಂದು ಬೆಟವು ಗೋಚರಿಸಿತು 
(೨೭-೨೮). ಪ್ರಣಯಕುಪಿತೆಯಾದ ತರುಣಿಯು ತನ್ನ ಕಾಂತನ ತೊಡೆಯಿಂದ 
ಇಳಿದು ರಭಸದಿಂದ ಹೊರಟುಹೋಗುವಂತೆ, ಒಂದು ನದಿಯು ಆ ಬೆಟದಿಂದ 
ಧುಮುಕಿ ಹರಿಯುತಿತು! ಅದರ ತೀರದಲ್ಲಿ ಬಾಗಿದ್ದ ಮರಗಳು, ಕುಪಿತೆಯಾದ ಆ 
ತರುಣಿಯನ್ನು ಸಮಾಧಾನಘಡಿಸುವ ಬಂಧುಗಳಂತೆ ಕಾಣುತಿದ್ದವು! (೨೯-೩೦). 
ಸ್ಥಲ ದೂರ ಹರಿದಮೇಲೆ ನದಿಯು ಕೊಂಚ ಬಾಗಿ, ಬೆಟ್ಟದ ಕಡೆಗೆ ತಿರುಗಿತ್ತು 
ಆದ್ದರಿಂದ ಮತ್ತೆ ಸಮಾಧಾನಗೊಂಡು ಆ ಚೆಲುವೆಯು ತನ್ನ ಕಾಂತನ ಬಳಿಗೆ 
ಹಿಂದಿರುಗಿದಂತೆ ಕಾಣಿಸುತಿತ್ತು (೩೧). ಬೆಟ್ಟದ ಸಮೀಪದಲ್ಲಿ ತಿಳಿನೀರಿನಿಂದ 
ತುಂಬಿದ ಅನೇಕ ಸರಸುಗಳು "ಇದವು, ಯತ್ನನಿರ್ಮಿತವಾದ ಒಂದು ಕೊಳವೂ 


೧೨೮ ಸುಂದರಕಾಂಡಃ [ ಸರ್ಗಃ ೧೪ 


ಕೃಶ್ರಿಮಾಂ ದೀರ್ಫಿಕಾಂ ಚಾಪಿ ಪೂರ್ಣಾಂ ಶೀತೇನ ವಾರಿಣಾ । 


ಮಣಿಪ್ರವರಸೋಪಾನಾಂ ಮುಕಾಸಿಕತಶೋಭಿತಾಮ್‌ ॥ ೩೩ 
ವಿವಿಧ್ವರ್ಮುಗಸಂಪುುಶ್ನ ವಚಿತ್ರಾಂ ಚಿತ್ರಕಾನನಾಮ್‌ | 
ಪ್ರಾಸಾದ: ಸುಮಹದ್ಬಿಶ್ಲ ನಿರ್ಮಿತೈರ್ಮಿಶಕರ್ಮಣಾ || ೩೪ 
ಕತಿಮೆ ಕಾನನೆಶಾಪಿ ಸರ್ವತಃ ಸಮಲಂಕತಾಮ್‌ । 
ಲಈ ಲ ಲ ಚ ಲ 
ಯೇ ಕೇಚಿತ್‌ ಪಾದಪಾಸತ್ರ ಪುಷ್ಫೋಪಗಫಲೋಪಗಾಃ ॥ ೩೫ 
ವಿಚಿತ್ರಾಃ ಸಂವತಾ ವಕಾಃ ಪ್ರದೀಪಾ ಇವ ಸರ್ವತಃ | 

ಲ ಅ ವಿ 
ಪುಂನಾಗಾಃ ಸಷಪರ್ಣಾಶ್ಚ ಚೆಂಪಕೋದ್ದಾಲಕಾಸಥಾ ॥ ೩೬ 
ಸಚ್ಚತ್ರಾಃ ಸವಿತರ್ದೀಕಾಃ ಸರ್ವೇ ಸೌವರ್ಣವೇದಿಕಾಃ । 
ಲತಾಪ್ರತಾನ್ಫರ್ಬಹುಭಿಃ ಪರ್ಣೈಶ್ಚ ಬಹುಭಿರ್ವತಾಮ್‌ ॥ ೩೭ 
ಕಾಂಚನೀಂ ಶಿಂಶಪಾಮೇಕಾಂ ದದರ್ಶ ಹನುಮಾನ್‌ ಕವಿಃ | 
ವೃತಾಂ ಹೇಮಮಯೀಭಿಸು ವೇದಿಕಾಭಿಃ ಸಮಂತತಃ ॥ ೩೮ 
ಸೋತಪಕ್ಕದ್ಧೂಮಿಭಾಗಾಂಶ ಗರ್ತಪ್ರಸ್ರವಣಾನಿ ಚ । 
ಸುವರ್ಣವಕ್ತಾನಪರಾನ್‌ ದದರ್ಶ ಶಿಖಸಂನಿಭಾನ್‌ ॥ ೩೯ 


ಅಲ್ಲಿತು. ಅದರಲ್ಲಿ ರತ್ತಖಚಿತವಾದ ಸೋಪಾನಗಳೂ ಮುತಿನ ಮರಳೂ ಇದವು. 
ಆ ಅಶೋಕ ವನವು ವಿವಿಧ ಮೃಗಗಳಿಂದಲೂ ವಿಶ್ವಕರ್ಮನು ನಿರ್ಮಿಸಿದ 
ಸೌಧಗಳಿಂದಲೂ ಕೃತ್ರಿಮವನಗಳಿಂದಲೂ ರಂಜಿಸುತಿತು (೩೨-೩೪). ಪುನ್ನಾಗ, 
ಚಂಪಕ ಮುಂತಾದ ವೃಕ್ಷಗಳು ಪುಷ್ಪಫಲಗಳಿಂದ ಪ್ರಜ್ನಲಿಸುತಿದವು. ಎಲ್ಲಾ 
ಮರಗಳೂ ಕೊಡೆಯಂತೆ ಹರಡಿಕೊಂಡಿದವು. ಪ್ರತಿಯೊಂದು ಮರಕ್ಕೂ 
ಉನ್ನತವಾದ ವೇದಿಕೆಯೂ ಅದನ್ನು ಹತಲು ಸುತಲೂ ಸುವರ್ಣಮಯವಾದ 
ಕಟೆಗಳೂ ಇದ್ದವು (೩೫-೩೬). ಇದೆಲ್ಲವನ್ನೂ ನೋಡುತ, ಹನುಮಂತನು 
ಮುಂದೆ ಹೋಗಿ ಲತೆಗಳಿಂದ ಪರಿವೃತವಾಗಿಯೂ ಪರ್ಣಗಳಿಂದ 
ನಿಬಿಡವಾಗಿಯೂ ಸುತಲೂ ಚಿನ್ನದ ಕಟ್ಟೆಗಳಿಂದ ಶೋಭಿಸುತಲೂ ಇದ್ದ ಒಂದು 
ಶಿಂಶಪಾವೃಕ್ಷವನ್ನು ನೋಡಿದನು (೩೭-೩೮). ಆ ವೃಕದ ಸುತಲೂ ಸುಂದರವಾದ 
ಭೂ ಪ್ರದೇಶವನ್ನೂನೀರಿನ ಕಾಲುವೆಗಳನ್ನೂ ಬೆಂಕಿಯಂತೆ ಜ್ವಲಿಸುವ ಸುವರ್ಣ 


ಸರ್ಗಃ ೧೪ | ಅಶೋಕವನಿಕಾವಿಚಯಃ ೧೨೯ 


ತೇಷಾಂ ದ್ರುಮಾಣಾಂ ಪ್ರಭಯಾ ಮೇರೋರಿವ ದಿವಾಕರಃ | 
ಅಮನ್ಯತ ತದಾ ವೀರಃ ಕಾಂಚನೋಶಸ್ಥೀತಿ ವಾನರ: ॥ ೪೦ 


ತಾಂ ್‌೧ಚ್‌ನ್‌ಸರುಗಣ್ಸೆರ್ಮಾರುತೇನ ಚಿ ವೀಜಿತಾಮ್‌ । 
ಕಿಂಕಿಣೀಶಿತ..ರ್ಮೂಷಾಂ ದೃಷ್ಟಾ ps ವಿಸ್ನಯಮಾಗತಮ್‌ | ೪೧ 


ಸ ಪುಷಿತಾಗ್ರಾಂ ರುಚಿರಾಂ ತರುಣಾಂಕುರಪಲ್ಲವಾಮ್‌ | 
ತಾಮಾರುಷ್ಯ ಮಹಾಬಾಹುಃ ಶಿಂಶಪಾಂ ಪರ್ಣಸಂವುತಾಮ್‌ | ೪೨ 


ಇತೋ ದ್ರಕ್ಷಾಮಿ ವೆದೇಹೀಂ ರಾಮದರ್ಶನಲಾಲಸಾಮ್‌ । 
ಊರಿ ಲ 


ಇತಶ್ಲೇತಶ್ತ ದುಃಖಾರ್ತಾಂ ಸಂಪತಂತೀಂ ಯದ್ಭಚ್ಛಯಾ [ ೪೩ 
ಅಶೋಕವನಿಕಾ ಚೇಯಂ ದೃಢಂ ರಮ್ಯಾ ದುರಾತ್ಮನಃ 
ಚಂಪಕೈಶ್ಫಂದನೈಶ್ಚಾಪಿ ವಕುಲ್ಪಶ್ಲ ವಿಭೂಷಿತಾ ॥ ೪೪ 


ಇಯಂ ಚ ನಲಿನೀ ರಮ್ಯಾ ದ್ವಿಜಸಂಘನಿಷೇವಿತಾ 
ಇಮಾಂ ಸಾ ರಾಮಮಹಿಷೀ ಧ್ರುವಮೇಷ್ಠತಿ ಜಾನಕೀ ॥ ೪೫ 


ವೃಕ್ಷಗಳನ್ನೂ ಕಂಡನು. ಮೇರುವಿನ ಪ್ರಭೆಯು ಸೂರ್ಯನನ್ನು ಆವರಿಸುವಂತೆ, ಆ 
ವೃಕ್ಷಗಳ ಪ್ರಭೆಯು ತನ್ನನ್ನು ಆವರಿಸಲಾಗಿ ಹನುಮಂತನು "ಆಹಾ! ನಾನೊಂದು 
ಚಿನ್ನದ ಕಪಿಯಾದೆನು 1 ಎಡುಕೊಂಡು (೩೯-೪೦). ಸುತಲೂ ಸುವರ್ಣ 
ವೃಕಗಳಿಂದ ಪರಿವೃತವಾದ ಶಿಂಶಪಾವೃಕವು ಗಾಳಿ ಬೀಸಿದಾಗ ನೂರಾರು ಚಿನ್ನದ 
ಗೆಚ್ಚಗಳಂತ ಇಂಪಾಗಿ ದ್ವನಿಗೈಯುವುದನ್ನು ಕಂಡು ಹನುಮಂತನಿಗೆ ವಿಸ್ಮಯ 
ವಾಯಿತು. ಅವನು ಚಿಗುರೆಲೆಗಳಿಂದಲೂ ಹೂಗಳಿಂದಲೂ ಮನೋಹರವಾದ ಆ 
ಮರವನ್ನು ಹತ್ತಿ ಕುಳಿತನು (೪೧-೪೨). ಅವನು ತನ್ನಲ್ಲಿ ""ನಾನು ಇಲ್ಲಿ ಕುಳಿತು 
ಸೀತಾದೇವಿಗಾಗಿ ಸುತಲೂ ನೋಡುತಿರುವೆನು. ಶ್ರೀರಾಮನ ದರ್ಶನಕ್ಕಾಗಿ 
ಹಾತೊರೆಯುತ್ತ ದುಃಖಿತಳಾಗಿ ಅವಳು. ಇಲ್ಲಿ ಸುಳಿದಾಡಬಹುದು. ಸಂಪಿಗೆ 
ಚಂದನ ಮುಂತಾದ ಮರಗಳಿಂದ ರಮ್ಯವಾದ ಈ ಅಶೋಕವನವು ಆ 
ದುರಾತ್ಮನಿಗೆ (ರಾವಣನಿಗೆ) ಸೇರಿದ್ದೇ ಸರಿ (೪೩-೪೪). ನೀರುಹಕ್ಕಿಗಳಿಂದ 
ಮನೋಹರವಾದ ತಾವರೆಯ ಬಳಿಗಳು ಇಲ್ಲಿರುವುದರಿಂದ ಜಾನಕಿಯು ಇತ್ತ 


೧೩೦ ಸುಂದರಕಾಂಡಃ [ ಸರ್ಗಃ ೧೪ 


ಸಾ ರಾಮಾ ರಾಮಮಹಿಷೀ ರಾಘವಸ್ಕ ಪ್ರಿಯಾ ಸತೀ | 


ವನಸಂಚಾರಕುಶಲಾ ಧ್ರುವಮೇಷ್ಟತಿ ಜಾನಕೀ | ೪೬ 
ಅಥವಾ ಮೃಗಶಾವಾಕ್ಷೀ ವನಸ್ಕಾಸ್ಯ ವಿಚಕ್ಷಣಾ 

ವನಮೇಷ್ಟತಿ ಸಾರ್ಯೇಹ ರಾಮಚಿಂತಾನುಕರ್ಶಿತಾ ॥ ೪೭ 
ರಾಮಶೋಕಾಭಿಸಂತಪ್ಮಾ ಸಾ ದೇವೀ ವಾಮಲೋಚನಾ | 
ವನವಾಸೇ ರತಾ ನಿತ್ಯಮೇಷ್ಠತೇ ವನಚಾರಿಣೀ ॥ ೪೮ 
ವನೇಚರಾಣಾಂ ಸತತಂ ನೂನಂ ಸ್ಮಹಯತೇ ಪುರಾ | 

ರಾಮಸ್ಕ ದಯಿತಾ ಭಾರ್ಯಾ ಜನಕಸ್ಕ ಸುತಾ ಸತೀ ॥ ೪೯ 


ಸಂಧ್ಯಾಕಾಲಮನಾಃ ಶ್ಯಾಮಾ ಧ್ರುವಮೇಷ್ಯತಿ ಜಾನಕೀ | 
ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೇ ವರವರ್ಣಿನೀ 1 ೫೦ 


ತಸ್ಯಾಶ್ಹಾಪ್ಯನುರೂಪೇಯಮಶೋಕವನಿಕಾ ಶುಭಾ | 
ಶುಭಾ ಯಾ ಪಾರ್ಥಿವೇಂದ್ರಸ್ಯ ಪತ್ನೀ ರಾಮಸ್ಯ ಸಂಮತಾ ॥ ೫೧ 


ಯದಿ ಜೀವತಿ ಸಾ ದೇವೀ ತಾರಾಧಿಪನಿಭಾನನಾ । 
ಆಗಮಿಷ್ಠತಿ ಸಾವಶ್ಯಮಿಮಾಂ ಶಿವಜಲಾಂ ನದೀಮ್‌ ॥ ೫೨ 


ಬಂದೇ ಬರುವಳು. ಶ್ರೀರಾಮನ ಪತ್ನಿ ವನಸಂಚಾರ ಕುಶಲೆ. ಶ್ರೀರಾಮನ 
ಚಿಂತೆಯಿಂದ ಕೊರಗುತಿರುವಳು. ಸ್ನಲವಾದರೂ ಮನಃಶಾಂತಿ ದೊರಕೀತೆಂದು 
ಈ ವನಕ್ಕೆ ಬರದೆ ಇರಲಾರಳು. ಅವಳು ಹಿಂದೆ ಅರಣ್ಯದಲ್ಲಿ ಸಂಚರಿಸುತ್ತ 
ಮೃಗಪಕ್ಷಿಗಳನ್ನು ಪ್ರೀತಿಸುತಿದ್ದವಳು. ಪತಿವ್ರತೆಯಾದ ಆ ಜನಕಪುತ್ತಿ ಇಲ್ಲಿದ್ದರೆ 
ತಿರುಗಾಡುತ್ತ ಬಂದೇ ಬರುವಳು (೪೫-೪೯). ಈ ನದಿಯು ತಿಳಿನೀರಿನಿಂದ 
ತುಂಬಿ ಹರಿಯುತಿದೆ. ಸೀತಾದೇವಿಯು ಸ್ನಾನಾದಿ ಪ್ರಾತ ಕೃತ್ಯಗಳನ್ನು ನೆರವೇರಿಸು 
ವುದಕ್ಕಾದರೂ ಇಲ್ಲಿಗೆ ಬಂದೇ ಬರಬೇಕು. ಜಾನಕಿಯು ರಾಜಾಧಿರಾಜನಾದ 
ಶ್ರೀರಾಮಚಂದನಿಗೆ ಅನುರೂಪಳಾದ ಪತ್ನಿ ಅವಳಿಗೆ ಅನುರೂಪವಾದದ್ದು ಈ 
ಅಶೋಕವನ. ಆ ದೇವಿಯು ಬದುಕಿರುವುದೇ ದಿಟವಾದರೆ, ಪವಿತ್ರವಾದ ಈ 
ನದಿಯ ಬಳಿಗೆ ಬರುವುದು ನಿಶ್ಚೆಯ'' ಎಂದುಕೊಂಡನು (೫೦-೫೨). 


ಸರ್ಗಃ ೧೫ | ಸೀತೋಪಲಂಭಃ ೧೩೧ 


ಏವಂ ತು ಮತ್ಹಾ ಹನುಮಾನ್‌ ಮಹಾತ್ಮಾ 
ಪ್ರತೀಕಮಾಣೋ ಮನುಜೇಂದ್ರಪತ್ನೀಮ್‌ | 
ಅವೇಕಮಾಣಶ್ಚ ದದರ್ಶ ಸರ್ವಂ 
ಬಪುಷಿತೇ ಪತ್ರಘನೇ ನಿಲೀನಃ ॥ ೫೩ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುರ್ದಶಃ ಸರ್ಗಃ 
(ಪ್ರಿತಿ 
ಪಂಚದಶಃ ಸರ್ಗಃ 
ಸೀತೋಪಲಂಭಃ 
ಸು ವೀಕಮಾಣಸತ್ರಸ್ಲೋ ಮಾರ್ಗಮಾಣಶ್ಚ ಮೈಥಿಲೀಮ್‌ 
ಅವೇಕಮಾಣಶ ಮಹೀಂ ಸರ್ವಾಂ ತಾಮನವೃಕ್ಕತ | ೧ 
3 ಚ ಲ 
ಸಂತಾನಕಲತಾಭಿಶ್ಚ ಪಾದಪೆರುಪಶೋಬಭಿತಾಮ್‌ । 
ದಿವ್ಯಗಂಧರಸೋಪೇತಾಂ ಸರ್ವತಃ ಸಮಲಂಕ್ಸ್ಛತಾಮ್‌ || ೨ 


C- 


ಮಹಾತ್ಸನಾದ ಆಂಜನೇಯನು ಈ ರೀತಿ ನಿಶ್ಚಯಿಸಿ, ಹೂಗಳಿಂದಲೂ 
ಎಲೆಗಳಿಂದಲೂ ದಟ್ಟವಾದ ಒಂದು ಸ್ಥಳದಲ್ಲಿ ಮರೆಯಾಗಿ ಕುಳಿತು, ಸೀತೆಗಾಗಿ 
ಅಶೋಕವನವನ್ನು ಸುತಲೂ ಗಮನಿಸಿ ನೋಡುತಿದ್ದನು (೫೩). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗ 
__ (ಗ್ರ 
ಸರ್ಗ ೧೫ 
ಹನುಮಂತನು ಸೀತೆಯನ್ನು ಕಂಡು, ವಿವಿಧ ಕಾರಣಗಳಿಂದ 
ಅವಳೇ ಸೀತೆಯೆಂದು ಮನಸಿನಲ್ಲಿ ನಿರ್ಧರಿಸುವುದು. 


ಹೀಗೆ ಹನುಮಂತನು ಸೀತಾನಿರೀಕ್ಬಣೆ ಮಾಡುತ್ತ ಶಿಂಶಪಾವೃಕ್ಷದ ಮೇಲೆ 
ಕುಳಿತು ಸುತಲೂ ಕಣ್ಣಿಟ್ಟು ನೋಡುತಿದನು. ಅಶೋಕವನವಾದರೋ ಕಲಲತೆ 
ಗಳಿಂದಲೂ ಮರಗಳಿಂದಲೂ ತುಂಬಿ, ದಿವ್ಯಗಂಧವನ್ನು ಬೀರುತಲಿತು (೧-೨). 


೧೩೨ ಸುಂದರಕಾಂಡಃ [| ಸರ್ಗಃ ೧೫ 
೦ ಸ ನಂದನಸಂಕಾಶಾಂ ಮ್ಹಗಪಕಿಭಿರಾವ್ನತಾಮ್‌ 
ಹರ್ಮ್ಯಪ್ರಾಸಾದಸಂಬಾಧಾಂ ಕೋಕಿಲಾಕುಲನಿಃಸ್ತನಾಮ್‌ ॥ ೩ 


ಕಾಂಚನೋತಲಪದ್ಧಾಭಿರ್ವಾಪೀಭಿರುಪಶೋಭಿತಾಮ್‌ 
ಬಹ್ವಾಸನಕುಥೋಪೇತಾಂ ಬಹುಭೂಮಿಗ್ರಹಾಯುತಾಮ್‌ || ೪ 


ಸರ್ವರ್ತುಕುಸುಮ್ನು ರಮ್ಯಾಂ ಫಲವದ್ದಿಶ್ಚ ಪಾದಪ್ಫ; | 
ಪುಷಿತಾನಾಮಶೋಕಾನಾಂ ಶ್ರಿಯಾ ಸೂರ್ಯೋದಯಪ್ರಭಾಮ್‌ 1೫ 
ಪ್ರದೀಪಾಮಿವ ತತ್ರಸ್ನೋ ಮಾರುತಿಃ ಸಮುದ್ಧಕ್ಸತ | 

ನಿಷತ್ರಶಾಖಾಂ ಎಹಗ್ಳೆಃ ಕ್ರಯಮಾಣಾಮಿವಾಸಕ್ಕತ್‌ | ೬ 
ವಿನಿಷತದಿಃ ಶತಶಶ್ಲಿತೈಃ ಪುಷಾವತಂಸಕ್ಕೆಃ 
ಅಮೂಲ್ಯಪುಷ್ಪವಿಚಿತೈರತೋಕ್ಕೆ ತಾನೆ || ೭ 
ಪುಷಭಾರಾತಿಭಾರೈಶ್ಚ ಸ್ಪಶದ್ದಿರಿವ ಮೇದಿನೀಮ್‌ । 

ಕರ್ಣಕಾರೈಃ ಕುಸುಮಿತ್ಛ:ಃ ಕಿಂಶುಕೈಶ್ಲ ಸುಪುಷಿತ್ರೆ: || ೮ 
ಸ ದೇಶಃ ಪ್ರಭಯಾ ತೇಷಾಂ ಪ್ರದೀಪ ಇವ ಸರ್ವತಃ | 

ಪುನ್ನಾಗಾಃ ಸಪಪಣಾ ರ್ಣಾಶ್ಲ ಚಂಪಕೋದಾಲಕಾಸಥಾ | ೯ 


ಅಲ್ಲಲ್ಲಿ ಉಪರಿಗೆಯ ಮನೆಗಳಿಂದಲೂ ಕೋಗಿಲೆಗಳ ಕೂಗಿನಿಂದಲೂ ನಂದನ 
ವನಕ್ಕೆ ಎಣೆಯಾಗಿದ್ದಿತು. ಸುವರ್ಣಮಯವಾದ ಪದ್ದೋತ್ಸಲಗಳಿರುವ ಕೊಳ 
ಗಳಿಂದಲೂ ಬೆಲೆಬಾಳುವ ಪೀಠ, ರತ್ತಕಂಬಳಿಗಳಿಂದಲೂ ಅಲಂಕೃತವಾಗಿದ್ದಿತು 
(೩-೪). ಮರಗಳು ಸರ್ವಯತುಗಳಲ್ಲಿಯೂ ಹೂಹಣ್ಣುಗಳಿಂದ ರಂಜಿಸು 
ತಿದ್ದವು. ಅಶೋಕಪುಷಗಳು ಉದಯಿಸುವ ಸೂರ್ಯನಂತೆ ಪ್ರಕಾಶಿಸುತಿದ್ದವು. 
ಒಮ್ಮೊಮ್ಮೆ ಎಲೆ, ಕೊಂಬೆಗಳೊಂದೂ ಕಾಣದಂತೆ ಹಕ್ಕಿಗಳು ಮರಗಳಮೇಲೆ 
ತುಂಬಿಕೊಳ್ಳು ತಿದವು (೫-೬). ಅಶೋಕ, ಕರ್ಣಿಕಾರ, ಮುತುಗ, ಪುನ್ನಾಗ, ಸಪ್ತ 
ಪರ್ಣ ಮೊದಲಾದ ಮರಗಳು ಪುಷಭಾರದಿಂದ ನೆಲವನ್ನು ಮುಟ್ಟುವಂತೆ. 
ಬಾಗಿದ್ದವು. ಪುಷಗಳ ಪ್ರಭೆಯಿಂದ ಅಶೋಕವನವೇ ಬೆಂಕಿಯಿಂದ 


ಸರ್ಗಃ ೧೫ ] ಸೀತೋಪಲಂಭಃ ೧೩೩ 


ವಿವೃದಮೂಲಾ ಬಹವಃ ಶೋಭಂತೇ ಸ್ಥ ಸುಪುಷಿತಾಃ ಚ 


ಲು 


ಶಾತಕುಂಭನಿಭಾಃ ಕೇಚಿತ್‌ ಕೇಚಿದಗ್ದಿಶಿಖೋಪಮಾಃ || ೧೦ 
ನೀಲಾಂಜನನಿಭಾಃ ಕೇಚಿತತ್ರಾಶೋಕಾಃ ಸಹಸ್ರಶಃ | 

ನಂದನಂ ವಿವಿಧೋದ್ಯಾನಂ ಚಿತ್ರಂ ಚೈತ್ರರಥಂ ಯಥಾ ॥ ೧೧ 
ಅತಿವೃತಮಿವಾಚಿಂತ್ಯಂ ದಿವ್ಯಂ ರಮ್ಯಂ ಶ್ರಿಯಾ ವೃತಮ್‌ 
ದ್ದಿತೀಯಮಿವ ಚಾಕಾಶಂ ಪುಷಜ್ಯೋತಿರ್ಗಣಾಯುತಮ್‌ || ೧೨ 
ಪುಷ್ಪರತ್ನಶತ್ಛೆಶ್ಚಿತ್ರಂ ಪಂಚಮಂ ಸಾಗರಂ ಯಥಾ ! 

ಸರ್ವರ್ತುಪುಷೆ ಸರ್ನಿಚಿತಂ ಪಾದಪೃರ್ಮಧುಗಂಧಿಭಿಃ | ೧೩ 
ನಾನಾನಿನಾದ್ಭರುದ್ಧಾನಂ ರಮೃಂ ಮಗಗಣ್ಫರ್ದ್ವಿಜ್ಛಃ | 
ಅನೇಕಗಂಧಪ್ರವಹಂ ಪುಣ್ಯಗಂಧಂ ಮನೋರಮಮ್‌ ॥ ೧೪ 
ಶೈಲೇಂದ್ರಮಿವ ಗಂಧಾಢ್ಯಂ ದ್ವಿತೀಯಂ ಗಂಧಮಾದನಮ್‌ । 
ಅಶೋಕವನಿಕಾಯಾಂ ತು ತಸ್ಯಾಂ ವಾನರಪುಂಗವಃ ॥ ೧೫ 
ಸ ದದರ್ಶಾವಿದೂರಸ್ಥಂ ಚ್ಛತ್ರಪ್ರಾಸಾದಮುಚ್ಛಿ ತಮ್‌ | 

ಮಧೇ ಸಂಭಸಹಸ್ರೇಣ ಸ್ಥಿತಂ ಕೃಲಾಸಪಾಂಡರಮ್‌ [ ೧೬ 


ಉರಿಯುತಿದೆಯೋ ಎಂಬಂತೆ ತೋರುತಿತು (೭-4). ನಾನಾವರ್ಣದ ಅಶೋಕ 
ಪುಷಗಳು ಅರಳಿದ್ದವು. ಆದ್ದರಿಂದ ಕೆಲವು ಮರಗಳು ಚಿನ್ನದಂತೆಯೂ ಕೆಲವು 
ಅಗ್ನಿಜ್ವಾಲೆಯಂತೆಯೂ ಕೆಲವು ನೀಲಾಂಜನದಂತೆಯೂ ಶೋಭಿಸುತಿದ್ದವು. 
ಅಶೋಕವನವು ನಂದನವನ ಚೈತ್ರರಥವನಗಳಂತೆ ಮನೋಹರವಾಗಿ, 
ಹೂಗಳೆಂಬ ನಕ್ಷತ್ರಗಳಿಂದ ತುಂಬಿದ ಗಗನಸ್ನಳದಂತೆ ವಿರಾಜಿಸುತಿದ್ದಿತು 
(೧೦-೧೨). ಪುಷಗಳಂಬ ಅಸಂಖ್ಯಾತ ರತ್ತಗಳಿಂದ ತುಂಬಿದ ಐದನೆಯ 
ಸಾಗರವೋ ಎಂಬಂತೆ ವಿಶಾಲವಾಗಿ, ಮೃಗಪಕ್ಷಿಗಳ ವಿವಿಧ ಧ್ವನಿಗಳಿಂದ 
ಮನೋಜ್ಞವಾಗಿ, ನಾನಾ ಪುಷ್ಪಗಳ ಸುಗಂಧದಿಂದ ಮನೋಹರವಾದ 
ಗಂಧಮಾದನ ಪರ್ವತದಂತೆ ಎಸೆಯುತಿದ್ದಿತು (೧೩-೧೪). ಹನುಮಂತನು 
ಅದೆಲ್ಲವನ್ನೂ ನೋಡುತ್ತ ಸ್ವಲ್ಪ ದೂರದಲ್ಲಿ ಚೈತ್ಯಪ್ರಾಸಾದದಂತೆ ವರ್ತುಲಾಕಾರ 
ವಾದ ಒಂದು ಉನ್ನತ ಭವನವನ್ನು ಕಂಡನು. ಅದು ಕೈಲಾಸದಂತೆ ಬಿಳುಪಾಗಿ, 


೧೩೪ ಸುಂದರಕಾಂಡಃ [| ಸರ್ಗಃ ೧೫ 


ಪ್ರವಾಲಕ್ಷತಸೋಪಾನಂ ತಪಕಾಂಚನವೇದಿಕಮ್‌ ।ಟ 
ಮುಷ್ಟಂತಮಿವ ಚಕ್ಲೂಂಷಿ ದ್ಯೋತಮಾನಮಿವ ಶ್ರಿಯಾ ॥ ೧೭ 


ವಿಮಲಂ ಪ್ರಾಂಶುಭಾವತ್ಪಾದುಲ್ಲಿಖಂತಮಿವಾಂಬರಮ್‌ | 
ತತೋ ಮಲಿನಸಂವೀತಾಂ ರಾಕ್ಠಸೀಭಿಃ ಸಮಾವೃತಾಮ್‌ || ೧೮ 


ಉಪವಾಸಕ್ಕಶಾಂ ದೀನಾಂ ನಿಃಶ್ರಸಂತೀಂ ಪುನಃ ಪುನಃ | 
ದದರ್ಶ ಶುಕ್ಷಪಕ್ಷಾದ್‌ ಚಂದ್ರರೇಖಾಮಿವಾಮಲಾಮ್‌ ॥ ೧೯ 


ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾಮ್‌ ।ಟ 
ಪಿನದಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋಃ ॥ ಬು ಈ 


ಪೀತೇನ್ಸೆಕೇನ ಸಂವೀತಾಂ ಕಿಷೇನೋತಮವಾಸಸಾ 
ಸಪಂಕಾಮನಲಂಕಾರಾಂ ವಿಪದ್ಧಾಮಿವ ಪದ್ಧಿನೀಮ್‌ Il 9 


ವ್ರೀಡಿತಾಂ ದುಃಖಸಂತಪಾಂ ಪರಿಮ್ದಾನಾಂ ತಪಸ್ಪಿನೀಮ್‌ ಟ 
ಗ್ರಹೇಣಾಂಗಾರಕೇಣೇವ ಪೀಡಿತಾಮಿವ ರೋಹಿಣೀಮ್‌ ॥ ಪತಿ 


ಸಾವಿರಾರು ಕಂಭಗಳಿಂದ ಯುಕವಾಗಿತ್ತು ಹವಳದ ಮೆಟಿಲುಗಳೂ ಬಂಗಾರದ 
ವೇದಿಕೆಗಳೂ ಕಣ್ಣನ್ನು ಕೋರೈಸುತಿದ್ದವು. ಆ ಭವನವು ಆಕಾಶವನ್ನು ಭೇದಿಸಿ 
ಕೊಂಡು ಹೋಗುವಂತೆ ಎತರವಾಗಿಯೂ ಸ್ವಚ್ಛವಾಗಿಯೂ ಇತು (೧೫-೧೮). 
ಹನುಮಂತನು ಅದನ್ನು ವೀಕಿಸುತಿರುವಾಗ ಅದರ ಬುಡದಲ್ಲಿ ರಾಕ್ಟಸಸ್ತ್ರೀಯರಿಂದ 
ಪರಿವೃತಳಾಗಿ ಮಲಿನವಸ್ಪವನ್ನುಟ್ಟಿದ್ದ ಒಬ್ಬ ಸ್ತ್ರೀಯನ್ನು ನೋಡಿದನು. ಅವಳು 
ಬಾರಿಬಾರಿಗೂ ನಿಟುಸಿರುಬಿಡುತ್ತ ಉಪವಾಸದಿಂದ ಕೃಶಳಾಗಿ, ಶುಕ್ಷಪಕದ 
ಆರಂಭದಲ್ಲಿರುವ ಚಂದ್ರರೇಖೆಯಂತೆ ಕಾಣಿಸುತ್ತಿದ್ದಳು. ದೇಹಕಾಂತಿಯು ಸ್ವಲ್ಪ 
ಮಾಸಿಹೋದುದರಿಂದ ಹೊಗೆಯು ಆವರಿಸಿದ ಅಗ್ನಿಜ್ವಾಲೆಯಂತೆ ತೋರುತ್ತಿದ್ದಳು 
(೧೯-೨೦). ಮಲಿನವಾದ ಒಂದು ಪಟ್ಟೆಸೀರೆಯನ್ನು ಮೈಗೆ ಸುತಿಕೊಂಡು 
ನಿರಾಭರಣಗಳಾಗಿದ್ದ ಆಕೆ, ಹೂವಿಲ್ಲದೆ ಕೆಸರಿನಿಂದ ಲಿಪವಾದ ಪದ್ಧಲತೆಯಂತೆ 
ಇದ್ದಳು. ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣೀ ನಕತ್ರದಂತೆ, ಅತಿದುಃಖ 


ಸರ್ಗಃ ೧೫ | ಸೀತೋಪಲಂಭಃ ೧೩೫ 
ಅಶ್ರುಪೂರ್ಣಮುಖೀಂ ದೀನಾಂ ಕೃಶಾಮನಶನೇನ ಚ ಟ 
ಶೋಕಧ್ಯಾನಪರಾಂ ದೀನಾಂ ನಿತ್ಯಂ ದುಃಖಪರಾಯಣಾಮ್‌ ॥ ೨೩ 
ಪ್ರಿಯಂ ಜನಮಪಶೃಂತೀಂ ಪಶೃಂತೀಂ ರಾಕ್ಟಸೀಗಣಮ್‌ [ 


ಸಗಣೇನ ಮೃಗೀಂ ಹೀನಾಂ ಶಗಣಾಭಿವೃತಾಮಿವ || ೨೪ 
ನೀಲನಾಗಾಭಯಾ ವೇಣ್ಯಾ ಜಘನಂ ಗತಯ್ಸೆಕಯಾ 

ನೀಲಯಾ ನೀರದಾಪಾಯೇ ವನರಾಜ್ಯಾ ಮಹೀಮಿವ ॥ ೨೫ 
ಸುಖಾರ್ಹಾಂ ದುಃಖಸಂತಪಾಂ ವ್ಯಸನಾನಾಮಕೋವಿದಾಮ್‌ | 
ತಾಂ ಸಮೀಕ್ಷ _ ವಿಶಾಲಾಕ್ಷೀಮಧಿಕಂ ಮಲಿನಾಂ ಕೃಶಾಮ್‌ HW ೨೬ 
ತರ್ಕಯಾಮಾಸ ಸೀತೇತಿ ಕಾರಣ್ಫರುಪಪಾದಿಭಿಃ 

ಹ್ರಿಯಮಾಣಾ ತದಾ ತೇನ ರಕ್ಷಸಾ ಕಾಮರೂಪಿಣಾ ॥ ೨೭ 


ಯಥಾರೂಪಾ ಹಿ ದೃಷ್ಟಾ ವ್ಳ ತಥಾರೂಪೇಯಮಂಗನಾ । 
ಪೂರ್ಣಚಂದ್ರಾನನಾಂ ಸುಭ್ರೂಂ ಚಾರುವೃತಸಯೋಧರಾಮ್‌ I ೨೮ 


ದಿಂದ ಸಿಂತಪಳಾಗಿದ್ದಳು (೨೧-೨೨). ದೈನ್ಯದಿಂದಲೂ ದುಃಖದಿಂದಲೂ ಸದಾ 
ಏನನ್ನೋ ಚಿಂತಿಸುತ್ತಾ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಳು. ಉಪವಾಸ 
ದಿಂದ ಕೃಶಳಾಗಿದ್ದಳು. ಅವಳಿಗೆ ಎತ್ತ ತಿರುಗಿದರೂ ಪ್ರಿಯಜನರಿಲ್ಲದೆ ಘೋರ 
ರಾಕ್ಟಸಿಯರೇ ಕಾಣಿಸುತ್ತಿದ್ದರು. ಆದ್ದರಿಂದ ತನ್ನ ಗುಂಪಿನಿಂದ ತಪ್ಪಿ ಬಂದು, 
ನಾಯಿಗಳ ಮಧ್ಯದಲ್ಲಿ ಸಿಕ್ಕಿದ ಹೆಣ್ಣು ಜಿಂಕೆಯಂತೆ ಇದ್ದಳು (೨೩-೨೪). 
ಕೃಷ್ಣಷರ್ಪದಂತೆ ಕಪಾಗಿಯೂ ನೀಳವಾಗಿಯೂ ಇದ್ದ ವೇಣಿಯು ಬೆನ್ನಮೇಲೆ 
ಲಂಬಿಸಿದ್ದುದರಿಂದ, ಶರತ್ಕಾಲದಲ್ಲಿ ದಟ್ಟವಾದ ವನರಾಜಿಯಿಂದ ವಿರಾಜಿಸುವ 
ಭೂದೇವಿಯಂತೆ ತೋರುತಿದಳು (೨೫). ಆಂಜನೇಯನು ಸುಖಾರ್ಹಳೂ 
ಕಷ್ಟವನ್ನು ಅರಿಯದವಳೂ ವಿಶಾಲಾಕ್ಷಿಯೂ ಆದಆ ಸ್ತ್ರೀಯನ್ನು ಗಮನಿಸಿ ನೋಡಿ, 
ಇವಳು ಸೀತೆಯೇ ಸರಿಯೆಂದು ಅನೇಕ ಕಾರಣಗಳಿಂದ ಊಹಿಸಿದನು; "ಹಿಂದೆ 
ಕಾಮರೂಪಿಯಾದ ರಾವಣನು ಅಪಹರಿಸಿಕೊಂಡು ಹೋಗುತಿದ್ದ ಸ್ತ್ರೀಯನ್ನು 
ನಾನು ದೂರದಿಂದ ನೋಡಿದ್ದೆನು. ಅವಳಂತೆಯೇ ಇವಳು ಇದ್ದಾಳ ಎಂದು 
ಕೊಂಡು ಅವಳನ್ನೇ ನೋಡಲಾರಂಭಿಸಿದನು (೨೬-೨೭). ಪೂರ್ಣಚಂದ್ರಾನನೆ 


೧೩೬ ಸುಂದರಕಾಂಡಃ [ ಸರ್ಗಃ ೧೫ 


ಕುರ್ವಂತೀಂ ಪ್ರಭಯಾ ದೇವೀಂ ಸರ್ವಾ ವಿತಿಮಿರಾ ದಿಶಃ | 
ತಾಂ ನೀಲಕೇಶೀಂ ಬಿಂಬೋಷ್ಠೀಂ ಸುಮಧ್ಯಾಂ ಸುಪ್ರತಿಷ್ಠಿತಾಮ್‌ ॥ ೨೯ 


ಸೀತಾಂ ಪದಪಲಾಶಾಕೀಂ ಮನಥಸ ರತಿಂ ಯಥಾ । 
ಆ ಟ್ರ" ಲೆ 


ಇಷಾಂ ಸರ್ವಸ್ಯ ಜಗತಃ ಪೂರ್ಣಚಂದ್ರಪ್ರಭಾಮಿವ ॥ ೩೦ 
ಭೂಮ್‌ ಸುತನುಮಾಸೀನಾಂ ನಿಯತಾಮಿವ ತಾಪಸೀಮ್‌ । 
ನಿಃಶ್ವಾಸಬಹುಲಾಂ ಭೀರುಂ ಭುಜಗೇಂದ್ರವಧೂಮಿವ ॥ ೩೧ 
ಶೋಕಜಾಲೇನ ಮಹತಾ ವಿತತೇನ ನ ರಾಜತೀಮ್‌ । 

ಸಂಸಕಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋಃ ॥ ೩೨ 
ತಾಂ ಸ್ಥ `ೀಮಿವ ಸಂದಿಗ್ದಾಮೃದ್ದಿಂ ನಿಪತಿತಾಮಿವ | 

ವಿಹತಾಮಿವ ಚ ಶ್ರದ್ಧಾಮಾಶಾಂ ಪ್ರತಿಹತಾಮಿವ ॥ ೩೩ 
ಸೋಪಸರ್ಗಾಂ ಯಥಾ ಸಿದ್ದಿಂ ಬುದ್ದಿಂ ಸಕಲುಷಾಮಿವ | 
ಅಭೂತೇನಾಪವಾದೇನ ಕೀರ್ತಿಂ ನಿಪತಿತಾಮಿವ ॥ ೩೪ 
ರಾಮೋಪರೋದವೃಡಿತಾಂ ರಕ್ಟೋಹರಣಕರ್ಶಿತಾಮ್‌ [ 

ಅಬಲಾಂ ಮೃಗಶಾವಾಕ್ಷೀಂ ವೀಕ್ಷಮಾಣಾಂ ಸಮಂತತಃ ॥ ೩೫ 


ಯಾದ ಆ ದೇವಿಯು ತನ್ನ ಪ್ರಭೆಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗುತಿದ್ದಳು. 
ಕಪಾದ ಕೇಶರಾಶಿ, ತೊಂಡೆಯ ಹಣ್ಣಿನಂತಹ ತುಟಿ, ಕೃಶವಾದ ನಡು, ಕಮಲದ 
ಎಸಳಿನಂತಹ ಕಣ್ಣುಗಳು, ಮನೋಜ್ಞವಾದ ಮೈಕಟ್ಟು--ಅವಳು ಸಾಕ್ಟಾತ್‌ 
ರತಿಯಂತೆ ಇದ್ದಳು. ಪೂರ್ಣಚಂದ್ರನ ಬೆಳದಿಂಗಳಂತೆ, ಅವಳನ್ನು ನೋಡಿದರೆ 
ಜಗತಿಗೇ ಒಂದು ಹರ್ಷವಾಗುತಿತ್ತು (೨೮-೩೦). ಆಕೆಯು ತಪಸ್ಸಿನಿಯಂತ 
ನೆಲದ ಮೇಲೆ ಕುಳಿತು, ಹೆದರಿದ ಸರ್ಪಿಣಿಯಂತೆ ನಿಟ್ಟುಸಿರು ಬಿಡುತ್ತಿದ್ದಳು. 
ವ್ಯಥೆಯಿಂದ ಬಾಡಿಹೋದ್ದರಿಂದ ಹೊಗೆ ಸುತಿದ ಅಗ್ನಿಜ್ಜಾಲೆಯಂತಿದ್ದಳು 
(೩೧-೩೨). ಅರ್ಥನಿಶ್ಚಯವಿಲ್ಲದ ಸ್ಟೃತಿಯಂತೆ, ಕ್ಷೀಣವಾದ ಸಂಪತಿನಂತೆ, ವಿಧಿ 
ಗೆಟ್ಟ ಶ್ರದ್ದೆಯಂತೆ, ಭಗವಾದ ಆಸೆಯಂತೆ, ವಿಘಸಹಿತವಾದ ತಪಃಸಿದ್ದಿಯಂತೆ, 
ಕಲುಷಗೊಂಡ ಬುದ್ದಿಯಂತೆ, ಮಿಥ್ಯಾಪವಾದಕ್ಕೆ ಒಳಗಾದ ಕೀರ್ತಿಯಂತೆ 
(೩೩-೩೪). ಶ್ರೀರಾಮನ ವಿರಹದಿಂದ, ದುಃಖಿತಳಾಗಿ, ರಾಕ್ಷಸನಿಗೆ ಸೆರೆಸಿಕ್ಕ 


ಸರ್ಗಃ ೧೫ | ಸೀತೋಪಲಂಭಃ ೧೩೭ 


ಬಾಷಾಂಬುಪರಿಪೂರ್ಣೇನ ಕಷವಕಾಕಿಪಕ ಣಾ । 
ಬ ಲಣ ೨ ಆ. ಲಿ 


ವದನೇನಾಪ್ರಸನ್ನೇನ ನಿಃಶ್ರಸಂತೀಂ ಪುನಃ ಪುನಃ ॥ ೩೬ 
ಮಲಪಂಕದರಾಂ ದೀನಾಂ ಮಂಡನಾರ್ಹಾಮಮಂಡಿತಾಮ್‌ । 
ಪ್ರಭಾಂ ನಕ್ತತ್ರರಾಜಸ್ಯ ಕಾಲಮೇಫ್ಪುರಿವಾವೃತಾಮ್‌ ॥ ೩೭ 


ತಸ್ಯ ಸಂದಿದಿಹೇ ಬುದ್ದಿರ್ಮುಹುಃ ಸೀತಾಂ ನಿರೀಕ್ಷ್ಯ ತು | 
ಆಮ್ನಾಯಾನಾಮಯೋಗೇನ ವಿದ್ಯಾಂ ಪ್ರಶಿಧಿಲಾಮಿವ ॥ ೮ 


ದುಃಖೇನ ಬುಬುಧೇ ಸೀತಾಂ ಹನುಮಾನನಲಂಕ್ಷತಾಮ್‌ | 
ಸಂಸ್ಥಾರೇಣ ಯಥಾ ಹೀನಾಂ ವಾಚಮರ್ಥಾಂತರಂ ಗತಾಮ್‌ ॥ ೩೯ 


ತಾಂ ಸಮೀಕ್ಷ್ಯ ವಿಶಾಲಾಕ್ಷೀಂ ರಾಜಪುತ್ರೀಮನಿಂದಿತಾಮ್‌ । 


ತರ್ಕಯಾಮಾಸ ಸೀತೇತಿ ಕಾರಣ್ಳರುಪಪಾದಿಭಿಃ [ ೪೦ 
ವೃದೇಷ್ಯಾ ಯಾನಿ ಚಾಂಗೇಷು ತದಾ ರಾಮೋ ನಕೀರ್ತಯತ್‌ | 
ತಾನ್ಯಾಭರಣಜಾಲಾನಿ ಗಾತ್ರಶೋಭನ್ಯಲಕ್ಷಯತ್‌ ॥ ೪೧ 
ಸುಕತೌ ಕರ್ಬವೇಷೌ ಚ ಶದಂಷೌ ಚ ಸುಸಂಸಿತ್‌ | 

ಲ ಆ ಲು (2 
ಮಣವಿದ್ರುಮಚಿತ್ರಾಣಿ ಹಸೇಷ್ಟಾಭರಣಾನಿ ಚ ॥ ೪೨ 


ಕೃಶಳಾಗಿ, ಜಿಂಕೆಯಂತೆ ಸುತಲೂ ವೀಕ್ಷಿಸುವ ಅಬಲೆಯಾಗಿ, ಅಶ್ರುನೇತ್ರೆಯಾಗಿ, 
ಮ್ಲಾನಮುಖಿಯಾಗಿ (೩೫-೩೬), ಮಲಿನಗಾತ್ರೆಯಾಗಿ, ದೀನಳಾಗಿ, 
ಅಲ್ಪಾಭರಣಳಾಗಿ, ಕಾರ್ಮೋಡಗಳಿಂದ ಸುತಲಟ್ಟ ಚಂದ್ರನ ಕಾಂತಿಯಂತೆಯೂ 
ಅಭ್ಯಾಸ ಮಾಡದೆ ಕ್ಷೀಣವಾದ ಎದ್ಯೆಯಂತೆಯೂ ವ್ಯಾಕರಣ ಸಂಸ್ಥಾರವಿಲ್ಲದೆ 
ಸರಿಯಾದ ಅರ್ಥವನ್ನು ಬೋಧಿಸದಿರುವ ವಾಣಿಯಂತೆಯೂ ರೂಪಾಂತರವನ್ನು 
ಹೊಂದಿದ್ದ ಆ ಸೀತಾದೇವಿಯನ್ನು ನೋಡಿ, "ಇವಳು ಸೀತೆ ಹೌದೋ ಅಲ್ಲವೂ' 
ಎಂದು ಹನುಮಂತನಿಗೆ ಮತ್ತೆ ಸಂದೇಹ ಉಂಟಾಯಿತು (೩೭-೩೯). ಆಮೇಲೆ 
ಹನುಮಂತನು ಆ ರಾಜಕುಮಾರಿಯನ್ನು ನೋಡಿ "ಇವಳು ಸೀತೆಯೇ ಹಾದು 
ಎಂದು ಊಹಿಸಿದನು. ಏಕೆಂದರೆ, ಸೀತೆಯ ಮೈಮೇಲೆ ಯಾವ 
ಆಭರಣಗಳಿದ್ದುವೆಂದು ಶ್ರೀರಾಮನು ಹೇಳಿದ್ದನೋ ಅವುಗಳನ್ನು ಹನುಮಂತನು 
ಲಕ್ಷಿಸಿ ನೋಡಿದನು (೪೦-೪೧). “ಇವಳ ಕರ್ಣಕುಂಡಲಗಳೂ ಶ್ರದಂಪ್ಸು ಎಂಬ 


ಕಂ ನಿರ್‌ 


೧೩೮ ಸುಂದರಕಾಂಡಃ [ ಸರ್ಗಃ ೧೫ 


ಶ್ಯಾಮಾನಿ ಚಿರಯುಕತಾತಥಾ ಸಂಸ್ಥಾನವಂತಿ ಚ ಟ 
ತಾನ್ಯೇವೃತಾನಿ ಮನ್ಯೇ5ಹಂ ಯಾನಿ ರಾಮೋ ನಕೀರ್ತಯತ್‌ ll ೪೩ 
ತತ್ರ ಯಾನ್ಯವಹೀನಾನಿ ತಾನ್ಯಹಂ ನೋಪಲಕ್ಕಯೇ | 


ಯಾನೃಸ್ಕ್ಯಾ ನಾವಹೀನಾನಿ ತಾನೀಮಾನಿ ನ ಸಂಶಯಃ ॥ ೪೪ 
ಪೀತಂ ಕನಕಪಟಾಭಂ ಸ್ರಸಂ ತದ್ದಸನಂ ಶುಭಮ್‌ | 

ಉತರೀಯಂ ನಗಾಸಕಂ ತದಾ ದೃಷಂ ಪ್ಲವಂಗಮ್ಮೈಃ || ೪೫ 
ಭೂಷಣಾನಿ ವಿಚಿತ್ರಾಣಿ ದಷ್ಟಾನಿ ಧರಣೀತಲೇ । 

ಅನಯ ವಾಪವಿದ್ದಾನಿ ಸ್ವನವಂತಿ ಮಹಾಂತಿ ಚ ॥ ೪೬ 
ಇದಂ ಚಿರಗ್ರಹೀತತ್ವಾದಸನಂ ಕ್ಷಿಷವತರಮ್‌ । 

ತಥಾಪಿ ನೂನಂ ತದ್ದರ್ಣಂ ತಥಾ ಶ್ರೀಮದ್ಯಥೇತರತ್‌ || ೪೭ 
ಇಯಂ ಕನಕವರ್ಣಾಂಗೀ ರಾಮಸ್ಕ ಮಹಿಷೀ ಪ್ರಿಯಾ । 

ಪ್ರನಷಾಪಿ ಸತೀ ಯಾಸ್ಯ ಮನಸೋ ನ ಪ್ರಣಶ್ಯತಿ ॥ ೪೮ 
ಇಯಂ ಸಾ ಯತೃ್ಛತೇ ರಾಮಶತುರ್ಭಿಃ ಪರಿತಪ್ಯತೇ 
ಕಾರುಣ್ಯೇನಾನ್ನಶಂಸ್ಕೇನ ಶೋಕೇನ ಮದನೇನ ಚ ॥ ೯ 


ಹೂವಿನ ಆಕಾರದ ಕರ್ಣಾಭರಣಗಳೂ ರತ್ನ ಮತು ಹವಳಗಳಿಂದ ಸುಂದರವಾದ 
ಹಸಾಭರಣಗಳೂ ಮಾಸಿಹೋಗಿದ್ದರೂ, ಶ್ರೀರಾಮನು ಹೇಳಿದಂತಹ ಒಡವೆಗಳೇ 
ಸರಿ. ಅವನು ಹೇಳಿದುದರಲ್ಲಿ ಕೆಲವು ಒಡವೆಗಳು ಇಲ್ಲದಿದ್ದರೂ, ಇರತಕ್ಕವುಗಳು 
ಮಾತ್ರ ಅವನು ಹೇಳಿದವುಗಳೇ (೪೨-೪೪). ಹೊಂಬಣ್ಣದ ರೇಶ್ನೆಯ 
ಉತರೀಯವು ಬೀಳುವಾಗ ಮರದಲ್ಲಿ ಸಿಕ್ಕಿಕೊಂಡುದನ್ನು ಬಷ್ಯಮೂಕ 
ಪರ್ವತದಲ್ಲಿ ವಾನರರು ನೋಡಿದರಲ್ಲವೆ ? ಆಗ "ರುಣರುಣ' ಎಂದು 
ಶಬ್ದಮಾಡುತ್ತ ಅಮೂಲ್ಯವಾದ ಆಭರಣಗಳು ನೆಲದ ಮೇಲೆ ಬಿದ್ದುಹೋದವು. 
ಅವೆಲ್ಲವನ್ನೂ ಈಕೆಯೇ ಬಿಸುಟಿರಬೇಕು (೪೫-೪೬). ಇವಳು ದರಿಸಿದ ಈ 
ಸೀರೆಯು ಬಹಳ ಮಾಸಿಹೋಗಿದ್ದರೂ, ಬಣ್ಣದಲ್ಲಿಯೂ ಆಕಾರದಲ್ಲಿಯೂ ಆ 
ಉತರೀಯದಂತೆಯೇ ಇದೆ. ಶ್ರೀರಾಮನ ಕಣ್ಣಿಗೆ ಕಾಣಿಸದಿದ್ದರೂ ಅವನ 
ಮನಸಿನಲ್ಲಿ ಸ್ಥಿರವಾಗಿ ನೆಲೆಸಿದ ಅವನ ಪ್ರಿಯಪತ್ತಿಯಾದ ಸಾಧ್ವಿ ಈ ಕನಕಾಂಗಿಯೇ 


ಸರ್ಗಃ ೧೫ | ಸೀತೋಪಲಂಭಃ ೧೩೯ 


ಸೀ ಪನಪೇತಿ ಕಾರುಣಾದಾಶಿತೇತಾನಶಂಸತಃ | 
೨) ಲಿ ಹ್‌, ರಲ ಲೆ 


ಈ ಟಿ ಶಿ 

ಪತ್ನೀ ನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನ ಚ ॥ ೫೦ 
ಅಸ್ಪಾ ದೇವಾ, ಯಥಾ ರೂಪಮಂಗಪ್ರತ್ಯಂಗಸ್‌್‌ಷ ಸವಮ್‌ | 

ರಾಮಸ್ಯ We ಯಧಾ ರೂಪಂ ತಸ ಯಮಸಿತೇಕ್ಷಣಾ || ೫೦ 


ಅಸ್ಯಾ ದೇವ್ಯಾ ಮನಸಸ್ಸಿಂಸಸ್ಯ ಚಾಸ್ಕಾಂ ಪ್ರತಿಷ್ಠಿತಮ್‌ । 
ತೇನೇಯಂ ಸ ಚ ಧರ್ಮಾತ್ಮಾ ಮುಹೂರ್ತಮವಪಿ ಜೀವತಿ ॥. ೫೨ 


ದುಷ್ಕರಂ ಕೃತವಾನ್‌ ರಾಮೋ ಹೀನೋ ಯದನಯಾ ಪ್ರಭುಃ । 
ಧಾರಯತ್ಯಾತ್ಮನೋ ದೇಹಂ ನ ಶೋಕೇನಾವಸೀದತಿ ॥! ೫೩ 


ಹೌದು (೪೭-೪೮). ಶ್ರೀರಾಮನು ಯಾರಿಗೋಸ್ಕರ ಕೊರಗಿ ಸಂಕಟ 
ಪಡುತಿರುವನೋ ಆ ಸೀತಾದೇವಿ ಇವಳೇ ಸರಿ. ಅಬಲೆಯಾದ ಸ್ತ್ರೀಯೊಬ್ಬಳು 
ರಾಕ್ಷಸನ ಕೈಗೆ ಸಿಕ್ಕಿದಳಲ್ಲಾ ಎಂಬ ಕಾರುಣ್ಯ ಒಂದು, ತನ್ನನೇ ನಂಬಿಬಂದವಳನ್ನು 
ರಕ್ಷಿಸಲು ಆಗಲಿಲ್ಲವಲ್ಲಾ ಎಂಬ ವೃಥೆ ಒಂದು, ಕೈಹಿಡಿದ ಹೆಂಡತಿ ಎಂಬ ಚಿಂತೆ 
ಒಂದು, ತನಗೆ ಅತ್ಯಂತ ಪ್ರಿಯಳೆಂಬ ಮೋಹ ಒಂದು. ಹೀಗೆ ನಾಲ್ಕೂ ವಿಧದಲ್ಲಿ 
ಇವಳಿಗಾಗಿಯೇ ಕೊರಗುತಿರುವನು (೪೯-೫೦). ಈ ದೇವಿಯ ರೂಪಲಕ್ಷಣ 
ಗಳಿಗೆ ಅನುರೂಪನಾದವನು ಶ್ರೀರಾಮನೇ. ಆತನ ರೂಪಲಕಣಗಳಿಗೆ 
ಅನುರೂಪಳಾದವಳು ಈಕೆಯೇ. ಇವಳ ಮನಸು ರಾಮನಲ್ಲಿಯೂ ಅವನ 
ಮನಸ್ಸು ಇವಳಲ್ಲಿಯೂ ನೆಲೆಸಿಹೋಗಿವೆ. ಆದ್ದರಿಂದಲೇ ಇವರಿಬ್ಬರೂ ಪರಸ್ಪರ 
ದರ್ಶನವಾದೀತೆಂಬ ಆಸೆಯಿಂದ ಈಗಲೂ ಜೀವಿಸಿದ್ದಾರೆ (೫೧-೫೨). ಆಹಾ! 
ಇಂತಹ ಪ್ರಿಯಪತ್ನಿಯನ್ನಗಲಿಯೂ ಪ್ರಭುವಾದ ರಾಮನು ದೇಹವನ್ನಿಟ್ಟು 
ಕೊಂಡಿರುವನಲ್ಲ! ದುಃಖದಿಂದ ಕುಸಿದುಹೋಗಲಿಲ್ಲವಲ್ಲ! ಇದು ಇನ್ನೊಬ್ಬರಿಂದ 
ಸಾಧ್ಯವಿಲ್ಲ!'' ಎಂದು ಮನಸಿನಲ್ಲಿಯೇ ಗುಣಿಸಿದನು. ಆಮೇಲೆ ಹನುಮಂತನು 
ಸೀತೆಯನ್ನು ಕಂಡುದಕ್ಕಾಗಿ ಸಂತೋಷದಿಂದ ಉಬ್ಬಿ ರಾಮನನ್ನು ಧ್ಯಾನಿಸುತ್ತ "ಈ 
ಸತೀಮಣಿಯನ್ನು ಕೈಹಿಡಿದ ಶ್ರೀರಾಮನೇ ಭಾಗ್ಯಶಾಲಿ; ಈಕೆಗಾಗಿ ಅವನು 


೧೪೦ ಸುಂದರಕಾಂಡಃ [ ಸರ್ಗಃ ೧೬ 


ಏವಂ ಸೀತಾಂ ತದಾ ದೃಷ್ಟ್ವಾ ಹೃಷ್ಟಃ ಪವನಸಂಭವಃ | 
ಜಗಾಮ ಮನಸಾ ರಾಮಂ ಪ್ರಶಶಂಸ ಚ ತಂ ಪ್ರಭುಮ್‌ ॥ ೫೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚದಶಃ ಸರ್ಗ: 
ಜಾವಾ ರಾರಾ 
ಷೋಡಶ ಸರ್ಗಃ 
ಹನೂಮತರೀತಾಪಃ 
ಪ್ರಶಸ್ಯ ತು ಪ್ರಶಸವ್ಯಾಂ ಸೀತಾಂ ತಾಂ ಹರಿಪುಂಗವಃ | 
ಗುಣಾಭಿರಾಮಂ ರಾಮಂ ಚ ಪುನಶ್ಚಿಂತಾಪರೋ5 ಭವತ್‌ |! ೧ 
ಸ ಮುಹೂರ್ತಮಿವ ಧ್ಯಾತ್ಹಾ ಬಾಷಪರ್ಯಾಕುಲೇಕಣಃ 
ಸೀತಾಮಾಶ್ರಿತ್ಯ ತೇಜಸ್ಲೀ ಹನುಮಾನ್‌ ವಿಲಲಾಪ ಹ ॥ & 
ಮಾನ್ಯಾ ಗುರುವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯಾ | 
ಬಟ ದು 
ಯದಿ ಸೀತಾಪಿ ದುಃಖಾರ್ತಾ ಕಾಲೋ ಹಿ ದುರತಿಕ್ರಮಃ ॥ ೩ 
ಪಡುತ್ತಿರುವ ಮಹಾಪ್ರಯತ್ನ ಯೋಗ್ಯವೇ ಸರಿ' ಎಂದು ಶ್ರೀರಾಮನನ್ನು 
ಕೊಂಡಾಡಿದನು (೫೩-೫೪). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿನೈದನೆಯ ಸರ್ಗ 
PE ಎಷು... 
ಸರ್ಗ ೧೬ 


ಹನುಮಂತನು ಸೀತೆಯ ಶುಭಲಕ್ಷಣಗಳನ್ನು ಪ್ರಶಂಸಿಸಿ 
ಆಕೆಯ ದುರ್ದಶೆಯನ್ನು ಕಂಡು ವ್ಯಥೆಪಟ್ಟುದು. 


ಆಂಜನೇಯನು ಸೋತ್ರಾರ್ಹಳಾದ ಸೀತಾದೇವಿಯನ್ನೂ ಗುಣಾಬಿರಾಮ 
ನಾದ ಶ್ರೀರಾಮಚಂದ್ರ ನನ್ನೂ Bunk ಸೀತೆಯ ದುರವಸ್ಥೆಯನ್ನು ಕಂಡು ಮತ್ತೆ 
Pe REN ಅವನ ಕಣ್ಣಲ್ಲಿ ನೀರು ತುಂಬಿತು. ತನ್ನಲ್ಲಿಯೇ ಗೋಳಾಡ 
ಲಾರಂಬಿಸಿದನು (೧-೨) : " ವಿನೀತನಾದ ಲಕ್ಷ್ಮ! ಣನಿಗೆ ಪರಮಪೂಜ್ಯಳೂ 


ಸರ್ಗಃ ೧೬ ] ಹನೂಮತರೀತಾಪಃ ೧೪೧ 


ರಾಮಸ್ಯ ವ್ಯವಸಾಯಜ್ಞಾ ಲಕ್ಷ್ಮಣಸ್ಯ ಚ ಧೀಮತಃ । 


ನಾತ್ಯರ್ಥಂ ಕುಭ್ರತೇ ದೇವೀ ಗಂಗೇವ ಜಲದಾಗಮೇ ॥ ೪ 
ತುಲ್ಕಶೀಲವಯೋವುತಾಂ ತುಲ್ಯಾಭಿಜನಲಕ್ಷಣಾಮ್‌ 
ರಾಘವ್ಲೋsರ್ಹತಿ ವೈದೇಹೀಂ ತಂ ಚೇಯಮಸಿತೇಕಣಾ ॥ ೫ 
ತಾಂ ದೃಷ್ಟ್ಯಾ ನವಹೇಮಾಭಾಂ ಲೋಕಕಾಂತಾಮಿವ ಶ್ರಿಯಮ್‌ | 
ಜಗಾಮ ಮನಸಾ ರಾಮಂ ವಚನಂ ಚೇದಮಬ್ರವೀತ್‌ ॥ ೬ 
ಅಸ್ಕಾ ಹೇತೋರ್ವಿಶಾಲಾಕ್ಟ್ಯಾ ಹತೋ ವಾಲೀ ಮಹಾಬಲಃ | 
ರಾವಣಪ್ರತಿಮೋ ವೀರ್ಯೇ ಕಬಂಧಶ್ತ ನಿಪಾತಿತಃ ॥ ೭ 
ವಿರಾಧಶ್ಲ ಹತಃ ಸಂಖ್ಯೇ ರಾಕ್ಷಹೋ ಭೀಮವಿಕ್ರಮಃ | 

ವನೇ ರಾಮೇಣ ವಿಕ್ರಮ್ಮ ಮಹೇಂದ್ರೇಣೇವ ಶಂಬರಃ ॥ ೮ 
ಚತುರ್ದಶ ಸಹಸ್ರಾಣಿ ರಕ್ಷನಾಂ ಭೀಮಕರ್ಮಣಾಮ್‌ । 

ನಿಹತಾನಿ ಜನಸ್ನಾನೇ ಶರೈರಗ್ಡಿಶಿಖೋಪಮ್ಮೈ: ॥ ೯ 


ಶ್ರೀರಾಮನಿಗೆ ಪ್ರಾಣಕಾಂತೆಯೂ ಆದ ಸೀತೆಯೂ ಹೀಗೆ ದುಖಪೀಡಿತಳಾದ 
ಮೇಲೆ, ಕಾಲಗತಿಯನ್ನು ಮೀರುವವರಾರು? ಇವಳು ರಾಮಲಕ್ಷ್ಮ! ಣರ ಪರಾಕ್ರಮ 
ವನ್ನೂ ಉದ್ಯಮವನ್ನೂ ಚೆನ್ನಾಗಿ ಬಲ್ಲಳು. ಆದ್ದರಿಂದಲೇ ಮಳೆಗಾಲದಲ್ಲಿಯೂ 
ಹೆಚ್ಚು ಕ್ಲೋಭೆಗೊಳ್ಳದ ಗಂಗಾನದಿಯಂತೆ, ಪೂರ್ತಿಯಾಗಿ ತಾಳ್ಗೆಯನ್ನು ಕಳೆದು 
ಕೊಂಡಿಲ್ಲ(೩-೪). ಸ್ವಭಾವ, ವಯಸ್ಸು ನಡತೆ, ಕುಲ ಮತ್ತುಶುಭ ಲಕ್ಷಣಗಳಲ್ಲಿ 
ಈ ಸೀತೆಗೆ ರಾಮನೇ ತಕ್ಕ ಪತಿ. ರಾಮನಿಗೆ ಇವಳೇ ತಕ್ಕ ಪತ್ನಿ'' ಎಂದು ಹೇಳಿ 
ಕೊಳ್ಳುತ್ತ ಲಕ್ಷ್ಮೀ ೀದೇವಿಯಂತಿದ್ದ ಆ ಸೀತೆಯನ್ನು ನೋಡುತಿರುವಾಗ ಹನುಮಂತ 
ನಿಗೆ ಶ್ರೀರಾಮನ ಸ್ಫರಣೆಯಾಗಿ, ಅವನೇ ಕಣ್ಣಿಗೆ ಕಟ್ಟಿದಂತಾಯಿತು (೫-೬). 
“ಶ್ರೀರಾಮನು ಮಹಾಬಲಶಾಲಿಯಾದ ವಾಲಿಯನ್ನೂ ರಾವಣನಂತೆ ಪರಾಕ್ರಮಿ 
ಯಾದ ಕಬಂಧನನ್ನೂ ಸಂಹಾರಮಾಡಿದುದು ಇವಳಿಗೋಸ್ಕರವೇ ಅಲ್ಲವೇ? 
ಮಹೇಂದ್ರನು ಶಂಬರಾಸುರನನ್ನು' ವಧಿಸಿದಂತೆ, ವೀರನಾದ ವಿರಾಧನನ್ನು ವಧಿ 
ಸಿದುದೂ ಈಕೆಗಾಗಿಯೇ (೭-೮). ಜನಸ್ಥಾನದಲ್ಲಿ ಭಯಂಕರವಾದ ಹದಿನಾಲ್ಕು 


* ಈ ಶಂಬರನು ಬೇರೊಬ್ಬ ರಾಕ್ಷಸನು. ಪ್ರದ್ಯುಮ್ನನು ಕೊಂದ ಶಂಬರನಲ್ಲ 


೧೪೨ ಸುಂದರಕಾಂಡ ' ಸರ್ಗಃ ೧೬ 


ಖರಶ್ತ ನಿಹತಃ ಸಂಖ್ಯೇ ತ್ರಿಶಿರಾಶ್ಚ ನಿಪಾತಿತಃ । 
ದೂಷಣಶ್ತ ಮಹಾತೇಜಾ ರಾಮೇಣ ಎದಿತಾತ್ಮನಾ || ೧೦ 


ಐಶ್ವರ್ಯಂ ವಾನರಾಣಾಂ ಚ ದುರ್ಲಭಂ ವಾಲಿಪಾಲಿತಮ್‌ । 
ಅಸ್ಯಾ ನಿಮಿತೇ ಸುಗ್ರೀವಃ ಪ್ರಾಪವಾನ್‌ ಲೋಕಸತೃತಮ್‌ ॥ ೧೧ 


ಸಾಗರಶ್ಹ ಮಯಾ ಕ್ರಾಂತಃ ಶ್ರೀಮಾನ್ನದನದೀಪತಿಃ ಟ 
ಅಸ್ಯಾ ಹೇತೋರ್ವಿಶಾಲಾಕ್ಷಾ 3 ಪುರೀ ಚೇಯಂ ನಿರೀಕಿತಾ ॥ ೧೨ 


ಯದಿ ರಾಮಃ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್‌ ।ಟ 
ಅಸ್ಕಾಃ ಕೃತೇ ಜಗಚ್ಚಾಪಿ ಯುಕಮಿತ್ಯೇವ ಮೇ ಮತಿಃ ॥ ೧೩ 


ರಾಜ್ಯಂ ವಾ ತ್ರಿಷು ಲೋಕೇಷು ಸೀತಾ ವಾ ಜನಕಾತ್ಠಜಾ । 
ತೈಲೋಕ್ಯರಾಜ್ಯಂ ಸಕಲಂ ಸೀತಾಯಾ ನಾಪ್ನಯಾತ್‌ ಕಲಾಮ್‌॥ ೧೪ 


ಇಯಂಸಾ ಧರ್ಮಶೀಲಸ್ಕ ಮೈಥಿಲಸ್ಯ ಮಹಾತ್ಮನಃ 
ಸುತಾ ಜನಕರಾಜಸ್ಯ ಸೀತಾ ಭರ್ತೃದೃಢವ್ರತಾ || ೧೫ 


ಉತ್ಪಿತಾ ಮೇದಿನೀಂ ಭಿತ್ವಾ ಕ್ಷೇತ್ರೇ ಹಲಮುಖಕ್ಕತೇ [ 
ಪದ್ಧರೇಣುನಿಬ್ಬೆ: ಕೀರ್ಣಾ “ಹುಬೈ! ಕೇದಾರಪಾಂಸುಭಿಃ || ೧೬ 


ಸಾವಿರ ರಾಕ್ಷಸರನ್ನು ದಿವ್ಯಾಸಗಳಿಂದ ಕೊಂದು, ಖರ ದೂಷಣ ತ್ರಿಶಿರರನ್ನೂ 
ಶ್ರೀರಾಮನು ಕೊಂದಿದ್ದಾನೆ. ವಾಲಿಗೆ ಸೇರಿ ಅತಿ ದುರ್ಲಭವಾಗಿದ್ದ ವಾನರಾಧಿ 
ಪತ್ಯವೂ ಇವಳ ನಿಮಿತದಿಂದಲೇ ಸುಗ್ರೀವನಿಗೆ ಸೇರಿಹೋಯಿತು ! (೯-೧೧). 
ಮಹಾಸಾಗರವನ್ನು ದಾಟಿ ಲಂಕಾನಗರವನ್ನೆಲ್ಲಾ ನಾನು ಹುಡುಕಿದುದೂ ಈ 
ವಿಶಾಲಾಕ್ಟಿಗೋಸ್ಕರ. ಹೆಚ್ಚೇನು? ಇವಳಿಗಾಗಿ ಶ್ರೀರಾಮನು ಸಮುದ್ರಾಂತವಾದ 
ಭೂಲೋಕವನ್ನೇ--ವಿಶ್ವವನ್ನೇ--ತಲೆಕೆಳಗು ಮಾಡಿದರೂ ಅದು ಯುಕವೆಂದೇ 
ನನಗೆ ತೋರುತದೆ (೧೨-೧೩). ಈ ಸೀತಾದೇವಿಯೊಡನೆ ಹೋಲಿಸಿದರೆ 
ಮೂರು ಲೋಕದ ಆಧಿಪತ್ಯವೂ ಕೂಡ ಇವಳ ಒಂದು ಅಂಶಕ್ಕೆ ಸಾಟಿಯಾಗುವು 
ದಿಲ್ಲ ಪುಣ್ಯಾತ್ಮನೂ ಮಹಾತ್ಮನೂ ಆದ ಜನಕಮಹಾರಾಜನ ಮಗಳು ಇವಳು; 


ಸರ್ಗಃ ೧೬ | ಹನೂಮತರೀತಾಪಃ ೧೪೩ 


ವಕ್ರಾಂತಸ್ಕಾರ್ಯಶೀಲಸ್ಕ ಸಂಯುಗೇಷನಿವರ್ತಿನಃ 


ಸುಪಾ ದಶರಥನ್ನೆ ಷಾ ಜೇಷಾ ರಾಜೋ ಯಶಸ್ವಿನೀ |! ೧೭ 
ಲ್ಕ ಶಲ ರ © ಇಗ 
ಧರ್ಮಜನ, ಕತಜಸನ, ರಾಮಸ ವಿದಿತಾತನಃ | 
ಇರಿ ಲ ಇರ ರಿ ಆ 
ಇಯಂ ಸಾ ದಯಿತಾ ಭಾರ್ಯಾ ರಾಕ್ಷಸೀವಶಮಾಗತಾ || ೧೮ 
ಸರ್ವಾನ್‌ ಭೋಗಾನ್‌ ಪರಿತ್ಯಜ್ಯ ಭರ್ತ್ರೃಸ್ನೇಹಬಲಾತೃತಾ 
ಅಚಿಂತಯಿತ್ತಾ ದುಃಖಾನಿ ಪ್ರವಿಷ್ಟಾ ನಿರ್ಜನಂ ವನಮ್‌ ॥ ೧೯ 


ಸಂತುಷ್ಟಾ ಫಲಮೂಲೇನ ಭರ್ತ್ರಶುಶ್ರೂಷಣೇ ರತಾ । 
ಯಾ ಪರಾಂ ಭಜತೇ ಪ್ರೀತಿಂ ವನೇ*ಪಿ ಭವನೇ ಯಥಾ ॥ ೨೦ 
ಸೇಯಂ ಕನಕವರ್ಣಾಂಗೀ ನಿತ್ಯಂ ಸುಸ್ನಿತಭಾಷಿಣೀ 


ಸಹತೇ ಯಾತನಾಮೇತಾಮನರ್ಥಾನಾಮಭಬಾಗಿನೀ ॥ ೨೧ 
ಇಮಾಂತು ಶೀಲಸಂಪನ್ನಾಂ ದ್ರಷುಮಿಚ್ಛತಿ ರಾಘವಃ | 
ರಾವಣೇನ ಪ್ರಮಧಿತಾಂ ಪ್ರಪಾಮಿವ ಪಿಪಾಸಿತಃ ॥ ೨೨ 


ಮಹಾ ಪತಿವ್ರತೆ (೧೪-೧೫). ಯಜ್ಞಕ್ಕಾಗಿ ಭೂಮಿಯನ್ನು ನೇಗಿಲಿನಿಂದ ಉಳು 
ವಾಗ ಕಮಲರೇಣುವಿನಂತಿರುವ ಧೂಳಿಯಿಂದ ವ್ಯಾಪಳಾಗಿ ಭೂಮಿಯಿಂದ ಎದ್ದು 
ಬಂದ ಆಯೋನಿಜೆ ಇವಳೇ. ಪರಿಶುದ್ದ ಚರಿತನೂ ವೀರಾಧಿವೀರನೂ ಆದ 
ದಶರಥಮಹಾರಾಜನ ಹಿರಿಯ ಸೊಸೆಯೆಂದು ಕೀರ್ತಿಗಳಿಸಿದವಳು ಇವಳೇ 
(೧೬-೧೭). ಇವಳೇ ಧರ್ಮಜ್ಞನೂ ಕೃತಜ್ಞನೂ ಎದ್ವಾಂಸನೂ ಆದ ಶ್ರೀರಾಮ 
ಚಂದ್ರನ ಪ್ರಿಯಪತ್ನಿ ರಾಕ್ಷಸರ ಕೈಗೆ ಸಿಕ್ಕಿಬಿಟ್ಟರುವಳು. ಅರಮನೆಯ ಸಕಲ 
ಭೋಗಗಳನ್ನು ಪರಿತೃಜಿಸಿ, ಕಷ್ಟಗಳನ್ನು ಲೆಕ್ಕಿಸದೆ, ಪತಿಯ ಮೇಲಿನ ಪ್ರೇಮಕ್ಕೆ 
ವಶಳಾಗಿ ನಿರ್ಜನವಾದ ವನಕ್ಕೆ ಹೊರಟುಬಂದವಳು (೧೮-೧೯). ಪತಿಸೇವೆ 
ಯಲ್ಲಿ ನಿರತಳಾಗಿ, ಕಾಡಿನಲ್ಲಿ ಸಿಕ್ಕಿದ ಗೆಡೆಗೆಣಸುಗಳಿಂದಲೇ ತೃಪಿಪಡುತಿದ್ದವಳು. 
ವನವನ್ನೇ ಮನೆಯೆಂದು ತಿಳಿದುಕೊಂಡಿದವಳು. ಈ ಶುಭಾಂಗಿಯು ಸದಾ 
ಕಿರುನಗೆಯಿಂದ ಮಾತನಾಡುತ್ತ ಇರಬೇಕಾದವಳು. ಇಂತಹವಳಿಗೆ ಈ ವಿಪತು 
ಬರಬಾರದು! ಈ ಘೋರ ಯಾತನೆಯನ್ನು ಸಹಿಸಿಕೊಂಡಿರುವಳಲ್ಲ! 
(೨೦-೨೧). ಬಾಯಾರಿದವನು ಅರವಟಿಗೆಗಾಗಿ ಹಾತೊರೆಯುವಂತೆ, ರಾಮನು 


೧೪೪ ಸುಂದರಕಾಂಡಃ | ಸರ್ಗಃ ೧೬ 
ಅಸ್ಕಾ ನೂನಂ ಪುನರ್ಲಾಭಾದ್ರಾಘವಃ ಪ್ರೀತಿಮೇಷ್ಯತಿ । 

ರಾಜಾ ರಾಜ್ಯಾತ್‌ ಪರಿಭ್ರಷಃ ಪುನಃ ಪ್ರಾಪ್ಟೇವ ಮೇದಿನೀಮ್‌ ॥೨೩ 
ಕಾಮಭೋಗ್ಛೆಃ ಪರಿತೃಕ್ತಾ ಹೀನಾ ಬಂಧುಜನೇನ ಚ ಚ 


ಧಾರಯತ್ಯಾತ್ಗನೋ ದೇಹಂ ತತಮಾಗಮಕಾಂಕ್ಷಿಣೀ I ೨೪ 
ನೈಷಾ ಪಶ್ಯತಿ ರಾಕ್ಸಸ್ಕೋ ನೇಮಾನ್‌ ಪುಷ್ಪಫಲದ್ರುಮಾನ್‌ । 
ಏಕಸ್ಮಹೃದಯಾ ನೂನಂ ರಾಮಮೇವಾನುಪಶೃತಿ ॥ ೨೫ 
ಭರ್ತಾ ನಾಮ ಪರಂ ನಾರ್ಯಾ ಭೂಷಣಂ ಭೂಷಣಾದಷಿ | 
ಏಷಾ ವಿರಹಿತಾ ತೇನ ಭೂಷಣಾರ್ಹಾ ನ ಶೋಭತೇ ॥ ೨೬ 
ದುಷ್ಕರಂ ಕುರುತೇ ರಾಮೋ ಹೀನೋ ಯದನಯಾ ಪ್ರಭುಃ | 
ಧಾರಯತ್ಯಾತ್ಮನೋ ದೇಹಂ ನ ದುಃಖೇನಾವಸೀದತಿ ॥ ೨೭ 


ಇಮಾಮನಸಿತಕೇಶಾಂತಾಂ ಶತಪತ್ರನಿಭೇಕ್ಟಣಾಮ್‌ [ 
ಸುಖಾರ್ಹಾಂ ದುಃಖಿತಾಂ ದೃಷ್ಟಾ ರಿ ಮಮಾಪಿ ವೃಥಿತಂ ಮನಃ ॥ ೨೮ 


ಈ ಶೀಲಸಂಪನ್ನೆಯನ್ನು ನೋಡಲು ತವಕಪಡುತಿರುವನು (೨೨). ರಾಜ್ಯಭ್ರಷ್ಟ 
ನಾದ ರಾಜನಿಗೆ ರಾಜ್ಯವು ದೊರಕಿದಂತೆ, ರಾಮನಿಗೆ ಇವಳು ಲಭಿಸಿದಾಗ ಅವನ 
ಆನಂದಕ್ಕೆ ಪಾರವಿದ್ದೀತೆ ? ಈಕೆಯಾದರೋ ಸಮಸ್ತ ಭೋಗಗಳನ್ನೂ ವರ್ಜಿಸಿ, 
ಬಂಧುಗಳಿಲ್ಲದ ಈ ದೇಶದಲ್ಲಿ ರಾಮನನ್ನು ನೋಡುವ ಆಶೋತರದಿಂದಲೇ 
ಬದುಕಿದ್ದಾಳೆ (೨೩-೨೪). ಇವಳು ಎದುರಿಗಿರುವ ರಾಕ್ಷಸಿಯರನ್ನೂ ಕಾಣಳು! 
ಹೂಹಣ್ಣುಗಳಿರುವ ಮರಗಳನ್ನೂ ಕಾಣಳು ! ಮನಸಿನಲ್ಲಿನೆಟಿರುವ ರಾಮನೊಬ್ಬ 
ನನ್ನೇ ಕಾಣುತಿದ್ದಾಳೆ ! ಎಷ್ಟುದರೂ ಸ್ತ್ರೀಯರಿಗೆ ಪತಿಯೇ ಪರಮಭೂಷಣ. ಆ 
ಭೂಷಣವೂ ಇಲ್ಲದುದರಿಂದ ಇವಳ ಸೌಂದರ್ಯವೇ ಕಂದಿದಂತಿರುವುದು 
(೨೫-೨೬). ಇಂತಹ ಪ್ರಿಯಪತ್ನಿಯನ್ನಗಲಿಯೂ ಪ್ರಭುವಾದ ರಾಮನು ಇದು 
ವರೆಗೆ ದೇಹವನ್ನಿಟುಕೊಂಡಿರುವನಲ್ಲ | ದುಃಖದಿಂದ ಕುಸಿದುಹೋಗಲಿಲ್ಲವಲ್ಲ! 
ಇದು ಇನ್ನೊಬ್ಬರಿಂದ ಸಾಧ್ಯವಿಲ್ಲ ! ಸುಖಾರ್ಹಳಾಗಿರುವ ಇವಳ ಕಷ್ಟವನ್ನುಕಂಡು, 
ಅರಣ್ಯವಾಸಿಯಾದ ನನ್ನ ಮನಸ್ಸು ಕೂಡ ದುಃಖದಿಂದ ಕಂಗೆಟುಹೋಗಿದೆ ! 
(೨೭-೨೮). 


ಸರ್ಗಃ ೧೬] ಹನೂಮತ್ತರೀತಾಪಃ ೧೪೫ 
ಕಿತಿಕ್ಕಮಾ ಪುಷ್ಕರಸಂನಿಭಾಕ್ಷೀ 
ಯಾ ರಕಿತಾ ರಾಘವಲಕ ನಣಾಬಾಮ್‌ । 
ಆ ಟಿ ಶಿ 
ಸಾ ರಾಕಸೀಬಿರ್ವಿಕತೇಕಣಾಭಿಃ 
ಲಪ ಲ ೦೩ 
ಸಂರಕ ತೇ ಸಂಪ್ರತಿ ವಕಮೂಲೇ ॥ ೨೯ 
ಊರೆ ಎ ಲಂ 
ಹಿಮಹತನಲಿನೀವ ನಷಶೋಭಾ 
ವ್ಯಸನಪರಂಪರಯಾತಿಪೀಡ್ಕಮಾನಾ 
ಸಹಚರರಹಿತೇವ ಚಕ್ರವಾಕೀ 
ಜನಕಸುತಾ ಕಪಣಾಂ ದಶಾಂ ಪ್ರಪನ್ನಾ || ೩೦ 
ಅಸ್ಯಾ ಹಿ ಪುಷಾ ಷಾವನತಾಗ್ರಶಾಖಾಃ 
ಶೋಕಂ ದೃಢಂ ವೈ ಜನಯಂತ್ಯಶೋಖಾಃ । 
ಹಿಮವ್ಯಪಾಯೇನ ಚಿ ಶೀತರಶ್ನಿ- 
ರಭ್ಯುತಿತೋ ನೃಕಸಹಸ್ರ ರಶ್ಚಿಃ ॥ ೩೧ 


ಇತ್ಯೇವಮರ್ಥಂ ಕಪಿರನ್ನವೇಕ್ಷ 
ಊರ 
ಸೀತೇಯಮಿತ್ಯೇವ ನಿವಿಷ್ಣಬುದ್ಧಿಃ |] 


ಭೂದೇವಿಯಂತೆ ತಾಳ್ಗೆಯುಳ್ಳ ತಾವರೆಗಣ್ಣಿನ ಈ ಚೆಲುವೆಯನ್ನು ಕಾಡಿನಲ್ಲಿ 
ರಾಮ ಲಕ್ಷ್ಮ! ಣರು ರಕಿಸುತಿದ್ದರು. ಅವಳನ್ನು ಈಗ ಕಟ್ಟಕಣ್ಣಿನ ಪ ರಾಕ್ಟಸಿಯರು 
ಮರದ ಕೆಳಗೆ ಕಾಯಬೇಕಾಗಿ ಬಂದಿತೆ! ಹಿಮದ ಬಾಧೆಯಿಂದ ಕಂದಿದ 
ಕಮಲಿನಿಯಂತೆ, ವ್ಯಸನಪರಂಪರೆಯಿಂದ ಇವಳು ಪೀಡಿತಳಾಗಿರುವಳು. ಗಂಡು 
ಹಕ್ಕಿಯನ್ನು WS ಚಕ್ರವಾಕಿಯಂತೆ ಶೋಚನೀಯವಾದ ಅವಸ್ಥೆಯನ್ನು 
ಪಡದಿದ್ದಾಳೆ (೨೯-೩೦). "ಎರಹಪೀಡಿತೆಯಾದ ಈ ಸೀತೆಗೆ ಪುಷಭಾರದಿಂದ 
ಬಗ್ಗಿದ ಅಶೋಕವೃಕ್ಷಗಳು ಇನ್ನೂ ದುಃಖವನ್ನೇ ಹೆಚ್ಚಿಸುತವೆ. ಅದೂ ಸಾಲದೆಂದು 
ವಸಂತಕಾಲದ ಚಂದ್ರನು ಶೀತಲಕಿರಣಗಳನ್ನು ಬೀರುತ್ತ ಏರಿದ್ದಾನ !'' (೩೧). 


೧೪೬ ಸುಂದರಕಾಂಡಃ | ಸರ್ಗಃ ೧೭ 
ಸಂಶ್ರಿತ್ಯ ತಸ್ಲಿನಿಷಸಾದ ವಕ 
ಬಲೀ ಹರೀಣಾಮೃಷಭಸರದಸ್ತೀ || ೩೨ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷೋಡಶ ಸರ್ಗಃ 
NN 
ಸಿಪದಶಃ ಸರ್ಗಃ 
ರಾಕಸೀಪರಿವಾರಃ 
0 
ತತಃ ಕುಮುದಷಂಡಾಭೋ ನಿರ್ಮಲೋ ನಿರ್ಮಲಂ ಸ್ವಯಮ್‌ ।ಟ 
ಪ್ರಜಗಾಮ ನಭಶಂದ್ರೋ ಹಂಸೋ ನೀಲಮಿವೋದಕಮ್‌ ॥ ೧ 
ಸಾಚಿವ್ಯಮಿವ ಕುರ್ವನ್‌ ಸ ಪ್ರಭಯಾ ನಿರ್ಮಲಪ್ರಭಃ । 
ಚಂದ್ರಮಾ ರಶ್ನಿಭಿಃ ಶೀತ್ರೈಃ ಸಿಷೇವೇ ಪವನಾತ್ಮಜಮ್‌ ॥ ೨ 
ಸ ದದರ್ಶ ತತಃ ಸೀತಾಂ ಪೂರ್ಣಚಂದ್ರನಿಭಾನನಾಮ್‌ । 
ಶೋಕಭಾರೈೆರಿವ ನ್ಯಸಾಂ ಭಾರೈರ್ನಾವಮಿವಾಂಭಸಿ |! ೩ 


ಹೀಗೆ ಚಿಂತಿಸುತ್ತ ಇವಳು ಸೀತೆಯೇ ಸರಿಯೆಂದು ನಿಶ್ಚಯಿಸಿ, ವೀರಾಗ್ರೇಸರನಾದ ಆ 
ವಾನರೋತಮನು ಶಿಂಶಪಾವೃಕ್ಕದಲ್ಲಿ ಕುಳಿತಿದ್ದನು (೩೨). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿನಾರನೆಯ ಸರ್ಗ 


(ಗ್ರ 
ಸರ್ಗ ೧೭ 


ಹನುಮಂತನು ಸೀತೆಗೆ ಕಾವಲಾಗಿದ್ದ ರಾಕ್ಷಸಿಯರನ್ನು ನೋಡುತ್ತ ಸೀತೆಯನ್ನು 
ನೋಡಿದೆನೆಂಬ ಹರ್ಷದಿಂದ ಶಿಂಶಪಾವೃಕದಲ್ಲಿ ಕುಳಿತಿರುವುದು. 
ಆಗ ಬಿಳಿನ್ಗೆದಿಲೆಯಂತೆ ಶುಭ್ರನಾದ ಚಂದ್ರನು, ನಿರ್ಮಲವಾದ ನೀರಿನಲ್ಲಿ 
ಹಂಸವು ಈಜಿಬರುವಂತೆ, ಆಕಾಶದಲ್ಲಿ ಸಾಗುತ್ತ ಬಂದನು. ಅವನು ಎಲ್ಲೆಡೆಯೂ 
ತನ್ನ ಕಾಂತಿಯನ್ನು ಪ್ರಸರಿಸಿ ಹನುಮಂತನಿಗೆ ಸಹಾಯಮಾಡುತಿರುವನೋ 


ಸರ್ಗಃ ೧೭ | ರಾಕಸೀಪರಿವಾರಃ ೧೪೭ 


ದಿದಕಮಾಣೋ ವೃದೇಹೀಂ ಹನುಮಾನ್‌ ಪವನಾತ್ಸಜಃ [ 


ಸ ದದರ್ಶಾವಿದ ರಸ್ಟಾ ರಾಕಸೀರ್ಫೂರದರ್ಶನಾಃ || ೪ 
ಏಕಾಕ್ಷೀಮೇಕಕರ್ಣಾಂ ಚ ಕರ್ಣಪ್ರಾವರಣಾಂ ತಥಾ ಟ 

ಅಕರ್ಣಾಂ ಶಂಕುಕರ್ಣಾಂ ಚ ಮಸಕೋಚ್ಚಾ ಸನಾಸಿಕಾಮ್‌ ॥ ೫ 
ಅತಿಕಾಯೋತಮಾಂಗೀಂ ಚ ತನುದೀರ್ಪಶಿರೋಧರಾಮ್‌ । 
ನಸಕೀಶೀಂ ತಥಾಂಕೇಶೀಂ ಕೇಶಕಂಬಲಧಾರಿಣೀಮ್‌ ॥ ೬ 


ಲಂಬಕ” ನಲಲಾಟಾಂ ಚ ಲಂಬೋದರಪಯೋದರಾಮ್‌ । 
ಲಂಬೋಪ್ಟೀಂ ಚುಬುಕೋಪ್ಟೀಂ ಚ ಲಂಬಾಸ್ಕಾಂ ಲಂಬಜಾನುಕಾಮ್‌ 


ಹ್ರಸ್ಟಾಂ ದೀರ್ಫಾಂ ತಥಾ ಕುಬ್ಬಾಂ ವಿಕಟಾಂ ವಾಮನಾಂ ತಥಾ । 
ಕರಾಲಾಂ ಭುಗವಕ್ಷಾಂ ಚಿ ಪಿಂಗಾಕ್ಷೀಂ ವಿಕ್ಷತಾನನಾಮ್‌ |! ೮ 


ಎಂಬಂತೆ ಶೀತಲಕಿರಣಗಳನ್ನು ಚಲ್ಲುತಿದ್ದನು (೧-೨). ಭಾರದಿಂದ ನೀರಿನಲ್ಲಿ 
ಮುಳುಗಿ ಹೋಗುತಿರುವ ನೌಕೆಯಂತೆ, ಶೋಕ ಭಾರದಿಂದ ಕುಸಿದು 
ಹೋಗುತ್ತಿರುವ ಸೀತಾದೇವಿಯನ್ನು ಆಂಜನೇಯನು ನೋಡುತಲೇ ಇದ್ದನು. 
ಹಾಗೆಯೇ ಸ್ವಲ್ಪ ದೂರದಲ್ಲಿ ಕಾವಲಿದ್ದ ಘೋರಾಕೃತಿಯ ರಾಕ್ಷಸಿಯರನ್ನು 
ನೋಡಿದನು (೩-೪). ಅವರಲ್ಲಿ ಕೆಲವರಿಗೆ ಒಂದೇ ಕಣ್ಣು | ಕೆಲವರಿಗೆ ಒಂದೇ 
ಕಿವಿ! ಕೆಲವರಿಗೆ ಮುಸುಕು ಹಾಕಿದಂತೆ ಅಗಲವಾಗಿದ ಕಿವಿ! ಕೆಲವರಿಗೆ ಕಿವಿಯೇ 
ಇಲ್ಲ! ಕೆಲವರಿಗೆ ಚೂಪಾದ ಕಿವಿ ! ಕೆಲವರಿಗೆ ಮೇಲ್ಲುಖವಾದ ಮೂಗು ! ಒಬ್ಬಳಿಗೆ 
ದಪ್ಪ ತಲೆ! ಒಬ್ಬಳಿಗೆ ತೆಳ್ಳಗೆ ಉದ್ದವಾದ ಕತ್ತು! ಒಬ್ಬಳಿಗೆ ತಲೆಯಲ್ಲಿ ಹರಕು 
ಕೂದಲು! ಒಬ್ಬಳಿಗೆ ಕೂದಲೇ ಇಲ್ಲ! ಮತೊಬ್ಬಳಿಗೆ ಕಂಬಳಿಯನ್ನು ಹೊದೆದು 
ಕೊಂಡಂತೆ ಮೈಯೆಲ್ಲಾ ಕೂದಲು (೫-೬). ಉದ್ದವಾದ ಹಣೆ ಕಿವಿಗಳುಳ್ಳವ 
ಳೊಬ್ಬಳು | ಭಾರಿ ಹೊಟ್ಟೆಯ ಮೇಲೆ ಜೋತಾಡುವ ಮೊಲೆಯವಳೊಬ್ಬಳು ! 
ಜೋಲುದುಟಿ, ಜೋಲು ಮುಖ, ಜೋಲು ಮೊಳಕಾಲುಳ್ಳವರು ಕೆಲವರು! 
ಒಬ್ಬಳು ಕುಳ್ಳಿ, ಒಬ್ಬಳು ಲಂಬಿ, ಒಬ್ಬಳು ಗೂನು ಬೆನ್ನಿ | ಮತೊಬ್ಬಳು ವಿಕಾರಿ, 
ಗಿಡ್ಡಿ! ಮತೊಬ್ಬಳು ಘೋರರೂಪಿ, ಮಗದೊಬ್ಬಳು ಸೊಟ್ಟಮೋರೆಯವಳು | 


೧೪೮ ಸುಂದರಕಾಂಡಃ [ ಸರ್ಗಃ ೧೭ 


ವಿಕ್ಷತಾಃ ಪಿಂಗಲಾಃ ಕಾಲೀಃ ಕ್ರೋಧನಾಃ ಕಲಹಪ್ರಿಯಾಃ | 


ಕಾಲಾಯಸಮಹಾಶೂಲಕೂಟಮುದರಧಾರಿಣೀಃ || ೯ 
ವರಾಹಮೃಗಶಾರ್ದೂಲಮಹಿಷಾಜಶಿವಾಮುಖೀೇಃ 
ಗಜೋಷ್ಟಹಯಪಾದೀಶ್ಚ ನಿಖಾತಶಿರಸೋಇ5 ಪರಾಃ ॥ ೧೦ 
ಏಕಹಸ್ಸೆಕಪಾದಾಶ್ಚ ಖರಕರ್ಣ್ಯಶ್ರಕರ್ಣಕಾಃ [ 
ಗೋಕರ್ಣೀರ್ಹಸಿಕರ್ಣಶ್ಚ ಹರಿಕರ್ಣೀಸಥಾಪರಾಃ ॥ ೧೧ 
ಅನಾಸಾ ಅತಿನಾಸಾಶ್ಲ ತಿರ್ಯಜಾಸಾ ವಿನಾಸಿಕಾಃ । 
ಗಜಸಂನಿಭನಾಸಾಶ್ಚ ಲಲಾಟೋಚ್ಛ್ಯಾಾಸನಾಸಿಕಾಃ | ೧೨ 


ಹಸಿಪಾದಾ ಮಹಾಪಾದಾ ಗೋಹಾದಾಃ ಪಾದಚೂಲಿಕಾಃ । 
ಅತಿಮಾತ್ರಶಿರೋಗ್ರೀವಾ ಅತಿಮಾತ್ರಕುಚೋದರೀಃ | ೧೩ 
ಅತಿಮಾತ್ರಾಸ್ಕನೇತ್ರಾಶ್ಲ ದೀರ್ಫಜಿಹ್ವಾನಖಾಸಥಾ | 

ಚ ಇರಿ 
ಅಜಾಮುಖೀರ್ಹಸಿಮುಖೀರ್ಗೋಮುಖೀಃ ಸೂಕರೀಮುಖೀಃ ॥ ೧೪ 


ಒಬ್ಬಳು ಕೆಂಗಣ್ಣಿನವಳು, ಇನ್ನೊಬ್ಬಳು ಕೆಟ ಮೋರೆಯವಳು | (೭-೮). ಎಲ್ಲರೂ 
ವಿಕಾರ ರೂಪಿಗಳು. ಕೆಲವರು ಕಂದುಬಣ್ಣದವರು, ಕೆಲವರು ಕಪ್ಪುಬಣ್ಣದವರು. 
ಎಲ್ಲರೂ ಕೋಷಿಷ್ಠರು, ಜಗಳಗಂಟರು. ಅವರು ಶೂಲ, ಮುದ್ಧರ ಮೊದಲಾದ 
ಆಯುಧಗಳನ್ನು ಹಿಡಿದಿದ್ದರು. ಕೆಲವರ ಮುಖಗಳು ಹಂದಿ, ಜಿಂಕೆ, ಹುಲಿ, 
ಕೋಣ, ಮೇಕೆ ಮತು ನರಿಗಳ ಮುಖಗಳಂತೆ ಇದ್ದವು! ಕೆಲವು ರಾಕ್ಟಸಿಯರ 
ಪಾದಗಳು ಆನೆ, ಒಂಟೆ, ಕುದುರೆಗಳ ಪಾದಗಳನ್ನು ಹೋಲುತಿದ್ದವು ! ಕೆಲವರ ತಲೆ 
ದೇಹದಲ್ಲಿ ಹುದುಗಿಹೋಗಿದ್ದಿತು | (೯-೧೦). ಕೆಲವರಿಗೆ ಒಂದೇ ಕೈ | ಕೆಲವರಿಗೆ 
ಒಂದೇ ಕಾಲು! ಎಷ್ಟೋ ರಾಕ್ಟಸಿಯರ ಕಿವಿಗಳು ಕತ್ತೆ ಕುದುರೆ, ಎತ್ತು ಆನೆ ಮತ್ತು 
ಸಿಂಹದ ಕಿವಿಗಳಂತೆ ಇದ್ದವು! ಮೂಗಿಲ್ಲದವರೂ, ಉದ್ದಮೂಗಿನವರೂ, ಅಡ್ಡ 
ಮೂಗಿನವರೂ, ವಿಕಾರದ ಮೂಗಿನವರೂ, ಆನೆಯ ಸೊಂಡಿಲಿನಂತಹ 
ಮೂಗಿನವರೂ, ಹಣೆಯ ಬಳಿ ಉಸಿರಾಡುವ ಮೂಗಿನವರೂ ಇದ್ದರು 
(೧೧-೧೨). ಕೆಲವು ರಾಕಸಿಯರ ಕಾಲು ಆನೆಯ ಕಾಲಿನಂತಿತು, ಕೆಲವರದು ಬಹು 
ದೊಡ್ಡ ಹೆಜ್ಜೆ ಎತಿಗಿರುವಂತೆ ಕೆಲವರ ಪಾದಕ್ಕೆ ಗೊರಸುಗಳಿದವು! ಕೆಲವರ 


ಸರ್ಗಃ ೧೭ 1 ರಾಕೆಸೀಪರಿವಾರಃ ೧೪೯ 


ಹಯೋಷ್ನಖರವಕಾಶ ರಾಕಸೀರ್ಫೊೋರದರ್ಶನಾಃ । 
ಲು ಘೊ ಲ 


ಶೂಲಮುದ್ಧರಹಸಾಶ್ಚ ಕ್ರೋಧನಾಃ ಕಲಹಪ್ರಿಯಾಃ ॥ ೧೫ 
ಕರಾಲಾ ಧೂಮ್ರಕೇಶೀಶ ರಾಕ್ಫಸೀರ್ವಿಕ್ಸತಾನನಾಃ | 

ಪಿಬಂತೀಃ ಸತತಂ ಪಾನಂ ಸದಾ ಮಾಂಸಸುರಾಪ್ರಿಯಾಃ ॥ ೧೬ 
ಮಾಂಸಶೋಣಿತದಿಗ್ಲಾಂಗೀರ್ಮಾಂಸಶೋಣಿತಭೋಜನಾಃ 

ತಾ ದದರ್ಶ ಕಪಿಶ್ರೇಷ್ಠೋ ರೋಮಹರ್ಷಣದರ್ಶನಾಃ ॥ ೧೭ 
ಸೃಂಧವಂತಮುಪಾಸೀನಾಃ ಪರಿವಾರ್ಯ ವನಸತಿಮ್‌ ಟ 
ತಸ್ಯಾಧಸಾಚ್ಛ ತಾಂ ದೇವೀಂ ರಾಜಪುತ್ರೀಮನಿಂದಿತಾಮ್‌ ॥ ೧೮ 


ಲಕ್ಷಯಾಮಾಸ ಲಕ್ಷ್ಮೀವಾನ್‌ ಹನುಮಾನ್‌ ಜನಕಾತ್ಮಜಾಮ್‌ | 
ನಿಷ್ಟಭಾಂ ಶೋಕಸಂತಪಾಂ ಮಲಸಂಕುಲಮೂರ್ಧಜಾಮ್‌ ॥ ೧೯ 
ಕೀಣಪುಣ್ಯಾಂ ಚ್ಯುತಾಂ ಭೂಮ್‌ ತಾರಾಂ ನಿಪತಿತಾಮಿವ | 
ಚಾರಿತ್ಯವ್ಯಪದೇಶಾಢ್ಯಾಂ ಭರ್ತದರ್ಶನದುರ್ಗತಾಮ್‌ ॥ ೨೦ 


ತಲೆಗೂದಲು ಹೆಜ್ಜೆಯವರೆಗೂ ಜೋಲುತಿತು, ದಪ್ಪ ಕುತಿಗೆಯವರೂ ದೊಡ್ಡ 
ಮೊಲೆಯವರೂ ಅನೇಕರಿದ್ದರು. ಕೆಲವರಿಗೆ. ಕಣ್ಣು ಬಹಳ "ದೊಡ್ಡದು. ಕೆಲವರ 
ನಾಲಿಗೆ ಬಹಳ ಉದ್ದ ಕೆಲವರಿಗೆ ಹಸುವಿನಂತಹ ಮೋರೆ ಕೆಲವರಿಗೆ ಹಂದಿಯ 
ಮೋರೆ ! ಕೆಲವರಿಗೆ ಕೆಂಪು ಕೂದಲು | ಆ ರಾಕ್ಷಸಿಯರು ಮದ್ಯವನ್ನು ಕುಡಿಯುತ್ತ 
ಮಾಂಸವನ್ನು ತಿನ್ನುತ್ತ ಮೈಮೇಲೆ ರಕವನ್ನು ಹೊಯ್ದುಕೊಂಡಿದ್ದರು. ನೋಡಿದರೆ 
ಮೈ ರೋಮಾಂಚಗೊಳ್ಳುವಷ್ಟು ಅವರು ಭಯಂಕರರಾಗಿದ್ದರು. ಹನುಮಂತನು 
ಅವರೆಲ್ಲರನ್ನೂ ನೋಡಿದನು (೧೩-೧೭). ಒಂದು ವಿಶಾಲವಾದ ಶಿಂಶಪಾವೃಕದ 
ಸುತಲೂ ಆ ರಾಕ್ಟಸಿಯರು ಕಾವಲಾಗಿದ್ದರು. ಆ ಮರದ ಅಡಿಯಲ್ಲಿ ಒಂದು ಕಡೆ 
ರಾಜಪುತ್ರಿಯಾದ ಸೀತಾದೇವಿಯು, ಮುಖದಲ್ಲಿ ಸಲವೂ ಕಳೆಯಿಲ್ಲದೆ ಜಡೆಗಟಿದ 
ಕೇಶರಾಶಿಯುಳ್ಳವಳಾಗಿ, ದೈನ್ಯದಿಂದ ಶೋಕಿಸುತ್ತ ಕುಳಿತಿದ್ದಳು (೧೮-೧೯). 
ಪುಣ್ಯವು ಕಯಿಸಿದ ಮೇಲೆ ಆಕಾಶದಿಂದ ಬಿದ್ದ ತಾರೆಯೋ ಎಂಬಂತೆ ಶೋಚ 
ನೀಯಳೂ ಪತಿವ್ರತಾ ಧರ್ಮದಿಂದ ವಿಖ್ಯಾತಳಾದರೂ ಪತಿದರ್ಶನ ಭಾಗ್ಯದಿಂದ 
ವಂಚಿತಳೂ ಆಗಿದಳು. ಆ ದೇವಿಯು ಶ್ರೇಷ್ಠವಾದ ಆಭರಣಗಳಿಲ್ಲದಿದ್ದರೂ 


೧೫೦ ಸುಂದರಕಾಂಡ [| ಸರ್ಗಃ ೧೭ 


ಭೂಷಣೃರುತಮೃರ್ಹಿೀನಾಂ ಭರ್ತೃವಾ ತಲ್ಯಭೂಷಣಾ ಮ್‌ | 
ರಾಕ್ಷನಾಧಿಷನ ಸಂರುದ್ದಾಂ ಬಂಧುಭಕ್ಕ ವಿನಾಕೃತಾಮ್‌ |! ೨೧ 
ವಿಯೂಥಾಂ ಸಿಂಹ ಸಂರುದ್ಧಾಂ ಬದಾಂ ಗಜವದೂಮಿವ 
ಚಂದ್ರರೇಖಾಂ ಪಯೋದಾಂತೇ ಶಾರದಾಬ್ಬೆರಿವಾವೃತಾಮ್‌ | ೨೨ 
ಕಿಷರೂಪಾಮಸಂಸರ್ಶಾದಯುಕಾಮಿವ ವಲ್ಲಕೀಮ್‌ ।ಟ 


ಸೀತಾಂ ಭರ್ತ್ತ್ವವಶೇ ಯುಕಾಮಯುಕಾಂ ರಾಕ್ಟಸೀವಶೇ || ೨೩ 

ಅಶೋಕವನಿಕಾಮಧ್ವೇ ಶೋಕಸಾಗರಮಾಷುತಾಮ್‌ । 

ತಾಭಿಃ ಪರಿವೃತಾಂ ತತ್ರ ಸಗ್ರಹಾಮಿವ ರೋಹಿಣೀಮ್‌ ॥ ೨೪ 

ದದರ್ಶ ಹನುಮಾನ್‌ ದೇವೀಂ ಲತಾಮಕುಸುಮಾಮಿವ । 

ಸಾ ಮಲೇನ ಚ ದಿಗಾಂಗೀ ವಪುಷಾ ಚಾಪ್ಯಲಂಕ್ಷತಾ |! ೨೫ 
ಮೃಣಾಲೀ ಪಂಕದಿಗ್ದೇವ ವಿಭಾತಿ ನ ವಿಭಾತಿ ಚಿ | 

ಮಲನೇನ ಚ ವ ಸ್ಟೇಣ ಪರಿಕ್ಷಿಷೇನ ಭಾಮಿನೀಮ್‌ ॥ ೨೬ 


ಪತಿಪ್ರೇಮವೆಂಬ ಆಭರಣದಿಂದಲೇ ಶೋಭಿಸುತಿರುವಳು. ಅವಳು ರಾಕಸರಾಜನ 
ಸರೆಗೆ ಸಿಕ್ಕಿ ಎಲ್ಲಾ ಬಂಧುಗಳಿಂದಲೂ ರಹಿತಳು (೨೦-೨೧). ಹಿಂಡಿನಿಂದ ತಪ್ಪಿ 
ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿಕೊಂಡ ಹಣ್ಣಾನೆಯಂತೆ ಶೋಚನೀಯಳು. ಶರತ್ಕಾಲದ 
ಮೋಡಗಳಿಂದ ಆವೃತವಾದ ಚಂದ್ರಲೇಖೆಯಂತೆ ಮ್ಹಾನಕಾಂತಿಯಾಗಿರುವಳು. 
ಪತಿಯ ಸಾಮೀಪ್ಯವಿಲ್ಲದುದರಿಂದ, ವಾದ್ಯಗಾರನು ನುಡಿಸದೆ ಬಿಟ್ಟಿರುವ ವೀಣೆ 
ಯಂತೆ ಮಲಿನರೂಪಳು. ಶ್ರೀರಾಮನ ಜೊತೆಯಲ್ಲಿಯೇ ಇರಲು ಅರ್ಹಳು; 
ರಾಕ್ಸಸಿಯರ ಬಳಿ ಇರಬಾರದವಳು (೨೨-೨೩). ಕ್ರೂರಗ್ರಹಗಳು ಮುತ್ತಿಕೊಂಡಿ 
ರುವ ರೋಹಿಣಿಯಂತೆ ರಾಕ್ಷಸಿಯರ ಮಧ್ಯದಲ್ಲಿ ಶೋಕಸಂತಪಳಾಗಿರುವಳು. 
ಹೀಗೆ ಮಲಿನಳಾಗಿ, ಸಹಜ ಸುಂದರವಾದ ದೇಹದಿಂದಲೇ ಭೂಷಿತಳಾಗಿ, 
ಹೂವಿಲ್ಲದ ಬಳ್ಳಿಯಂತೆ ಶೋಚನೀಯಳಾದ ಸೀತಾದೇವಿಯನ್ನು ಆಂಜನೇಯನು 
ಲಕ್ಷವಿಟ್ಟು ನೋಡುತಿದ್ದನು (೨೪-೨೫). ಕೊಳೆಯಾದ ಸೀರೆಯನ್ನುಟ್ಟುಕೊಂಡಿದ್ದ 
ಜಾನಕಿಯು, ಕೆಸರು ಹತಿದ ತಾವರೆಯ ಗಿಡದಂತೆ ಒಂದು ರೀತಿಯಲ್ಲಿ 
ಶೋಭಿಸದಿದ್ದರೂ ಚೆಲುವೆಯಾಗಿಯೇ ಇದ್ದಳು. ದುಃಖದಿಂದ ಮುಖವು 
ಬಾಡಿಹೋಗಿದ್ದರೂ ಗಂಡನ ಪರಾಕ್ರಮವನ್ನು ನೆನೆದು ಧೈರ್ಯವನ್ನು 


ಸರ್ಗಃ ೧೭ | ರಾಕ್ಷಸೀಪರಿವಾರಃ ೧೫೧ 


ಸಿಂವೃತಾಂ ಮೃಗಶಾವಾಕ್ಷೀಂ ದದರ್ಶ ಹನುಮಾನ್‌ ಕಪಿಃ । 
ತಾಂ ದೇವೀಂ ದೀನವದನಾಮದೀನಾಂ ಭರ್ತಶೇಜಸಾ | ೨೭ 
ರಕಿತಾಂ ಸ್ನೇನ ಶೀಲೇನ ಸೀತಾಮಸಿತಲೋಚನಾಮ್‌ | 
ತಾಂ ದೃಷ್ಟ್ವಾ ಹನುಮಾನ್‌ ಸೀತಾಂ ಮ್ಹಗಶಾವನಿಭೇಕ್ಷಣಾಮ್‌ Il ೨೮ 
ಮೃಗಕನ್ಯಾಮಿವ ತ್ರಸಾಂ ವೀಕಮಾಣಾಂ ಸಮಂತತಃ | 
ದಹಂತೀಮಿವ ನಿಃಶ್ವಾಸ್ಪರ್ವ್ವಕ್ಟಾನ್‌ ಪಲವಧಾರಿಣಃ ॥ ೬೨೯ 
ಸಂಘಾತಮಿವ ಶೋಕಾನಾಂ ದುಃಖಸ್ಕೋರ್ಮಿಮಿವೋತ್ಲಿತಾಮ್‌ 
ತಾಂ ಕಾಮಾಂ ಸುವಿಭಕಾಂಗೀಂ ವಿನಾಭರಣಶೋಭಿನೀಮ್‌ ॥ ೩೦ 
ಪ್ರಹರ್ಷಮತುಲಂ ಲೇಭೇ ಮಾರುತಿಃ ಪ್ರೇಕ್ಷ್ಯ ಮೈಥಿಲೀಮ್‌ ।ಟ 
ಹರ್ಷಜಾನಿ ಚ ಸೋತ ಶ್ರೂಣಿ ತಾಂ ದೃಷ್ಟ್ವಾ ಮದಿರೇಕ್ಷಣಾಮ್‌॥೩೧ 
ಮುಮೋಚ ಹನುಮಾಂಸತ್ರ ನಮಶಕ್ರೀ ಚ ರಾಥಘವಮ್‌ । 
ನಮಸ್ಕೃ ತ್ಹಾಸ ರಾಮಾಯ ಲಕ್ಷ್ಮ! ನಾಯ ಚ ವೀರ್ಯವಾನ್‌ ॥ ೩೨ 
ಸೀತಾದಶ ನಸಂಹ ಹೋ ಹನುಮಾನ್‌ ಸಂವತೋ* ಭವತ್‌ || 

ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪದಶಃ ಸರ್ಗಃ 

_ (ಗ್ರ 

ತಂದುಕೊಳ್ಳುತಿದ್ದಳು (೨೬-೨೭). ಈಗ ಶೀಲ ಒಂದೇ ಆ ನೀಲನಯನೆಯನ್ನು 
ರಕಿಸುತಿತು, ಆಗಾಗ ಹೆದರಿ ಜಿಂಕೆಯಂತೆ ಸುತಲೂ ನೋಡುತ್ತ ಚಿಗುರಿದ 
ಮರಗಳನ್ನು ಸುಟ್ಟುಬಿಡುವಳೋ ಎಂಬಂತೆ ಬಿಸಿಯಾಗಿ ನಿಟ್ಟುಸಿರುಬಿಡುತ್ತ 
ಶೋಕದ ರಾಶಿಯಂತೆ, ದುಃಖದ ಅಲೆಯಂತೆ ಕಾಣಿಸುತಿದಳು (೨೮-೩೦). 
ಮಾಟವಾದ ಆಕೃತಿಯುಳ್ಳ ಆ ಕೃಶಾಂಗಿಯನ್ನು ನೋಡಿ ಹನುಮಂತನು, ಅವಳ 
ಸಿತಿಗಾಗಿ ಶೋಕಪಟ್ಟರೂ' ಮೈಥಿಲಿಯನ್ನು ಕಂಡನೆಂಬ ಹರ್ಷದಿಂದ ಕಣ್ಣುಗಳಲ್ಲಿ 
ಅನಂದಬಾಷ್ಟಗಳನ್ನು ಹರಿಸಿದನು ಶ್ರೀರಾಮನ ಅನುಗ್ರಹದಿಂದಲೇ ಇವಳನ್ನು 
ಕಂಡನೆಂಬ ಭಾವನೆಯಿಂದ ರಾಮನಿಗೂ ಲಕ್ಷ್ಮಣನಿಗೂ ನಮಸ್ಕರಿಸಿ, 
ಶಿಂಶಪಾವೃಕ್ಚದಲ್ಲಿಮರೆಯಾಗಿ ಕುಳಿತಿದ್ದನು (೩೧-೩೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿನೇಳನೆಯ ಸರ್ಗ 


ಅಷ್ಟಾದಶಃ ಸರ್ಗಃ 

ರಾವಣಾಗಮನಮ್‌ 
ತಥಾ ವಿಪ್ರೇಕಮಾಣಸ್ಯ ವನಂ ಪುಷಿತಪಾದಪಮ್‌ । 
ವಿಚಿನ್ನತಶ್ಲ ವೈದೇಹೀಂ ಕಿಂಚಿಬ್ಬೇಷಾ ನಿಶಾಭವತ್‌ ॥ ೧ 
ಷಡಂಗವೇದವಿದುಷಾಂ ಕ್ರತುಪ್ರವರಯಾಜಿನಾಮ್‌ । 
ಶುಶ್ರಾವ ಬ್ರಹ್ಮಘೋಷಾಂಶ್ಚ ವಿರಾತ್ರೇ ಬ್ರಹ್ನರಕಸಾಮ್‌ ॥ ೨ 
ಅಥ ಮಂಗಲವಾದಿತ್ತೈಃ ಶಬ್ದೈಃ ಶ್ರೋತ್ರಮನೋಹರೈ;: ।ಟ 
ಪ್ರಾಬುಧ್ಯತ ಮಹಾಬಾಹುರ್ದಶಗ್ರೀವೋ ಮಹಾಬಲಃ ॥ ೩ 
ವಿಬುಧ್ಯ ತು ಯಥಾಕಾಲಂ ರಾಕ್ಸಸೇಂದ್ರಃ ಪ್ರತಾಪವಾನ್‌ | 
ಸ್ರಸ್ತಮಾಲ್ಯಾಂಬರಧರೋ ವೈದೇಹೀಮನ್ನಚಿಂತಯತ್‌ ॥ ೪ 
ಭ್ರಶಂ ನಿಯುಕಸಸ್ಯಾಂ ಚ ಮದನೇನ ಮದೋತ್ಕಟಃ । 
ನ ಸ ತಂ ರಾಕ್ಸಸಃ ಕಾಮಂ ಶಶಾಕಾತ್ನನಿ ಗೂಹಿತುಮ್‌ ॥ ೫ 


ಸರ್ಗ ೧೮ 


ರಾವಣನು ರಾಕ್ಸಸಸ್ಟೀಯರೊಡನೆ ಸೀತೆಯನ್ನು ನೋಡುವುದಕ್ಕಾಗಿ ಬರುವುದು. 


ಹೀಗೆ ಆಂಜನೇಯನು ಪುಷಿತವಾದ ಅಶೋಕವನದಲ್ಲಿ ಹುಡುಕಿ ಇವಳೇ 
ಸೀತೆಯೆಂದು ನಿಶ್ಚಯಿಸುವುದರೊಳಗೆ ಬೆಳಗಿನ ಜಾವವಾಗುತ್ತ ಬಂದಿತು. ಕಡೆಯ 
ಜಾವದಲ್ಲಿ ವೇದವೇದಾಂಗಗಳನ್ನು ಬಲ್ಲ ಯಾಜ್ಞಿಕರಾದ ಬ್ರಹ್ಮರಾಕ್ಟಸರು ವೇದ 
ಘೋಷ ಮಾಡಲಾರಂಭಿಸಿದರು (೧-೨). ಇಂಪಾಗಿ ಮಂಗಳವಾದ್ಯ ಧ್ವನಿಗಳು 
ಮೊಳಗಲು ರಾವಣನಿಗೆ ನಿದ್ರೆಯಿಂದ ಎಚ್ಚರವಾಯಿತು. ಆ ಪ್ರತಾಪಶಾಲಿಯು 
ಸಡಿಲಿದ ವಸಾಭರಣವುಳ್ಳವನಾಗಿ ಎದ್ದು ಕುಳಿತಾಗ ಸೀತೆಯ ಸ್ಥರಣೆಯಾಯಿತು 
(೩-೪). ಕಾಮೋನ್ನತನಾದ ಅವನ ಮನಸು ಸೀತೆಯಲ್ಲಿ ನೆಟ್ಟುಹೋಗಿತ್ತು 
ಕಾಮವಿಕಾರವನ್ನು ಅವನು ತಡೆದುಕೊಳ್ಳಲಾರದೆ ಹೋದನು. ಒಡನೆಯೇ 
ಸರ್ವಾಭರಣಗಳಿಂದ ಭೂಪಿತನಾಗಿ ಅಪೂರ್ವವಾದ ಸೊಬಗನ್ನು ಬೀರುತ 
ಪುಷಘಲಗಳಿಂದ ಮನೋಹರವಾದ ಅಶೋಕವನದ ಕಡೆಗೆ ಹೊರಟನು 


ಸರ್ಗಃ ೧೮ | ರಾವಣಾಗಮನಮ್‌ ೧೫೩ 


ಸ ಸರ್ವಾಭರಣರ್ಯುಕೋ ಬಿಭ್ರಚಿಯಮನುತಮಾಮ್‌ | 
ಲ 0 ಅಲ ್‌ 


ತಾಂ ನಗೈರ್ಬಹು ಧಿರ್ಜುಷ್ಟಾಂ ಸರ್ವಪುಷ್ಪಫಲೋಪಗೈಃ ॥ ೬ 
ವ್ಛತಾಂ ಪುಷ್ಕರಣೀಭಿಶ್ಚ ನಾನಾಪುಷೋಪಶೋಭಿತಾಮ್‌ ।ಟ 
ಸದಾಮದೈಶ್ಚ ವಿಷಗೈರ್ವಿಚಿತ್ರಾಂ ಪರಮಾದ್ದುತ್ರೆಃ ॥ ೭ 
ಈಷಹಾಮೃಗೈಶ್ಚ ವಿವಿಧೈರ್ಜುಷ್ಠಾಂ ದೃಷ್ಟ್ಠಿಮನೋಹರೈ: 1 

ವೀಧೀಃ ಸಂಪ್ರಕ್ಷಮಾಣಶ್ತ ಮಣಕಾಂಚನತೋರಣಾಃ ॥ ೮ 
ನಾನಾಮೃಗಗಣಾಕೀರ್ಣಾಂ ಫಲೈಃ ಪ್ರಪತಿತೈರ್ವತಾಮ್‌ | 
ಅಶೋಕವನಿಕಾಮೇವ ಪ್ರಾವಿಶತ್‌ ಸಂತತದ್ರುಮಾಮ್‌ ॥ ೯ 
ಅಂಗನಾಃ ಶತಮಾತ್ರಂ ತು ತಂ ವ್ರಜಂತಮನುವಜನ್‌ | 
ಮಹೇಂದ್ರಮಿವ ಪಾಲಸ್ಕ್ಯಂ ದೇವಗಂಧರ್ವಯೋಷಿತಃ ॥ ೧೦ 
ದೀಪಿಕಾಃ ಕಾಂಚನೀಃ ಕಾಶ್ಚಿಜಗೃಹುಸತ್ರ ಯೋಷಿತಃ । 
ವಾಲವ್ಯಜನಹಸಾಶ್ಚ ತಾಲವೃಂತಾನಿ ಚಾಪರಾಃ ॥ ೧೧ 
ಕಾಂಚನೈರಪಿ ಭೃಂಗಾರೈರ್ಜಹ್ರುಃ ಸಲಿಲಮಗ್ರತಃ | 

ಮಂಡಲಾಗ್ರಾ ಬೃಸೀಶೈವ ಗೃಹ್ಯಾನ್ಯಾಃ ಪೃಷ್ಠತೋ ಯಯುಃ ॥ ೧೨ 


(೫-೬).  ಅಶೋಕವನವಾದರೊ ಪುಷ್ಪರಿಣಿಗಳಿಂದಲೂ ಬಗೆ ಬಗೆಯ 
ಹೂಗಳಿಂದಲೂ ಮದಿಸಿದ ಪಕ್ಚಿಗಳಿಂದಲೂ ತುಂಬಿರುವುದು. ಸುಂದರವಾದ 
ಮೃಗಗಳು ಸಂಚರಿಸುತಿರುವುವು. ಮಾಗಿದ ಹಣ್ಣುಗಳು ಅಲ್ಲಲ್ಲಿ ಉದುರಿ 
ಬಿದ್ದಿರುವುವು. ರತ್ತಖಚಿತವಾದ ಸುವರ್ಣತೋರಣಗಳಿರುವ ಉದ್ಯಾನವೀಧಿ 
ಗಳನ್ನು ನೋಡುತ ರಾವಣನು ಅಶೋಕವನದೊಳಕ್ಕೆ ಬಂದನು (೭-೯). ದೇವ 
ಗಂಧರ್ವ ಸ್ತ್ರೀಯರು ದೇವೇಂದ್ರನನ್ನು ಹಿಂಬಾಲಿಸಿಬರುವಂತೆ ನೂರಾರು 
ಸ್ತ್ರೀಯರು ರಾವಣನನ್ನು ಅನುಸರಿಸಿ ಬರುತಿದ್ದರು. ಕೆಲವು ಸ್ತ್ರೀಯರು ಚಿನ್ನದ ದೀಪ 
ಸಂಭಗಳನ್ನು ಹಿಡಿದು ಅವನ ಮುಂದೆ ಬರುತಿದ್ದರು. ಕೆಲವರು ಚಾಮರವನ್ನೂ 
ಬೀಸಣಿಗೆಯನ್ನೂ ಬೀಸುತ್ತ ಪಕ್ಕದಲ್ಲಿ ಬರುತಿದ್ದರು (೧೦-೧೧). ಇನ್ನು ಕೆಲವರು 
ಚಿನ್ನದ ಕಲಶಗಳಲ್ಲಿನೀರನ್ನು ಹೊತ್ತು ತರುತಿದ್ದರು. ಹಿಂದುಗಡೆ ಕೆಲವು ಹೆಂಗಸರು 
ದುಂಡಾದ ಆಕೃತಿಯ ಉತಮಾಸನಗಳನ್ನು ತರುತಿದ್ದರು. ಅವನ ಪಕ್ಕದಲ್ಲಿ ಒಬ್ಬಳು 


೧೫೪ ಸುಂದರಕಾಂಡಃ [| ಸರ್ಗಃ ೧೮ 


ಕಾಚಿದ್ರತ್ತಮಯೀಂ ಸ್ಟಾಲೀಂ ಪೂರ್ಣಾಂ ಪಾನಸ್ಯ ಭಾಮಿನೀ | 
ದಕ್ಷಿಣಾ ದಕ್ಷಿಣೇನ್ಫೈವ ತದಾ ಜಗ್ರಾಹ ಪಾಣನಾ ॥ ೧೩ 


ರಾಜಹಂಸಪ್ರತೀಕಾಶಂ ಛತ್ರಂ ತ ಕುರ 


ಸೌವರ್ಣದಂಡಮಪರಾ ಗೃಹೀತ್ತಾ ಪ್ದ ತೋ ಯಯಾ ॥। ೧೪ 
ನಿದ್ರಾಮದಪರೀತಾಕ್ಟ್ಯೋ ಸಾಕಾ ಸ್ವೀಯಃ | 
ಅನುಜಗ್ಗುಃ ಪತಿಂ ವೀರಂ ಘನಂ ವಿದ್ಧುಲ್ಲತಾ ಇವ ॥ ೧೫ 
ವ್ಯಾವಿದಹಾರಕೀಯೂರಾಃ ಸಮಾಮೃದಿತವರ್ಣಕಾಃ 

A GE ಸಸೇದವದನಾಸಥಾ || ೧೬ 


ಘೂರ್ಣಂತ್ಯೋ ಮದಶೇಷೇಣ ನಿದ್ರಯಾ ಚ ಶುಭಾನನಾಃ । 
ಸ್ವೇದಕ್ಷಿಷ್ಟಾಂಗಕುಸುಮಾಃ ಸುಮಾಲ್ಯ್ಭಾಕುಲಮೂರ್ಥಜಾಃ ॥ ಡಿಕ 


ಪ್ರಯಾಂತಂ ನೈರ್ಯತಪತಿಂ ನಾರ್ಯೋ ಮದಿರಲೋಚನಾಃ | 
ಬಹುಮಾನಾಚ್ಚ ಕಾಮಾಚ್ಚ ಪ್ರಿಯಾ ಭಾರ್ಯಾಸಮನ್ನಯುಃ ॥ ೧೮ 


ರತ್ತಮಯವಾದ ಧಾಲಿಯಲ್ಲಿ ಮದ್ಯವನ್ನು ತುಂಬಿಕೊಂಡು ಬಲಗೈಯಲ್ಲಿ ಹಿಡಿ 
ದಿದ್ದಳು (೧೨-೧೩). ಇನ್ನೊಬ್ಬಳು ರಾಜಹಂಸದಂತೆಯೂ ಪೂರ್ಣಚಂದ್ರ 
ನಂತೆಯೂ ಶುಭ್ರವಾಗಿರುವ ಚಿನ್ನದ ಕೋಲಿನ ಶ್ವೇತಚ್ಛತ್ರವನ್ನು ಹಿಡಿದು ರಾವಣನ 
ಹಿಂದೆ ಹೋಗುತಿದ್ದಳು. ಆ ಸ್ವೀಯರಿಗೆ ಇನ್ನೂ ನಿದ್ರೆಯು ಕಳೆದಿರಲಿಲ್ಲವಾದ್ದರಿಂದ 
ಕಣ್ಣುಗಳು ತೊಳಲುತಿದವು. ಅವರೆಲ್ಲರೂ ಮೇಘದೊಡನೆ ಮಿಂಚುಗಳು 
ಬರುವಂತೆ ರಾವಣನನ್ನು ಹಿಂಬಾಲಿಸಿ ಬಂದಿದ್ದರು (೧೪-೧೫). ನಿದ್ರೆಯ 
ತೊಳಲಾಟದಿಂದ ಅವರ ಹಾರಕೇಯೂರಗಳು ಜಾರಿದ್ದವು. ಗಂಧಲೇಪನವು 
ಒರಸಿಹೋಗಿತು, ಜಡೆಗಳು ಕೆದರಿದ್ದವು. ಮುಖವು ಬೆವರಿತ್ತು ನಿದ್ರೆಯಿಂದಲೂ 
ಮದ್ಯದ ಮದದಿಂದಲೂ ತೂಕಡಿಸುತಿದ್ದರು. ಧರಿಸಿದ ಹೂಗಳು ಬಾಡಿ, ಮುಡಿದ 
ಮಾಲೆ ಜೋಲುತಿತು (೧೬-೧೭). ೪ ಆ ಸ್ತ್ರೀಯರು ರಾವಣನ ಮೇಲಿದ್ದ 
ಗೌರವದಿಂದಲೂ. ಮೋಹದಿಂದಲೂ ಹಿಂಬಾಲಿಸಿ "ಬರುತಿದ್ದರು. ಕಾಮಾಸಕನೂ 
ದುರ್ಮತಿಯೂ ಆದ ರಾವಣನು ಸೀತೆಯನ್ನೇ ನೆನೆಸಿಕೊಳ್ಳುತ್ತ ಮೆಲ್ಲಗೆ ಹೆಜ್ಜೆ 


ಸರ್ಗಃ ೧೮ | ರಾವಣಾಗಮನಮ್‌ ೧೫೫ 


ಸ ಚ ಕಾಮಪರಾಧೀನಃ ಪತಿಸಾಸಾಂ ಮಹಾಬಲಃ । 


ಸೀತಾಸಕಮನಾ ನುಂದೋ ಮದಾಂಚಿತಗತಿರ್ಬಭ್‌ ॥ ೧೯ 
ತತಃ ಕಾಂಚೀನಿನಾದಂ ಚ ನೂಪುರಾಣಾಂ ಚ ನಿಃಸ್ತನಮ್‌ | 
ಶುಶ್ರಾವ ಪರಮಸ್ವೀಣಾಂ ಸ ಕಪಿರ್ಮಾರುತಾತ್ಮಜಃ ॥ ೨೦ 
ತಂ ಚಾಪ್ರತಿಮಕರ್ಮಾಣಮಚಿಂತ್ಯಬಲಪೌರುಷಮ್‌ । 
ದಾರದೇಶಮನುಪ್ರಾಪಂ ದದರ್ಶ ಹನುಮಾನ್‌ ಕಪಿಃ ॥ ೨೧ 
ದೀಪಿಕಾಭಿರನೇಕಾಭಿಃ ಸಮಂತಾದವಭಾಸಿತಮ್‌ | 
ಗಂಧತೈಲಾವಸಿಕಾಭಿರ್ಧಿಯಮಾಣಾಭಿರಗ್ರತಃ [ ೨೨ 
ಕಾಮದರ್ಪಮದೈರ್ಯುಕಂ ಜಿಹ್ನತಾಮ್ರಾಯತೇಕ್ಷಣಮ್‌ ।ಟ 
ಸಮಕಮಿವ ಕಂದರ್ಪಮಪವಿದ್ದಶರಾಸನಮ್‌ |! ೨೩ 
ಮಧಿತಾಮೃತಫೇನಾಭಮರಜೋವಸ್ತಮುತಮಮ್‌ 
ಸಲೀಲಮನುಕರ್ಷಂತಂ ವಿಮುಕಂ ಸಕಮಂಗದೇ ॥ ೨೪ 


ತಂ ಪತ್ರವಿಟಪೇ ಲೀನಃ ಪುತ್ರಪುಷಘನಾವೃತಃ 
ನಮೀಪಮುಪಸಂಕ್ರಾಂತಂ ನಿಧ್ಯಾತುಮುಪಚಕ್ರಮೇ || ೨೫ 


Ab 


ಹಾಕುತ್ತ ಬರುತಿದನು (೧೮-೧೯). ಆ ಸಮಯದಲ್ಲಿ ಸ್ತೀಯರ ಕಾಂಚೀ 
ಧ್ವನಿಯೂ ಕಾಲಂದುಗೆಗಳ ಶಬ್ದವೂ ಹನುಮಂತನಿಗೆ ಕೇಳಿಸಿತು. ಇದೇನೆಂಬ 
ಕುತೂಹಲದಿಂದ ಹನುಮಂತನು ಕತೆತಿ, ನೋಡುತಿರಲು, ಮಹಾಪರಾಕ್ರಮಿ 
ಯಾದ ರಾವಣನು ಅಶೋಕವನದ ಬಾಗಿಲನ್ನು ದಾಟಿಬರುತಿದ್ದನು (೨೦-೨೧). 
ಅವನು ಸುತಲೂ ಹಿಡಿದಿದ್ದ ಗಂಧದೆಣ್ಣೆಯ ದೀವಟಿಗೆಗಳ ಬೆಳಕಿನಲ್ಲಿ ಉಜ ಲ 
ನಾಗಿ ಕಾಣುತಿದನು. ಕಾಮ ದರ್ಪ ಮದಗಳಿಂದ ಉಬ್ಬಿದ ಅವನ ಕಣ್ಣುಗಳು 
ಕಂಪೇರಿದ್ದವು. ಹಾಲಿನ ನೊರೆಯಂತೆ ಶುಭ್ರವಾದ ದುಕೂಲವು ಭುಜಕೀರ್ತಿಯಲ್ಲಿ 
ಸಿಕ್ಕಿಕೊಂಡಾಗ, ಅದನ್ನು ಸರಿಪಡಿಸಿಕೊಳ್ಳುತ್ತ ವಿಲಾಸದಿಂದ ಬರುತಿದ್ದ ರಾವಣನು 
ಪುಷಧನುಸೊಂದಿಲ್ಲದ ಸಾಕ್ಟಾತ್‌ ಮನ್ನಥನಂತೆಯೇ ತೋರುತಿದ್ದನು (೨೨-೨೪). 
ಆಂಜನೇಯನು ಆ ವೃಕ್ಷದಲ್ಲಿ ಮರೆಯಾಗಿ ಇದ್ದುಕೊಂಡು, ಸಮೀಪಕ್ಕೆ ಬರುತಿದ್ದ 


೧೫೬ ಸುಂದರಕಾಂಡಃ [| ಸರ್ಗಃ ೧೮ 


ಅವೇಕ್ಲಮಾಣಸ್ತು ತತೋ ದದರ್ಶ ಕಪಿಕುಂಜರ: | 
ರೂಪಯಾವನಸಂಪನ್ನಾ ರಾವಣಸ್ಯ ವರಸ್ವಿಯಃ [ ೨೬ 


ತಾಬಿಃ ಪರಿವೃತೋ ರಾಜಾ ಸುರೂಪಾಭಿರ್ಮಹಾಯಶಾಃ | 
ತನ್ನ ಗದ್ದಿ ದ್ವಿಜಸಂಘುಪ್ಪಂ ಪ್ರವಿಷ್ಟಃ ಪ್ರಮದಾವನಮ್‌ ॥ ೨೭ 


ಕೀಬೋ ವಿಚಿತ್ರಾಭರಣಃ ಶಂಕುಕರ್ಗೊೋ ಮಹಾಬಲಃ | 
ತೇನ ವಿಶ್ರವಸಃ ಪುತ್ರಃ ಸ ದಷೋ ರಾಕಸಾಧಿಪಃ ॥ ೨೮ 
ಲ ಆ 2 


ವೃತಃ ಪರಮನಾರೀಭಿಸಾರಾಭಿರಿವ ಚಂದ್ರಮಾಃ । 
ತಂ ದದರ್ಶ ಮಹಾತೇಜಾಸೇಜೋವಂತಂ ಮಹಾಕಪಿಃ ॥ ೨೯ 


ರಾವಣೋತs ಯಂ ಮಹಾಬಾಹುರಿತಿ ಸಂಚಿಂತ್ರ ವಾನರ: । 
ಸೋತಠಯಮೇವ ಪುರಾ ಶೇತೇ ಪುರಮಧ್ಯೇ ಗಹೋತಮೇ 1 ೩೦ 


ಅವಪ್ಪತೋ ಮಹಾತೇಜಾ ಹನುಮಾನ್‌ ಮಾರುತಾತ್ಮಜಃ 
ಸ ತಥಾಪ್ಪುಗ್ರತೇಜಾಃ ಸನ್ನಿರ್ಧೂತಸಸ್ತ , ತೇಜಸಾ | ೩೧ 


ರಾವಣನನ್ನು ಗಮನಿಸಿ ನೋಡಲಾರಂಭಿಸಿದನು. ಸುತಲೂ ಸುಂದರಿಯರಾದ 
ಸ್ತ್ರೀಯರಿಂದ ಪರಿವೃತನಾಗಿ, ಆ ರಾಕ್ಟಸರಾಜನು ಅಶೋಕವನದೊಳಗೆ ಬರುವುದು 
ಚೆನ್ನಾಗಿ ಕಾಣಿಸಿತು (೨೫-೨೭). ಮದೋನ್ನತನೂ ಮಹಾಬಲನೂ ವಿಶ್ರವಸಿನ 
ಮಗನೂ ಆದ ರಾಕ್ಲಸೇಶ್ವರನು ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ, 
ಬಹುಮಂದಿ ಚೆಲುವೆಯರಿಂದ ಪರಿವೃತನಾಗಿ ಬರುತಿರುವುದು ಹನುಮಂತನಿಗೆ 
ಗೋಚರಿಸಿತು (೨೮-೨೯). “ಆಗ ಅರಮನೆಯಲ್ಲಿ ನಿದ್ರೆಮಾಡುತಿದ್ದ ಮಹಾ 
ಬಾಹುವಾದ ರಾವಣನೇ ಇವನು'' ಎಂದು ಹನುಮಂತನು ನಿರ್ಧರಿಸಿ, ಅವನನ್ನು 
ಸರಿಯಾಗಿ ಸಮೀಕ್ತಿಸುವುದಕ್ಕಾಗಿ ತಾನಿದ್ದ ಕೊಂಬೆಯಿಂದ ಕೆಳಗಿಳಿದು ಇನ್ನೊಂದು 
ಕೊಂಬೆಯಲ್ಲಿ ಅಡಗಿಕುಳಿತನು. ವಾಯುಪುತ್ರನಾದ ಆಂಜನೇಯನು ಉಗ್ರ 
ತೇಜೋವಂತನಾದರೂ ರಾವಣನ ತೇಜಸಿನೆದುರಿಗೆ ಪ್ರಕಟವಾಗಿ ಕಾಣಿಸಿಕೊಳ್ಳುವ 
ಧೈರ್ಯ, ಆಗ ಅವನಿಗೆ ಬರಲಿಲ್ಲ ರಾವಣನು ಚೆಲುವೆಯಾದ ಸೀತೆಯನ್ನು 


ಸರ್ಗಃ ೧೯ |] ಕೃಚ್ಛ್ಚ )ಗತಸೀತೋಪಮಾಃ ೧೫೭ 


ಪತ್ರಗುಲ್ಮಾಂತರೇ ಸಕೋ ಹನುಮಾನ್‌ ಸಂವ್ಯತೋತಭವತ್‌ ಟ 
ಸ ತಾಮಸಿತಕೇಶಾಂತಾಂ ಸುಶ್ರೋಣೀಂ ಸಂಹತಸನೀಮ್‌ ॥ ೩೨ 
ದಿದ್ದಕುರಸಿತಾಪಾಂಗಾಮುಪಾವರ್ತತ ರಾವಣ: ॥| 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷ್ಟಾದಶಃ ಸರ್ಗಃ 
(೨ 
ಏಕೋನವಿಂಶಃ ಸರ್ಗಃ 
ಕೃಚ್ಛ ಗತಸೀತೋಪಮಾಃ 

ತಸ್ಲಿನ್ನೀವ ತತಃ ಕಾಲೇ ರಾಜಪುತ್ರೀ ತನಿಂದಿತಾ | 
ರೂಪಯಾವನಸಂಪನ್ನಂ ಭೂಷಣೋತಮಭೂಷಿತಮ್‌ ॥ ೧ 
ತತೋ ದೃಷ್ಟ, ಹಾ ವೃದೇಹೀ ರಾವಣಂ ರಾಕ್ಷನಾಧಿಪಮ್‌ 
ಪ್ರಾವೇಪತ ವರಾರೋಹಾ ಪ್ರವಾತೇ ಕದಲೀ ಯಥಾ ॥ ೨ 
ಆಚ್ಚಾದ್ಯೋದರಮೂರುಭ್ಳ್ಭಾಂ ಬಾಹುಭ್ಯಾಂ ಚ ಹಪಯೋದಧರ್‌ । 
ಉಪವಿಷ್ಟಾ ವಿಶಾಲಾಕ್ಷೀ ರುದಂತೀ ವರವರ್ಣಿನೀ ॥ ೩ 


ನೋಡುವುದಕ್ಕಾಗಿ ಅವಳ ಬಳಿಗೆ ಬಂದನು (೩೦-೩೨). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹದಿನೆಂಟನೆಯ ಸರ್ಗ 


_ (ಗ್ರ 
ಸರ್ಗ ೦೯ 


ರಾವಣನ ಭಯದಿಂದ ಕಂಪಿಸುತಿದ್ದ ಜಾನಕಿಯ ವರ್ಣನೆ. 


ಇತಲಾಗಿ ಜಾನಕಿಯು, ಯೌವನಸಂಪನ್ನನಾದ ರಾವಣನು ಉತಮಾ 
ಭರಣಗಳನ್ನು ಧರಿಸಿಕೊಂಡು ತನ್ನ ಕಡೆಗೆ ಬರುತಿರುವುದನ್ನು ಕಂಡು ಬಿರುಗಾಳಿಗೆ 
ಸಿಕ್ಕಿದ ಬಾಳೆಯಗಿಡದಂತೆ ನಡುಗಲಾರಂಭಿಸಿದಳು. ಆ ವಿಶಾಲಾಕ್ಟಿಯು ತನ್ನ 
ಉದರಪ್ರವೇಶ ಮತ್ತು ಸನಗಳು ಕಾಣದಂತೆ ತೊಡೆಗಳನ್ನೂ ತೋಳುಗಳನ್ನೂ 
ಬಾಗಿಸಿಕೊಂಡು ಕುಳಿತು ಕಣ್ಣೀರು ಸುರಿಸತೊಡಗಿದಳು (೧-೨). ಸಮುದ್ರದಲ್ಲಿ 


೧೫೮ ಸುಂದರಕಾಂಡ: [| ಸರ್ಗಃ ೧೯ 


ದಶಗ್ರೀವಸ್ತು ವೈದೇಹೀಂ ರಕ್ಷಿತಾಂ ರಾಕ್ಷಸೀಗಣ್ಯೆಃ | 
ದದರ್ಶ ಸೀತಾಂ ದುಃಖಾರ್ತಾಂ ನಾವಂ ಸನ್ನಾಮಿವಾರ್ಣವೇ | ೪ 


ಅಸಂವೃತಾಯಾಮಾಸೀನಾಂ ಧರಣಾ ಣ್ಳಾಂ ಸಂಶಿತವ್ರತಾಮ್‌ | 
ಛಿನ್ನಾಂ. ಪ್ರಪತಿತಾಂ ಭೂಮ್‌ ಶಾಖಾಮಿವ ವನಸತೇಃ ॥ ೫ 


ಕ್‌, 


ಮಲಮಂಡನದಿಗಾಂಗೀಂ ಮಂಡನಾರ್ಹಾಮಮಂಡಿತಾಮ್‌ | 
ಮಣಾಲೀ ಪಂಕದಿಗೇವ ವಿಭಾತಿ ನ ವಿಭಾತಿ ಚ ॥ ೬ 


ಲ 
ಸಮೀಪಂ ರಾಜಸಿಂಹಸ್ಯ ರಾಮಸ್ಕ ಎದಿತಾತ್ಮನಃ 
ಸಂಕಲಹಯಸಂಯುಕ್ಕೆ ರ್ಯಾಂತೀಮಿವ ಮನೋರಷ್ಫಃ [ ೭ 


ಶುಷ್ಕಂತೀಂ ರುದತೀಮೇಕಾಂ ಧ್ಯಾನಶೋಕಪರಾಯಣಾ ಮ್‌ । 
ದುಃಖಸ್ಕಾಂತಮಪಶ್ಯಂತೀಂ ರಾಮಾಂ ರಾಮಮನುವ್ರತಾಮ್‌ ॥ ಲೆ 


ವೇಷ್ಟಮಾನಾಂ ತಥಾವಿಷ್ಟಾಂ ಪನ್ನಗೇಂದ್ರವಧೂಮಿವ | 
ಧೂಪ್ಯಮಾನಾಂ ಗ್ರಹೇಣೇವ ರೋಹಿಣೀಂ ಧೂಮಕೇತುನಾ ॥ ೯ 


ಭಾರದಿಂದ ಮುಳುಗಿಹೋಗುತಿರುವ ನೌಕೆಯಂತೆ ದುಃಖಾರ್ತಳಾಗಿ, ರಾಕ್ಷಸೀ 
ಪರಿವೃತಳಾಗಿದ್ದ ಸೀತೆಯನ್ನು ರಾವಣನು ಕಂಡನು (೩-೪). ಅವಳಾದರೋ 
ಮರದಿಂದ ಮುರಿದು ಕೆಡವಿದ ಶಾಖೆಯಂತೆ ಬರಿಯ ನೆಲದ ಮೇಲೆ ಕುಳಿತು 
ಪಾತಿವ್ರತ್ಯವೆಂಬ ವ್ರತದಲ್ಲಿ ನಿಷ್ಠಳಾಗಿರುವಳು. ಮಲಿನಳಾಗಿದ್ದ ಆ ಸೀತಾದೇವಿಯು 
ಕೆಸರು ಹತ್ತಿದ ತಾವರೆಯ ಬಳ್ಳಿಯಂತೆ ಒಂದು ಬಗೆಯಲ್ಲಿಶೋಭೆಯಿಲ್ಲದಿದ್ದರೂ, 
ಚೆಲುವೆಯಾಗಿಯೇ ಕಾಣಿಸುತಿರುವಳು (೫-೬). ಆಕೆಯು ತನ್ನ ಮನಸೆಂಬ ರಥಕ್ಕೆ 
ಸಂಕಲ್ಪಗಳೆಂಬ ಕುದುರೆಗಳನ್ನು ಕಟ್ಟಿ ಶ್ರೀರಾಮನ ಬಳಿಗೆ ವೇಗವಾಗಿ ಹೋಗುತಿರು 
ವಳೋ ಎಂಬಂತೆ ಅವನನ್ನೇ ಧ್ಯಾನಿಸುತಿರುವಳು. ಏಕಾಕಿನಿಯಾಗಿ ಶೋಕದ 
ಕೊನೆಯನ್ನೇ ಕಾಣದೆ ರಾಮನನ್ನೇ ಧ್ಯಾನಿಸುತ್ತ ಅತ್ತು ಅತು ಕೃಶಳಾಗಿಹೋಗಿರು 
ವಳು (೭-೮ ). ಮಣಿಮಂತ್ರ ಗಳಿಂದ ನಿರುದಮುದ ಸರ್ನಿಡಯಂತೆ ಹೊರಳುತ್ತ 
ಕೇತುವಿಗೆ ಸಿಕ್ಕಿದ ರೋಹಿಣೀನಕ್ಕತ್ರ ದಂತೆ ಸಂಕಟಪಡುತಿರುವಳು. ಪರಿಶುದ್ಧವಾದ 
ಆಚಾರವುಳ್ಳ 'ಧಾರ್ಮಿಕವಂಶದಲ್ಲಿ ಹುಟ್ಟಿ ಅದೇ ವಿಧವಾದ ಉತಮ ವಂಶದಲ್ಲಿ 


ಸರ್ಗಃ ೧೯ | ಕಚ, ಗತಸೀತೋಪಮಾಃ ೧೫೯ 


ಲಲ 
ವತಶೀಲಕುಲೇ ಜಾತಾಮಾಚಾರವತಿ ಧಾರ್ಮಿಕೇ ಟ 
ಪುನಃ ಸಂಸ್ಕಾರಮಾಪನ್ನಾಂ ಜಾತಾಮಿವ ಚ ದುಷ್ಕುಲೇ [ ೧೦ 
ಅಭೂತೇನಾಪವಾದೇನ ಕೀರ್ತಿಂ ನಿಪತಿತಾಮಿವ ॥ 
ಆಮ್ನಾಯಾನಾಮಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ ॥ ೧೧ 
ಸನ್ನಾಮಿವ ಮಹಾಕೀರ್ತಿಂ ಶ್ರದ್ಧಾಮಿವ ವಿಮಾನಿತಾಮ್‌ | 
ಪ್ರಜ್ಞಾಮಿವ ಪರಿಕ್ಷೀಣಾಮಾಶಾಂ ಪ್ರತಿಹತಾಮಿವ ॥ ೧೨ 
ಆಯತೀಮಿವ ವಿದ್ವಸಾಮಾಜ್ಞಾಂ ಪ್ರತಿಹತಾಮಿವ | 
ದೀಪಾಮಿವ ದಿಶಂ ಕಾಲೇ ಪೂಜಾಮಪಹ್ನತಾಮಿವ |! ೧೩ 
ಪದ್ದಿನೀಮಿವ ವಿಧಸಾಂ ಹತಶೂರಾಂ ಚಮೂಮಿವ । 
ಪ್ರಭಾಮಿವ ತಮೋದ್ಧಸಾಮುಷಕ್ಷೀಣಾಮಿವಾಪಗಾಮ್‌ || ೧೪ 


ವೇದೀಮಿವ ಪರಾಮೃಷ್ಟಾಂ ಶಾಂತಾಮಗ್ನಿಶಿಖಾಮಿವ | 
ಪೌರ್ಣಮಾಸೀಮಿವ ನಿಶಾಂ ರಾಹುಗ್ರಸೇಂದುಮಂಡಲಾಮ್‌ ॥ ೧೫ 





ವಿವಾಹಸಂಸ್ಕಾರವನ್ನು ಪಡೆದಿದ್ದರೂ, ಕೇವಲ ದುಷ್ಕುಲದಲ್ಲಿ ಹುಟ್ಟಿದವಳಂತೆ 
ಶೋಚನೀಯಳಾಗಿರುವಳು (೯-೧೦). ಮಿಥ್ಯಾಪವಾದಕ್ಕೆ ಒಳಗಾದ ಕೀರ್ತಿ 
ಯಂತೆ, ಆವೃತಿಯಿಲ್ಲದೆ ಕ್ಷೀಣವಾದ ವಿದ್ಯೆಯಂತೆ, ಗತಿಸಿಹೋದ ಪ್ರಖ್ಯಾತಿಯಂತೆ, 
ಅವಮಾನಗೊಳಿಸಿದ ಶ್ರದ್ದೆಯಂತ, ವಿತಂಡಾವಾದಕ್ಕೆ ಸಿಕ್ಕಿದ ಪ್ರಜ್ಞಾಶಕಿಯಂತೆ, ಭಗ್ಗ 
ವಾದ ಆಸೆಯಂತೆ, ತಡಹಿಡಿಯಲಟ್ಟ ಅಭಿವೃದ್ಧಿಯಂತೆ, ತಿರಸ್ಕೃ ತವಾದ ರಾಜಾಜ್ಞೆ 
ಯಂತೆ, ಉತಾತಕಾಲದಲ್ಲಿ ಬೆಂಕಿಬಿದ್ದು ಉರಿಯುತಿರುವ ದಿಕಿನಂತೆ ಕೆದುತಂದ 
ಪೂಜಾದ್ರವ್ಯದಂತೆ, ಕಿತೆಸೆದ ತಾವರೆಯ ಬಳ್ಳಿಯಂತೆ ವೀರರು ಹತರಾಗಿರುವ 
ಸೇನೆಯಂತೆ, ಗಾಢವಾದ ಕತಲೆಯಲ್ಲಿ ಮಿಣುಗುವ ದೀಪದಂತೆ, ಒಣಗುತಿರುವ 
ನದಿಯಂತೆ ಅತ್ಯಂತ ಶೋಚನೀಯಳಾಗಿರುವಳು (೧೧-೧೪). ಆ ಜಾನಕಿಯು 
ಪತಿತರು ಮುಟ್ಟಿದ ಯಜ್ಞವೇದಿಕೆಯ ಹಾಗೆ, ನಂದಿಹೋಗುತಿರುವ ಅಗ್ಗಿಜ್ಟಾಲೆಯ 
ಹಾಗೆ, ಗಹಣಹಿಡಿದ ಹುಣ್ಣಿಮೆಯ ರಾತ್ರಿಯ ಹಾಗೆ ಕಾಣುತಿರುವಳು. ಎಲೆಹೂ 
ಗಳನ್ನು ಉದುರಿಸಿ, ಹಂಸಪಕ್ಷಿಯನ್ನು ಹೆದರಿಸಿ, ಆನೆಯು ಸೊಂಡಿಲಿಂದ ಕಿತುತಂದ 


೧೬೦ ಸುಂದರಕಾಂಡ [| ಸರ್ಗಃ ೧೯ 


ಉತ್ಕೃಷಪರ್ಣಕಮಲಾಂ ಎತ್ರಾ ಸಿತವಿಹಂಗಮಾಮ್‌ | 


ಲ 
ಸಿಹಸಃ ಸಹರಾಮೃಷ್ಟಾಮಾಕುಲಾಂ ಪದ್ದಿನೀಮಿವ || ೬ 


ಮ 


ಪತಿಶೋಕಾತುರಾಂ ಶುಷ್ಕಾಂ ನದೀಂ ವಿಸ್ರಾವಿತಾಮಿವ | 
ಪರಯಾ ಮೃಜಯಾ ಹೀನಾಂ ಕೃಷ್ಣಪಕ್ಷನಿಶಾಮಿವ ॥ ೧೭ 


ಸುಕುಮಾರೀಂ ಸುಜಾತಾಂಗೀಂ ರತ್ತಗರ್ಭಗ್ರಹೋಚಿತಾಮ್‌ 
ತಪ್ಯಮಾನಾಮಿವೋಷ್ಟೇನ ಮೃಣಾಲೀಮಚಿರೋದ್ಹಶಾಮ್‌ IW ೧೮ 


ಗಹೀತಾಮಾಲತಾಂ ಸಂಭೇ ಯೂಥಪೇನ ವಿನಾಕ್ಷತಾಮ್‌ 
ನಿಃಶಸಂತೀಂ ಸುದುಃಖಾರ್ತಾಂ ಗಜರಾಜವಧೂಮಿವ ॥ ೧೯ 


ಏಕಯಾ ದೀರ್ಥಯಾ ವೇಣ್ಯಾ ಶೋಭಮಾನಾಮಯತ್ತತಃ | 
ನೀಲಯಾ ನೀರದಾಪಾಯೇ ವನರಾಜ್ಯಾ ಮಹೀಮಿವ ॥ ೨೦ 


ಉಪವಾಸೇನ ಶೋಕೇನ ಧ್ಯಾನೇನ ಚ ಭಯೇನ ಚ ।ಟ 
ಪರಿಕ್ಷೀಣಾಂ ಕ್ಷಶಾಂ ದೀನಾಮಲಾಹಾರಾಂ ತಪೋಧನಾಮ್‌ ॥ ೨೧ 


ಎಲೆ ಹೂಗಳುದುರಿದ ತಾವರೆಯ ಬಳ್ಳಿಯಂತೆ ಗೋಚರಿಸುವಳು (೧೫-೧೬). 
ಅಡ್ಡಗಟ್ಟೆಯನ್ನು ಕಟ್ಟಿ ನೀರನ್ನು ಬೇರೆಯ ಕಡೆಗೆ ತಿರುಗಿಸಿದಾಗ ಕ್ಷೀಣವಾಗುವ 
ನದಿಯಂತೆ ಪತಿಶೋಕದಿಂದ ಕೃಶಳಾಗಿರುವಳು. ಅಂಗಸಂಸ್ಕಾರವಿಲ್ಲದುದರಿಂದ 
ಕೃಷ್ಣಪಕ್ಷದ ರಾತ್ರಿಯಂತೆ ದಿನದಿನವೂ ಕಾಂತಿಹೀನಳಾಗುತಿರುವಳು. ಕೋಮ 
ಲಾಂಗಿಯೂ ಸುಂದರಿಯೂ ದಿವ್ಯವಾದ ಪ್ರಾಸಾದದಲ್ಲಿ ವಾಸಮಾಡಲರ್ಹಳೂ 
ಆಗಿದ್ದರೂ, ಬಿಸಲಲ್ಲಿ ಕಿತೆಸೆದ ತಾವರೆಯ ಬಳ್ಳಿಯಂತೆ ಸಂಕಟಪಡುತಿರುವಳು 
(೧೭-೧೮). ಗಂಡಾನೆಯಿಂದ ತಪಿಸಿ ಹಿಡಿದುತಂದು ಕಂಬಕ್ಕೆ ಕಟಿಹಾಕಿದ 
ಹಣ್ಣಾನೆಯಂತೆ ದುಃಖದಿಂದ ನಿಟ್ಟುಸಿರು ಬಿಡುತಿರುವಳು. ಹೆಣೆಯದಿರುವ ನೀಳ 
ವುದ ತಲೆಗೂದಲಿನಿಂದ, ಶರತ್ಕಾಲದಲ್ಲಿ ದಟ್ಟವಾದ ವನಪಂಕಿಯಿಂದ ವಿರಾಜಿ 
ಸುವ ಭೂದೇವಿಯಂತೆ ಇರುವಳು (೧೯-೨೦). ಉಪವಾಸ, ಶೋಕ, ಚಿಂತೆ, 


ಸರ್ಗಃ ೧೯ | ಕಚ ಗತಸೀತೋಪಮಾಃ ೧೬೧ 


ಲಲ 


ಅಯಾಚಮಾನಾಂ ದುಃಖಾರ್ತಾಂ ಪ್ರಾಂಜಲಿಂ ದೇವತಾಮಿವ 
ಭಾವೇನ ರಘುಮುಖ್ಯಸ್ಯ ದಶಗ್ರೀವಪರಾಭವಮ್‌ ॥ ೨೨ 


ಸಿಮೀಕಮಾಣಾಂ ರುದತೀಮನಿಂದಿತಾಂ 
ಸುಪಕ್ಷ್ಮತಾಮ್ರಾಯತಶುಕ್ಷಲೋಚನಾಮ್‌ । 

ಅನುವ್ರತಾಂ ರಾಮಮತೀವ ಮೈಥಿಲೀಂ 
ಪ್ರಲೋಭಯಾಮಾಸ ವಧಾಯ ರಾವಣಃ ॥ ೨೩ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕೋನವಿಂಶಃ ಸರ್ಗಃ 


ಅರಗ ಾಮಿ ಗಟ್ಟ 
ANN SAN 


ಭಯಗಳಿಂದ ಕೃಶಳಾಗಿ ತಪಸ್ಸು ಮಾಡುತ್ತ "ಶ್ರೀರಾಮನು ರಾವಣನನ್ನು ಸೋಲಿಸಿ 
ಜಯಶೀಲನಾಗಲಿ' ಎಂದು ಅಂತರಂಗದಲ್ಲಿಯೇ ದೇವತೆಗಳನ್ನು ಪ್ರಾರ್ಥಿಸು 
ವಂತೆ ಕೈಜೋಡಿಸಿಕೊಂಡಿರುವಳು (೨೧-೨೨). ದಿಕ್ಕು ದಿಕ್ಕಿಗೆ ನೋಡುತ್ತ 
ಸುಂದರವಾದ ಕಣ್ಣುಗಳಿಂದ ಬಳಬಳನೆ ನೀರು ಸುರಿಸುತ್ತ ಶ್ರೀರಾಮನನ್ನೇ 
ಧ್ಯಾನಿಸುತಿದ್ದ ಸೀತಾದೇವಿಯನ್ನುದ್ದೇಶಿಸಿ, ರಾವಣನು ಆಸೆದೋರಿಸುವ 
ಮಾತುಗಳನ್ನು ಹೇಳಲುಪಕ್ರಮಿಸಿದನು. ಆ ಮಾತುಗಳಿಗೆ ಅವನ ವಧೆಯೇ 
ಫಲವಾಯಿತು (೨೩). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಹತೊಂಬತನೆಯ ಸರ್ಗ 


ಎಂಶಃ ಸರ್ಗಃ 
ಪ್ರಣಯಪ್ರಾರ್ಥನಾ 


ತಾಂ ಪತಿವ್ರತಾಂ ದೀನಾಂ ನಿರಾನಂದಾಂ ತಪಸ್ತಿನೀಮ್‌ | 


ಸಾಕಾರೈರ್ಮಧುರೈರ್ವಾಕ್ಶೈ ರ್ನೈದರ್ಶಯತ ರಾವಣ: ॥ ೧ 


ಮಾಂ ದಷ್ಟ್ವಾ ನಾಗನಾಸೋರು ಗೂಹಮಾನಾ ಸನೋದರಮ್‌ [ 
ಅದರ್ಶನಮಿವಾತ್ಥ್ಮಾನಂ ಭಯಾನ್ನೇತುಂ ತ್ರಮಿಚ್ಛೆಸಿ || ೨ 


ಕಾಮಯೇ ತ್ಚಾಂ ವಿಶಾಲಾಕ್ಷಿ ಬಹು ಮನ್ಯಸ್ವ ಮಾಂ ಪ್ರಿಯೇ | 
ಸರ್ವಾಂಗಗುಣಸಂಪನ್ನೇ ಸರ್ವಲೋಕಮನೋಹರೇ ॥। 2 


ನೇಹ ಕೇಚಿನ್ನನುಷ್ಯಾ ವಾ ರಾಕ್ಷಸಾಃ ಕಾಮರೂಪಿಣಃ | 
ವ್ಯಪಸರ್ಪತು ತೇ ಸೀತೇ ಭಯಂ ಮತಃ ಸಮುತ್ಥಿತಮ್‌ |! ೪ 


ಸರ್ಗ ೨೦ 


ರಾವಣನು ಆಸೆಹುಟಿಸುವ ಮಾತುಗಳನ್ನು ಹೇಳಿ, ತನ್ನನ್ನು 
ವರಿಸುವಂತೆ ಸೀತೆಯನ್ನು ಪ್ರಾರ್ಥಿಸುವುದು. 


ಹೀಗೆ ಸ್ವಲ್ಪವೂ ಉಲ್ಲಾಸವಿಲ್ಲದೆ ದೈನ್ಯದಿಂದ ಕುಳಿತಿದ್ದ ಪತಿವ್ರತೆಯಾದ 
ಸೀತೆಯನ್ನು ಕುರಿತು ರಾವಣನು ಅಭಿಪ್ರಾಯಗರ್ಭಿತವಾಗಿ ಮಧುರವಾದ 
ಮಾತುಗಳನ್ನು ಹೇಳಿದನು: ""ಎಲ್‌ೌ ಸುಂದರಿ, ನನ್ನನ್ನು ಕಂಡು ನಿನ್ನ ಅವಯವ 
ಗಳನ್ನು ಮುಚ್ಚಿಕೊಳ್ಳುವುದೇಕೆ ) ಮುದುರಿಕೊಳ್ಳುವುದೇಕೆ ? ಭಯದಿಂದ 
ನೀನೇ ಮರೆಯಾಗಿಬಿಡಲು ಬಯಸುವೆಯಾ? (೧-೨). ಹೇ ವಿಶಾಲಾಕ್ಷಿ 
ನಿನ್ನಲ್ಲಿಯೇ ನಾನು ಮೋಹಗೊಂಡಿದ್ದೇನೆ. ಅನುಗ್ರಹಿಸು. ನೀನು ಸರ್ವಾಂಗ 
ಸುಂದರಿ. ಸರ್ವರ ಮನಸನ್ನೂ ಸೂರೆಗೊಳ್ಳುತಿರುವೆ. ಯಾರಿಗಾಗಿ ನೀನು 
ಹೆದರಬೇಕು ? ನನ್ನನ್ನು ಬಿಟ್ಟು ಇಲ್ಲಿ ಯಾವ ಪುರುಷರೂ ಇಲ್ಲ ನನಗಾಗಿ ನೀನು 


1 ೪9 ಗ್ಗ 


ಸರ್ಗಃ ೨೦ ] ಪ್ರಣಯಪ್ರಾರ್ಥನಾ ೧೬೩ 
ಸಧರ್ಮೊೋ ರಕ್ಕಸಾಂ ಭೀರು ಸರ್ವಥ್ಭವ ನ ಸಂಶಯಃ | 
ಗಮನಂ ವಾ ಪರಸ್ತೀಣಾಂ ಹರಣಂ ಸಂಪ್ರಮಥ್ಯ ವಾ॥ ೫ 


ಏವಂ ಚೈೆತದಕಾಮಾಂ ತುನ ತ್ಲಾಂ ಸ್ಪಶ್ಚ್ಯಾಮಿ ಮೈಥಿಲಿ [ 
ಕಾಮಂ ಕಾಮಃ ಶರೀರೇ ಮೇ ಯಥಾಕಾಮಂ ಪ್ರವರ್ತತಾಮ್‌ ॥ ೬ 


ದೇವಿ ನೇಹ ಭಯಂ ಕಾರ್ಯಂ ಮಯಿ ವಿಶಸಿಹಿ ಪ್ರಿಯೇ ಟ 


ಪ್ರಣಯಸ್ವ ಚ ತತ್ತೇನ ಮೈವಂ ಭೂಃ ಶೋಕಲಾಲಸಾ ॥ ೭ 
ಏಕವೇಣೀ ಧರಾಶಯ್ಯಾ ಧ್ಯಾನಂ ಮಲಿನಮಂಬರಮ್‌ | 

ಅಸ್ಥಾನೇ ಪ್ರುಪವಾಸಶ್ಚ ನೈತಾನ್ರೌ್‌ಪಯಿಕಾನಿ ತೇ ॥ ೮ 
ವಿಚಿತ್ರಾಣಿ ಚ ಮಾಲ್ಕಾನಿ ಚಂದನಾನ್ಯಗರೂಣಿ ಚಿ | 

ವಿವಿಧಾನಿ ಚ ವಾಸಾಂಸಿ ದಿವ್ಯಾನ್ಯಾಭರಣಾನಿ ಚಟ ೯ 


ಮಹಾರ್ಹಾಣಿ ಚ ಪಾನಾನಿ ಶಯನಾನ್ಯಾಸನಾನಿ ಚಿ | 
ಗೀತಂ ನತಂ ಚ ವಾದೃಂ ಚ ಲಭ ಮಾಂ ಪ್ರಾಪ್ಯ ಮೈಥಿಲಿ I ೧೦ 


ಭಯಪಡಬೇಕಾಗಿಲ್ಲ (೩-೪). ನಾನು ಅಧರ್ಮಿಯಲ್ಲ. ಪರಸ್ವೀಗಮನವೂ 
ಪರಸ್ತ್ರೀಯರನ್ನು ಅಪಹರಿಸಿ ತರುವುದೂ ರಾಕ್ಟಸರಾದ ನಮಗೆ ಕುಲಧರ್ಮ! 
ಆದರೂ ಕೂಡ ನೀನು ಬಯಸದೆ ಬಲಾತ್ಕಾರವಾಗಿ ನಿನ್ನನ್ನು ನಾನು ಮುಟ್ಟುವುದಿಲ್ಲ 
ಮನ್ನಥನು ನನನ್ನು ಎಷ್ಟುದರೂ ಪೀಡಿಸಲಿ | (೫-೬). ಪ್ರಿಯತಮೆ | ನೀನು 
ಹೆದರಬೇಕಾಗಿಲ್ಲ ನನ್ನಲ್ಲಿ ವಿಶ್ವಾಸವಿಡು. ನನ್ನಲ್ಲಿ ಗೌರವದಿಂದ ವರ್ತಿಸು. ಹೀಗೆ 
ಶೋಕದಿಂದ ಕೊರಗಬೇಡ. ಕೇಶವನ್ನು ಬಾಚಿ ಹೆರಳು ಹಾಕಿಕೊಳ್ಳದೆ, ನೆಲದ 
ಮೇಲೆ ಮಲಗಿ ಚಿಂತೆಮಾಡುತ್ತ ಕೊಳೆಬಟೆಯನ್ನುಟ್ಟು ಉಪವಾಸ ಮಾಡುತಿದ್ದರೆ, 
ನಿನಗೆ ಬರುವ ಪುರುಷಾರ್ಥವೇನು ? (೭-೮). ಜಾನಕಿ, ನನ್ನನ್ನು ಮದುವೆ 
ಯಾಗು, ನನ್ನ ಅರಮನೆಯಲ್ಲಿ ನಾನಾಬಗೆಯ ಹೂಗಳೂ ಸುಗಂಧದ್ರವ್ಯಗಳೂ 
ಎಚಿತ್ರವಾದ ಬಟ್ಟೆಗಳೂ ದಿವ್ಯಾಭರಣಗಳೂ ಇವೆ. ಶ್ರೇಷ್ಠವಾದ ಮದ್ಯವೂ ಹಾಸಿಗೆ 
ಗಳೂ ಪೀಠಗಳೂ ಇವೆ. ಇವೆಲ್ಲವನ್ನೂ ನೀನು ಅನುಭವಿಸಬಹುದು. ಕಿವಿಗೆ 
ಬೇಕಾದ ಹಾಡನ್ನು ಕೇಳಬಹುದು. ಕಣ್ಣಿಗೆ ಬೇಕಾದ ನೃತ್ಯವನ್ನು ನೋಡಬಹುದು. 


೧೬೪ ಸುಂದರಕಾಂಡಃ [ ಸರ್ಗಃ ೨೦ 


ಸ್ತೀರತ್ನಮಸಿ ಮೈವಂ ಭೂಃ ಕುರು ಗಾತ್ರೇಷು ಭೂಷಣಮ್‌ ।ಟ 
ಮಾಂ ಪ್ರಾಪ್ಯ ಹಿ ಕಥಂ ನು ಸ್ಕಾಸ್ತ್ಯಮನರ್ಹಾ ಸುವಿಗ್ರಹೇ ॥ ೧೧ 


ಇದಂ ತೇ ಚಾರು ಸಂಜಾತಂ ಯೌವನಂ ಹೃತಿವರ್ತತೇ । 
ಯದತೀತಂ ಪುನರ್ನೈತಿ ಸ್ರೋತಃ ಶೀಘ್ರಮಹಾಮಿವ ॥ ಟಿಪಿ 


ತಾಂ ಕತ್ಲೋಪರತೋ ಮನ್ಯೇ ರೂಪಕರ್ತಾ ಸ ವಿಶಸ್ಟಟ್‌ 
ನ ಹಿ ರೂಪೋಷಮಾ ತ್ಸನ್ಯಾ ತವಾಸ್ತಿ ಶುಭದರ್ಶನೇ ॥ ೧೩ 


ತ್ಲಾಂ ಸಮಾಸಾದ್ಯ ವೈದೇಹಿ ರೂಪಯಾ್‌ವನಶಾಲಿನೀಮ್‌ । 
ಕಃ ಪುಮಾನತಿವರ್ತೇತ ಸಾಕ್ಟಾದಪಿ ಪಿತಾಮಹಃ ॥ ೧೪ 


ಯದ್ಯತ್‌ ಪಶ್ಯಾಮಿ ತೇ ಗಾತ್ರಂ ಶೀತಾಂಶುಸದ್ಧಶಾನನೇ | 
ತಸ್ಥಿಂಸಸ್ಸಿನ್‌ ಪೃಥುಶ್ರೋಣಿ ಚಕ್ಬುರ್ಮಮ ನಿಬಧ್ಯತೇ ॥ ೧೫ 


ಭವ ಮೈಥಿಲಿ ಭಾರ್ಯಾ ಮೇ ಮೋಹಮೇನಂ ವಿಸರ್ಜಯ । 
ಬಹ್ವೀನಾಮುತಮಸ್ವೀಣಾಂ ಮಮಾಗ್ರಮಹಿಷೀ ಭವ ॥ ೧೬ 


ಇಷ್ಟಬಂದ ವಾದ್ಯವನ್ನು ಆಲಿಸಬಹುದು (೯-೧೦). ನೀನು ಸ್ತ್ರೀಯರಲ್ಲಿ ರತ್ತವಾಗಿ 
ದ್ದೀಯೆ. ನೀನು ಹೀಗೆ ಅನಲಂಕೃತಳಾಗಿರಬಾರದು. ಸುಂದರಾಂಗಿ, ಒಡವೆಗಳನ್ನು 
ಧರಿಸು. ನನ್ನ ಬಳಿಗೆ ಬಂದು ನೀನು ಈ ರೀತಿಯಲ್ಲಿರಬಹುದೆ 9 ನಿನ್ನ ದಿವ್ಯವಾದ 
ಯೌವನ ಕಳೆದುಹೋಗುತಿದೆ. ಹರಿದುಹೋದ ನೀರಿನ ಹಾಗೆಯೇ ಅದು ಮರಳಿ 
ಹಿಂದಕ್ಕೆ ಬರುವುದಿಲ್ಲ! (೧೧-೧೨). ನಿನಗೆ ಎಣೆಯಾದ ಇನ್ನೊಬ್ಬ ರೂಪವತಿ ಈ 
ಜಗತಿನಲ್ಲಿಲ್ಲ ಬ್ರಹ್ಮನು ನಿನ್ನ ರೂಪವನ್ನು ಸೃಷ್ಟಿಸಿ ಬಳಲಿಹೋಗಿ, ಇನ್ನೊಬ್ಬ 
ರೂಪವತಿಯನ್ನು ಸೃಷಿಸಲಾರದೆ ಸುಮ್ಮನಾಗಿರಬೇಕು. ರೂಪಯ್‌ೌವನಗಳಿಂದ 
ಬೀಗುತಿರುವ ನಿನ್ನನ್ನು ಕಂಡು ಪಿತಾಮಹನೂ ಕಾಮವಶನಾಗದೆ ಹೋಗಲಿಕ್ಕಿಲ್ಲ 
(೧೩-೧೪). ಚಂದ್ರಮುಖಿ, ನಿನ್ನಯಾವ ಯಾವ ಅಂಗವನ್ನುನೋಡಿದರೂ ನನ್ನ 
ಕಣ್ಣು ಅಲ್ಲಿಯೇ ನೆಟ್ಟುಹೋಗುತ್ತದೆ. ಜಾನಕಿ, ನನ್ನ ಹೆಂಡತಿಯಾಗು. ಈ ತಪ್ಪು 
ತಿಳಿವಳಿಕೆಯನ್ನು ಬಿಟ್ಟುಬಿಡು. ನನ್ನ ಕೈಹಿಡಿದ ಎಲ್ಲಾ ಉತಮ ಸ್ತ್ರೀಯರ ಮೇಲೂ 


ಸರ್ಗಃ ೨೦ | ಪ್ರಣಯಪ್ರಾರ್ಥನಾ ೧೬೫ 


ಲೋಕೇಭ್ಯೋ ಯಾನಿ ರತ್ನಾನಿ ಸಂಪ್ರಮಥ್ಯಾಹ್ನತಾನಿ ವೈ | 


ತಾನಿ ಮೇ ಬೀರು ಸರ್ವಾಣಿ ರಾಜ್ಯಂ ಚೈತದಹಂ ಚತೇ॥ ೧೭ 
ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾನಗರಮಾಲಿನೀಮ್‌ । 

ಜನಕಾಯ ಪ್ರದಾಸ್ಯಾಮಿ ತವ ಹೇತೋರ್ವಿಲಾಸಿನಿ ॥ ೧೮ 
ನೇಹ ಪಶ್ಯಾಮಿ ಲೋಕೇsನ್ಸ್ನಂ ಯೋ ಮೇ ಪ್ರತಿಬಲೋ ಭವೇತ್‌ । 
ಪಶ್ಯ ಮೇ ಸುಮಹದ್ದೀರ್ಯಮಪ್ರತಿದ್ದಂದ್ರಮಾಹವೇ ॥ ೧೯ 


ಅಸಕ್ಸತ್‌ ಸಂಯುಗೇ ಭಗ್ನಾ ಮಯಾ ಎಮೃದಿತದ್ದಜಾಃ 
ಅಶಕಾ; ಪ್ರತ್ಯನೀಕೇಷು ಸ್ಥಾತುಂ ಮಮ ಸುರಾಸುರಾಃ ॥ ೨೦ 


ಇಚ್ಛಯಾ ಕ್ರಿಯತಾಮದ್ಯ ಪ್ರತಿಕರ್ಮ ತವೋತಮಮ್‌ । 
ಸಪ್ರಭಾಣ್ಯವಸಜ್ಯಂತಾಂ ತವಾಂಗೇ ಭೂಷಣಾನಿ ಚ ॥ 9) 


ಸಾಧು ಪಶ್ಯಾಮಿ ತೇ ರೂಪಂ ಸಂಯುಕಂ ಪ್ರತಿಕರ್ಮಣಾ । 
ಪ್ರತಿಕರ್ಮಾಭಿಸಂಯುಕ್ತಾ ದಾಕ್ಷಿಣ್ಯೇನ ವರಾನನೇ ॥ ೨೨ 


ನೀನು ಪಟ್ಟದರಾಣಿಯಾಗಿ ಅಧಿಕಾರವನ್ನು ನಡೆಸು (೧೫-೧೬). ಸಮಸ್ತ 
ಲೋಕಗಳನ್ನು ಗೆದ್ದುನಾನು ತಂದುಹಾಕಿರುವ ರತ್ನಗಳೆಲ್ಲವೂ ಇನ್ನು ಮೇಲೆ ನಿನ್ನದು. 
ಈ ರಾಜ್ಯವೇ ನಿನ್ನದು. ನಾನು ಕೂಡ ನಿನಗೆ ಅಧೀನ! ಹೇ ವಿಲಾಸಿನಿ! ಬೇಕಾದರೆ 
ಈ ನನ್ನ ರಾಜ್ಯವನ್ನೇ ನಿನ್ನ ತಂದೆಯಾದ ಜನಕನಿಗೆ ಒಪಿಸಿಬಿಡುತೇನೆ (೧೭-೧೮). 
ಈ ವಿಶ್ವದಲ್ಲಿ ನನನ್ನು ಯುದ್ಧದಲ್ಲಿಎದುರಿಸಬಲ್ಲಪರಾಕ್ರಮಿಯೊಬ್ಬನೂ ಇಲ್ಲ ನನ್ನ 
ಶೌರ್ಯ ಎಪ್ಪೆಂಬುದನ್ನು ನೋಡು! ದೇವಾಸುರರನ್ನು ಸಂಗ್ರಾಮದಲ್ಲಿ ಎಷ್ಟೋ 
ಸಲ ಸೋಲಿಸಿ ಓಡಿಸಿರುವೆನು. ಅವರಲ್ಲಿ ಯಾರೂ ನನ್ನೆದುರಿಗೆ ನಿಲ್ಲಲಾರರು 
(೧೯-೨೦). ಸೀತೆ, ನಿನಗೆ ಬೇಕಾದ ಹಾಗೆ ಶ್ರಂಗಾರಮಾಡಿಕೊ. ದಿವ್ಯವಾದ 
ಆಭರಣಗಳನ್ನು ಧರಿಸು. ಶೃಂಗಾರಮಾಡಿಕೊಂಡರೆ ನೀನು ಇನ್ನೂ ಚೆನ್ನಾಗಿ 
ಕಾಣುವೆ. ನನ್ನನ್ನು ವರಿಸಿ ನನ್ನೊಡನೆ ನಿನಗೆ ಇಷ್ಟಬಂದಂತೆ ಭೋಗವನ್ನು 
ಅನುಭವಿಸು. ಬೇಕಾದ್ದನ್ನು ಕುಡಿ. ಯಥೇಚ್ಛವಾಗಿ ವಿಹರಿಸು. ಭೂಮಿಯನ್ನೂ 


೧೬೬ ಸುಂದರಕಾಂಡ [ ಸರ್ಗಃ ೨೦ 


ಭುಂಕ್ಹ್ವ ಭೋಗಾನ್‌ ಯಥಾಕಾಮಂ ಪಿಬ ಭೀರು ರಮಸ್ತ ಚಿ | 
ಯಥೇಷಂ ಚಿ ಪ್ರಯಚ್ಛ ತಂ ಪೃಥಿವೀಂ ವಾ ಧನಾನಿ ಚ ॥ ೨೩ 


ರಮಸ್ತ ಮಯಿ ಎಸ್ರಬ್ದಾ ಧೃಷಮಾಜ್ಞಾಪಯಸ್ವ್ಯ ಚಿ | 


ಮತ್ಪಸಾದಾಲ್ಗಲಂತ್ಯಾಶ್ಚ ಲಲಂತಾಂ ಬಾಂಧವಾಸವ || ೨೪ 


ಯದಿಂ ಮಮಾನುಪಶ, ತಂ ಶ್ರಿಯಂ ಭದ್ಯೇ ಯಶಶ ಮೇ । 
ಇ ಶೆ ವ ಖು ನ್‌ ಚ 
ಕಿಂ ಕರಿಷ್ಠಸಿ ರಾಮೇಣ ಸುಭಗೇ ಚೀರವಾಸಸಾ ॥ ೨೫ 


ನಿಕಿಪವಿಜಯೋ ರಾಮೋ ಗತಶ್ರೀರ್ವನಗೋಚರಃ | 
ವ್ರತೀ ಸ್ಥಂಡಿಲಶಾಯೀ ಚ ಶಂಕೇ ಜೀವತಿ ವಾನವಾ॥ ೨೬ 


ನ ಹಿ ವೈದೇಹಿ ರಾಮಸ್ಟಾಂ ದ್ರಷ್ಟುಂ ವಾಪ್ರೃಪಲಪ್ಪೃತೇ । 
ಪುರೋಬಲಾಕೆರಸಿತೆರ್ಮೇಘರ್ಜೊೋತಾ ಮಿವಾವತಮ್‌ ॥ ೨೭ 
ಲ ಲ ಲ ರಿ ಖಣ ಲ 


ಐಶ್ವರ್ಯವನ್ನೂ ನಿನ್ನ ಮನಸಿಗೆ ಬಂದಷ್ಟು ಯಾರಿಗೆ ಬೇಕಾದರೂ ದಾನಮಾಡು 
(೨೧-೨೩). ಸಂಕೋಚವಿಲ್ಲದೆ ಏನುಬೇಕಾದರೂ ನನಗೆ ಆಜ್ಞೆ ಮಾಡು. ನಿನ್ನ 
ಜೊತೆಗೆ ನಿನ್ನ ತವರುಮನೆಯ ಬಂಧುಗಳೆಲ್ಲರೂ ಬಂದು ಬೇಕಾದ ಸುಖವನ್ನು 
ಅನುಭವಿಸಲಿ! ನನ್ನ ಮಹಾಭಾಗ್ಯವನ್ನೂ ಕೀರ್ತಿಯನ್ನೂ ನೋಡು. 
ನಾರುಬಟ್ಟೆಯನ್ನುಟ್ಟಿರುವ ರಾಮನಿಂದ ನಿನಗೆ ಆಗಬೇಕಾದ್ದೇನು 9 (೨೪-೨೫). 
ರಾಮನು ಐಶ್ವರ್ಯವನ್ನು ಕಳೆದುಕೊಂಡು, ಜಯದ ಆಸೆಯನ್ನು ಬಿಟ್ಟು ಕಾಡು 
ಸೇರಿದ್ದಾನೆ. ವ್ರತ ಮಾಡುವವನ ಹಾಗೆ ನೆಲದಮೇಲೆ ಮಲಗುತಿರುವ ಆತನು 
ಇಷ್ಟುದಿನ ಬದುಕಿದ್ದಾನೋ ಇಲ್ಲವೋ; ನನ್ನ ಕೈಗೆ ಸಿಕ್ಕಿದ ನಿನ್ನನ್ನು ರಾಮನಿಗೆ 
ನೋಡಲು ಕೂಡ ಸಾಧ್ಯವಿಲ್ಲ ಸಾಲುಗಟ್ಟಿದ ಬಲಾಕಾಪಕ್ಷಿಗಳುಳ್ಳ ನೀಲಮೇಘ 
ದಿಂದ ಆವರಿಸಲ್ಪಟ್ಟ ಚಂದ್ರಿಕೆಯನ್ನು ನೋಡಲು ಯಾರಿಗೆ ಸಾಧ್ಯ ? (೨೬-೨೭). 


ಸರ್ಗಃ ೨೦] ಪ್ರಣಯಪ್ರಾರ್ಥನಾ ೧೬೭ 


ನ ಚಾಪಿ ಮಮ ಹಸಾತ್ಲಾಂ ಪ್ರಾಪುಮರ್ಹತಿ ರಾಘವಃ | 
ಹಿರಣ್ಯಕಶಿಪುಃ ಕೀರ್ತಿಮಿಂದ್ರಹಸಗತಾಮಿವ ॥ ೨೮ 


ಚಾರುಸ್ಥಿತೇ ಚಾರುದತಿ ಚಾರುನೇತ್ರೇ ವಿಲಾಸಿನಿ | 
ಮನೋ ಹರಸಿ ಮೇ ಭೀರು ಸುಪರ್ಣಃ ಪನ್ನಗಂ ಯಥಾ॥ ೨೯ 


ಕಿಷಕೌಶೇಯವಸನಾಂ ತನ್ಹೀಮಪ್ಯನಲಂಕ್ಛತಾಮ್‌ | 
ತ್ಚಾಂ ದೃಷ್ಟ್ಯಾ ಸೇಷು ದಾರೇಷು ರತಿಂ ನೋಪಲಭಾಮೃಹಮ್‌ ॥೩೦ 


ಅಂತಃಪುರನಿವಾಸಿನ್ಯಃ ಸ್ಪಿಯಃ ಸರ್ವಗುಣಾನಿತಾಃ । 
ಯಾವತ್ಕೋ ಮಮ ಸರ್ವಾಸಾಮೈಶ್ರರ್ಯಂ ಕುರು ಜಾನಕಿ ॥ ೩೧ 


ಹಿರಣ್ಯಕಶಿಪು ತನ್ನ ಹೆಂಡತಿಯನ್ನು ಇಂದ್ರನಿಂದ ಹಿಂದಕ್ಕೆ ಪಡೆದದ್ದುಂಟು.” ಹಾಗೆ 
ರಾಮನು ಮಾತ್ರ ನಿನನ್ನು ಪಡೆಯಲಾರನು (೨೮). ಹೇ ವಿಲಾಸಿನಿ! ನಿನ್ನ 
ಮುಗುಳಗೆಯ ಸೊಗಸೆಷ್ಟು! ದಂತಪಂಕಿಯ ಚಂದವೇನು! ಕಣ್ಣಿನ ಚೆಲುವೇನು | 
ಗರುಡನು ಹಾವನ್ನೆಳೆಯುವಂತೆ ನನ್ನ ಮನಸನ್ನು ಕಿತು ಎಳೆಯುತಿವೆ ! ನೀನು ಹೀಗೆ 
ಮಾಸಿದ ಸೀರೆಯನ್ನುಟ್ಟು ಸಿಂಗರಿಸಿಕೊಳ್ಳದೆ ಕೃಶಳಾಗಿರುವುದನ್ನು ಕಂಡು ನನಗೆ 
ಬಹಳ ವ್ಯಥೆಯಾಗಿದೆ. ಪತ್ತಿಯರಲ್ಲಿಯೂ ನನ್ನ ಮನಸ್ಸು ನಲಿಯುವುದಿಲ್ಲ 
(೨೯-೩೦). ಜಾನಕಿ, ನನ್ನ ಅಂತಃಪುರದ ಸೀಯರೆಲ್ಲರಿಗೂ ನೀನು ಪ್ರಭುವಾಗು, 
ಅಂತಃಪುರೇಶ್ದರಿಯಾಗು. ಅಪರೆಯರು ಲಕ್ಷ್ಮೀ "ದೇವಿಯನ್ನು ಸೇವಿಸುವಂತೆ, 


* ಈ ಶ್ಲೋಕದಲ್ಲಿ ಕೀರ್ತಿ ಎಂದರೆ ಕೀರ್ತಿಯಂತಿರುವ ಹೆಂಡತಿಯೆಂದು 
ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಭಾಗವತದಲ್ಲಿ ಹಿರಣ್ಯಕಶಿಪುವಿನ ಪತ್ನಿಯನ್ನು ಇಂದ್ರನು 
ಅಪಹರಿಸಿದ್ದನೆಂದೂ, ನಾರದರ ಸಂಧಾನದಿಂದ ಅವಳು ಪುನಃ ಹಿರಣ್ಯಕಶಿಪುವಿಗೆ 
ಲಭಿಸಿದಳೆಂದೂ ಪ್ರಹ್ಲಾದನ ಮಾತಿನಿಂದ ಗೊತಾಗುತದೆ. ಇಂದ್ರನು ಹಿರಣ್ಯಕಶಿಪುವನ್ನು ಗೆದ್ದು 
ಅವನ ಕೀರ್ತಿಯನ್ನು ಅಪಹರಿಸಿದನು. ಅನಂತರ ಇನ್ನೊಂದು ಯುದ್ಧದಲ್ಲಿ ಇಂದ್ರನನ್ನು 
ಸೋಲಿಸಿ ಹಿರಣ್ಯಕಶಿಪು ತನ್ನ ಕೀರ್ತಿಯನ್ನು ಪುನಃ ಸಂಪಾದಿಸಿದನು. ಅದರಂತೆ ಶ್ರೀರಾಮನು 
ಮಾತ್ರ ನಿನ್ನನ್ನು ಹಿಂದಕ್ಕೆ ಪಡೆಯಲಾರನು ಎಂಬ ಅರ್ಥವೂ ಹೊಂದುತದೆ. ಹಿರಣ್ಯಕಶಿಪುವಿನ 
ಪತ್ನಿ ಕಯಾಧೂ. 


೧೬೮ ಸುಂದರಕಾಂಡಃ [ ಸರ್ಗಃ ೨೦ 


ಮಮ ಹೃಸಿತಕೇಶಾಂತೇ ತೈಲೋಕ್ಕಪ್ರವರಾಃ ಸ್ವಿಯಃ । 
ತಾಸ್ನಾಂ ಪರಿಚರಿಷ್ಕಂತಿ ಶ್ರಿಯಮಪರಸೋ ಯಥಾ ॥ ೩೨ 


ಯಾನಿ ವೈಶ್ರವಣೇ ಸುಭ್ರೂ ರತ್ನಾನಿ ಚ ಧನಾನಿ ಚ । 
ತಾನಿ ಲೋಕಾಂಶ್ಚ ಸುಶ್ರೋಣಿ ಮಾಂ ಚ ಭುಂಕ್ಷ್ವ ಯಥಾಸುಖಮ್‌॥ 


ನ ರಾಮಸಪಸಾ ದೇವಿ ನ ಬಲೇನ ನ ವಿಕ್ರಮೃಃ | 
ನ ಧನೇನ ಮಯಾ ತುಲ್ಕಸೇಜಸಾ ಯಶಸಾಪಿ ವಾ॥ ೩೪ 


ಪಿಬ ವಿಹರ ರಮಸ್ವ ಭುಂಕ್ಹ್ವ ಭೋಗಾನ್‌ 
ಧನನಿಚಯಂ ಪ್ರದಿಶಾಮಿ ಮೇದಿನೀಂ ಚ ಚ 
ಮಯಿ ಲಲ ಲಲನೇ ಯಥಾಸುಖಂ ತ್ರಂ 
ತಯಿ ಚ ಸಮೇತ್ಯ ಲಲಂತು ಬಾಂಧವಾಸೇ ॥ ೩೫ 


ಕುಸುಮಿತತರುಜಾಲಸಂತತಾನಿ 
ಭ್ರಮರಯುತಾನಿ ಸಮುದ್ರತೀರಜಾನಿ | 


ಶ್ರೇಷ್ಠರಾದ ನನ್ನ ಪತ್ನಿಯರೆಲ್ಲರೂ ಸೇವೆ ಮಾಡುತ್ತ ನಿನ್ನ ಪರಿಚಾರಿಕೆಯರಾಗಲಿ 
(೩೧-೩೨). ಸುಶ್ರೋಣಿ, ಕುಬೇರನ ಐಶ್ವರ್ಯವೆಲ್ಲವೂ ನನ್ನ ಮನೆಯಲ್ಲಿದಿದ್ದಿದೆ. 
ಅವೆಲ್ಲಕ್ಕೂ ನೀನೇ ಒಡತಿಯಾಗು | ನನ್ನ ರಾಜ್ಯಕ್ಕೂ ನನಗೂ ನೀನೇ 
ಒಡತಿಯಾಗು | ದೇವಿ, ತಪಸಿನಲ್ಲಾಗಲಿ, ಬಲಪರಾಕ್ರಮಗಳಲ್ಲಾಗಲಿ, ಐಶ್ವರ್ಯ 
ತೇಜಸ್ಸು ಕೀರ್ತಿಗಳಲ್ಲಾಗಲಿ ರಾಮನು ಸ್ವಲ್ಪವೂ ನನಗೆ ಸಮನಲ್ಲ (೩೩-೩೪). 
ನನ್ನನ್ನು "ವರಿಸಿ ಯಥೇಚ್ಛವಾಗಿ ಕುಡಿಯುತ್ತ ವಿಹರಿಸು ; ಆನಂದಿಸು. ಸಮಸ್ತ 
ಭೋಗಗಳನ್ನೂ ಆನುಭವಿಸು. ನನ್ನ ಐಶ್ವರ್ಯ, ರಾಜ್ಯಗಳನ್ನು ನಿನಗೆ ಒಪ್ಪಿ 

ಬಿಡುವೆನು. ನನ್ನ ತವರುಮನೆಯ "ಬಂದುಗಳೆಲರೂ A i? 
ಹಿಗ್ಗುತಿರಲಿ. ಹೂಗಳಿಂದ ಬೀಗುತಿರುವ, ಮಧುಕರಗಳಿಂದ ರಮಣೀಯವಾದ 


ಸರ್ಗಃ ೨೧ | ರಾವಣತ್ಸೃಣೀಕರಣಮ್‌ ೧೬೯ 


ಕನಕವಿಮಲಹಾರಭೂಷಿತಾಂಗೀ 
ವಿಹರ ಮಯಾ ಸಹ ಭೀರು ಕಾನನಾನಿ ॥ ೩೬ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ವಿಂಶಃ ಸರ್ಗಃ 


ಏಕವಿಂಶಃ ಸರ್ಗಃ 


ರಾವಣತ್ಸಣೀಕರಣಮ್‌ 
ತಸ್ಯ ತದ್ವಚನಂ ಶ್ರುತ್ವಾ ಸೀತಾ ರೌದ್ರಸ್ಯ ರಕಸಃ 1 
ಆರ್ತಾ ದೀನಸ್ಪರಾ ದೀನಂ ಪ್ರತ್ಯುವಾಚ ಶನೈರ್ವಚಃ ॥ ೧ 
ದುಃಖಾರ್ತಾ ರುದತೀ ಸೀತಾ ವೇಷಮಾನಾ ತಪಸಿನೀ ! 
ಚಿಂತಯಂತೀ ವರಾರೋಹಾ ಪತಿಮೇವ ಶತಿವ್ರತಾ ॥ ೨ 


ಕಡಲುತೀರದ ಈ ಉದ್ಯಾನವನಗಳಲ್ಲಿ ಸುವರ್ಣಹಾರಗಳಿಂದ ಭೂಷಿತಳಾಗಿ 
ನನ್ನೊಡನೆ ವಿಹರಿಸು'' ಎಂದನು (೩೫-೩೬). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತನೆಯ ಸರ್ಗ 


ಸರ್ಗ ೨೧ 
ಸೀತೆಯು ನಡುವೆ ಒಂದು ಹುಲ್ಲುಕಡ್ಡಿಯನ್ನಿಟ್ಟು ಮಾತನಾಡುವ ನೆಪದಿಂದ 
ರಾವಣನಿಗೆ ಬುದ್ದಿವಾದವನ್ನು ಹೇಳುವುದು. 

ಆ ರಾಕ್ಷಸನ ಮಾತನ್ನು ಕೇಳಿ ಸೀತೆಯು ಬಹುದುಃಖಿತೆಯಾಗಿ ದೀನ 
ಸ್ನರದಿಂದ ಮೆಲ್ಲಗೆ ಉತ್ತರವನ್ನು ಹೇಳತೊಡಗಿದಳು. ಆ ಮಹಾಪತಿವ್ರತೆಯು ತನ್ನ 
ಪತಿಯನ್ನೇ ಧ್ಯಾನಿಸುತ್ತ ತಡೆಯಲಾಗದ ದುಃಖದಿಂದ ನಡುಗುತಿದಳು (೧-೨). 
ನಡುವೆ ಒಂದು ಹುಲ್ಲುಕಡ್ಡಿಯನ್ನಿಟ್ಟು" ಅದರೊಡನೆ ಮಾತನಾಡುತಿರುವಂತೆ 


* ಪರಪುರುಷನೊಡನೆ ನೇರವಾಗಿ ಮಾತನಾಡುವುದು ಅನುಚಿತವೆಂದು ಮಧ್ಯದಲ್ಲಿ 
ಹುಲ್ಲುಕಡ್ಡಿಯನ್ನಿಟ್ಟಳು. "ರಾವಣ, ನೀನು, ನಿನ್ನ ಐಶ್ವರ್ಯ ಎಲ್ಲವೂ ನನ್ನ ದೃಷ್ಟಿಯಲ್ಲಿ ಒಂದು 
ತೃಣಕ್ಕೆ ಸಮಾನ !' ಎಂಬ ಭಾವವೂ ಸ್ವರಸವಾಗಿ ತೋರುತದೆ. 


ಸುಂ. 6* 


೧೭೦ ಸುಂದರಕಾಂಡಃ [ಸರ್ಗಃ ೨೧ 
ತಣಮಂತರತಃ ಕತ್ತಾ ಪ್ರತ್ನುವಾಚ ಶುಚಿಸಿತಾ । 

ಲ ಲ ವ ಶಿ ಆ 

ನಿವರರ್ತಯ ಮನೋ ಮತ್ರ ಸಜನೇ ಕ್ರಿಯತಾಂ ಮನಃ ॥ ೩ 


ನ ಮಾಂ ಪ್ರಾರ್ಥಯಿತುಂ ಯುಕಂ ಸುಸಿದ್ದಿಮಿವ ಪಾಪಕ್ಸತ್‌ । 
ಅಕಾರ್ಯಂ ನ ಮಯಾ ಕಾರ್ಯಮೇಕಪತ್ನಾ s ವಿಗರ್ಜಿತಮ್‌ ॥ ೪ 


ಕುಲಂ ಸಂಪ್ರಾಪಯಾ ಪುಣ್ಯಂ ಕುಲೇ ಮಹತಿ ಜಾತಯಾ | 


ಏವಮುಕ್ತ್ವಾ ತು ವೈದೇಹೀ ರಾವಣಂ ತಂ ಯಶಸ್ವಿನೀ ॥ ೫ 
ರಾಕಸಂ ಪಷತಃ ಕತಾ ಭೂಯೋ ವಚನಮಬ್ರವೀತ್‌ ।ಟ 

೦ ಲ ಅ ಲ ವ 
ನಾಹಮೌೌಪಯಿಕೀ ಭಾರ್ಯಾ ಪರಭಾರ್ಯಾ ಸತೀ ತವ ॥ ೬ 
ಸಾಧು ಧರ್ಮಮವೇಕ್ಸನ್ವ ಸಾಧು ಸಾಧುವ್ರತಂ ಚರ | 
ಯಥಾ ತವ ತಥಾನ್ಯೇಷಾಂ ದಾರಾ ರಕ್ಷಾ ನಿಶಾಚರ ॥ ೭ 
ಆತ್ಮಾನಮುಷಮಾಂ ಕ್ಷತ್ವಾ ಸ್ವೇಷು ದಾರೇಷು ರಮ್ಯತಾಮ್‌ । 
ಅತುಷ್ಪಂ ಸ್ವೇಷು ದಾರೇಷು ಚಪಲಂ ಚಲಿತೇಂದ್ರಿಯಮ್‌ ॥ ೮ 


ರಾವಣನಿಗೆ ಉತರ ಕೊಟ್ಟಳು: “ರಾವಣ, ಈ ದುರ್ಬುದ್ದಿಯನ್ನು ಬಿಡು. 
ನಿನವರಲ್ಲಿ ಈ ಸ್ನೇಹವನ್ನು ತೋರಿಸು. ಪಾಪಿಯು ಮುಕಿಯನ್ನು ಬಯಸುವುದೂ 
ಒಂದೇ, ನೀನು ನನ್ನನ್ನು ಬಯಸುವುದೂ ಒಂದೇ. ಪತಿಯನ್ನೇ ನಂಬಿರುವ ನಾನು 
ಇಂತಹ ಹೀನಕೃತೃಕ್ಕೆ ಎಂದಿಗೂ ಮನಸ್ಸುಕೊಡಲಾರೆ (೩-೪). ಉತಮ ಕುಲದಲ್ಲಿ 
ಹುಟ್ಟಿ ಉತಮ ಕುಲವನ್ನು ಸೇರಿದವಳು ನಾನು'' ಎಂದು ಹೇಳಿ ಮತ್ತೆ ಕೆಲವು 
ಧಿಕ್ಕಾರದ ಮಾತುಗಳನ್ನಾಡಿದಳು: ""ನಾನು ಪರಸ್ಲೀಯಾದ್ದರಿಂದ ನಿನಗೆ 
ಯೋಗ್ಯಳಲ್ಲ (೫-೬). ಧರ್ಮವನ್ನು ಪರಿಪಾಲಿಸು. ಒಳ್ಳೆಯ ದಾರಿಯಲ್ಲಿ ನಡೆ. 
ರಾಕ್ಷಸ! ನಿನ್ನ ಹೆಂಡತಿಯರ ಮರ್ಯಾದೆಯನ್ನು ನೀನು ಕಾಪಾಡುವಂತೆ, 
ಪರಸ್ತ್ರೀಯರ ಮರ್ಯಾದೆಯನ್ನೂ ನೀನು ಕಾಪಾಡಬೇಡವೆ? ನಿನ್ನಂತೆಯೇ 
ಇತರರೆಂದು ತಿಳಿದು ನಿನ್ನ ಪತ್ನಿಯರಲ್ಲಿ ನೀನು ಸ್ನೇಹದಿಂದಿರು. 
ಇಂದ್ರಿಯಚಾಪಲ್ಯದಿಂದ ಪರಸ್ಪೀಯರನ್ನು ಕೆಣಕುವ ಬುದ್ದಿಹೀನನಿಗೆ ಕೇಡು 


ಸರ್ಗಃ ೨೧ ] ರಾವಣತ್ಸಣೀಕರಣಮ್‌ ೧೭೧ 


ನಯಂತಿ ನಿಕೃತಿಪ್ರಜ್ಞಂ ಪರದಾರಾಃ ಪರಾಭವಮ್‌ । 
ಇಹ ಸಂತೋ ನ ವಾ ಸಂತಿ ಸತೋ ವಾ ನಾನುವರ್ತಸೇ ॥ ೯ 


ತಥಾ ಹಿ ವಿಪರೀತಾ ತೇ ಬುದ್ದಿರಾಚಾರವರ್ಜಿತಾ [ 
ವಚೋ ಮಿಥ್ಯಾಪ್ರಣೀತಾತ್ಚಾ ಪಥ್ಮಮುಕಂ ವಿಚಕಣ್ಣೆ: ॥ ೧೦ 
ಆ ಲ ಇವಿ ಇಲ 


ರಾಕ್ಷನಾನಾಮಭಾವಾಯ ತ್ತಂ ವಾ ನ ಪ್ರತಿಪದ್ಯಸೇ । 
ಅಕ್ಷತಾತ್ಗಾನಮಾಸಾದ್ಯ ರಾಜಾನಮನಯೇ ರತಮ್‌ ॥ ೧೧ 


ಸಮೃದ್ಧಾನಿ ಎನಶ್ಶ ತಿ ರಾಷಾ ಣಿ ನಗರಾಣಿ ಚ 
ತಥೇಯಂ ತ್ಲಾಂ 'ಸಮಾಸಾದ ಲಂಕಾ ರತೌಘಸಂಕುಲಾ | ೧೨ 


ಅಪರಾಧಾತವೈಕಸ್ಯ ನ ಚಿರಾದ್ದಿನಶಿಷ್ಯತಿ 
ಸಿಕ್ಕತ್ರರ್ಹನ್ಯಮಾನಸ್ಯ ರಾವಣಾದೀರ್ಥದರ್ಶಿನಃ ॥ ೧೩ 


ಅಭಿನಂದಂತಿ ಭೂತಾನಿ ವಿನಾಶೇ ಹಾಪಕರ್ಮಣಃ | 
ಏವಂ ತ್ಚಾಂ ಪಾಪಕರ್ಮಾಣಂ ವಕ್ಷ ;೦ತಿ ನಿಕ್ತತಾ ಜನಾಃ ॥ ೧೪ 


ತಪ್ಪಿದ್ದಲ್ಲ ಇಲ್ಲಿ ನಿನಗೆ ಬುದ್ದಿವಾದವನ್ನು ಹೇಳತಕ್ಕ ಸಜ್ಜನರು ಯಾರೂ ಇಲ್ಲವೂ? 
ಇದ್ದರೂ ಅವರ ಮಾತನ್ನು ನೀನು ಕೇಳುವುದಿಲ್ಲವೊ? (೭-೯). ಸದಾಚಾರವನ್ನು 
ತೊರೆದು, ನಿನ್ನ ಬುದ್ದಿಯು ದುರ್ಮಾರ್ಗದಲ್ಲಿ ಹೋಗುತಿದೆಯಲ್ಲ ಸಜ್ಜನರು 
ಹೇಳುವ ಪಠ್ಯ ವಾದ” ಮಾತನ್ನು ತಳ್ಳಿಹಾಕಿ, ಈ ರಾಕ್ಸಸ ಸರೆಲ್ಲರ. ವಿನಾಶಕ್ಕೆ 
ಕಾರಣನಾಗುತ್ತಿರುವೆಯೋ ಹೇಗೆ? ರಾಜನು ದುರ್ಮಾರ್ಗದಲ್ಲಿ ನಿರತನಾದರೆ. 
ರಾಜ್ಯಗಳು ಎಷ್ಟು ಸಮೃದ್ಧವಾಗಿದ್ದರೂ ನಾಶಹೊಂದುತವೆ. ನಿನ್ನೊಬ್ಬನ 
ತಪಿನಿಂದ ಈ ಲಂಕಾನಗರವೇ ನಾಶವಾದೀತು (೧೦-೧೨). ರಾವಣ, ತನ್ನ 
ತಪಿನಿಂದಲೇ ಹಾಳಾಗುವವನನ್ನು ನೋಡಿ ಸಮಸರೂ ಸಂತೋಷಪಡುತಾರೆ. 
ಅಂತಹ ಪಾಪಿಗಾಗಿ ಯಾರೂ ಪಶ್ಚಾತಾಪಪಡುವುದಿಲ್ಲ ನಿನ್ನಿಂದ ಪೀಡಿತರಾದ 
ಜನರು ನಿನಗೆ ಕಷ್ಟ ಬಂದಾಗ "ಈ ಕ್ರೂರಿಗೆ ಸರಿಯಾದ ವಿಪತು ಬಂದಿದೆ. 
ಒಳ್ಳೆಯದೇ ಆಯಿತು !' ಎಂದುಕೊಳ್ಳುತಾರೆ. ನಿನ್ನ ಐಶ್ವರ್ಯಕ್ಕೆ ನಾನು 


೧೭೨ ಸುಂದರಕಾಂಡಃ | ಸರ್ಗಃ ೨೧ 


ದಿಷ್ಟೆತದ್ವ್ಯಸನಂ ಪ್ರಾಪೋ ರೌದ್ರ ಇತ್ಯೇವ ಹರ್ಷಿತಾಃ | 
ಶಕ್ಯಾ ಲೋಭಯಿತುಂ ನಾಹಮೈಶ್ವರ್ಯೇಣ ಧನೇನ ವಾ ॥ ೧೫ 


ಅನನ್ಯಾ ರಾಘವೇಣಾಹಂ ಭಾಸ್ಕರೇಣ ಪ್ರಭಾ ಯಥಾ ।ಟ 
ಉಪಧಾಯ ಜುಜಂ ತಸ್ಯ ಲೋಕನಾಥಸ ಸತ್ಯ ತಮ್‌ ॥| ೧೬ 


ಕಥಂ ನಾಮೋಪಧಾಸ್ಕಾಮಿ ಭುಜಮನ್ಯಸ್ಯ ಕಸ್ಯಚಿತ್‌ । 
ಅಹಮ್‌ೌಪಯಿಕೀ ಭಾರ್ಯಾ ತಸೆ ವ ವಸುಧಾಪತೇಃ ॥ ೧೭ 


ವ್ರತಸ್ಥಾತಸ್ಯ ವಿಪ್ರಸ್ಯ ವಿದ್ಯೇವ ವಿದಿತಾತ್ಥನಃ । 
ಸಾಧು ರಾವಣ ರಾಮೇಣ ಮಾಂ ಸಮಾನಯ ದುಃಖಿತಾಮ್‌॥ ೧೮ 


ವನೇ ವಾಸಿತಯಾ ಸಾರ್ಧಂ ಕರೇಣ್ಣೇವ ಗಜಾಧಿಪಮ್‌ ।ಟ 
ಮಿತ್ರಮೌಷಯಿಕಂ ಕರ್ತುಂ ರಾಮಃ ಸ್ಥಾನಂ ಪರೀಪತಾ ॥ ೧೯ 


ವಧಂ ಚಾನಿಚ್ಛತಾ ಘೋರಂ ತ್ರಯಾಸ್‌್‌ ಪುರುಷರ್ಷಭಃ । 
ವಿದಿತಃ ಸಹಿ ಧರ್ಮಜ್ಞಃ ಶರಣಾಗತವತಲಃ || ೨೦ 


ಮರುಳಾಗತಕ್ಕವಳಲ್ಲ (೧೩-೧೫). ಸೂರ್ಯನಿಂದ ಅವನ ಪ್ರಭೆಯನ್ನು 
ಬೇರ್ಪಡಿಸಲು ಶಕ್ಕವೆ? ಹಾಗೆ ರಾಘವನಿಂದ ನನ್ನನ್ನು ಬೇರ್ಪಡಿಸಲು ಶಕ್ಕವಿಲ್ಲ 
ಲೋಕನಾಥನಾದ ಶ್ರೀರಾಮಚಂದ್ರನ ಭುಜದಮೇಲೆ ತಲೆಯಿಟ್ಟು ಮಲಗುತಿದ್ದ 
ನಾನು, ಕ್ಚುದ್ರನಾದ ಇನ್ನೊಬ್ಬನ ಭುಜವನ್ನು ಎಂದಿಗಾದರೂ ಆಶ್ರಯಿಸು 
ತೇನೆಯೇ? (೧೬-೧೭). ವಿದ್ಯಾಭ್ಯಾಸ ಮಾಡಿ ಸ್ನಾತಕನಾದ ಎದ್ವಾಂಸನಿಗೆ ವಿದ್ಯೆ 
ಇರುವಂತೆ, ನಾನು ಶ್ರೀರಾಮನಿಗೆ ಧರ್ಮಪತ್ನಿಯಾಗಿದ್ದೇನೆ. ರಾವಣ, ನಾನು 
ಬಹಳ ದುಃಖಿತೆಯಾಗಿದ್ದೇನೆ. ಹೆಣ್ಣಾನೆಯನ್ನು ಗಂಡಾನೆಯ ಬಳಿಗೆ ಸೇರಿಸುವಂತೆ 
ನನ್ನನ್ನು ಶ್ರೀರಾಮನ ಸಂಗಡ ಸೇರಿಸಿಬಿಡು (೧೮). ಲಂಕೆಯನ್ನು ಪಾಲಿಸಬೇಕೆಂದೂ 
ಇನ್ನೂ "ಕಲವು ಕಾಲ ಜೀವಿಸಿರಬೇಕೆಂದೂ ನಿನಗೆ ಇಚ್ಚೆ ಇದ್ದರೆ, ನೀನು 
ಶ್ರೀರಾಮನೊಡನೆ ಮೈತ್ರಿಯನ್ನು ಬೆಳೆಸು. ಅವನು ಧರ್ಮಜ್ಞ ಶರಣಾಗತರನ್ನು 


ಸರ್ಗಃ ೨೧ | ರಾವಣತೃಣೀಕರಣಮ್‌ ೧೭೩ 


ತೇನ ಮೈತ್ರೀ ಭವತು ತೇ ಯದಿ ಜೀವಿತುಮಿಚ್ಛಸಿ | 


ಪ್ರಸಾದಯಸ್ವ ತ್ಹಂ ಚೈನಂ ಶರಣಾಗತವತಲಮ್‌ ॥ ೨೧ 
ಮಾಂ ಚಾಸ್ಟೃ ಪ್ರಯತೋ ಭೂತ್ಹಾ ನಿರ್ಯಾತಯಿತುಮರ್ಹಸಿ । 
ಏವಂ ಹಿ ತೇ ಭವೇತ್‌ ಸ್ವಸ್ತಿ ಸಂಪ್ರದಾಯ ರಘೂತಮೇ ॥ ೨೨ 
ಅನ್ಯಥಾ ತಂ ಹಿ ಕುರ್ವಾಣೋ ವಧಂ ಪ್ರಾಪ್ಟೃಸಿ ರಾವಣ | 
ವರ್ಜಯೇದ್ದಜ್ರಮುತ್ನಷಂ ವರ್ಜಯೇದಂತಕಶ್ಚಿರಮ್‌ ॥ ೨೩ 
ತದ್ದಿಧಂ ತು ನ ಸಂಕ್ರುದ್ಧೋ ಲೋಕನಾಥಃ ಸ ರಾಘವಃ । 

ರಾಮಸ್ಯ ಧನುಷಃ ಶಬ್ದಂ ಶ್ರೋಷ್ಯಸಿ ತ್ರಂ ಮಹಾಸ್ತನಮ್‌ ॥ ೨೪ 
ಶತಕ್ರತುವಿಸ್ಪಷ್ಠಸ್ಕ ನಿರೋಷಮಶನೇರಿವ | 

ಇಹಂ ಶೀಘ್ರಂ ಸುಪರ್ವಾಣೋ ಜಲಿತಾಸ್ಕಾ ಇವೋರಗಾಃ ॥ ೨೫ 


ಇಷವೋ ನಿಪತಿಷ್ಯಂತಿ ರಾಮಲಕ್ಷ್ಮಣಲಕ್ಷಣಾಃ । 
ರಕ್ಷಾಂಸಿ ಪರಿನಿಘುಂತಃ ಪುರ್ಯಾಮಸ್ಯಾಂ ಸಮಂತತಃ ॥ ೨೬ 
ಅಸಂಪಾತಂ ಕರಿಷ್ಯಂತಿ ಹತಂತಃ ಕಂಕವಾಸಸಃ । 
ರಾಕ್ಷನೇಂದ್ರ ಮಹಾಸರ್ಪಾನ್‌ ಸ ರಾಮಗರುಡೋ ಮಹಾನ್‌ ॥ ೨೭ 


ಕೈಬಿಡುವುದಿಲ್ಲ (೧೯ -೨೦). ಬದುಕುವ ಬಯಕೆಯಿದ್ದರೆ, ರಾಘವನೊಡನೆ 
ಸ್ನೇಹವನ್ನು ಬೆಳೆಸು. ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಿ ಅವನ ಕ್ಷಮೆಯನ್ನು ಕೇಳು. 
ಇದರಿಂದ ನಿನಗೆ ಶ್ರೇಯಸ್ಸುಉಂಟು. ಇಲ್ಲದಿದ್ದರೆ ನಿನ್ನವಧೆಯಾಗುವುದು ನಿಶ್ಚಯ. 
ಒಂದು ವೇಳೆ ವಜ್ರಾಯುಧದಿಂದಲಾದರೂ ನೀನು ತಪಿಸಿಕೊಳ್ಳಬಹುದು. 
ಯಮನಿಂದಲೂ ತಪ್ಪಿಸಿಕೊಳ್ಳಬಹುದು (೨೧-೨೩). ಶ್ರೀರಾಮನು ಕ್ರುದ್ಧನಾದರೆ 
ಮಾತ್ರ ನಿನ್ನನ್ನು ಎಂದಿಗೂ ಉಳಿಸುವುದಿಲ್ಲ ದೇವೇಂದ್ರನ ವಜ್ರಾಯುಧದ 
ಘೋಷದಂತೆ ಕಠೋರವಾದ, ಶ್ರೀರಾಮನ ಧನುಷ್ಠಂಕಾರವನ್ನು ಸದ್ಯದಲ್ಲಿಯೇ 
ನೀನು ಕೇಳಬೇಕಾದೀತು. ರಾಮಲಕ್ಷ್ಮಣ ನಾಮಾಂಕಿತಗಳಾದ ಘೋರಬಾಣಗಳು 
ಸರ್ಪಗಳಂತೆ ಬೆಂಕಿಯನ್ನುಗುಳುತ್ತ ರಾಕ್ಸಸರನ್ನು ಧ್ವಂಸಮಾಡುತ್ತ ಈ 
ಪಟ್ಟಣದೊಳಗೆ ನುಗ್ಗಿಬರುತವೆ. ಶ್ರೀರಾಮನೆಂಬ ಗುರುತ್ನಂತನು ರಾಕಸರೆಂಬ 


೧೭೪ ಸುಂದರಕಾಂಡಃ [| ಸರ್ಗಃ ೨೧ 


ಉದ್ದರಿಷ್ಯತಿ ವೇಗೇನ ವೈನತೇಯ ಇವೋರಗಾನ್‌ । 
ಅಪನೇಷೃತಿ ಮಾಂ ಭರ್ತಾ ತತಃ ಶೀಘ್ರಮರಿಂದಮಃ ॥ ೨೮ 


ಅಸುರೇಭ್ಯಃ ಶ್ರಿಯಂ ದೀಪಾ 0 ವಿಷುಸ್ತಿಭಿರಿವ ಕ್ರಮೃಃ 
ಜನಸ್ವಾನೇ ಹತಸ್ಥಾನೇ ನಿಹತೇ ರಕ್ಷಸಾಂ ಬಲೇ ॥ ೧೦೯ 


ಅಶಕೇನ ತ್ವಯಾ ರಕ್ಷ ಕ್ಷತಮೇತದಸಾಧು ವೈ 
ಆಶ್ರಮಂ ತು ತಯೋಃ ಶೂನ್ಯಂ ಪ್ರವಿಶ್ಯ ನರಸಿಂಹಯೋಃ ॥ ೩೦ 


ಗೋಚರಂ ಗತಯೋರ್ತ್ರ್ರಾತ್ರೋರಪನೀತಾ ತ್ವಯಾಧಮ | 
ನ ಹಿ ಗಂಧಮುಪಾಘ್ರಾಯ ರಾಮಲಕ್ಷ್ಮಣಯೋಸ್ಟಯಾ ॥ ೩೧ 


ಶಕ್ಯಂ ಸಂದರ್ಶನೇ ಸ್ಥಾತುಂ ಶುನಾ ಶಾರ್ದೂಲಯೋರಿವ । 
ತಸ್ಯ ತೇ ವಿಗ್ರಹೇ ತಾಭ್ಯಾಂ ಯುಗಗ್ರಹಣಮಸ್ಸಿರಮ್‌ ॥ ೩೨ 


ವತ್ರಸ್ಯೇವೇಂದ್ರಬಾಹುಭ್ಯಾಂ ಬಾಹೋರೇಕಸ್ಯ ನಿಗ್ರಹಃ । 
ಕಿಪ್ರಂ ತವ ಸ ನಾಥೋ ಮೇ ರಾಮಃ ಸ್‌ಮಿತ್ರಿಣಾ ಸಹ ॥ ೩೩ 


ತೋಯಮಲಮಿವಾದಿತೃಃ ಪ್ರಾಣಾನಾದಾಸೃತೇ ಶರೈಃ 


ಸರ್ಪಗಳನ್ನು ಎಳೆದೆಳೆದು ಕೊಂದುಹಾಕುವನು. ಶತ್ರುಗಳನ್ನು ಧ್ವಂಸಮಾಡಿ ನನ್ನ 
ಗಂಡನು ನನ್ನನ್ನು ಬಿಡಿಸಿಕೊಂಡು ಹೋಗುತಾನೆ (೨೪-೨೮). ತ್ರಿವಿಕ್ರಮನು 
ಮೂರು ಹೆಜ್ಜೆಗಳಲ್ಲಿರಾಕ್ಷಸರ ವಶವಾಗಿದ್ದ ರಾಜ್ಯಲಕ್ಷ್ಮಿಯನ್ನು ಬಿಡಿಸಿದಂತೆ, ನನ್ನನ್ನು 
ಸುಲಭವಾಗಿ ಬಿಡಿಸಿಕೊಳ್ಳುತಾನೆ. ಜನಸ್ಥಾನದಲ್ಲಿ ರಾಕಸರೆಲ್ಲರೂ ನಿರ್ನಾಮ 
ವಾಗಲು, ಕೈಲಾಗದ ನೀನು ಕಳ್ಳತನದಿಂದ ಈ ಅಕಾರ್ಯವನ್ನು ಮಾಡಿದ್ದೀಯೆ. 
ಅಧಮ! ಪುರುಷಸಿಂಹರಾದ ಆ ಇಬ್ಬರು ಅಣ್ಣತಮ್ಮಂದಿರೂ ವನಪ್ರದೇಶಕ್ಕೆ 
ಹೋಗಿರುವಾಗ ನನ್ನನ್ನು ಕದ್ದುತಂದೆಯಲ್ಲವೆ ? (೨೯-೩೧). ಆಶ್ರಮದಲ್ಲಿ 
ರಾಮಲಕ್ಷ್ಮಣರ ಸುಳಿವು ಇದ್ದಿದ್ದರೆ ನೀನು ಬರುತಿದ್ದೆಯಾ? ಹುಲಿಗಳ ವಾಸನೆ 
ಇದ್ದಲ್ಲಿಗೆ ನಾಯಿ ಬಂದೀತೆ ? ಅವರು ಕಂಡಿದ್ದರೆ ನಿನ್ನ ಎರಡು ಕೈಗಳು 


ಸರ್ಗಃ ೨೧ | ರಾವಣತ್ಸಣೀಕರಣಮ್‌ ೧೭೫ 


ಗಿರಿಂ ಕುಬೇರಸ್ಕ ಗತೋ: ಥವಾಲಯಂ 
ಸಭಾಂ ಗತೋ ವಾ ವರುಣಸ್ಯ ರಾಜ್ಞಃ | 
ಅಸಂಶಯಂ ದಾಶರಥೇರ್ನ ನೋಕ್ಚೃಸೇ 
ಮಹಾದ್ರುಮಃ ಕಾಲಹತೋ5ಶನೇರಿವ ॥ ೩೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕವಿಂಶಃ ಸರ್ಗಃ 


BBR 


ಉಳಿಯುತಿದವೆ? ಇಂದ್ರನು ವೃತ್ರಾಸುರನ ಒಂದು ಕೈಯನ್ನು ಕತರಿಸಿದಂತೆ ನಿನ್ನ 
ಕೈಯನ್ನು ಕತರಿಸಿ ಹಾಕುತ್ತಿದ್ದರು. ಸ್ನಲ್ಪ ದಿನಗಳಲ್ಲಿಯೇ ನನ್ನ ಪತಿಯು 
ಲಕ ಕ್ಮ ಣನೊಡನೆ ಬಂದು, ಸೂರ್ಯನು ತನ್ನ ಕಿರಣಗಳಿಂದ ನೀರನ್ನು ಹೀರುವಂತೆ, 
ತನ್ನ ಬಾಣಗಳಿಂದ ನಿನ್ನ ಪ್ರಾಣವನ್ನು ಹೀರಿಬಿಡುತಾನೆ (೩೨-೩೩). ನೀನು 
ಕುಬೇರನ ಕೈಲಾಸಕ್ಕೆ ಓಡಿಹೋದರೂ "ವರುಣನ ಪಾತಾಳಲೋಕಕ್ಕೆ ಹೋದರೂ 
ರಾಮಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ. ಆಯುಸ್ತು ತೀರಿದ ಮರವು ಸಿಡಿಲಿನ 
ಹೊಡೆತಕ್ಕೆ ಸಿಕ್ಕಿದ ಮೇಲೆ ಉಳಿದೀತೆ?'' ಎಂದಳು (೩೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತೊಂದನೆಯ ಸರ್ಗ 


ದ್ವಾವಿಂಶಃ ಸರ್ಗಃ 
ಮಾಸದ್ವಯಾವಧಿಕರಣಮ್‌ 
ಸೀತಾಯಾ ವಚನಂ ಶ್ರುತ್ವಾ ಪರುಷಂ ರಾಕ್ಸಸಾಧಿಪಃ | 
ಪ್ರತ್ಯುವಾಚ ತತಃ ಸೀತಾಂ ವಿಪ್ರಿಯಂ ಪ್ರಿಯದರ್ಶನಾಮ್‌ ॥ ೧ 


ಯಥಾ ಯಥಾ ಸಾಂತ್ರಯಿತಾ ವಶ್ಯಃ ಸ್ತ್ರೀಣಾಂ ತಥಾ ತಥಾ ।ಟ 
ಯಥಾ ಯಥಾ ಪ್ರಿಯಂ ವಕ್ತಾ ಪರಿಭೂತಸಥಾ ತಥಾ ॥ ೨ 


ಸಂನಿಯಚ್ಛತಿ ಮೇ ಕ್ರೋಧಂ ತ್ವಯಿ ಕಾಮಃ ಸಮುತ್ತಿತಃ | 
ದ್ರವತೋತ ಮಾರ್ಗಮಾಸಾದೃ ಹಯಾನಿವ ಸುಸಾರಧಿಃ ॥! ೩ 


ವಾಮಃ ಕಾಮೋ ಮನುಷ್ಯಾಣಾಂ ಯಸ್ಮಿನ್‌ ಕಿಲ ನಿಬಧ್ಯತೇ 
ಜನೇ ತಸ್ಲಿಂಸ್ಪನುಕ್ರೋಶಃ ಸ್ನೇಹಶ್ತ ಕಿಲ ಜಾಯತೇ ॥ ೪ 
ಆ ul ಚ 


ಸರ್ಗ 3೨೨ 


ಸೀತೆಯ ಮಾತಿನಿಂದ ರಾವಣನು ಕ್ರುದ್ಧನಾಗಿ, ಅವಳಿಗೆ ಎರಡು ತಿಂಗಳ 
ಅವಧಿಯನ್ನು ಕೊಟ್ಟು ಎಚ್ಚರಿಕೆ ಹೇಳುವುದು. ಅವಳನ್ನು 
ಹಾದಿಗೆ ತರಬೇಕೆಂದು ರಾಕ್ಲಸಸ್ಪೀಯರಿಗೆ ಆಜ್ಞಾಪಿಸಿ 
ಅಂತಃಪುರಕ್ಕೆ ಹಿಂದಿರುಗುವುದು. 


ಸೀತೆಯು ಆಡಿದ ಈ ಕ್ರೂರವಾದ ಮಾತನ್ನು ಕೇಳಿ ರಾಕ್ಷಸೇಶ್ವರನು 
ಹೀಗೆಂದನು: "ಸೀತೆ, ಲೋಕದಲ್ಲಿ ಪುರುಷನು ಸ್ವೀಯರಿಗೆ ಪ್ರಿಯವಾದ 
ಮಾತನ್ನು ಹೇಳಿದರೆ, ಅವರು ಪುರುಷನನ್ನು ಪ್ರೀತಿಸುತಾರೆ. ನೀನು ಮಾತ್ರ 
ಪ್ರಿಯವಾದ ಮಾತನ್ನು ನಾನು ಹೇಳಿದಷ್ಟೂ ನನ್ನನ್ನು ತಿರಸ್ಕರಿಸುತ್ತಿದ್ದೀಯೆ 
(೧-೨). ದಾರಿತಪ್ಪಿ ಹೋಗುವ ಕುದುರೆಗಳನ್ನು ಸಾರಥಿಯು ಬಿಗಿಹಿಡಿಯು 
ವಂತೆ, ನನಗೆ ನಿನ್ನಲ್ಲಿರುವ ಕಾಮವು ಉಕ್ಕುತ್ತಿರುವ ನನ್ನ ಕೋಪವನ್ನು ತಡ 
ಯುತಿದೆ. ಜನರಿಗೆ ಕಾಮ ಎನ್ನುವುದು ವಿಚಿತ್ರವಾದ ವಕ್ರಸ್ತಭಾವ. ಯಾರ 
ವಿಷಯದಲ್ಲಿ ಕಾಮವಿರುತದೆಯೊ, ಅವರ ವಿಷಯೆದಲ್ಲಿ ದಯೆಯೂ 

೧೭೬ 


ಸರ್ಗಃ ೨೨] ಸದ್ವಯಾವಧಿಕರಣಮ್‌ ೧೭೭ 


ಏತಸ್ಥಾತ್‌ ಕಾರಣಾನ್ನ ತಾಂ ಘಾತಯಾಮಿ ವರಾನನೇ । 
ವಧಾರ್ಹಾಮವಮಾನಾರ್ಹಾಂ ಮಿಥ್ಕಾಪ್ರವ್ರಜಿತೇ ರತಾಮ್‌ ॥ ೫ 


ಪರುಷಾಣೀಹ ವಾಕ್ಕಾನಿ ಯಾನಿ ಯಾನಿ ಬ್ರವೀಷಿ ಮಾಮ್‌ । 


ತೇಷು ತೇಷು ವಧೋ ಯುಕಸವ ಮೈಥಿಲಿ ದಾರುಣಃ ॥ ೬ 
ಏವಮುಕಾ ಟ್‌ ತು ವೈದೇಹೀಂ ರಾವಣೋ ರಾಕ್ಕಸಾಧಿಪಃ 
ಕ್ರೋಧಸಂರಂಭಸಂಯುಕ; ಸೀತಾಮುತರಮಬ್ರವೀತ್‌ ॥ ಕ 
ದೌ ಮಾಸಾ ರಕ್ಷಿತವ್ಕೌ ಮೇ ಯೋತವಧಿಸೇ ಮಯಾ ಕೃತಃ 
ತತಃ ಶಯನಮಾರೋಹ ಮಮ ತ್ರಂ ವರವರ್ಣಿನಿ ॥ ೮ 
ದ್ವಾಭ್ಯಾಮೂರ್ದ್ವಂ ತು ಮಾಸಾಭ್ಯಾಂ ಭರ್ತಾರಂ ಮಾಮನಿಚ್ಛತೀಮ್‌ 
ಮಮ ತ್ವಾಂ ಪ್ರಾತರಾಶಾರ್ಥಮಾಲಭಂತೇ ಮಹಾನಸೇ ॥ ೯ 


ತಾಂ ತರ್ಜ್ಯಮಾನಾಂ ಸಂಪ್ರೇಕ್ಷ್ಯ ರಾಕಸೇಂದ್ರೇಣ ಜಾನಕೀಮ್‌ । 
ದೇವಗಂಧರ್ವಕನ್ಯಾಸ್ತಾ ಕೂಟು ಚಹ, | ೧೦ 


ಸ್ನೇಹವೂ ಹುಟ್ಟಿಬಿಡುತವೆ (೩-೪). ಆದ್ದರಿಂದ, ಸುಂದರಿ, ನಿನ್ನನ್ನು ಈಗ ಕೊಲ್ಲದೆ 
ಬಿಟ್ಟಿದ್ದೇನೆ. ನೀನು ವಧಾರ್ಹಳು. ನನ್ನ ಮಾನಭಂಗ ಮಾಡಿದರೂ ತಪ್ಪಲ್ಲ 
ಜನರನ್ನು ಮರಳುಮಾಡುವುದಕ್ಕಾಗಿ ಮುನಿವೇಷವನ್ನು ಧರಿಸಿದ ಕಪಟಿಯಲ್ಲಿ 
ಅನುರಕಳಾಗಿದ್ದೀಯೆ. ನೀನಾಡಿದ ಒಂದೊಂದು ಮಾತಿಗೂ ಚಿತ್ರಹಿಂಸೆ ಮಾಡಿ 
ನಿನ್ನನ್ನು ವಧಿಸಬೇಕಾಗಿತು?' (೫-೬). ಹೀಗೆ ಹೇಳಿ ರಾವಣನು ಕ್ರೋಧದಿಂದ 
ಸೀತೆಯನ್ನು ದುರದುರನೆ ನೋಡುತ್ತ "ನಾನು ಕೊಟ್ಟಿದ್ದ ಒಂದು ವರ್ಷದ 
ಅವಧಿಯಲ್ಲಿ ಇನ್ನು ಎರಡು ತಿಂಗಳು ಮಾತ್ರ ಉಳಿದಿವೆ. ಅಷಪ್ಪರಲ್ಲಿ ನೀನು ನನ್ನ 
ಹಾಸಿಗೆಯನ್ನು ಏರಲೇಬೇಕು. ಎರಡು Se ಮೇಲೂ ನನ್ನನ್ನು ಗಂಡನೆಂದು 
ಒಪ್ಪದ್ದಿದರೆ, "ಅಡಿಗೆ ಮನೆಯಲ್ಲಿ ಬೆಳಗಿನ ಊಟವನ್ನು ಸಿದ್ಧಪಡಿಸುವುದಕ್ಕಾಗಿ 
ನಿನನ್ನು ಕತರಿಸಿಹಾಕುತಾರೆ ಎಂದನು (೭-೯). ಹೀಗೆ dk ಜಾನಕಿಯನ್ನು 
ಹೆದರಿಸುತಿರಲು, ಅವನೊಡನೆ ಬಂದಿದ್ದ ದೇವಗಂಧರ್ವ ಕನ್ನಿಕೆಯರಿಗೆ ಬಹಳ 
ವಿಷುದವಾಯಿತು. ಅವರು ತುಟಿ, ಮುಖ, ಕಣ್ಣುಗಳಿಂದ ಸಂಜ್ಞೆಮಾಡಿ ಸೀತೆ 


೧೭೮ ಸುಂದರಕಾಂಡಃ [ ಸರ್ಗಃ ೨೨ 


ಓಷ್ಠಪ್ರಕಾರೈರಪರಾ ವಕ್ರೈರ್ನೇತ್ಸೈಸಥಾಪರಾಃ | 
ಸೀತಾಮಾಶ್ಚಾಸಯಾಮಾಸುಸರ್ಜಿತಾಂ ತೇನ ರಕ್ಷಸಾ || ೧೧ 


ತಾಭಿರಾಶಾಸಿತಾ ಸೀತಾ ರಾವಣಂ ರಾಕ್ಸಸಾಧಿಪಮ್‌ 
ಉವಾಚಾತ್ಮಹಿತಂ ವಾಕ್ಯಂ ವೃತಶೌಂಡೀರ್ಯಗರ್ವಿತಮ್‌ || ೧೨ 


ನೂನಂ ನ ತೇ ಜನಃ ಶಶ್ಚಿದಸ್ತಿ ನಿಃಶ್ರೇಯಸೇ ಸ್ಥಿತಃ | 
ನಿವಾರಯತಿ ಯೋ ನ ತ್ಲಾಂ ಕರ್ಮಣೋಸಸ್ಥಾದ್ವಿಗಿತಾತ್‌ || ೧೩ 


ಮಾಂ ಹಿ ಧರ್ಮಾತ್ಮನಃ ಪತ್ನೀಂ ಶಚೀಮಿವ ಶಚೀಪತೇಃ | 
ತ್ವದನ್ಯಸ್ತಿಷು ಲೋಕೇಷು ಪ್ರಾರ್ಥಯೇನ್ನನಸಾಪಿ ಕಃ ॥ ೧೪ 


ರಾಕಸಾಧಮ ರಾಮಸ್ಯ ಬಾರ್ಯಾಮಮಿತತೇಜಸಃ | 
ಉಕವಾನಸಿ ಯತ್‌ ಪಾಪಂ ಕ್ರ ಗತಸಸ್ತ , ಮೋಕ್ಷ ಸೀ || ೧೫ 


ಯಥಾ ದೃಪಶ್ಚ ಮಾತಂಗಃ ಶಶಶ್ಚ ಸಹಿತೋ ವನೇ | 
ತಥಾ ದಿರದೆವದ್ರಾಮಸ್ತ; ೦ ನೀಚ ಶಶವತ್‌ ಸ್ಮೃತಃ ॥ ೧೬ 


ಯನ್ನು ಸಮಾಧಾನಪಡಿಸುತಿದ್ದರು (೧೦-೧೧). ಆಗ ಸೀತೆಯು ದೈರ್ಯ ತಾಳಿ 
ಪಾತಿವ್ರತ್ಯದ ಬಲವಿದ್ದುದರಿಂದ ರಾವಣನಿಗೆ ದಿಟ್ಟತನದ ಉತರ ಕೊಟಳು : 
“ರಾವಣ, ನಿಜವಾಗಿಯೂ ಇಲ್ಲಿ ನಿನ್ನ ಶ್ರೇಯಸನ್ನು ಬಯಸಿ ಹಿತೋಪದೇಶ 
ಮಾಡತಕ್ಕವರು ಇಲ್ಲವೆಂದೇ ತೋರುತಿದೆ. “ಇಂತಹ ಹೀನ ಕೃತ್ಯಕ್ಕೆಳಸಿರುವ ನಿನ್ನನ್ನು 
ತಡೆಯತಕ್ಕವರೇ ಇಲ್ಲವೇ? (೧೨-೧೩). ಇಂದ್ರನಿಗೆ ಶಚಿಯಂತೆ, ಧರ್ಮಾತ್ಮ 
ನಾದ ರಾಮನಿಗೆ ಪತ್ನಿಯಾದ ನನ್ನನ್ನು ಮನಸಿನಲ್ಲಾದರೂ ಬಯಸುವವನು ಈ 
ಜಗತಿನಲ್ಲಿ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬನಿಲ್ಲ ಅಧಮ! ಮಹಾತೇಜಸ್ವಿ ಯಾದ 
ಶ್ರೀರಾಮನ ಪತ್ನಿಗೆ ಇಂತಹ ತುಚ್ಚವಾದ ಮಾತನ್ನಾಡಿದೆಯಾ 9 ಎಲ್ಲಿ "ಹೋಗಿ 
ಅವನಿಂದ ತಪಿ ಸಿಕೊಂಡಿಯೆ ೧ ಶ್ರೀರಾಮನೆಂದರೆ ಮದಿಸಿದ ಒಂದು ಮಹಾಗಜ. 
ಅವನೆದುರಿಗೆ "ನೀನು ಒಂದು ಚಕ್ಕ ಮೊಲ | (೧೪-೧೬). ಇಂತಹ ನೀನು ಆ 


ಸರ್ಗಃ ೨೨] ಮಾಸದ್ದಯಾವಧಿಕರಣಮ್‌ ೧೭೯ 


ಸು ತ್ರಮಿಕ್ಟಾಶುನಾಥಂ ವ್ಳ ಕಿಪನ್ನಿಹ ನ ಲಜ್ಜಸೇ 
ಚಕ್ಷುಷೋರ್ವಿಷಯಂ ತಸ್ಯ ನ ತಾವದುಪಗಚ್ಛ್ಚಸಿ ॥ ೧೭ 


ಇಮೇ ತೇ ನಯನೇ ಕ್ರೂರೇ ವಿರೂಪೇ ಕೃಷ್ಣಪಿಂಗಲೇ | 
ಕಿತೌ ನ ಪತಿತೇ ಕಸ್ನಾನ್ನಾಮನಾರ್ಯ ನಿರೀಕ್ಷತಃ ॥ ೧೮ 


ತಸ್ಯ ಧರ್ಮಾತ್ಮನಃ ಪತ್ನೀಂ ಸ್ನುಷಾಂ ದಶರಥಸ್ಯ ಚ | 
ಕಥಂ ವ್ಯಾಹರತೋ ಮಾಂ ತೇ ನ ಜಿಹ್ಹಾ ವ್ಯವಶೀರ್ಯತೇ I ೧೯ 


ಅಸಂದೇಶಾತ್ತು ರಾಮಸ್ಯ ತಪಸಶ್ಲಾನುಪಾಲನಾತ್‌ | 
ನ ತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹತೇಜಸಾ ॥ ೨೦ 


ನಾಪಹರ್ತುಮಹಂ ಶಕ್ಯಾ ತಸ್ಯ ರಾಮಸ್ಕ ಧೀಮತಃ | 
ವಿಧಿಸವ ವಧಾರ್ಥಾಯ ವಿಹಿತೋ ನಾತ್ರ ಸಂಶಯಃ ॥ ೨೧ 


ಶೂರೇಣ ಧನದಭ್ರಾತ್ರಾ ಬಲ್ಪೆಃ ಸಮುದಿತೇನ ಚ । 
ಅಪೋಹ್ಯ ರಾಮಂ ಕಸ್ಥಾದ್ದಿ ದಾರಚೌರ್ಯಂ ತ್ವಯಾ ಕೃತಮ್‌ I ೨೨ 


ಇಕ್ಟ್ವಾಕುನಾಥನನ್ನು ನಿಂದಿಸುವುದಕ್ಕೆ ನಾಚಿಕೆಯಾಗುವುದಿಲ್ಲವೆ? ನೀನು ಇನ್ನೂ 
ಅವನ ಕಣ್ಣಿಗೆ ಬಿದ್ದಿಲ್ಲ ಅಯೋಗ್ಯ ! ನನನ್ನು ಹೀಗೆ ದಿಟಿಸಿನೋಡುತಿರುವ ನಿನ್ನ ಈ 
ವಿಕಾರವಾದ ಕೆಂಗಣ್ಣುಗಳು ಸಿಡಿದುಬಿದ್ದು ಹೋಗಬಾರದೆ ) ಆ ಧರ್ಮಾತ್ಮನ 
ಪತ್ನಿಯಾಗಿ, ದಶರಥ ಮಹಾರಾಜನಿಗೆ ಸೊಸೆಯಾದ ನನಗೆ ಇಂತಹ 
ಮಾತನ್ನುಡುವೆಯಾ? ನಿನ್ನ ನಾಲಿಗೆ ಸೀಳಿಹೋಗಬಾರದೆ ? (೧೭-೧೯). ನನ್ನ 
ತೇಜಸಿನಿಂದಲೇ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆನು. ಆದರೆ ಶ್ರೀರಾಮನು 
ಅನುಮತಿ ಕೊಟ್ಟಿಲ್ಲವೆಂದೂ ತಪಃಶಕಿಯು ವ್ಯರ್ಥವಾಗುವುದೆಂದೂ ನಾನು 
ಸುಮ್ಮನಿದ್ದೇನೆ. ಧೀಮಂತನಾದ ರಾಮನನ್ನು ವಂಚಿಸಿ ನನ್ನನ್ನು ಅಪಹರಿಸಲು ನಿನಗೆ 
ಶಕ್ತಿ ಎಲ್ಲಿಂದ ಬಂದೀತು 9 ನಿನ್ನ ವಧೆಗೋಸ್ಕರ ದೈವವೇ 'ಗೊತುಪಡಿಸಿದ ಒಂದು 
ಏರ್ಪಾಡು ಇದು. ನಾನು ಕುಬೇರನ ತಮ್ಮನೆಂದೂ ಮಹಾಶೂರನೆಂದೂ ಬೇಕಾ 
ದಷ್ಟು ಬಲ ಸಂಪತಿದೆಯೆಂದೂ ಹೇಳಿಕೊಂಡೆಯಲ್ಲ ಹಾಗಾದರೆ, ಶ್ರೀರಾಮನನ್ನು 


೧೮೦ ಸುಂದರಕಾಂಡಃ [| ಸರ್ಗಃ ೨೨ 


ಸೀತಾಯಾ ವಚನಂ ಶ್ರುತ್ವಾ ರಾವಣೋ ರಾಕ್ಷಸಾಧಿಪಃ | 
ವಿವತ್ನ ನಯನೇ ಕ್ರೂರೇ ಜಾನಕೀಮನ್ನವೃಕ್ಕತ ॥ ೨೩ 
ಲಲ ಲಲ 


ನೀಲಜೀಮೂತಸಂಕಾಶೋ ಮಹಾಭುಜಶಿರೋಧರಃ | 
ಸಿಂಹಸತ್ತಗತಿಃ ಶ್ರೀಮಾನ್‌ ದೀಪಜಿಹ್ವಾಗ್ರಲೋಚನಃ ॥ ೨೪ 


ಚಲಾಗ್ರಮುಕುಟಪ್ರಾಂಶುಶ್ಫಿತ್ರಮಾಲ್ಯಾನುಲೇಪನಃ | 
ರಕ್ತಮಾಲ್ಯಾಂಬರಧರಸಪಾಂಗದವಿಭೂಷಣಃ ॥ ೨೫ 


ಶ್ರೋಣಿಸೂತ್ರೇಣ ಮಹತಾ ಮೇಚಕೇನ ಸುಸಂವುತಃ | 
ಅಮೃತೋತ್ಪಾದನದ್ದೇನ ಭುಜಗೇನೇವ ಮಂದರಃ ॥ ೨೬ 


ದ್ವಾಭ್ಯಾಂ ಸ ಪರಿಪೂರ್ಣಾಭ್ಯಾಂ ಭುಜಾಭ್ಯಾಂ ರಾಕ್ಮಸೇಶ್ಚರಃ [ 
ಶುಶುಭೇ ಚಲಸಂಕಾಶಃ ಶೃಂಗಾಭ್ಯಾಮಿವ ಮಂದರಃ ॥ ೨೭ 


ವಂಚಿಸಿ ನನ್ನನ್ನು ಕಳ್ಳತನದಿಂದ ತಂದದ್ದೇಕೆ?'' ಎಂದಳು (೨೦-೨೨). ಈ 
ಮಾತನ್ನು ಕೇಳಿ ರಾವಣನು ಕ್ರೂರವಾದ ಕಣ್ಣಾಲಿಗಳನ್ನು ತಿರುಗಿಸುತ್ತ 
ವೈದೇಹಿಯನ್ನು ದುರಗುಟ್ಟಿ ನೋಡತೋಡಗಿದನು. ಅವನಾದರೋ ಮೇಘದಂತೆ 
ಕಪ್ಪುಗಿರುವನು ; ದೀರ್ಫ್ಥವಾದ ಬಾಹುಗಳು; ಉಬ್ಬಿದ ಕಂಠ : ಸಿಂಹದಂತಹ 
ಪರಾಕ್ರಮ. ಕಣ್ಣು ನಾಲಗೆಗಳು ಉರಿಯುವ ಜ್ಞಾಲೆಯಂತಿದವು. ಅವನ 
ಕೋಪಾವೇಶದಿಂದ ಕಿರೀಟವು ಚಲಿಸುತಿತು ಚಿತ್ರವರ್ಣದ ಮಾಲೆಗಳನ್ನೂ 
ರಕವಸಿವನ್ನೂ ಅವನು ಧರಿಸಿದ್ದನು. ಭುಜಕೀರ್ತಿಗಳು ಹೊಳೆಯುತಿದ್ದವು 
(೨೩-೨೫).  ಅಮೃತಮಂಧನಕಾಲದಲ್ಲಿ ಮಂದರಪರ್ವಕಕ್ಕೆ ಸುತಿದ 
ವಾಸುಕಿಯಂತೆ ದೊಡ್ಡದಾದ ಕಪ್ಪನೆಯ ನಡುಪಟ್ಟಿ ಅವನು ಪುಷವಾದ ಎರಡು 
ಭುಜಗಳನ್ನು ನೀಡಿ ನಿಂತಿರಲು, ಶಿಖರಗಳಿಂದೊಡಗೂಡಿದ ಮಂದರ 


* ರಾವಣನು ಕಾಮರೂಪಿಯಾದರಿಂದ ಯುದ್ದಮುಂತಾದ ಸಂಭ್ರಮ ಕಾಲದಲ್ಲಿ೧೦ 
ತಲೆಗಳೂ ೨೦ ಭುಜಗಳೂ ಇರುತಿದ್ದವು. ಉಳಿದ ಕಾಲದ್ದಲಿ ೧ ತಲೆ ಮತ್ತು೨ ಭುಜಗಳು. 


ಸರ್ಗಃ ೨೨ | ಸದ್ದಯಾವಧಿಕರಣಮ್‌ ೧೮೧ 


ತರುಣಾದಿತ್ಯವರ್ಣಾಭ್ಯಾಂ ಕುಂಡಲಾಭ್ಯಾಂ ವಿಭೂಷಿತಃ | 


ರಕಪಲ್ಲವಪುಷ್ಲಾಭ್ಯಾಮಶೋಕಾಭ್ಯಾಮಿವಾಚಲಃ || ೨೮ 
ಸ ಕಲವಕ್ಕಪ್ರತಿಮೋ ವಸಂತ ಇವ ಮೂರ್ತಿಮಾನ್‌ ಟ 
ಶ್ಲಶಾನಚ್ಛಿತ್ಯಪ್ರತಿಮೋ ಭೂಷಿತೋsಪಿ ಭಯಂಕರ: ॥ ೨೯ 
ಅವೇಕಮಾಣೋ ವೃದೇಹೀಂ ಕೋಪಸಂರಕಲೋಚನಃ । 

ಉವಾಚ ರಾವಣ: ಸೀತಾಂ ಭುಜಂಗ ಇವ ನಿಃಶ್ರಸನ್‌ ॥ ೩೦ 


ಅನಯೇನಾಭಿಸಂಪನ್ನಮರ್ಥಹೀನಮನುವ್ರತೇ ಟ 
ನಾಶಯಾಮ್ಯಹಮದ್ಯ ತ್ವಾಂ ಸೂರ್ಯಃ ಸಂಧ್ಯಾಮಿವೌಜಸಾ | ೩೧ 
ಇತ್ಯುಕ್ತ್ವಾ ಮೈಥಿಲೀಂ ರಾಜಾ ರಾವಣಃ ಶತ್ರುರಾವಣಃ | 

ಸಂದಿದೇಶ ತತಃ ಸರ್ವಾ ರಾಕ್ಷಸೀರ್ಣೂೋರದರ್ಶನಾಃ 1 ೩೨ 
ಏಕಾಕ್ಷೀಮೇಕಕರ್ಣಾಂ ಚ ಕರ್ಣಪ್ರಾವರಣಾಂ ತಥಾ । 
ಗೋಕರ್ಣೇಂ ಹಸಿಕರ್ಣೀಂ ಚ ಲಂಬಕರ್ಣೀಮಕರ್ಣಿಕಾಮ್‌ ॥ ೩೩ 
ಹಸಿಪಾದ್ಯಶಹಾದ್ದ್‌ ಚ ಗೋಪದೀಂ ಪಾದಚೂಲಿಕಾಮ್‌ । 
ಏಕಾಕ್ಷೀಮೇಕಪಾದೀಂ ಚ ಪೃಹುಪಾದೀಮಪಾದಿಕಾಮ್‌ || ೩೪ 


ಪರ್ವತದಂತೆ ಶೋಭಿಸುತಿದನು (೨೬-೨೭). ಬಾಲಸೂರ್ಯನಂತೆ ಎಸೆಯುವ 
ಎರಡು ಕುಂಡಲಗಳನ್ನು ಧರಿಸಿದನು. ಕಲವೃಕದಂತೆಯೂ ಸಾಕ್ಟಾತ್‌ 
ವಸಂತನಂತೆಯೂ ಅಲಂಕಾರಭೂಷಿತನಾಗಿದರೂ ಅವನು ಶೃಶಾನದಲ್ಲಿರುವ 
ಗುಡಿಯಂತೆ ಭಯಂಕರನಾಗಿ ಕಾಣುತಿದ್ದನು (೨೮-೨೯). ರಾವಣನು 
ಕೆಂಗಣ್ಣಿನಿಂದ ಸೀತೆಯನ್ನು ನೋಡುತ್ತ ಸರ್ಪದಂತೆ ಬುಸುಗುಟ್ಟುತ, “"ಎಲೆ, 
ನೀತಿಭ್ರಷನಾದ ಆ ದರಿದ್ರನನ್ನು ನಂಬಿರುವೆಯಾ? ಸೂರ್ಯನು ಸಂಧ್ಯಾಕಾಲದ 
ಕತಲೆಯನ್ನು ನಾಶಮಾಡುವಂತೆ ನಿನ್ನನ್ನು ಈಗಲೇ ಧ್ವಂಸ ಮಾಡಿಬಿಡುತ್ತೇನೆ'' 
ಎಂದು ನುಡಿದು ಸುತಲೂ ಇದ್ದ ಘೋರರಾಕ್ಸಸಿಯರನ್ನು ಕುರಿತು "ಇತ ಬನ್ನಿರಿ !”” 
ಎಂದು ಆಜ್ಞಾಪಿಸಿದನು (೩೦-೩೨). ಅವರಿಗೆ ಒಂದು. ಕಣ್ಣು ಒಂದು 
ಮೂಗು ಹೀಗೆ ವಿಕಾರವಾದ ದೇಹವಿದ್ದಿತು. ಅವರನ್ನು ಉದ್ದೇಶಿಸಿ, ““ಎಲ್ಫೆ 
ರಾಕ್ಟಸಿಯರೆ, ನೀವೆಲ್ಲರೂ ಸೇರಿ ಈ ಸೀತೆಯು ನನ್ನ ವಶಳಾಗುವಂತೆ ಪ್ರಯತ್ನ 


೧೮೨ ಸುಂದರಕಾಂಡಃ [ ಸರ್ಗಃ ೨೨ 


ಅತಿಮಾತ್ರಶಿರೋಗ್ರೀವಾಮತಿಮಾತ್ರಕುಚೋದರೀಮ್‌ । 


ಅತಿಮಾತ್ರಾಸ್ಕನೇತ್ರಾಂ ಚ ದೀರ್ಫ್ಥಜಿಹ್ವಾಮಜಿಹ್ಟಿಕಾಮ್‌ ॥ ೩೫ 
ಅನಾಸಿಕಾಂ ಸಿಂಹಮುಖೀಂ ಗೋಮುಖೀಂ ಸೂಕರೀಮುಖೀಮ್‌ । 
ಯಥಾ ಮದ್ವಶಗಾ ಸೀತಾ ಕ್ಷಿಪ್ರಂ ಭವತಿ ಜಾನಕೀ ॥ ೩೬ 
ತಥಾ ಕುರುತ ರಾಕ್ಷಸಃ ಸರ್ವಾಃ ಕ್ಷಿಪ್ರಂ ಸಮೇತ್ಯ ಚ | 
ಪ್ರತಿಲೋಮಾನುಲೋಮೈಶ್ಚ ಸಾಮದಾನಾದಿಭೇದನ್ಫಃ ॥ ೩೭ 
ಆವರ್ಜಯತ ವೈದೇಹೀಂ ದಂಡಸ್ಕೋದ್ಯಮನೇನ ಚ | 

ಇತಿ ಪ್ರತಿಸಮಾದಿಶ್ಯ ರಾಕ್ಷನೇಂದ್ರಃ ಪುನಃ ಪುನಃ ॥ ೩೮ 
ಕಾಮಮನ್ಯುಪರೀತಾತ್ಮಾ ಜಾನಕೀಂ ಪರ್ಯತರ್ಜಯತ್‌ । 

ಉಪಗಮೃ ತತಃ ಕ್ಷಿಪ್ರಂ ರಾಕ್ಟಸೀ ಧಾನ್ಯಮಾಲಿನೀ ॥ ೩೯ 
ಪರಿಷ್ಠಜ್ಯ ದಶಗ್ರೀವಮಿದಂ ವಚನಮಬ್ರವೀತ್‌ । 

ಮಯಾ ಕ್ರೀಡ ಮಹಾರಾಜ ಸೀತಯಾ ಕಿಂ ತವಾನಯಾ ॥ ೪೦ 


ವಿವರ್ಣಯಾ ಕ್ಷಪಣಯಾ ಮಾನುಷ್ಯಾ ರಾಕ್ಮಸೇಶ್ದರ | 

ನೂನಮಸ್ಕಾ ಮಹಾರಾಜ ನ ದಿವ್ಯಾನ್‌ ಭೋಗಸತಮಾನ್‌ ॥ ೪೧ 
ವಿದಧಾತ್ಯಮರಶ್ರೇಷನವ ಬಾಹುಬಲಾರ್ಜಿತಾನ್‌ । 

ಅಕಾಮಾಂ ಕಾಮಯಾನಸ್ಯ ಶರೀರಮುಪತಪೃತೇ || ೪೨ 


ಮಾಡಿರಿ (೩೩-೩೬). ಸಾಮ ದಾನ ಭೇದೋಪಾಯಗಳನ್ನು ಉಪಯೋಗಿಸಿರಿ. 
ದಂಡೋಪಾಯವನ್ನೂ ನೀವು ಕೈಗೊಳ್ಳಬಹುದು'' ಎಂದು ಆಜ್ಞಾಪಿಸಿ, 
ಕಾಮಕ್ರೋಧಗಳಿಂದ ಆವಿಷನಾಗಿ ಜಾನಕಿಯನ್ನು ಹೆದರಿಸುತಿದ್ದನು (೩೭-೩೮). 
ಅಷರಲ್ಲಿ ಧಾನ್ಯಮಾಲಿನಿ ಎಂಬ ರಾವಣನ ಭಾರ್ಯೆಯೊಬ್ಬಳು ಮುಂದೆ ಬಂದು 
ರಾವಣನನ್ನು ಅಪ್ಪಿಕೊಂಡು ಹೀಗೆಂದಳು: "ಮಹಾರಾಜ, ಈ ಸೀತೆಯಿಂದ 
ಆಗಬೇಕಾದ್ದೇನು ? ನನ್ನೊಡನೆ ಆನಂದದಿಂದಿರು. ಕಂದಿಹೋಗಿರುವ ಕ್ಟುದ್ರಳಾದ 
ಈ ಮನುಷ್ಯಸ್ತೀಯಳಲ್ಲಿ ಪ್ರೇಮವೇಕೆ ? ನೀನು ಬಾಹುಬಲದಿಂದ ಸಂಪಾದಿಸಿದ 
ದಿವ್ಯಭೋಗಗಳನ್ನು ಅನುಭವಿಸುವಂತೆ ಬ್ರಹ್ಮನು ಇವನ ಹಣೆಯಲ್ಲಿ ಬರೆದಿಲ್ಲ 


ಸರ್ಗಃ ೨೨] ಮಾಸದ್ವಯಾವಧಿಕರಣಮ್‌ ೧೮೩ 


ಇಚ್ಛೆ ೦ತೀ ಕಾಮಯಾನಸ್ಯ ಪ್ರೀತಿರ್ಭವತಿ ಶೋಭನಾ ! 


ವಿವಮುಕನು ರಾಕಸ್ಕಾ ಸಮುತ್ತಿ ಪ ಸತೋ ಬಲೀ ॥ ೪೩ 
ಪ್ರಹಸನ್‌ ಮೇಘಸಂಕಾಶೋ 'ರಾಕಸ: ಸ ನ್ಯವರ್ತತ | 

ಪ್ರಸ್ಥಿತಃ ಸ ದಶಗ್ರೀವಃ ಕಂಪಯನ್ನಿವ ಮೇದಿನೀಮ್‌ | ೪೪ 
ಜಲದ್ಬಾಸ್ಯರವರ್ಣಾಭಂ ಪ್ರವಿವೇಶ ನಿವೇಶನಮ್‌ | 
ದೇವಗಂಧರ್ವಕನ್ಯಾಶ್ಲ ನಾಗಕನ್ಯಾಶ್ಲ ಸರ್ವತಃ ॥ ೪೫ 


ಪರಿವಾರ್ಯ ದಶಗ್ರೀವಂ ವಿವಿಶುಸದ್ಧಹೋತ್ರಮಮ್‌ ॥ 


ಸ ಮೈಥಿಲೀಂ ಧರ್ಮಪರಾಮವಸ್ಥಿತಾಂ 
ಪ್ರವೇಷಮಾನಾಂ ಪರಿಭತ್ತ se ರಾವಣಃ | 
ವಿಹಾಯ ಸೀತಾಂ ಮದನೇನ. 'ಮೋಹಿತಃ 
ಸಮೇವ ವೇಶ್ವ ಪ್ರವಿವೇಶ ಭಾಸ್ವರಮ್‌ ॥ ೪೬ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಾವಿಂಶಃ ಸರ್ಗಃ 


(೩೯-೪೧). ಕಾಮವಿಲ್ಲದವಳನ್ನು ಕಾಮಿಸುವವನಿಗೆ ಶ್ರಮವೇ ಹೊರತು 
ಸುಖವಿಲ್ಲ ಕಾಮಿಸಿ ಬಂದವಳನ್ನು ಪ್ರೀತಿಸುವವನಿಗೆ ಬಹಳ ಸುಖವುಂಟು.'' ಹೀಗೆ 
ನುಡಿದು ಆ ರಾಕ್ಸಸಿಯು ರಾವಣನನ್ನು ತಡೆದು ನಿಲ್ಲಿಸಿದಳು (೪೨-೪೩). ಆಗ 
ರಾವಣನು ಗಹಗಹಿಸಿ ನಗುತ್ತ ಭೂಮಿಯು ನಡುಗುವಂತೆ ಹೆಜ್ಜೆಯನ್ನಿಡುತ್ತ 
ಅಲ್ಲಿಂದ ಹೊರಟು ಸೂರ್ಯಸಂಕಾಶವಾದ ತನ್ನ ಅರಮನೆಯನ್ನು ಪ್ರವೇಶಿಸಿದನು. 
ದೇವಗಂಧರ್ವಕನ್ಯೆಯರೂ ನಾಗಕನ್ಕೆಯರೂ ಅವನನ್ನು ಹಿಂಬಾಲಿಸಿ ಅರಮನೆಗೆ 
ಹೋದರು (೪೪-೪೫). ಹೀಗೆ ರಾವಣನು ಧರ್ಮಪರಾಯಣಳಾದ ಸೀತಾದೇವಿ 
ಯನ್ನು ಬೆದರಿಸಿ, ವೈಭವೋಪೇತವಾದ ತನ್ನ ಗೃಹಕ್ಕೆ ಕಾಮಮೋಹಿತನಾಗಿಯೇ 
ಹಿಂದಿರುಗಿ ಬಂದನು (೪೬). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತೆರಡನೆಯ ಸರ್ಗ 


ತ್ರಯೋವಿಂಶಃ ಸರ್ಗಃ 
ರಾಕಸೀಪ್ರರೋಚನಮ್‌ 
ಲು 
ಇತ್ಯುಕ್ತ್ವಾ ಮೈಥಿಲೀಂ ರಾಜಾ ರಾವಣಃ ಶತ್ರುರಾವಣಃ | 
ಸಂದಿಶ್ಯ ಚ ತತಃ ಸರ್ವಾ ರಾಕಸೀರ್ನಿರ್ಜಗಾಮ ಹ ॥ ೧ 
ನಿಷ್ಕ್ರಾಂತೇ ರಾಕ್ಟಸೇಂದ್ರೇ ತು ಪುನರಂತಃಪುರಂ ಗತೇ | 
ರಾಕ್ಟಸ್ಯೋ ಭೀಮರೂಪಾಸಾ; ಸೀತಾಂ ಸಮಭಿದುದ್ರುವುಃ ॥ ೨ 


ತತಃ ಸೀತಾಮುಪಾಗಮ್ಯ ರಾಕ್ಷಸ್ಯಃ ಕೋದಧಥಮೂರ್ಚಿತಾಃ | 
ಊರೆ 4 ಲ 


ಪರಂ ಪರುಷಯಾ ವಾಚಾ ವೈದೇಹೀಮಿದಮಬ್ರುವನ್‌ ॥ ೩ 
ಪೌಲಸ್ತೃಸ್ಯ ವರಿಷ್ಠಸ್ಯ ರಾವಣಸ್ಯ ಮಹಾತ್ಮನಃ । 
ದಶಗ್ರೀವಸ್ಯ ಭಾರ್ಯಾತ್ತಂ ಸೀತೇ ನ ಬಹು ಮನ್ಯಸೇ ॥ ೪ 
ತತಸ್ಪೇಕಜಟಾ ನಾಮ ರಾಕ್ಷಸೀ ವಾಕ್ಯಮಬ್ರವೀತ್‌ | 
ಆಮಂತ್ರ್ಯ ಕ್ರೋಧತಾಮ್ರಾಕ್ಷೀ ಸೀತಾಂ ಕರತಲೋದರೀಮ್‌ ॥ ೫ 
ಲ 
ಸರ್ಗ ೨೩ 


ರಾವಣನನ್ನು ವರಿಸು ಎಂದು ರಾಕ್ಷಸಿಯರು ಸೀತೆಗೆ ಹೇಳುವುದು. 


ರಾವಣನು ಸೀತೆಯನ್ನು ವಶಪಡಿಸಿಕೊಳ್ಳಬೇಕೆಂದು ರಾಕಸಿಯರಿಗೆ 

ಆದೇಶಮಾಡಿ ಹೊರಟುಹೋದನು. ಅವನು ಅತ ಅಂತಃಪುರವನ್ನು ಪ್ರವೇಶಿಸಲು 

ಇತ್ತ ರಾಕ್ಟಸಿಯರು ಸೀತಾದೇವಿಯನ್ನು ಸುತುಗಟ್ಟಿದರು (೧-೨). ಅವರು 

ಕುಪಿತರಾಗಿ ವೈದೇಹಿಯನ್ನುಕುರಿತು ""ಸೀತೆ, ಪುಲಸ್ಕ ವಂಶ ಶ್ರೇಷ್ಠನೂ ಮಹಾತ್ಮನೂ 

ಆದ ರಾವಣನಿಗೆ ಭಾರ್ಯೆಯಾಗಲು ನೀನು ಏಕೆ ಒಪ್ಪವುದಿಲ್ಲ?'' ಎಂದರು 

(೩-೪). ಆಮೇಲೆ ಏಕಜಟೆ ಎಂಬ ರಾಕ್ಟಸಿಯು ಕೋಪದಿಂದ ಕಣ್ಣನ್ನು ಕೆಂಪಗೆ 
೧೮೪ 


ಸರ್ಗಃ ೨೩ | ರಾಕ್ಷಸೀಪ್ರರೋಚನಮ್‌ ೧೮೫ 


ಪ್ರಜಾಪತೀನಾಂ ಷಣ್ಣಾಂ ತು ಚತುರ್ಥೋ ಯಃ ಪ್ರಜಾಪತಿಃ | 


ಮಾನಸೋ ಬ್ರಹ್ಮಣಃ ಪುತ್ರಃ ಪುಲಸ್ಕ ತಿ ವಿಶ್ರುತಃ ॥ ೬ 
ಪುಲಸ್ಪೃಸ್ಯ ತು ತೇಜಸ್ವೀ ಮಹರ್ಷಿರ್ಮಾನಸಃ ಸುತಃ | 

ನಾಮ್ನಾ ಸು ವಿಶ್ರವಾ ನಾಮ ಪ್ರಜಾಪತಿಸಮಪ್ರಭಃ || ೭ 
ತಸ್ಯ ಪುತ್ರೋ ವಿಶಾಲಾಕ್ಷಿ ರಾವಣಃ ಶತ್ರುರಾವಣಃ । 

ತಸ್ಯ ತಂ ರಾಕ್ಷನೇಂದ್ರಸ್ಯ "ಭಾರ್ಯಾ ಭವಿತುಮರ್ಹನಸಿ ॥॥ ೮ 
ಮಯೋಕಂ ಚಾರುಸರ್ವಾಂಗಿ ವಾಕ್ಯಂ ಕಿಂ ನಾನುಮನ್ಯಸೇ | 

ತತೋ ಹರಿಜಟಾ ನಾಮ ರಾಕ್ಸಸೀ ವಾಕ್ಯಮಬ್ರವೀತ್‌ ॥ ೯ 
ಎವರ್ತ ನಯನೇ ಕೋಪಾನ್ಫಾರ್ಜಾರಸದೃಶೇಕ್ಟಣಾ 

ಯೇನ ದೇವಾಸ್ತ್ರಯಸ್ವಿಂಶದ್ದೇವರಾಜಶ್ಚ ನಿರ್ಜಿತಾಃ ॥| ೧೦ 


ತಸ್ಯ ತ್ರಂ ರಾಕ್ಷಸೇಂದ್ರಸ್ಯ ಭಾರ್ಯಾ ಬವಿತುಮರ್ಹನಸಿ | 
ತತಸ್ತು ಪ್ರಘಸಾ ನಾಮ ರಾಕ್ಷಸೀ ಕ್ರೋಧಮೂರ್ಚ್ಚಿತಾ ॥ ೧೧ 


ಮಾಡಿಕೊಂಡು ""ಸೀತೆ, ಆರು ಮಂದಿ* ಪ್ರಜಾಪತಿಗಳಲ್ಲಿ ಪುಲಸನೆಂಬವನು 
ನಾಲ್ಕನೆಯವನು. ಅವನು ಬ್ರಹ್ನನ ಮಾನಸಪುತ್ರ. ಆತನಿಗೆ ವಿಶ್ರವಸ್ಸು ಎಂಬ 
ಹೆಸರಿನ ಮಾನಸಪುತ್ರನು ಹುಟ್ಟದನು. ಆತನು ಪ್ರಜಾಪತಿಗಳಿಗೆ ಸಮಾನವಾದ 
ತೇಜಸುಳ್ಳವನು (೫-೭). ಆ ವಿಶ್ರವಸಿನ ಮಗನೇ ಶತ್ರುಭಯಂಕರನಾದ ಈ 
ರಾವಣ. ಈ ರಾಕಸೇಶ್ವರನಿಗೆ ನೀನು ಭಾರ್ಯೆಯಾಗುವುದು ಒಳ್ಳೆಯದು. ನನ್ನ 
ಮಾತನ್ನು ಏಕೆ ಒಪ್ಪಬಾರದು?'' ಎಂದಳು (೮-೯). ಅನಂತರ ಬೆಕ್ಕಿನಂತಹ ಕಣ್ಣುಳ್ಳ 
ಹರಿಜಟೆ ಎಂಬ ರಾಕ್ಷಸಿಯು ಕಣ್ಣುಗಳನ್ನು ತಿರುಗಿಸುತ್ತ "ಸಕಲ ದೇವತೆಗಳನ್ನೂ** 


* ಮರೀಚಿ, ಅತ್ರಿ, ಅಂಗಿರಸ್‌, ಪುಲಸ್ಕೃ ಪುಲಹ, ಕ್ರತು--ಇವರು ಆರು ಮಂದಿ 
ಪ್ರಜಾಪತಿಗಳು. 

** ದೇವತೆಗಳು ಒಟ್ಟು ಮೂವತುಮೂರು ಎಂದೂ ಮೂವತುಮೂರು ಕೋಟಿ 
ಎಂದೂ ವರ್ಣನೆ ಇಡದೆ. 


೧೮೬ ಸುಂದರಕಾಂಡಃ [| ಸರ್ಗಃ ೨೩ 


ಭರ್ತಯಂತೀ ತದಾ ಘೋರಮಿದಂ ವಚನಮಬ್ರವೀತ್‌ । 
ವೀರ್ಯೋತಿಕಸ್ಯ ಶೂರಸ್ಯ ಸಂಗ್ರಾಮೇಷ್ಟನಿವರ್ತಿನಃ ॥ ೧೨ 


ಬಲಿನೋ ವೀರ್ಯಯುಕಸ್ಟ ಭಾರ್ಯಾತ್ತಂ ಕಿಂ ನ ಲಿಪ್ಕ್ಯಸೇ | 
ಪ್ರಿಯಾಂ ಬಹುಮತಾಂ ಭಾರ್ಯಾಂ ತೃಕ್ಷ್ಯಾ ರಾಜಾ ಮಹಾಬಲಃ ॥ 


ಸರ್ವಾಸಾಂ ಚ ಮಹಾಭಾಗಾಂ ತ್ವಾಮುಪ್ಪಷ್ಠತಿ ರಾವಣ: | 

ಸಮೃದ್ಧಂ ಸ್ವೀಸಹಸ್ರೇಣ ನಾನಾರತ್ನೋಪಶೋಭಿತಮ್‌ ॥ ೧೪ 
ಅಂತಃಪುರಂ ಸಮುತ್ತ ಜ್ಯ ತ್ವಾಮುಪೃಷ್ಠತಿ ರಾವಣ: | 

ಅನ್ಯಾ ತು ವಿಕಟಾ ನಾಮ ರಾಕ್ಸಸೀ ವಾಕ್ಯಮಬ್ರವೀತ್‌ ॥ ೧೫ 
ಅಸಕ್ಕದೇವತಾ ಯುದ್ದೇ ನಾಗಗಂಧರ್ವದಾನವಾಃ । 

ನಿರ್ಜತಾ ಸಮರೇ ಯೇನ ಸ ತೇ ಪಾರ್ಶ್ವಮುಪಾಗತಃ ॥ ೧೬ 
ತಸ್ಯ ಸರ್ವಸಮೃದ್ಧಸ್ಯ ರಾವಣಸ್ಯ ಮಹಾತ್ಮನಃ । 

ಕಿಮದ್ಯ ರಾಕ್ಠಸೇಂದ್ರಸೈ ಭಾರ್ಯಾತ್ತಂ ನೇಚ್ಛಸೇsಧಮೇ || ಶಿ 


ತತಸ್ತು ದುರ್ಮುಖೀ ನಾಮ ರಾಕ್ಷಸೀ ವಾಕ್ಯಮಬ್ರವೀತ್‌ | 
ಯಸ್ಯ ಸೂರ್ಯೋ ನ ತಪತಿ ಭೀತೋ ಯಸ್ಯ ಚ ಮಾರುತಃ ॥ ೧೮ 


ದೇವರಾಜನನಾದ ಇಂದ್ರನನ್ನೂ ಸೋಲಿಸಿರುವ ನಮ್ಮ ರಾಕಸೇಂದನಿಗೆ 
ಹೆಂಡತಿಯಾಗು'' ಎಂದು ಒರಲಿದಳು (೧೦-೧೧). ಪ್ರಘಸೆ ಎಂಬುವಳು 
ಕ್ರುದ್ಧಳಾಗಿ ಸೀತೆಯನ್ನು ಹೆದರಿಸುತ್ತ “ಸಂಗ್ರಾಮ ಶೂರನೂ ಪರಾಕ್ರಮಿಯೂ ಆದ 
ರಾವಣನ ಭಾರ್ಯೆಯಾಗಲು ಏಕೆ ಇಷ್ಪದಿಲ್ಲ ಅಂತಃಪುರದಲ್ಲಿ ಸಾವಿರಾರು 
ಸುಂದರಿಯರಿದ್ದರೂ ಅವರನ್ನು ಬಿಟ್ಟು ರಾವಣನು ನಿನ್ನನ್ನು ಕಾಮಿಸುತಿರುವನಲ್ಲ! 
ಇದು ನಿನ್ನ ಮಹಾಭಾಗ್ಯವಲ್ಲವೆ ?'' ಎಂದು ಕೇಳಿದಳು (೧೨-೧೫). ಆಮೇಲೆ 
ಎಕಟೆ ಎಂಬ ರಾಕೃಸಿಯ. "ಸಮರದಲ್ಲಿ ನಾಗಗಂಧರ್ವದಾನವರನ್ನು ಪರಾಜಯ 
ಗೊಳಿಸಿದ ವೈಭವಶಾಲಿಯಾದ ರಾವಣನು ನಿನ್ನ ಬಳಿಗೆ ಬಂದರೆ "ಬೇಡ' 
ಎನ್ನುವೆಯಾ 7? ಅಧಮ ['' ಎಂದು ಅಬ್ಬರಿಸಿದಳು (೧೬-೧೭). ತರುವಾಯ 
ದುರ್ಮುಖಿ ಎಂಬ ಹೆಸರಿನವಳು “ಎಲ್‌ ಚೆಲುವೆ! ರಾಜಾಧಿರಾಜನಾದ 


ಸರ್ಗಃ ೨೩] ರಾಕ್ಷಸೀಪ್ರರೋಚನಮ್‌ ೧೮೭ 


ನ ವಾತಿ ಚಾಸಿತಾಪಾಂಗಿ ಕಿಂ ತ್ರಂ ತಸ್ಯ ನ ತಿಷ್ಠಸಿ 
ಪುಷ್ಠವೃಷಿಂ ಚ ತರವೋ ಚೋಟು ಸ್ಯ ವೈ ಭಯಾತ್‌ ॥ ೧೯ 


ಶೈಲಾಶ್ಚ ಸುಭ್ರೂಃ ಪಾನೀಯಂ ಜಲದಾಶ್ಚ ಯದೇಚ್ಛತಿ 
ತಸ್ಕ ನೃರ್ಯತರಾಜಸ್ಯ ರಾಜರಾಜಸ್ಯ ಭಾಮಿನಿ ॥ ೨೦ 


ಕಿಂ ತಂ ನ ಕುರುಷೇ ಬುದ್ದಿಂ ಭಾರ್ಯಾರ್ಥೇ ರಾವಣಸ್ಕ ಹಿ | 
ಜತ ತೇ ತತ್ತತೋ ದೇವಿ ಕಥಿತಂ ಸಾಧು ಭಾಮಿನಿ ೨೧ 


ಗೃಹಾಣ ಸುಸ್ಥಿತೇ ವಾಕ್ಯಮನ್ಯಥಾ ನ ಭವಿಷ್ಯಸಿ ॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಯೋವಿಂಶಃ ಸರ್ಗಃ 


ರಾವಣನಿಗೆ ಹೆಂಡತಿಯಾಗು. ಅವನಿಗೆ ಭೀತಿಗೊಂಡು ಸೂರ್ಯನೂ ಕೂಡ 
ಉಗ್ರವಾಗಿ ಉರಿಯುವುದಿಲ್ಲ ಗಾಳಿ ಕೂಡ ಬಿರುಸಾಗಿ ಬೀಸುವುದಿಲ್ಲ ಅವನ 
ಭಯಕ್ಕಾಗಿ ವೃಕ್ಚಗಳೂ ಪುಷವೃಷಿಯನ್ನು ಸುರಿಸುತವೆ (೧೮-೧೯). ಅವನಿಗೆ 
ಇಷ್ಟಬಂದಾಗ ಬೆಟಗಳಿಂದ ನದಿಗಳು ಹರಿಯುತವೆ ; ಮೋಡದಿಂದ ಮಳೆ 
ಸುರಿಯುತದೆ. ನನ್ನ ಮಾತನ್ನು ಕೇಳು. ರಾಜಾಧಿರಾಜನಾದ ರಾಕಸೇಂದ್ರನಿಗೆ 
ಭಾರ್ಯೆಯಾಗು. ಇಲ್ಲದಿದ್ದರೆ ನೀನು ಜೀವಸಹಿತ ಉಳಿಯುವುದಿಲ್ಲ' ಎಂದು 
ಗದರಿದಳು (೨೦-೨೧). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪ್ಪಶುಮೂರನೆಯ ಸರ್ಗ 


| 


a 


ಚರ್ತುರ್ವಿಂಶಃ ಸರ್ಗಃ 
ರಾಕ್ಷಸೀನಿರ್ಭರ್ತನಮ್‌ 


ತತಃ ಸೀತಾಂ ಸಮಸಾಸ್ತಾ ರಾಕ್ಟಸ್ಯೋ ವಿಕ್ಷತಾನನಾಃ | 
ಪರುಷಂ ಪರುಷಾ ನಾರ್ಯ ಊಚುಸಾಂ ವಾಕ್ಯಮಪ್ರಿಯಮ್‌ ॥ ೧ 


ಕಿಂ ತ್ರಮಂತಃಪುರೇ ಸೀತೇ ಸರ್ವಭೂತಮನೋಹರೇ | 


ಮಹಾರ್ಹಶಯನೋಪೇತೇ ನ ವಾಸಮನುಮನ್ಯಸೇ [ ೨ 
ಮಾನುಷೀ ಮಾನುಷಸೆ ವ ಭಾರ್ಯಾತ್ರಂ ಬಹು ಮನ್ಯಸೇ | 
ಪ್ರತ್ಯಾಹರ ಮನೋ ರನ್ನ ತಂ ಜಾತು ಭವಿಷ್ಯಸಿ ॥ ೩ 
ತೈಲೋಕ್ಯವಸುಭೋಕಾರಂ ರಾವಣಂ ರಾಕಸೇಶರಮ್‌ | 
ಭರ್ತಾರಮುಪಸಂಗಮೃ ವಿಹರಸ್ತ ಯಥಾಸುಖಮ್‌ ॥ ೪ 
ಮಾನುಷೀ ಮಾನುಷಂ ತಂ ತು ರಾಮಮಿಚ್ಛಸಿ ಶೋಭನೇ । 
ರಾಜ್ಯಾದ್ಧ ಷಮಸಿದ್ದಾರ್ಥಂ ವಿಕವಂ ತ್ರಮನಿಂದಿತೇ | ೫ 
ಸರ್ಗ ೨೪ 


ರಾಕ್ಷಸಿಯರು ಪುನಃ ಸೀತೆಯನ್ನು ನಿರ್ಬಂಧಪಡಿಸುವುದು. 


ಆ ರಾಕ್ಷಸಿಯರು ಒಟುಗೂಡಿ ಪುನಃ ಹೀಗೆಂದರು: ""ಎಲ್‌ ಸೀತೆ, 
ಉತಮಶಯನಗಳಿಂದ ಸಜ್ಜುಗೊಳಿಸಿದ ಮನೋಹರವಾದ ಅಂತಃಪುರದಲ್ಲಿ 
ವಾಸಮಾಡಲು ನೀನು ಏಕೆ ಸಮ್ಮತಿಸುವುದಿಲ್ಲ? (೧- ೨). ನೀನು ಮಾನುಷಿಯಾದ್ದ 
ರಿಂದ ಮನುಷ್ಯನ ಮಡದಿಯಾಗಿರಬೇಕೆಂದು ಅಪೇಕ್ಲಿಸುವೆಯಾ? ರಾಮನಲ್ಲಿ 
ಮನಸನ್ನು ತ್ಯಜಿಸು. ಇಲ್ಲದಿದ್ದರೆ, ನೀನು ಎಂದಿಗೂ ಉಳಿಯುವುದಿಲ್ಲ ಮೂರು 
ಲೋಕದ ಐಶ್ವರ್ಯವನ್ನು ಭೋಗಿಸತಕ್ಕವನು ನಮ್ಮ ರಾವಣೇಶ್ವರ. ಅವನನ್ನು 
ವರಿಸಿ ಆನಂದದಿಂದ ವಿಹರಿಸು (೩-೪). ಹೇ ಶೋಭನಾಂಗಿ! ನೀನು 
ಮನುಷ್ಯಳಾದ ಮಾತ್ರಕ್ಕೆ, ರಾಜ್ಯಭ್ರಷನೂ ಕಾರ್ಯಸಿದ್ದಿಯನ್ನು ಪಡೆಯದೆ 
ದೀನನೂ ಆಗಿರುವ ಒಬ ) ಮನುಷ್ಠನನು ಇಚ್ಛಿಸುತ್ತೀಯಲ್ಲ!'' ಈ ಮಾತನ್ನು ಕೇಳಿ 

೧೮೮ 


ಸರ್ಗಃ ೨೪ ] ರಾಕ್ಟಸೀನಿರ್ಭರ್ತನಮ್‌ ೧೮೯ 


ರಾಕಸೀನಾಂ ವಚಃ ಶ್ರುತ್ಸಾ ಸೀತಾ ಪದನಿಭೇಕಣಾ । 
ಅಪಿ ದ ಆ ೦೨, 


ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಮಿದಂ ವಚನಮಬ್ರವೀತ್‌ ॥ ೬ 
ಯದಿದಂ ಲೋಕವಿದ್ದಿಷಮುದಾಹರಥ ಸಂಗತಾಃ | 
ನೃತನ್ನನಸಿ ವಾಕ್ಯಂ ಮೇ ಕಿಲಿಷಂ ಪ್ರತಿಭಾತಿ ವಃ ॥ ೭ 


ನ ಮಾನುಷೀ ರಾಕ್ಸಸಸ್ಯ ಭಾರ್ಯಾ ಭವಿತುಮರ್ಹತಿ । 
ಕಾಮಂ ಖಾದತ ಮಾಂ ಸರ್ವಾ ನ ಕರಿಷ್ಯಾಮಿ ವೋ ವಚಃ |. ೮ 


ದೀನೋ ವಾ ರಾಜ್ಯಹೀನೋ ವಾಯೋ ಮೇ ಭರ್ತಾಸಮೇ ಗುರುಃ। 
ತಂ ನಿತ್ಯಮನುರಕಾಸ್ತಿ ಯಥಾ ಸೂರ್ಯಂ ಸುವರ್ಚಲಾ ॥ ತ 


ಯಥಾ ಶಚೀ ಮಹಾಭಾಗಾ ಶಕ್ರಂ ಸಮುಶತಿಷ್ಠತಿ । 
ಅರುಂದತೀ ವಸಿಷ್ಠಂ ಚ ರೋಹಿಣೀ ಶಶಿನಂ ಯಥಾ ॥ ೧೦ 


ಲೋಪಾಮುದ್ರಾ ಯಥಾಗಸ್ತ್ಯಂ ಸುಕನ್ಯಾ ಚ್ಯವನಂ ಯಥಾ | 
ಸಾವಿತ್ರೀ ಸತ್ಯವಂತಂ ಚ ಕಪಿಲಂ ಶ್ರೀಮತೀ ಯಥಾ ॥ ೧೧ 


ಪದ್ಧನೇತ್ರೆಯಾದ ಜಾನಕಿಯು ಕಣ್ಣಲ್ಲಿ ನೀರುತುಂಬಿಕೊಂಡು "“ನೀವೆಲ್ಲರೂ ಸೇರಿ 
ಲೋಕನಿಂದಿತವಾದ ಇಂತಹ ಮಾತನ್ನು ಹೇಳುವಿರಲ್ಲ; ನಿಮ್ಮ ಈ ಕೆಟ್ಟ ಮಾತು 
ನನಗೆ ಸ್ನಲವೂ ಹಿಡಿಸುವುದಿಲ್ಲ (೫-೭). ಮನುಷ್ಯಳು ಎಂದಿಗೂ ರಾಕಸನಿಗೆ 
ಭಾರ್ಯೆಯಾಗಲಾರಳು. ಬೇಕಾದರೆ ನನ್ನನ್ನು ತಿಂದುಬಿಡಿರಿ; ಎಂದಿಗೂ ನಾನು 
ನಿಮ್ಮ ಮಾತನ್ನು ನಡೆಸುವವಳಲ್ಲ ನನ್ನ ಪತಿಯು ದೀನನಾಗಿರಲಿ, 
ರಾಜ್ಯಹೀನನಾಗಿರಲಿ ಅವನೇ ನನಗೆ ಪೂಜ್ಯನು. ಸುವರ್ಚಲೆಯು ಸೂರ್ಯನನ್ನೇ 
ನಂಬಿರುವಂತೆ, ನಾನು ನನ್ನ ಪತಿಯನ್ನೇ ನಂಬಿ ಅನುರಕಳಾಗಿದ್ದೇನೆ (೮-೯). 
ಶಚೀದೇವಿಯು ದೇವೇಂದ್ರನನ್ನೂ ಅರುಂಧತಿಯು ವಸಿಷ್ಠನನ್ನೂ ರೋಹಿಣಿಯು 
ಚಂದ್ರನನ್ನೂ ಸುಕನೈೆಯು ಚ್ಯವನನನ್ನೂ ಸಾವಿತ್ರಿಯು ಸತ್ಯವಂತನನ್ನೂ 
ಶ್ರೀಮತಿಯು ಕಪಿಲನನ್ನೂ ಮದಯಂತಿಯು ಸಾದಾಸನನ್ನೂ ಕೇಶಿನಿಯು 
ಸಗರನನ್ನೂ ಭೀಮಪುತ್ರಿಯಾದ ದಮಯಂತಿಯು ನಳನನ್ನೂ ಅನುವರ್ತಿಸಿದಂತೆ, 


೧೯೦ ಸುಂದರಕಾಂಡಃ [| ಸರ್ಗಃ ೨೪ 


ಸೌದಾಸಂ ಮದಯಂತೀವ ಕೇಶಿನೀ ಸಗರಂ ಯಥಾ ಟ 
ನೈಷಧಂ ದಮಯಂತೀವ ಭೈಮೀ ಪತಿಮನುವ್ರತಾ ॥ ೧೨ 


ತಥಾಹಮಿಕಾ ನಿ ಫುವರಂ ರಾಮಂ ಪತಿಮನುವ್ರತಾ | 
ಸೀತಾಯಾ ವಚನಂ ಶ್ರುತ್ವಾ ರಾಕ್ಸಸ್ಯಃ ಕ್ರೋಧಮೂರ್ಚ್ಛಿತಾಃ 1 ೧೩ 


ಪುರುಷ್ಪರ್ವಾಕ್ಕ | ರಾವಣಚೋದಿತಾಃ | 
ರ್ವಾಕ್ಯೋ ಹನುಮಾನ್‌ ಶಿಂಶಪಾದ್ರುಮೇ ॥ ೧೪ 


ಸೀತಾಂ ಸಂತಜ ೯ಯಂತೀಸ್ತಾ ರಾಕ್ಟಸೀರಶ್ಪಣೋತ್‌ ಕಪಿಃ | 
ತಾಮಭಿಕ್ರಮ್ಯ ಸಂಕ್ರುದ್ದಾ ವೇಷಮಾನಾಂ ಸಮಂತತಃ ॥ ೧೫ 


ಬಭ್ಲಶಂ ಸಂಲಿಲಿಹುರ್ದೀಪಾನ್‌ ಪ್ರಲಂಬಾನ್‌ ದಶನಚ್ಛದಾನ್‌ । 
ಊಚುಶ್ಲ ಪರಮಕ್ರುದ್ದಾಃ ಪ್ರಗಹ್ಕಾಶು ಪರಶಧಾನ್‌ ॥ ೧೬ 
ಚ a ಲ ಲಿ 


ನೇಯಮರ್ಹತಿ ಭರ್ತಾರಂ ರಾವಣಂ ರಾಕಸಾಧಿಷಪಮ್‌ । 
ಸಂಭತ್ತ ೯೯ ಮಾನಾ ಭೀಮಾಭೀ ರಾಕ್ಟಸೀಭಿರ್ವರಾನನಾ || ೧೭ 


ನಾ ಬಾಷಮಹಪಮಾರ್ಜಂತೀ ಶಿಂಶಪಾಂ ತಾಮುಪಾಗಮತ್‌ | 
ತತಸಾಂ ಶಿಂಶಪಾಂ ಸೀತಾ ರಾಕ್ಸಸೀಭಿಃ ಸಮಾವುತಾ | ೧೮ 


ನಾನು ಇಕ್ಟಾಕುನಾಥನಾದ ಶ್ರೀರಾಮನನ್ನೇ ಅನುವರ್ತಿಸಿ ನಡೆಯತಕ್ಕವಳು'' 
ಎಂದಳು (೧೦-೧೨). ಆಗ ರಾಕ್ಷಸಿಯರು ಕ್ರುದ್ಧರಾಗಿ ರಾವಣನ ಆಜ್ಞೆಯಂತೆ 
ಪರುಷವಾಕ್ಕ ಗಳಿಂದ ಸೀತೆಯನ್ನು ಗದರಿಸಲಾರಂಭಿಸಿದರು. ಇತ್ತ ಶಿಂಶಪಾವೃಕ್ತದಲ್ಲಿ 
ಸದ್ದಿಲ್ಲದೆ ಕುಳಿತಿದ್ದ ಹನುಮಂತನು ಇದೆಲ್ಲವನ್ನೂ ಕೇಳುತಿದ್ದನು (೧೩-೧೫). "ಆಗ. 
ರಾಕಸಿಯರು ಮಹಾಕ್ರೋಧದಿಂದ ತಮ್ಮ ಜೋಲುದುಟಿಗಳನ್ನು ನಾಲಗೆಯಿಂದ 
ಸವರುತ್ತ ಕೊಡಲಿಗಳನ್ನು ಎತ್ತಿ ಹಿಡಿದುಕೊಂಡು ""ಇವಳು ರಾಕ್ಟಸೇಶ್ವರನಾದ 
ರಾವಣನನ್ನು ಮದುವೆಯಾಗಲು ಅರ್ಹಳೇ ಅಲ್ಲ!'' ಎಂದು ಕೂಗಾಡಿದರು 
(೧೬-೧೭). ಆಗ ಸೀತೆಯು ಕಣ್ಣೀರನ್ನು ಒರೆಸಿಕೊಳ್ಳುತ್ತ ಹನುಮಂತನು ಕುಳಿತಿದ್ದ 


ಸರ್ಗಃ ೨೪ ] ರಾಕಸೀನಿರ್ಭರ್ತನಮ್‌ ೧೯೧ 


ಅಭಿಗಮ್ಯ ವಿಶಾಲಾಕ್ಷೀ ತಸ್‌ಂ ನಿ ಶೋಕಪರಿಪ್ಪತಾ 


ತಾಂ ಪಾಂ ದೀನವದನಾಂ 'ಮಲಿನಾಂಬರಧಾರಿಣೀಮ್‌ || ೧೯ 
ಭರ್ತಯಾಂಚಕ್ರಿರೇ ಸೀತಾಂ ರಾಕಸ್ಕಸಾಂ ಸಮಂತತಃ | 

ತತಸಾಂ ವಿನತಾ ನಾಮ ರಾಕ್ಷಸೀ ಬೀಮದರ್ಶನಾ ॥ ೨೦ 
ಅಬ್ರವೀತ್‌ ಕುಪಿತಾಕಾರಾ ಕರಾಲಾ ನಿರ್ಣತೋದರೀ | 

ಸೀತೇ ಪರ್ಯಾಪಮೇತಾವದ್ಭರ್ತುಃ ಸ್ನೇಹೋ ನಿದರ್ಶಿತಃ 1. ೨೧ 
ಸರ್ವತ್ರಾತಿಕ್ಸತಂ ಭದ್ರೇ ವ್ಯಸನಾಯೋಪಕಲತೇ । 

ಪರಿತುಷ್ಟಾಸ್ಟಿ ಭದ್ರಂ ತೇ ಮಾನುಷ ಸೇ ಕೃತೋ ವಿಧಿಃ ॥ ಹು 
Wed ತು ವಚಃ ಪಥ್ಯಂ ಬ್ರುವಂತ್ಯಾಃ ಕುರು ಮೈಥಿಲಿ | 

ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಷಸಾಮ್‌ || ೨೩ 
ವಿಕ್ರಾಂತಂ ರೂಪವಂತಂ ಚ ಸುರೇಶಮಿವ ವಾಸವಮ್‌ । 

ದಕ್ಷಿಣಂ ತ್ಯಾಗಶೀಲಂ ಚ ಸರ್ವಸ್ಯ ಪ್ರಿಯದರ್ಶನಮ್‌ ॥ ೨೪ 
ಮಾನುಷಂ ಕೃಪಣಂ ರಾಮಂ ತ್ಯಕ್ಕ್ಯಾ ರಾವಣಮಾಶ್ರಯ ಟ 
ದಿವ್ಯಾಂಗರಾಗಾ ವೈದೇಹಿ ದಿವ್ಯಾಭರಣಭೂಷಿತಾ ॥ ೨೫ 


ಶಿಂಶಪಾವೃಕದ ಬಳಿಗೆ ಬಂದು ಅಳುತ್ತ ನಿಂತಳು. ರಾಕಸಿಯರೂ ಅವಳನ್ನು 
ಸುತುಗಟ್ಟಿ ಬಂದು ಗದರಿಸುತಲೇ ಇದ್ದರು (೧೮-೧೯). ಅನಂತರ ವಿನತೆ ಎಂಬ 
ಘೋರರೂಪಿಯಾದ ಜೋಲುಹೊಟ್ಟೆಯ ಕರುಳ ರಾಕ್ಟಸಿಯು ""ಸೀತೆ, ಇನ್ನು 
ಸಾಕು. ಗಂಡನ ಮೇಲಿರುವ ಪ್ರೇಮವನ್ನು ತೋರಿಸಿದ್ದಾಯಿತು. ಯಾವುದೂ 
ಅತಿಯಾದರೆ ದುಃಖಕ್ಕೆ ಕಾರಣ. ಮನುಷ್ಯಜಾತಿಗೆ ಸಹಜವಾದ ಧರ್ಮ ಶ್ರದ್ದೆಯನ್ನು 
ತೋರಿಸಿದ್ದೀಯೆ. ಸಂತೋಷವಾಯಿತು (೨೦-೨೨). ಈಗ ನಿನಗೆ ಪಥ್ಯವಾದ 
ಮಾತನ್ನು ಹೇಳುತ್ತೇನೆ, ಕೇಳು : ರಾವಣನು ಸಮಸ್ತ ರಾಕಸರಿಗೂ ಅಧಿಪತಿ; 
ಪರಾಕ್ರಮಿ; ದೇವೇಂದ್ರನಂತೆ ರೂಪಶಾಲಿ; ದಾಕ್ಷಿಣ್ಯಸ್ವಭಾವದವನೂ 
ಉದಾರಿಯೂ ಆಗಿದ್ದಾನೆ. ದರಿದ್ರನೂ ಒಬ್ಬ ಮನುಷ್ಯಮಾತ್ರನೂ ಆದ ರಾಮ 
ನನ್ನು ಬಿಟ್ಟು ಇವನನ್ನು ಸೇವಿಸು (೨೩-೨೪). ದಿವ್ಯವಾದ ಅನುಲೇಪನವನ್ನೂ 


೧೯೨ ಸುಂದರಕಾಂಡ [ ಸರ್ಗಃ ೨೪ 


ಅದ್ಯ ಪ್ರಭೃತಿ ಸರ್ವೇಷಾಂ ಲೋಕಾನಾಮೀಶ್ಚರೀ ಭವ | 
ಅಗ್ನೇಃ ಸ್ವಾಹಾ ಯಥಾ ದೇವೀ ಶಚೀವೇಂದ್ರಸ್ಕ ಶೋಭನೇ ॥ ೨೬ 


ಕಿಂ ತೇ ರಾಮೇಣ ವೈದೇಹಿ ಕೃಪಣೇನ ಗತಾಯುಷಾ | 


ಏತದುಕಂ ಚ ಮೇ ವಾಕ್ಕಂ ಯದಿ ತ್ರಂ ನ ಕರಿಷ್ಠಸಿ ॥ ೨೭ 
ಅಸ್ಥಿನ್‌ ಮುಹೂರ್ತೇ ಸರ್ವಾಸ್ನಾಂ ಭಕ್ಕಯಿಷ್ಯಾಮಹೇ ವಯಮ್‌ | 
ಅನ್ಯಾ ತು ವಿಕಟಾ ನಾಮ ಲಂಬಮಾನಪಯೋಧರಾ ॥ ೨೮ 
ಅಬ್ರವೀತ್‌ ಕುಪಿತಾ ಸೀತಾಂ ಮುಷಿಮುದ್ಯಮ್ಯ ಗರ್ಜತೀ | 
ಬಹೂನ್ಯಪ್ರಿಯರೂಪಾಣ ವಚನಾನಿ ಸುದುರ್ಮತೇ ॥ ೨೯ 
ಅನುಕ್ರೋಶಾನ್ಹ್ಫದುತ್ವಾಚ್ಚೆ ಸೋಢಾನಿ ತವ ಮೃಥಿಲಿ 

ನ ಚ ನಃ ಕುರುಷೇ ವಾಕ್ಯಂ ಹಿತಂ ಕಾಲಪುರಃಸರಮ್‌ ॥ ೩೦ 
ಆನೀತಾಸಿ ಸಮುದ್ರಸ್ಯ ಪಾರಮನ್ಯೈರ್ದುರಾಸದಮ್‌ । 
ರಾವಣಾಂತಃಪುರಂ ಘೋರಂ ಪ್ರವಿಷ್ಟಾ ಚಾಸಿ ಮೈಥಿಲಿ || ೩೧ 


ಆಭರಣಗಳನ್ನೂ ಧರಿಸಿ ಈ ದಿನದಿಂದಲೇ ಸಮಸ್ತಲೋಕಕ್ಕೂ ಅಧೀಶ್ಚರಿಯಾಗು. 
ಅಗ್ನಿಗೆ ಸ್ವಾಹಾದೇವಿಯಂತೆಯೂ ಇಂದ್ರನಿಗೆ ಶಚೀದೇವಿಯಂತೆಯೂ 
ರಾವಣನಿಗೆ ಹೆಂಡತಿಯಾಗಿ ವಿರಾಜಿಸು (೨೫-೨೬). ಸೀತೆ, ಕ್ದುದ್ರನೂ 
ಅಲಜೀವಿಯೂ ಆದ ರಾಮನಿಂದ ನಿನಗೇನಾಗಬೇಕಾಗಿದೆ? ನನ್ನ ಮಾತನ್ನು ನೀನು 
ಕೇಳದಿದ್ದರೆ ನಾವೆಲ್ಲರೂ ಸೇರಿ ಈ ಕಣದಲ್ಲಿ ನಿನ್ನನ್ನು ಭಕ್ಷಿಸಿಬಿಡುತ್ತೇವೆ'' ಎಂದು 
ಹೇಳಿದಳು (೨೭-೨೮). ಆಮೇಲೆ ವಿಕಟೆ ಎಂಬ ಜೋಲುಮೊಲೆಯ 
ರಾಕ್ಟಸಿಯೊಬ್ಬಳು ಮುಷ್ಠಿಯನ್ನೆತ್ತಿ ಗರ್ಜಿಸುತ್ತ ನುಡಿದಳು: "“ಎಲ್ಫೆ ದುರ್ಬುದ್ದಿ 
ಯವಳೆ, ನಿನ್ನ ಮೇಲಿನ ಮರುಕದಿಂದಲೂ ನಾವು ಮೃದುಸ್ನಭಾವ 
ದವರಾದ್ದರಿಂದಲೂ ನೀನಾಡಿದ ಕೆಟ್ಟಮಾತುಗಳನ್ನು ಕೇಳಿ ಸಹಿಸಿಕೊಂಡಿದ್ದೇವೆ. 
ನೀನು ಮಾತ್ರ ಕಾಲೋಚಿತವಾದ ನಮ್ಮ ಹಿತೋಪದೇಶವನ್ನು ಕೇಳುತ್ತಿಲ್ಲ 
(೨೯-೩೦). ಇನ್ನೊಬ್ಬರಿಗೆ ಬರಲು ಅಸಾಧ್ಯವಾದ ಸಮುದ್ರದ ಈಚೆಯ 
ದಡಕ್ಕೆ ನಿನ್ನನ್ನು ತಂದಿದ್ದೇವೆ. ಈಗ ನೀನು ರಾವಣನ ಅಂತಃಪುರದಲ್ಲಿದ್ದೀಯೆ 


ಸರ್ಗಃ ೨೪ | ರಾಕ್ಟಸೀನಿರ್ಭರ್ತನಮ್‌ ೧೯೩ 


ರಾವಣಸ್ಕ ಗಹೇ ರುದಾಮಸಾಭಿಸು ಸುರಕಿತಾಮ್‌ । 
ಲ ೦ ೬ ೨ ೦ 


ನ ತ್ವಾಂ ಶಕ್ತಃ ಪರಿತ್ರಾತುಮಪಿ ಸಾಕ್ಟಾತ್‌ ಪುರಂದರಃ ॥ ೩೨ 
ಕುರುಷ್ವ ಹಿತವಾದಿನ್ಯಾ ವಚನಂ ಮಮ ಮೈಥಿಲಿ । 
ಅಲಮಪಶ್ರುಪ್ರಪಾತೇನ ತ್ಯಜ ಶೋಕಮನರ್ಥಕಮ್‌ ॥ ೩೩ 
ಭಜ ಪ್ರೀತಿಂ ಪ್ರಹರ್ಷಂ ಚ ತ್ಯಜ್ಛೆತಾಂ ನಿತ್ಯದ್ಳೆನೃತಾಮ್‌ । 

ಸೀತೇ ರಾಕಸರಾಜೇನ ಸಹ ಕ್ರೀಡ ಯಥಾಸುಖಮ್‌ ॥ ೩೪ 
ಜಾನಾಸಿ ಹಿ ಯಥಾ ಭೀರು ಸ್ತ್ರೀಣಾಂ ಯಾೌವನಮಧ್ರುವಮ್‌ । 
ಯಾವನ್ನ ತೇ ವ್ಯತಿಕ್ರಾಮೇತಾವತ್‌ ಸುಖಮವಾಪ್ಪಹಿ ॥ ೩೫ 
ಉದ್ಯಾನಾನಿ ಚ ರಮ್ಯಾಣಿ ಪರ್ವತೋಪವನಾನಿ ಚ । 

ಸಹ ರಾಕ್ಬಸರಾಜೇನ ಚರ ತ್ವಂ ಮದಿರೇಕ್ಷಣೇ ॥ ೩೬ 
ಸ್ವೀಸಹಸ್ರಾಣಿ ತೇ ಸಪ್ತ ವಶೇ ಸ್ಥಾಸ್ಯಂತಿ ಸುಂದರಿ । 

ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಕಸಾಮ್‌ [ ೩೭ 
ಉತ್ಪಾಟ್ಕ ವಾ ತೇ ಹೃದಯಂ ಭಕಯಿಷ್ಯಾಮಿ ಮೈಥಿಲಿ | 

ಯದಿ ಮೇ ವ್ಯಾಹ್ನತಂ ವಾಕ್ಯಂ ನ ಯಥಾವತ್‌ ಕರಿಷ್ಯಸಿ |! ೩೮ 


ಎಂಬುದು ನೆನಪಿನಲ್ಲಿರಲಿ. ರಾವಣನ ಗೃಹದಲ್ಲಿ ಬಂಧಿತಳಾಗಿ, ನಾವು ಕಾವಲಿರು 
ವಾಗ ಸಾಕ್ಟಾತ್‌ ದೇವೇಂದ್ರನಿಗೂ ನಿನ್ನನ್ನು ಬಿಡಿಸಲು ಶಕ್ಕವಿಲ್ಲ (೩೧-೩೨). ಸೀತೆ, 
ನಿನ್ನ ಹಿತಕ್ಕಾಗಿ ಈ ಮಾತನ್ನು ಹೇಳುತಿದ್ದೇನೆ. ಕಣ್ಣೀರು ಸುರಿಸಬೇಡ. ಈ ಶೋಕ 
ವ್ಯರ್ಥ ; ಬಿಟ್ಟುಬಿಡು. ಸದಾ ಕೊರಗುವುದರಿಂದ ಏನಾದೀತು? ರಾವಣನೊಡನೆ 
ಯಥೇಚ್ಛವಾಗಿ ಕ್ರೀಡಿಸು. ಆನಂದದಿಂದ ನಲಿಯುತಿರು (೩೩-೩೪). ಸ್ಟೀಯರಿಗೆ 
ಯಾೌವನವು ಸದಾ ಇರುವುದಿಲ್ಲವೆಂದು ನಿನಗೆ ಗೊತಿದೆಯಲ್ಲವೆ? ಈ 
ಯೌವನವು ಕಳೆದುಹೋಗುವ ವರೆಗಾದರೂ ಸುಖಪಡು. ಹೇ ಸುಂದರಿ! 
ರಾಕನರಾಜನೊಡನೆ ವಿವಿಧ ಉದ್ಯಾನವನಗಳಲ್ಲಿ ಸಂಚರಿಸುತ್ತ ಆನಂದಿಸು 
(೩೫-೩೬). ಸಮಸ್ತ ರಾಕಸರಿಗೂ ಅವನು ಅಧಿಪತಿ. ಅವನನ್ನು ಸೇವಿಸಿದರೆ 
ಅಂತಃಪುರದಲ್ಲಿರುವ ಏಳುಸಾವಿರ ಸೀಯರಿಗೆ ನೀನು ಅಧೀಶ್ವರಿಯಾಗುವೆ. 
ನನ್ನ ಮಾತನ್ನೇನಾದರೂ ನೀನು ನಡೆಸದಿದ್ದರೆ ನಿನ್ನ ಎದೆಯನ್ನು ಸೀಳಿ 
ತಿಂದುಬಿಡುತೇನೆ'' (೩೭-೩೮). 


೧೯೪ ಸುಂದರಕಾಂಡಃ [| ಸರ್ಗಃ ೨೪ 


ತತಶ್ಚಂಡೋದರೀ ನಾಮ ರಾಕ್ಷಸೀ ಕ್ರೋಧಮೂರ್ಛತಾ | 
ಭ್ರಾಮಯಂತೀ ಮಹಚ್ಚೂಲಮಿದಂ ವಚನಮಬ್ರವೀತ್‌ ॥ ೩೯ 


ಇಮಾಂ ಹರಿಣಲೋಲಾಕ್ಷೀಂ ತ್ರಾಸೋತ್ಕಂಪಿಷಯೋಧರಾಮ್‌ / 
ರಾವಣೇನ ಹೃತಾಂ ದಷ್ಟ್ವಾ ದೌಹೃದೋ ಮೇ ಮಹಾನಭೂತ್‌॥॥೪೦ 


ಯಕೃಶ್ತೀಃ "ಹಮಥೋತೀಡಂ ಹೃದಯಂ ಚ ಸಬಂಧನಮ್‌ । 
ಅಂತಾಣಪಿ ತಥಾ ಶೀರ್ಷಂ ಖಾದೇಯಮಿತಿ ಮೇ ಮತಿಃ ॥ ೪೧ 


ಜೆ 


GL 


ತಸು ಪ್ರಘಸಾ ನಾಮ ರಾಕ್ಸಸೀ ವಾಕ್ಯಮಬ್ರವೀತ್‌ | 

ಕಂಠಮಸ್ಕಾ ನೃಶಂಸಾಯಾಃ ಪೀಡಯಾಮ ಕಿಮಾಸ್ಕತೇ ॥ ೪೨ 
ನಿವೇದ್ಯತಾಂ ತತೋ ರಾಜ್ಞೇ ಮಾನುಷೀ ಸಾ ಮೃತತಿ ಹ | 

ನಾತ್ರ ಕಶ್ಚನ ಸಂದೇಹಃ ಖಾದತೇತಿ ಸ ವಕ್ಚೃತಿ ॥ ೪೩ 


ತತಸ್ಪಜಾಮುಖೀ ನಾಮ ರಾಕ್ಚಸೀ ವಾಕ್ಯಮಬ್ರವೀತ್‌ | 
ಎಶಸ್ಕ್ಯೇಮಾಂ ತತಃ ಸರ್ವಾಃ ಸಮಾನ್‌ ಕುರುತ ಪಿಂಡಕಾನ್‌ ॥ ೪೪ 





ಆಮೇಲೆ ಚಂಡೋದರಿ ಎಂಬ ರಾಕ್ಟಸಿಯು ಕೋಪದಿಂದ ಒಂದು ದೊಡ್ಡ 
ಶೂಲವನ್ನು ತಿರುಗಿಸುತ್ತ “ರಾವಣನು ಈಕೆಯನ್ನು ತಂದಾಗ ಜಿಂಕೆಯ 
ಕಣ್ಣುಗಳಂತಿದ್ದ ಇವಳ ಕಣ್ಣುಗಳನ್ನೂ ಭಯದಿಂದ ನಡುಗುವ ಸನಗಳನ್ನೂ 
ಕಂಡಾಗಲೇ ಇವಳನ್ನು ತಿಂದುಬಿಡಬೇಕೆಂದು ನನಗೆ ಆಸೆಯಾಯಿತು! ಇವಳ 
ಯಕೃತ್ತು ಪ್ಲೀಹ, ಎದೆಯ ಮಾಂಸ, ಕರುಳು ಮತ್ತು ತಲೆಯನ್ನು ಕಿತುಕಿತ್ತು 
ತಿನ್ನಬೇಕೆಂದು ನನ್ನ ಅಭಿಲಾಷೆ"' ಎಂದು ಆರ್ಭಟಿಸಿದಳು (೩೯-೪೧). ಅನಂತರ 
ಪ್ರಘಸೆ ಎಂಬ ರಾಕಸಿಯು "“ಎಲ್ಫೆ ರಾಕ್ಷಸಿಯರೆ, ಏಕ ಸುಮ್ಮನೆ ಇದ್ದೀರಿ? ಈ 
ಪಾಪಿಷ್ಠಳ ಕುತಿಗೆಯನ್ನು ಹಿಚಿಕಿಬಿಡೋಣ | ಆಮೇಲೆ ನಮ್ಮ ರಾಜನಿಗೆ "ಆ 
ಮನುಷ್ಯಸ್ತ್ರೀಯು ಸತುಹೋದಳು' ಎಂದು ಹೇಳಿಬಿಡೋಣ. ಆಗ "ಅವಳನ್ನು 
ಭಕಿಸಿರಿ' ಎಂದು ಅವನು ಹೇಳಿಯೇ ಹೇಳುತಾನೆ. ಸಂದೇಹವೇನು 9'' ಎಂದಳು 
(೪೨-೪೩). ತರುವಾಯ ಅಜಾಮುಖಿ ಎಂಬುವಳು "ಇವಳನ್ನು ಕೊಯ್ದು 


ಸರ್ಗಃ ೨೪ ] ರಾಕ್ಷಸೀನಿರ್ಭರ್ತನಮ್‌ ೧೯೫ 


ವಿಭಜಾಮ ತತಃ ಸರ್ವಾ ವಿವಾದೋ ಮೇ ನ ರೋಚತೇ | 
ಪೇಯಮಾನೀಯತಾಂ ಕ್ಷಿಪ್ರಂ ಲೇಹ್ಯಮುಚ್ಛಾವಚಂ ಬಹು ॥ ೪೫ 


ತತಃ ಶೂರ್ಪಣಖಾ ನಾಮ ರಾಕ್ಷಸೀ ವಾಕ್ಯಮಬ್ರವೀತ್‌ | 
ಅಜಾಮುಖ್ಯಾ ಯದುಕಂ ಹಿ ತದೇವ ಮಮ ರೋಚತೇ ॥ ೪೬ 


ಸುರಾ ಚಾನೀಯತಾಂ ಕ್ಷಿಪ್ರಂ ಸರ್ವಶೋಕವಿನಾಶಿನೀ । 
ಮಾನುಷಂ ಮಾಂಸಮಾಸ್ಪಾದ್ಯ ನತ್ಯಾಮೋ5ಥ ನಿಕುಂಭಿಲಾಮ್‌ ॥ 


ಏವಂ ಸಂಭತ್ತ ಮಾನಾ ಸಾ ಸೀತಾ ಸುರಸುತೋಪಮಾ । 
ರಾಕ್ಷಸೀಭಿಃ ಸುಘೋರಾಭಿರ್ಧೈರ್ಯಮುತ್ತ ಜ್ಯ ರೋದಿತಿ ॥ ೪೮ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುರ್ವಿಂಶಃ ಸರ್ಗಃ 


ಊ೦೨೨ 


ಮುದ್ದೆಗಳನ್ನು ಮಾಡಿ ಹಂಚಿಕೊಂಡುಬಿಡೋಣ. ವಿವಾದ ನನಗೆ ಹಿಡಿಸದು. 
ಮದ್ಯವನ್ನೂ ವಿವಿಧವಾದ ಉಪಿನಕಾಯಿ ಗೊಜ್ಜುಗಳನ್ನೂ ತನ್ನಿರಿ !'' ಎಂದು 
ಗಜರಿದಳು (೪೪-೪೫). ಆಮೇಲೆ ಶೂರ್ಪಣಖೆ ಎಂಬ ರಾಕ್ಟಸಿಯು "ಈ 
ಅಜಾಮುಖಿಯು ಹೇಳಿದ್ದೇ ಸರಿ. ಸಮಸ್ತ ಶೋಕವನ್ನೂ ಪರಿಹಾರ ಮಾಡತಕ್ಕ 
ಮದ್ಯವನ್ನು ತನ್ನಿರಿ. ಮನುಷ್ಯ ಮಾಂಸವನ್ನು ತಿಂದು, ನಿಕುಂಭಿಳೆಯ* ಸಮೀಪಕ್ಕೆ 
ಹೋಗಿ ನರ್ತಿಸೋಣ'' ಎಂದಳು. ಹೀಗೆ ಆ ಘೋರರಾಕ್ಸಸಿಯರು ಹೆದರಿಸಲಾಗಿ, 
ದೇವಕನ್ಯೆಯಂತಿದ್ದ ಸೀತೆಯು ಧೈರ್ಯಗೆಟು ಅಳತೊಡಗಿದಳು (೪೬-೪೮). 





ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತುನಾಲ್ಪನೆಯ ಸಗ್ಗ 


ah 





ಪಂಚಿವಿಂಶಃ ಸರ್ಗಃ 
ಸೀತಾನಿರ್ವೇದಃ 


ತಥಾ ತಾಸಾಂ ವದಂತೀನಾಂ ಪರುಷಂ ದಾರುಣಂ ಬಹು । 


ರಾಕ್ಪಸೀನಾಮಸೌಮ್ಯಾನಾಂ ರುರೋದ ಜನಕಾತ್ಗಜಾ || ೧ 
ಏವಮುಕಾ ತು ವೃದೇಹೀ ರಾಕ್ಟಸೀಭಿರ್ಮನಸ್ತಿನೀ 

ಉವಾಚ ಪರಮತ್ರಸ್ತಾ ಬಾಷಗದ್ದದಯಾ ಗಿರಾ ॥ ೨ 
ನ ಮಾನುಷೀ ರಾಕ್ಷಸಸ್ಯ ಭಾರ್ಯಾ ಭವಿತುಮರ್ಹತಿ 1 

ಕಾಮಂ ಖಾದತ ಮಾಂ ಸರ್ವಾ ನ ಕರಿಷ್ಯಾಮಿ ವೋ ವಚಃ | ೩ 
ಸಾ ರಾಕ್ಠಸೀಮದೃಗತಾ ಸೀತಾ ಸುರಸುತೋಹಮಾ । 

ನ ಶರ್ಮ ಲೇಭೇ ದುಃಖಾರ್ತಾ ರಾವಣೇನ ಚ ತರ್ಜಿತಾ ॥ ೪ 
ವೇಪತೇ ಸ್ನಾಧಿಕಂ ಸೀತಾ ಎಶಂತೀವಾಂಗಮಾತ್ಮನಃ 

ವನೇ ಯೂಥಪರಿಭ್ರಷ್ಟಾ ಮೃಗೀ ಕೋಕೈರಿವಾರ್ದಿತಾ ॥ ೫ 

ಸರ್ಗ ೨೫ 


ಸೀತೆಯು ನಿರಾಸೆಯಿಂದ ರೋದಿಸುವುದು. 


ಕ್ರೂರಸ್ತಭಾವದ ಆ ರಾಕ್ಟಸಿಯರು ಹೀಗೆ ಕಠೋರವಾದ 
ಮಾತುಗಳನ್ನಾಡುತಿರಲು, ಅವನ್ನು ಕೇಳಿ ಜಾನಕಿಯು ಅಳುತಿದ್ದಳು. ಕಣ್ಣೀರು 
ಸುರಿಸುತ್ತ ಗದ್ಗದಸ್ವರದಿಂದ “ಮನುಷ್ಯಸೀಯು ಎಂದಿಗೂ ರಾಕ್ಷಸನಿಗೆ 
ಭಾರ್ಯೆಯಾಗಲಾರಳು. ಬೇಕಾದರೆ ನನ್ನನ್ನು ತಿಂದುಹಾಕಿರಿ. ನಿಮ್ಮ ಮಾತನ್ನು 
ನಾನು ನಡೆಸುವುದಿಲ್ಲ ಎಂದು ದೃಢಮನಸಿನಿಂದ ಉತರಕೊಟ್ಟಳು (೧-೩). 
ರಾಕಸಿಯರ ಮಧ್ಯದಲ್ಲಿ ಸಿಕ್ಕಿ ರಾವಣನಿಂದ ಹೆದರಿಸಲಡುತಿದ್ದ ಆ ದೇವಿಯ 
ಮನಸಿಗೆ ನೆಮ್ಮದಿಯೇ ಇರಲಿಲ್ಲ ಕಾಡಿನಲ್ಲಿಹಿಂಡಿನಿಂದ ತಪ್ಪಿ ಬಂದು ತೋಳಗಳಿಗೆ 
ಸಿಕ್ಕಿಬಿದ್ದ ಹೆಣ್ಣುಜಿಂಕೆಯಂತೆ ಭಯದಿಂದ ನಡುಗುತ್ತ ತನ್ನ ದೇಹದಲ್ಲಿಯೇ 


ಸರ್ಗಃ ೨೫ ] ಸೀತಾನಿರ್ವೇದಃ ೧೯೭ 


ಸಾ ತಶೋಕಸ್ಕ ಎಪುಲಾಂ ಶಾಕಾಮಾಲಂಬೃ ಪುಷಿತಾಮ್‌ ಟ 


ಚಿಂತಯಾಮಾಸ ಶೋಕೇನ ಭರ್ತಾರಂ ಭಗ್ಗಮಾನಸಾ | ೬ 
ಸಾ ಸ್ನಾಪಯಂತೀ ವಿಪುಲ್‌ ಸನ್‌ ನೇತ್ರಜಲಸ್ರವೈಃ | 

ಚಿಂತಯಂತೀ ನ ಶೋಕಸ್ಕ ತದಾಂತಮಧಿಗಚ್ಛತಿ [ ೭ 
ಸಾ ವೇಷಮಾನಾ ಪತಿತಾ ಪ್ರವಾತೇ ಕದಲೀ ಯಥಾ | 

ರಾಕ್ಟಸೀನಾಂ ಭಯತ್ರಸ್ತಾ ವಿಷಣ್ಣವದನಾ5 ಭವತ್‌ ॥ ೮ 
ತಸ್ಯಾಃ ಸಾ ದೀರ್ಥವಿಪುಲಾ ವೇಪಂತ್ಯಾಃ ಸೀತಯಾ ತದಾ ಟ 

ದದ್ದಶೇ ಕಂಪಿನೀ ವೇಣೀ ವ್ಯಾಲೀವ ಪರಿಸರ್ಪತೀ ॥ ೯ 


ಸಾ ನಿಃಶಸಂತೀ ದುಃಖಾರ್ತಾ ಶೋಕೋಪಹತಚೀೇತನಾ । 
ಆರ್ತಾ ವ್ಯಸ್ಥಜದಶ್ರೂಣಿ ಮೃಥಿಲೀ ವಿಲಲಾಪ ಹ ॥ ೧೦ 


ಹಾ ರಾಮೇತಿ ಚ ದುಃಖಾರ್ತಾ ಹಾ ಪುನರ್ಲಕ್ಷ ನೇತಿ ಚ | 
ಹಾ ಶ್ರ ಮಮ ಕೌಸಲ್ಯೇ ಹಾ ಸುಮಿತ್ರೇತಿ ಭಾಮಿನೀ ॥ ೧೧ 


ಲೋಕಪ್ರವಾದಃ ಸತ್ಯ್ಕೋs ಯಂ ಪಂಡಿತ್ಸಃ ಸಮುದಾಹೃತಃ | 
ಅಕಾಲೇ ದುರ್ಲಬಭೋ ಮೃತ್ಯುಃ ಸಿಯಾ ವಾ ಪುರುಷಸ್ಯ ವಾ ॥ ೧೨ 


ಹುದುಗಿಕೊಳ್ಳುವಂತೆ ಇದ್ದಳು (೪-೫). ಅವಳು ಅಶೋಕವೃಕದ ಒಂದು 
ಕೊಂಬೆಗೆ ಒರಗಿಕೊಂಡು ನಿರಾಸೆಯಿಂದ ಶೋಕಿಸುತ್ತ ಶ್ರೀರಾಮನನ್ನೇ 
ಧ್ಯಾನಿಸುತಿದಳು. ಕಣ್ಣೀರಿನಿಂದ ತನ್ನ ಸನಗಳನ್ನು ತೋಯಿಸುತ್ತ ಎಷೆಷು 
ಚಿಂತಿಸಿದರೂ ದುಃಖವು ಬಗೆಹರಿಯುವ ರೀತಿಯನ್ನೇ ಕಾಣದಾದಳು (೬-೭). 
ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ರಾಕ್ಷಸಿಯರ ಭಯದಿಂದ ವಿಷಣ್ಣಳಾಗಿ 
ನಡುಗುತಿದಳು. ಆಗ ನೀಳವಾಗಿಯೂ ವಿಪುಲವಾಗಿಯೂ ಬೆಳೆದಿದ್ದ ಅವಳ 
ಕೇಶಪಾಶವು ಕಾಳಸರ್ಪದಂತೆ ಚಲಿಸುತಿದ್ದಿತು (೮-೯). ಅತ್ಯಂತ ಶೋಕದಿಂದ 
ನಿಟ್ಟುಸಿರು ಬಿಡುತ, ಕಣ್ಣೀರು ಸುರಿಸುತ ಹಲುಬತೊಡಗಿದಳು. “ಹಾ ರಾಮ! ಹಾ 
ಲಕ್ಷ್ಮ ಭಾ ಅಮ್ಮ-ಕೌಸಲ್ಯೇ | ಹಾ ಸುಮಿತ್ರೇ; (೧೦-೧೧). "ಹೆಂಗಸಾಗಲಿ, 
ಗಂಡಸಾಗಲಿ ಕಾಲವು ಒದಗಿಬಂದ ಹೊರತು ಸಾಯುವುದಿಲ್ಲ. ಎಂಬ ಹಿರಿಯರ 


೧೯೮ ಸುಂದರಕಾಂಡಃ [ ಸರ್ಗಃ ೨೫ 


ಯತ್ರಾಹಮೇವಂ ಕ್ರೂರಾಭೀ ರಾಕಸೀಭಿರಿಹಾರ್ದಿತಾ | 
ಜೀವಾಮಿ ಹೀನಾ ರಾಮೇಣ ಮುಹೂರ್ತಮವಪಿ ದುಃಖಿತಾ ॥. ೧೩ 


ಏಷಾಲಪುಣಾ , ಕಪಣಾ ವಿನಶಿಷಾ 'ಮೃನಾಥವತ್‌ 
ಸಮುದ್ರಮಧ್ಯೇ ನಃ ಪೂರ್ಣಾ 'ವಾಯುವೇಗೈರಿವಾಹತಾ IW ೧೪ 


ಭರ್ತಾರಂ ತಮಪಶೃಂತೀ ರಾಕಪೀವಶಮಾಗತಾ 
ಸೀದಾಮಿ ಖಲು ಶೋಕೇನ ಕೂಲಂ ತೋಯಹತಂ ಯಥಾ ॥ ೧೫ 


ತಂ ಪದ್ಧದಲಪತ್ರಾಕ್ಟಂ ಸಿಂಹವಿಕ್ರಾಂತಗಾಮಿನಮ್‌ | 
ಧನ್ಯಾಃ ಪಶ್ಯಂತಿ ಮೇ ನಾಥಂ ಕ್ಷತಜ್ನಂ ಪ್ರಿಯವಾದಿನಮ್‌ ॥ ೧೬ 


ಸರ್ವಥಾ ತೇನ ಹೀನಾಯಾ ರಾಮೇಣ ಎದಿತಾತ್ಮನಾ 
ತೀಕ್ಷ್ಣ ೦ ಎಷಮಿವಾಸ್ಟಾದ್ಯ ದುರ್ಲಭಂ ಮಮ ಜೀವಿತಮ್‌ ॥ ೧೭ 


ಕೀದೃಶಂ ತು ಮಯಾ ಪಾಪಂ ಪುರಾ ಜನ್ಮಾಂತರೇ ಕೃತಮ್‌ 
ಯೇನೇದಂ ಪ್ರಾಪ್ಯತೇ ದುಃಖಂ ಮಯಾ ಘೋರಂ ಸುದಾರುಣಮ್‌ 


ಹೇಳಿಕೆ ಸತ್ಯವಾದದ್ದು ಏಕೆಂದರೆ, ಈ ಘೋರ ರಾಕ್ಟಸಿಯರು ಹಿಂಸೆಪಡಿಸುತಿದರೂ 
ಶ್ರೀರಾಮನನ್ನಗಲಿಯೂ ನಾನು ಇಷ್ಟುಕಾಲ ಬದುಕಿರುವೆನಲ್ಲ! (೧೨-೧೩). 
ಸಮುದ್ರ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ, ಮಂದಭಾಗ್ಯಳಾದ 
ನಾನು ದೀನಳಾಗಿ ಅನಾಥಳಂತೆ ಸದ್ಯದಲ್ಲಿಯೇ ನಾಶವಾಗಿಹೋಗುವೆನು. ಈ 
ರಾಕ್ಟಸಿಯರ ಮಧ್ಯದಲ್ಲಿ ಸಿಕ್ಕಿಬಿದ್ದು ನನ್ನ ಪತಿಯನ್ನು ಕಾಣದೆ, ಪ್ರವಾಹವೇಗಕ್ಕೆ 
ಸಿಕ್ಕಿದ ದಡದಂತೆ ಕುಸಿದುಹೋಗುತಿದ್ದೇನೆ (೧೪-೧೫). ಪದ್ಧದಳದಂತೆ 
ಕಣ್ಣುಗಳಿರುವ, ಸಿಂಹದಂತೆ ಧೀರವಾಗಿ ನಡೆಯುವ ನನ್ನ ಪ್ರಾಣನಾಥನನ್ನು 
ನೋಡತಕ್ಕವರೇ ಪುಣ್ಯಾತ್ಮರು. ಮಹಾತ್ಮನಾದ ಶ್ರೀರಾಮನನ್ನು ಅಗಲಿದಮೇಲೆ 
ಸರ್ವಥಾ ನಾನು ಜೀವಿಸಿರುವುದಿಲ್ಲ ಘೋರ ವಿಷವನ್ನು ಕುಡಿದವರು 
ಜೀವಿಸುವುದುಂಟೆ ? (೧೬-೧೭). ಜನ್ಮಾಂತರದಲ್ಲಿ ನಾನು ಎಂತಹ ಪಾಪಕೃತ್ಯ 
ವನ್ನು ಮಾಡಿದೆನೊ ? ಈ ಜನ್ಮದಲ್ಲಿ ಇಂತಹ ದಾರುಣವಾದ ಯಾತನೆಯನ್ನು 


ಸರ್ಗಃ ೨೫ ] ಸೀತಾನಿರ್ವೇದಃ ೧೯೯ 


ಜೀವಿತಂ ತ್ಯಕುಮಿಚ್ಛಾಮಿ ಶೋಕೇನ ಮಹತಾ ವತಾ 


ರಾಕಸೀಭಿಶ ರಕ ತ್ತಾ ರಾಮೋ ನಾಸಾದತೇ ಮಯಾ ॥ ೧೯ 
೦೨, ಚ ಊರಿ ಶ ಶಿ 

ಧಿಗಸು ಖಲು ಮಾನುಷ್ಯಂ ಧಿಗಸ್ತು ಪರವಶ್ಯತಾಮ್‌ ।ಟ 

ನ ಶಕ್ಕಂ ಯತ್‌ ಪರತ್ಯಕುಮಾತ್ಮಚ್ಛಂದೇನ ಜೀವಿತಮ್‌ ॥ ೨೦ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಹಂಚವಿಂಶಃ ಸರ್ಗಃ 


HALSALL 
ASAT AT AR 


ಅನುಭವಿಸುತಿದ್ದೇನೆ. ರಾಕಸಿಯರು ಈ ಪ್ರಕಾರದಲ್ಲಿ ಕಾವಲಿರುವಾಗ, ಶ್ರೀರಾಮನ 
ದರ್ಶನವು ನನಗೆ ಆಗುವುದಿಲ್ಲ ಆದ್ದರಿಂದ ನಾನು ಪ್ರಾಣವನ್ನು ತ್ಯಜಿಸಿಬಿಡುತೇನೆ 
(೧೮-೧೯). ಆದರೆ ಇವರು ಕಣ್ಣಿಟ್ಟು ಕಾದಿರುವುದರಿಂದ ಇಷ್ಟಬಂದಂತೆ 
ಪ್ರಾಣವನ್ನು ಬಿಡಲೂ ಸಾಧ್ಯವಿಲ್ಲ ಅಯ್ಯೊ, ಈ ಮನುಷ್ಯಜನ್ನಕ್ಕೆ ಧಿಕ್ನಾರ! ಈ 

a ಶೇ ಇ ಶೆ ಆಕ ರೆ 
ಪರಾಧೀನತೆಗೆ ಧಿಕ್ಕಾರ '' ಎಂದು ಗೋಳಾಡಿದಳು (೨೦). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತ್ತೆದನೆಯ ಸರ್ಗ 


ಕೂ 


ಷಡ್ವಿಂಶಃ ಸರ್ಗಃ 
ಪ್ರಾಣತ್ಕಾಗಸಂಪ್ರಧಾರಣಮ್‌ 
ಪ್ರಸಕಾಶ್ರುಮುಖೀ ತ್ರೇವಂ ಬ್ರುವಂತೀ ಜನಕಾತ್ಮಜಾ | 
ಅಧೋಮುಖಮುಖೀ ಬಾಲಾ ವಿಲಪ್ರುಮುಪಚಕ್ರಮೇ ॥ ೧ 


ಉನ್ನತೇವ ಪ್ರಮತೇವ ಭ್ರಾಂತಚಿತೇವ ಶೋಚತೀ | 
ಉಪಾವ್ಚತ್ತಾ ಕಿಶೋರೀವ ವಿವೇಷಂತೀ ಮಹೀತಲೇ ॥ ೨ 


ರಾಘವಸ್ಯ ಪ್ರಮತಸ್ಯ ರಕ್ಕಸಾ ಕಾಮರೂಪಿಣಾ । 
ರಾವಣೇನ ಪ್ರಮಥ್ಯಾಹಮಾನೀತಾ ಕ್ರೋಶತೀ ಬಲಾತ್‌ ॥ ೩ 


ರಾಕ್ಷಸೀವಶಮಾಪನ್ನಾ ಭತ್ತ ೯೯ ಮಾನಾ ಸುದಾರುಣಮ್‌ 
ಚಿಂತಯಂತೀ ಸುದುಃಖಾರ್ತಾ ನಾಹಂ ಜೀವಿತುಮುತಹೇ [ ಲ 


ನಹಿಮೇ ಜೀವೀತೇನಾರ್ಥೊೋ ನೈವಾರ್ಥೈರ್ನ ಚ ಭೂಷಣ 
ವಸಂತ್ಯಾ ರಾಕ್ಟಸೀಮಧ್ಯೇ ವಿನಾ ರಾಮಂ ಮಹಾರಥಮ್‌ ॥ ೫ 


ಸರ್ಗ ೨೬ 


ಸೀತೆಯು ದುಃಖಿಸುತ ಶ್ರೀರಾಮನು ತನ್ನನ್ನು ಬಿಡಿಸಿಕೊಂಡು ಹೋಗದಿರಲು 
ಕಾರಣಗಳೇನಿರಬಹುದೆಂದು ಬಹುವಿಧವಾಗಿ ಚಿಂತಿಸುವುದು. 

ಜಾನಕಿಯು ಕಣ್ಣೀರು ತುಂಬಿಕೊಂಡು ಹೀಗೆ ಹೇಳಿಕೊಳ್ಳುತ್ತ 
ಭೂತಾವಿಷಳಂತೆಯೂ, ಬುದ್ಧಿಸ್ಸಾ ಧೀನವಿಲ್ಲದವಳಂತೆಯೂ, ಹುಚಳೆಂತೆಯೂ, 
ಆಯಾಸಗೊಂಡ ಹೆಣ್ಣುಗುದುರೆಯಂತೆಯೂ ನೆಲದಮೇಲೆ ಹೊರಳಾಡಿದಳು. 
ಈ ರೀತಿಯಲ್ಲಿ ವಿಲಪಿ ಸಿದಳು (೧-೨) : “ಶ್ರೀರಾಮನು ಪ್ರಮಾದವಶದಿಂದ 
ಅಗಲಿದಾಗ, ಕಾಮರೂಪಿಯಾದ ರಾವಣನು ಬಲಾತ್ಕಾರದಿಂದ ನನ್ನನ್ನು 
ತಂದುಬಿಟಿರುವನು. ರಾಕ್ಷಸಿಯರ ಮಧ್ಯದಲ್ಲಿ ಸಿಕ್ಕಿ ಈ ಪ್ರಕಾರ ಕ್ರೂರಹಿಂಸೆ 
ಒಳಗಾದಮೇಲೆ ಎಂದಿಗೂ ನಾನು ಬದುಕಿರಲು ಇಚ್ಛಿಸುವುದಿಲ್ಲ (೩-೪). 
ಶ್ರೀರಾಮನನ್ನು ಅಗಲಿದಮೇಲೆ ಪ್ರಾಣದಿಂದ ನನಗೆ ಆಗಬೇಕಾದ್ದೇನು? ಧನ 

೨೦೦ 


ಸರ್ಗಃ ೨೬ | ಪ್ರಾಣತ್ಯಾಗಸಂಪ್ರಧಾರಣಮ್‌ ೨೦೧ 


ಅಶ್ನಸಾರಮಿದಂ ನೂನಮಥವಾಪ್ಯಜರಾಮರಮ್‌ 
ಹೃದಯಂ ಮಮ ಯೇನೇದಂ ನ ದುಃಖೇನಾವಶೀರ್ಯತೇ ॥ ೬ 


ದಿಜ್ನಾಮನಾರ್ಯಾಮಸತೀಂ ಯಾಹಂ ತೇನ ವಿನಾಕ್ಸತಾ 


ಮುಹೂರ್ತಮಪಿ ರಕ್ಷಾಮಿ ಜೀವಿತಂ ಪಾಪಜೀವಿತಾ ॥ ೭ 
ಕಾ ಚ ಮೇ ಜೀವಿತೇ ಶ್ರದ್ದಾ ಸುಖೇ ವಾ ತಂ ಪ್ರಿಯಂ ವಿನಾ | 
ಭರ್ತಾರಂ ಸಾಗರಾಂತಾಯ ವಸುಧಾಯಾಃ ಪ್ರಿಯಂವದಮ್‌ ॥ ೮ 
ಭಿದ್ಯತಾಂ ಭಕ್ಷ ತಾಂ ವಾಪಿ ಶರೀರಂ ಎಸ್ಟಜಾಮ್ಯಹಮ್‌ 

ನ ಚಾಪ್ಯಹಂ ಚಿರಂ ದುಃಖಂ ಸಹೇಯಂ ಪ್ರಿಯವರ್ಜಿತಾ ॥ ೯ 
ಚರಣೇನಾಪಿ ಸವ್ಯೇನ ನ ಸ್ಪೃಶೇಯಂ ನಿಶಾಚರಮ್‌ ।ಟ 

ರಾವಣಂ ಕಿಂ ಪುನರಹಂ ಕಾಮಯೇಯಂ ವಿಗರ್ಹ್ಣಿತಮ್‌ ॥ ೧೦ 


ಪ್ರತ್ಯಾಖ್ಯಾನಂ ನ ಜಾನಾತಿ ನಾತ್ಠಾನಂ ನಾತ್ಮನಃ ಕುಲಮ್‌ | 
ಯೋ ನೃಶಂಸಸ್ತಭಾವೇನ ಮಾಂ ಪ್ರಾರ್ಥಯಿತುಮಿಚ್ಛತಿ ॥ ೧೧ 


ಛಿನ್ನಾ ಭಿನ್ನಾ ಪ್ರಭಿನ್ನಾ ವಾ ದೀಪ್ತಾ ವಾಗಿ ಪ್ರದೀಪಿತಾ | 
ರಾವಣಂ ನೋಹಪತಿಷ್ಠೇಯಂ ಕಿಂ ಪ್ರಲಾಪೇನ ವಶ್ಚಿರಮ್‌ ॥ ೧೨ 


ದಿಂದೇನು? ಒಡವೆಗಳಿಂದೇನು? ಅಯ್ಯೋ, ನನ್ನ ಎದೆಯು ಕಲ್ಪಾಗಿರಬೇಕು. 
ಯಾವುದಕ್ಕೂ ಜಗ್ಗದೆ ಮರಣರಹಿತರಾಗಿರಬೇಕು. ಇಂತಹ ದುಃಖದಲ್ಲಿಯೂ 
ಇದು ಒಡೆದುಹೋಗುವುದಿಲ್ಲವಲ್ಲ (೫-೬). ಶ್ರೀರಾಮನನ್ನಗಲಿಯೂ 
ಬದುಕಿರುವ ನಾನು ಪಾಪಿಷ್ಠ್ಕಳು ; ಅಯೋಗ್ಯಳು ; ಕೆಟ್ಟವಳು. ನನಗೆ ಧಿಕ್ಕಾರ | 
ಲೋಕನಾಥನೂ ಪ್ರಿಯಂವದನೂ ಆದ ನನ್ನಪ್ರಿಯನಿಲ್ಲದ ಮೇಲೆ ಸುಖದಲ್ಲಿಆಸೆ 
ಏಕೆ ? ಪ್ರಾಣದಲ್ಲಿಆಸೆ ಏಕೆ? (೭-೮). ನನ್ನನ್ನು ಕತರಿಸಿಹಾಕಲಿ, ತಿಂದುಹಾಕಲಿ ; 
ನನಗೆ ಈ ದೇಹವೇ ಬೇಡವಾಗಿದೆ. ಈ ದುಃಖವನ್ನು ಸಹಿಸಲಾರೆ. ಈ ರಾಕ್ಷಸ 
ರಾವಣನನ್ನು ಎಡಗಾಲಿನಿಂದಲೂ ನಾನು ಮುಟ್ಟಲಾರೆ. ಇನ್ನು ಆ ಪಾಪಿಯನ್ನು 
ಪ್ರೀತಿಸುವೆನೆ ? (೯-೧೦). ಆ ಕ್ರೂರನು ನನ್ನನ್ನು ಬಯಸುವನೇ ಹೊರತು ನನ್ನ 
ಧಿಕ್ಕಾರದ ಮಾತನ್ನು ಅರ್ಥಮಾಡಿಕೊಳ್ಳುವುದೇ ಇಲ್ಲ ತನ್ನ ಯೋಗ್ಯತೆಯ 


೨೮೨ ಸುಂದರಕಾಂಡಃ [| ಸರ್ಗಃ ೨೬ 


ಖ್ಲಾತಃ ಪ್ರಾಜ್ಞಃ ಕತಜ್ಞಶ್ರ ಸಾನುಕ್ರೋಶಶ್ಚ ರಾಘವಃ । 
ಲ "ಇಂಗಿ ಲ ಇಚ ಚ 


ಸದ್ದೃತೋ ನಿರನುಕ್ರೋಶಃ ಶಂಕೇ ಮದ್ಬಾಗ್ಯಸಂಕ್ಟಯಾತ್‌ ॥ ೧೩ 
ವಲ ಮ ಬಿ ೦೨, 

ರಾಕಸಾನಾಂ ಜನಸ್ಥಾನೇ ಸಹಸ್ರಾಣಿ ಚತುರ್ದಶ । 

ಯೇನ್ಭಕೇನ ನಿರಸಾನಿ ಸ ಮಾಂ ಕಿಂ ನಾಭಿಷದ್ಯತೇ || ೧೪ 


ನಿರುದ್ದಾ ರಾವಣೇನಾಹಮಲವೀರ್ಯೀಣ ರಕ್ಷಸಾ 
ಸಮರ್ಥಃ ಖಲು ಮೇ ಭರ್ತಾ ರಾವಣಂ ಹಂತುಮಾಹವೇ ॥ ೧೫ 


ವಿರಾಧೋ ದಂಡಕಾರಣ್ಯೇ ಯೇನ ರಾಕ್ಷಸಪುಂಗವಃ | 


ರಣೇ ರಾಮೇಣ ನಿಹತಃ ಸ ಮಾಂ ಕಿಂ ನಾಭಿಪದ್ಯತೇ || ೧೬ 
ಕಾಮಂ ಮಧ್ಯೇ ಸಮುದ್ರಸ್ಯ ಲಂಕೇಯಂ ದುಷ್ಪಧರ್ಷಣಾ । 
ನ ತು ರಾಘವಬಾಣಾನಾಂ ಗತಿರೋಧೀಹ ಎದ್ಯತೇ || ಈ 
ಕಿಂ ನು ತತ್‌ ಕಾರಣಂ ಯೇನ ರಾಮೋ ದೃಢಪರಾಕ್ರಮಃ | 
ರಕ್ಷಸಾಪಹ್ನತಾಂ ಭಾರ್ಯಾವಿಷ್ಟಾಂ ನಾಭ್ಯವಪದ್ಯತೇ ॥ ೧೮ 


ಜ್ಞಾನವಿಲ್ಲ ತನ್ನ ಕುಲದ ಜ್ಞಾನವಿಲ್ಲ ಎಲ್ಗೆ ರಾಕ್ಟಸಿಯರೇ, ನನ್ನನ್ನು ಕತರಿಸಿಹಾಕಿರಿ, 
ಸೀಳಿ ಹಾಕಿರಿ, ಕೊಚ್ಚಿ ಕೊಚ್ಚಿ ಚೂರು ಮಾಡಿರಿ. ಕೊನೆಗೆ ಬೆಂಕಿಯಲ್ಲಾದರೂ 
ಎಸೆಯಿರಿ, ನಾನು ರಾವಣನನ್ನು ಸೇರತಕ್ಕವಳಲ್ಲ ನೀವು ಎಷ್ಟು ಹೊತ್ತು 
ಬೊಗಳಿದರೂ ಪ್ರಯೋಜನವಿಲ್ಲ(೧೧-೧೨). ರಾಘವನು ಪ್ರಖ್ಯಾತನಾದವನು, 
ಪ್ರಾಜ್ಞ ಕೃತಜ್ಞ ಕರುಣಾಮಯ, ಸತುರುಷ ನನ್ನ ದೌರ್ಭಾಗ್ಯದಿಂದ ಅವನೂ 
ನಿಷ್ಠರುಣನಾಗಿಬಿಟ್ಟನೆ? ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನೂ 
ಏಕಾಕಿಯಾಗಿ ಧ್ವಂಸಮಾಡಿದವನು ನನನ್ನು ಬಿಡಿಸಲು ಏಕೆ ಬರದೆ ಇರಬಹುದು? 
(೧೩-೧೪). ಈ ಅಲಶಕಿಯ ರಾಕ್ಷಸನು ನನ್ನನ್ನು ಬಂಧಿಸಿದ್ದಾನೆ. ಇವನನ್ನು 
ಸಂಹಾರ ಮಾಡಲು ನನ್ನ ಗಂಡನು ನಿಶಯವಾಗಿಯೂ ಸಮರ್ಥ. 
ದಂಡಕಾರಣ್ಯದಲ್ಲಿ ರಾಕ್ಷಸವೀರನಾದ ವಿರಾಧನನ್ನು ಸಂಹರಿಸಿದ ಶ್ರೀರಾಮನು 
ನನ್ನನ್ನು ಬಿಡಿಸಿಕೊಳ್ಳಲಾರನೆ? (೧೫-೧೬). ಲಂಕೆಯು ಸಮುದ್ರಮಧ್ಯದಲ್ಲಿರುವು 
ದರಿಂದ ದುರ್ಗಮವಾಗಿದೆಯೆಂಬುದೇನೋ ನಿಜ. ಆದರೆ ಶ್ರೀರಾಮನ ಬಾಣ 
ಗಳನ್ನು ತಡೆಯತಕ್ಕದ್ದು ಯಾವುದೂ ಇಲ್ಲ ತನ್ನ ಪ್ರಿಯಪತ್ನಿಯನ್ನು ರಾಕ್ಷಸನು 


ಸರ್ಗಃ ೨೬ | ಪ್ರಾಣತ್ಯಾಗಸಂಪ್ರಧಾರಣಮ್‌ ೨೦೩ 


ಇಹಸ್ಟಾಂ ಮಾಂ ನ ಜಾನೀತೇ ಶಂಕೇ ಲಕ್ಷ ಕಣಪೂರ್ವಜಃ ಚ 


ಜಾನನ್ನಪಿ ಹಿ ತೇಜಸ್ವೀ ಧರ್ಷಣಂ ಮರ್ಷಯಿಷ್ಯತಿ || ೧೯ 

ಹೃತೇತಿ ಯೋ ಧಿಗತ್ವಾ ಮಾಂ ರಾಘವಾಯ ನಿವೇದಯತ್‌ । 

ಗಧ್ರರಾಜೋತಪಿ ಸ ರಣೇ ರಾವಣೇನ ನಿಪಾತಿತಃ ॥ ೨೦ 

ಕೃತಂ ಕರ್ಮ ಮಹತೇನ ಮಾಂ ತಥಾಭ್ಯವಪದ್ಯತಾ 

ತಿಷತಾ ರಾವಣದ್ವಂದ್ವೇ ವದೇನಾಪಿ ಜಟಾಯುಷಾ ॥ ೨೧ 
© ವು ಲಣ 

ಯದಿ ಮಾಮಿಹ ಜಾನೀಯಾದರ್ತಮಾನಾಂ ಸ ರಾಘವಃ । 

ಅದ್ಯ ಬಾಣ್ಫರಭಿಕ್ರುದಃ ಕುರ್ಯಾಲ್ಲೋಕಮರಾಕ್ಸಸಮ್‌ || ೨೨ 

ವಿಧಮೇಚ್ಚ ಪುರೀಂ ಲಂಕಾಂ ಶೋಷಯೇಚ್ಚ ಮಹೋದಧಿಮ್‌ | 

ರಾವಣಸ್ಯ ಚ ನೀಚಸ್ಕ ಕೀರ್ತಿಂ ನಾಮ ಚ ನಾಶಯೇತ್‌ ॥ ೨೩ 


ತತೋ ನಿಹತನಾಥಾನಾಂ ರಾಕ್ಟಸೀನಾಂ ಗೃಹೇ ಗಹೇ | 
ಯಥಾಹಮೇವಂ ರುದತೀ ತಥಾ ಭೂಯೋ ನ ಸಂಶಯಃ ॥ ೨೪ 


ಅಪಹರಿಸಿದ್ದರೂ ಬಿಡಿಸಿಕೊಳ್ಳುವುದಕ್ಕೆ ಯಾವ ಕಾರಣದಿಂದ ಬರದೆ 
ಇರಬಹುದು? (೧೭-೧೮). ನಾನು ಲಂಕೆಯಲ್ಲಿರುವುದು ಅವನಿಗೆ ತಿಳಿದೇ 
ಇಲ್ಲವೆಂದು ತೋರುತದೆ. ತಿಳಿದಿದ್ದರೆ ಆ ತೇಜಸ್ವಿಯು ರಾವಣನ ಪುಂಡಾಟವನ್ನು 
ಸಹಿಸಿಕೊಳ್ಳುತಿದ್ದನೆ? ರಾವಣನು ಅಪಹರಿಸಿದ್ದಾನೆಂದು ರಾಘವನಿಗೆ ಜಟಾಯು 
ಒಬ್ಬ ತಿಳಿಸಲು ಸಾಧ್ಯವಿತ್ಕು ಆ ಜಟಾಯುವನ್ನು ರಾವಣನು ಕೊಂದುಬಿಟಿದ್ದಾನೆ 
(೧೯-೨೦). ಜಟಾಯು ವೃದ್ಧನಾಗಿದ್ದರೂ ನನ್ನನ್ನು ಉಳಿಸುವುದಕ್ಕಾಗಿ ರಾವಣ 
ನೊಡನೆ ದ್ವಂದ್ವಯುದ್ಧಕ್ಷೆ ನಿಂತು ಬಹುದೊಡ್ಡ ಕೆಲಸವನ್ನೇ ಮಾಡಿದನು. ನಾನು 
ಇಲ್ಲಿರುವುದು ಶಿ ಶಿ ರಾಮನಿಗೆ ಗೊತಾದರೆ, ಅವನು ಕ್ರುದ್ಧನಾಗಿ ಈ ಲೋಕದಲ್ಲಿಯೇ 
ರಾಕಸರಿಲ್ಲದಂತೆ ಮಾಡಿಬಿಡುತಾನೆ (೨೧-೨೨). ಮಹಾಸಾಗರವನ್ನು ಒಣಗಿಸಿ 
ಲಂಕಾಪಟ್ಟಣವನ್ನು ಧೂಳೆಬ್ಬಿಸಿಬಿಡುವನು. ರಾವಣನ ಪ್ರಖ್ಯಾತಿಯನ್ನು ಅಳಿಸಿ 
ಹೆಸರಿಲ್ಲದಂತೆ ಮಾಡಿಬಿಡುವನು. ರಾಕಸಿಯರು ಗಂಡಂದಿರನ್ನು ಕಳೆದುಕೊಂಡು 
ಮನೆಮನೆಯಲ್ಲಿಯೂ ನನ್ನ ಹಾಗೆಯೇ ಅಳಬೇಕಾಗುವುದು. ಇದರಲ್ಲಿ 


೨೦೪ ಸುಂದರಕಾಂಡ | ಸರ್ಗಃ ೨೬ 


ಅನಿಷ್ಠ ರಕ್ಕಸಾಂ ಲಂಕಾಂ ಕುರ್ಯಾದ್ರಾಮಃ ಸಲಕ್ಷ್ಮ! ಣಃ । 
ನ ಹಿ ತಾಭ್ಯಾಂ ರಿಪುರ್ದ್ವಷ್ಟೋ ಮುಹೂರ್ತಮಪಿ ಜೀವತಿ ॥ ೨೫ 


ಚಿತಾಧೂಮಾಕುಲಹಪಥಾ ಗಧ್ರಮಂಡಲಸಂಕುಲಾ | 
ಅಚಿರೇಣ ತು ಲಂಕೇಯಂ ಶ್ಲಶಾನಸದ್ದಶೀ ಭವೇತ್‌ ॥ ೨೬ 


ಅಚಿರೇಣೈವ ಕಾಲೇನ ಪ್ರಾಪ್ಪ್ಯಾಮ್ಕೇವ ಮನೋರಥಮ್‌ |! 
ದುಷ್ಪಸ್ಥಾನೋ5 ಯಮಾಭಾತಿ ಸರ್ವೇಷಾಂ ವೋ ವಿಷರ್ಯಯಃ ॥ 


ಯಾದ್ದಶಾನೀಹ ದೃಶ್ಯಂತೇ ಲಂಕಾಯಾಮಶುಭಾನಿ ವ್ಳೆ | 
ಅಚಿರೇಣ್ಸೆವ ಕಾಲೇನ ಭವಿಷ್ಯತಿ ಹತಪ್ರಭಾ ॥ ೨೮ 


ನೂನಂ ಲಂಕಾ ಹತೇ ಪಾಪೇ ರಾವಣೇ ರಾಕಸಾಧಮೇ | 
ಶೋಷಂ ಯಾಸೃತಿ ದುರ್ಧರ್ಷಾ ಪ್ರಮದಾ ವಿಧವಾ ಯಥಾ ॥ ೨೯ 


ಪುಣ್ಳೂ ತವ ಸಮುತ್ಹಾ ಚ ನಷ್ಪಭರ್ತ್ತಿೀ ಸರಾಕ್ಷಸೀ 
ಭವಿಷ್ಯತಿ ಪುರೀ ಲಂಕಾ ನಷ್ಕಭತ್ರಿ ೯ ಯಥಾಂಗನಾ || ೩೦ 


ಸಂದೇಹವೇ ಇಲ್ಲ (೨೩-೨೪). ಶ್ರೀರಾಮನು ಲಕ್ಷ್ಮ! ಣನೊಡನೆ ಈ ಲಂಕೆಯನ್ನು 
ಹುಡುಕದೆ ಬಿಡುವುದಿಲ್ಲ ಅವರಿಬ್ಬರ ಕಣ್ಣಿಗೆ ಬಿದ್ದರೆ ಯಾವ ಶತ್ರುವೂ ಒಂದು 
ನಿಮಿಷವೂ ಬದುಕಲಾರನು. ಸದ್ಯದಲ್ಲಿಯೇ ಇಲ್ಲಿಯ ಬೀದಿಬೀದಿಗಳಲ್ಲಿ 
ಚಿತಾಧೂಮವು ತುಂಬಿಕೊಂಡು, ಹದ್ದುಗಳು ಗುಂಪುಕಟ್ಟಿ ಈ ಲಂಕೆಯು 
ಶೃಶಾನವಾಗಿಬಿಡುತದೆ (೨೫-೨೬). ಈ ನನ್ನ ಕೋರಿಕೆ ಸ್ವಲದಿನದಲ್ಲಿಯೇ 
ಕೈಗೂಡುತದೆ. ರಾಕ್ಸಸಿಯರೆ, ನಿಮ್ಮ ದುರಾಚಾರದಿಂದ ನಿಮಗೆ ಅನರ್ಥ 
ಸಂಭವಿಸುವುದು. ಇಲ್ಲಿ ತೋರುತಿರುವ ದುಶ್ಯಕುನಗಳನ್ನು ಗಮನಿಸಿದರೆ, 
ಶೀಘ್ರದಲ್ಲಿಯೇ ಲಂಕೆಯು ಕಾಂತಿಗುಂದಿ ನಾಶವಾಗುವುದೆಂದು ಹೇಳಬಹುದು 
(೨೭-೨೮). ಅಧಮನಾದ ಈ ಪಾಪಿ ರಾವಣನು ಸತುಹೋದರೆ, ಗಂಡ ಸತ್ತ 
ಹೆಂಗಸಿನಂತೆ ಈ ಲಂಕೆಯು ಕ್ಷೀಣವಾಗುವುದು. ಈಗ ಮಂಗಳೋತವ 
ನಡೆಯುತಿದ್ದರೂ ರಾವಣನು ಸತಮೇಲೆ, ಕೇವಲ ರಾಕ್ಷಸ ಸ್ತ್ರೀಯರಿಂದ 
ತುಂಬಿರುವ ಲಂಕೆ, ಗಂಡನನ್ನು ಕಳೆದುಕೊಂಡ ಹೆಂಗಸಿನಂತೆ ಆಗುವುದು 


ಸರ್ಗಃ ೨೬ |] ಪ್ರಾಣತ್ಕಾಗಸಂಪ್ರಧಾರಣಮ್‌ ೨೦೫ 


ನೂನಂ ರಾಕ್ಠಸಕನ್ಯಾನಾಂ ರುದಂತೀನಾಂ ಗಹೇ ಗಹೇ 
ಶ್ರೋಷ್ಯಾಮಿ ನಚಿರಾದೇವ ದುಃಖಾರ್ತಾನಾಮಿಹ ಧನಿಮ್‌ ॥ ೩೧ 


ಸಾಂಧಕಾರಾ ಹತದ್ಕೊ ತಾ ಹತರಾಕಸಪುಂಗವಾ | 


ಭವಿಷ್ಯತಿ ಪುರೀ ಲಂಕಾ ನಿರ್ದಗ್ದಾ ರೌಮಸಾಯಕ್ಕೆ: | ೩೨ 

ಯದಿ ನಾಮ ಸ ಶೂರೋ ಮಾಂ ರಾಮೋ ರಕಾಂತಲೋಚನಃ 

ಜಾನೀಯಾದರ್ಶಮಾನಾಂ ಹಿ ರಾವಣಸ್ಯ ನಿವೇಶನೇ ॥ ೩೩ 

ಅನೇನ ತು ನೃಶಂಸೇನ ರಾವಣೇನಾಧಮೇನ ಮೇ | 

ಸಮಯೋ ಯಸು ರ ನಿರ್ದಿಷಸಸ್ತ್ಯ ಕಾಲೋ ಯಮಾಗತಃ ॥ ೩೪ 
ಸಚಿ ಮೇ ವಿಹಿತೋ ಮತ್ಯುರಸ್ಥಿನ್‌ ದುಷ ನ ವರ್ತತೇ | 

ಅಕಾರ್ಯಂ ಯೇ ನ ಜಾನಂತಿ ನ್ಸರ್ಯತಾಃ ಪಾಹಕಾರಿಣಃ ॥. ೩೫ 

ಅಧರ್ಮಾತ್ತು ಮಹೋತಾತೋ ಭವಿಷ್ಯತಿ ಹಿ ಹಿ ಸಾಂಪ್ರತಮ್‌ | 

ನ್ಫತೇ ಧರ್ಮಂ ವಿಜಾನಂತಿ ರಾಕ್ಷಸಾಃ ಪಿಶಿತಾಶನಾಃ ॥ ೩೬ 


ಧ್ರುವಂ ಮಾಂ ಪ್ರಾತರಾಶಾರ್ಥೇ ರಾಕ್ಷಸಃ ಕಲಯಿಷ್ಛತಿ । 
ಸಾಹಂ ಕಥಂ ಚರಿಷ್ಕಾಮಿ ತಂ ವಿನಾ ಪ್ರಿಯದರ್ಶನಮ್‌ ॥ ೩೭ 


(೨೯-೩೦). ದುಃಖಾರ್ತರಾದ ರಾಕ್ಷಸ ಸ್ತ್ರೀಯರು ಮನೆಮನೆಯಲ್ಲಿಯೂ 
ಗೋಳಾಡುವುದನ್ನು ಸದ್ಯದಲ್ಲಿಯೇ ಕೇಳುತ್ತೇನೆ. ರಾವಣನ ಪಟ್ಟಣದಲ್ಲಿ ನಾನು 
ಇದ್ದೇನೆಂದು ರಾಮನಿಗೆ ಗೊತಾದರೆ ಸಾಕು, ಈ ಲಂಕೆಯು ರಾಮಾಸ್ತಗಳಿಂದ 
ಸುಟ್ಟುಹೋಗುವುದು. ಇಲ್ಲಿ ರಾಕಸರೆಲ್ಲರೂ ಸತ್ತು ಕಳೆಗುಂದಿ, ಕತಲೆಯು 
ತುಂಬಿಹೋಗುವುದು (೩೧-೩೩). ಕ್ರೂರನಾದ ರಾವಣನು ನನಗೆ 
ಗೊತುಮಾಡಿದ ಕಾಲಾವಧಿಯು ಮುಗಿಯುತ್ತ ಬಂದಿದೆ. ಆಮೇಲೆ ಈ ದುಷ್ಪನು 
ನನಗೆ ಮರಣವನ್ನು ವಿಧಿಸಿದ್ದಾನೆ. ಈ ರಾಕ್ಷಸರಾದರೋ ಯಾವುದನ್ನು 
ಮಾಡಬಾರದೆಂದು ತಿಳಿಯದ ಪಾಪಿಗಳು (೩೪-೩೫). ಇವರ ಅಧರ್ಮದಿಂದ 
ದೊಡ್ಡ ಅನರ್ಥವೇ ಸಂಭವಿಸುವುದು. ಇವರಿಗೆ ಧರ್ಮದ ಜ್ಞಾನವಿಲ್ಲ ಈ 
ರಾವಣನು ಪ್ರಾತಃಾಲದಲ್ಲಿ ನನ್ನನ್ನು ಕತರಿಸಿ ಅಡಿಗೆ ಮಾಡಿಸುವನು. 


೨೦೬ ಸುಂದರಕಾಂಡಃ [| ಸರ್ಗಃ ೨೬ 


ರಾಮಂ ರಕಾಂತನಯನಮಪಶೃಂತೀ ಸುದುಃಖಿತಾ | 


ಯದಿ ಕಶ್ಫಿತ್‌ ಪ್ರದಾತಾ ಮೇ ಎಷಸ್ಯಾದ್ಯ ಭವೇದಿಹ ॥ ೩೮ 
ಕಿಪ್ರಂ ವೃವಸತಂ ದೇವಂ ಪಶ್ಯೇಯಂ ಹತಿನಾ ವಿನಾ | 
ನಾಜಾನಾಜ್ದೇವತೀಂ ರಾಮಃ ಸ ಮಾಂ ಲಕ್ಷ್ಮ ಣಪೂರ್ವಜಃ 1 ೩೯ 
ಜಾನಂತೌ ತೌ ನ ಕುರ್ಯಾತಾಂ ನೋರ್ವ್ಯಾಂಹಿ ಮಮ ಮಾರಣಮ್‌ | 
ನೂನಂ ಮಮೈವ ಶೋಕೇನ ಸ ವೀರೋ ಲಕ್ಷ್ಮಣಾಗ್ರಜಃ ॥ ೪೦ 
ದೇವಲೋಕಮಿತೋ ಯಾತಸ್ತೃಕ್ತ್ವಾ ದೇಹಂ ಮಹೀತಲೇ । 

ಧನ್ಯಾ ದೇವಾಃ ಸಗಂಧರ್ವಾಃ ಸಿದ್ದಾಶ್ಲ ಪರಮರ್ಷಯಃ ॥ ೪೧ 
ಮಮ ಪಶ್ಯಂತಿ ಯೇ ನಾಥಂ ರಾಮಂ ರಾಜೀವಲೋಚನಮ್‌ । 
ಅಥವಾ ನಹಿ ತಸ್ಯಾರ್ಥೋ ಧರ್ಮಕಾಮಸ್ಯ ಧೀಮತಃ ॥ ೪೨ 
ಮಯಾ ರಾಮಸ್ಯ ರಾಜರ್ಷೇರ್ಭಾರ್ಯಯಾ ಪರಮಾತ್ಮನಃ । 
ದೃಶ್ಯಮಾನೇ ಭವೇತ್‌ ಪ್ರೀತಿಃ ಸೌಹೃದಂ ನಾಸ್ತ್ಯಪಶ್ಯತಃ ॥ ೪೩ 


ನಾಶಯಂತಿ ಕತಘ್ನಾಸ್ತು ನ ರಾಮೋ ನಾಶಯಿಷ್ಟತಿ ।ಟ 
ಕಿಂ ನುಮೇ ನ ಗುಣಾಃ ಕೇಚಿತ್‌ ಕಿಂ ವಾ ಭಾಗ್ಯಕ್ಷಯೋ ಮಮ ॥ 


ಸುಂದರಾಕಾರನಾದ ಶ್ರೀರಾಮನನ್ನು ಅಗಲಿ ದುಃಖಿತೆಯಾದ ನಾನು ಈಗ ಏನು 
ಮಾಡಲಿ? (೩೬-೩೭). ಯಾರಾದರೂ ವಿಷವನ್ನು ತಂದುಕೊಟ್ಟಿದ್ದರೆ, ಯಮ 
ಲೋಕವನ್ನು ಸೇರಿಕೊಳ್ಳುತಿದ್ದೆನು. ರಾಮಲಕ್ಷ್ಮ! ಣರಿಗೆ ನಾನು ಇಲ್ಲಿ ಜೀವಿಸಿದ್ದೇ 
ನೆಂದು ತಿಳಿದಿರಲಿಕ್ಕಿಲ್ಲ ತಿಳಿದಿದ್ದರೆ ನನ್ನನ್ನು ಹುಡುಕದೆ ಬಿಡುತಿರಲಿಲ್ಲ (೩೮-೪೦). 
ಒಂದುವೇಳೆ ಶ್ರೀರಾಮನು ನನ್ನ ವಿರಹ ದುಃಖದಿಂದಲೇ ದೇಹವನ್ನು ಬಿಟ್ಟು ಸ್ವರ್ಗ 
ವನ್ನು ಸೇರಿದ್ದರೂ ಇರಬಹುದು. ಪದ್ಧನೇತ್ರನಾದ ನನ್ನ ರಾಮನನ್ನು ಸ್ವರ್ಗದಲ್ಲಿ 
ನೋಡುತಿರುವ ದೇವತೆಗಳೂ ಗಂಧರ್ವರೂ ಸಿದ್ದರೂ ಮಹರ್ಷಿಗಳೂ ಎಷ್ಟು 
ಪುಣ್ಯಾತ್ಸರು | ಅಥವಾ ರಾಮನು ಧರ್ಮಪರಾಯಣನೂ ತತ್ವಜ್ಞನೂ ಆದೆ 
ರಾಜರ್ಷಿಯಾಗಿರುವನು. ಅವನಿಗೆ ಪತ್ನಿಯಾದ ನನ್ನಿಂದ ಆಗಬೇಕಾದ್ದೇನು? 
(೪೧-೪೨). ಯಾವ ವಸುವನ್ನಾದರೂ ಕಣ್ಣಿಂದ ನೋಡುತಿದ್ದರೆ ಪ್ರೀತಿಯು 
ಇರುತದೆ. ವಸುವು ಕಣ್ಣರೆಯಾದಮೇಲೆ ಪ್ರೀತಿಯು ತಗ್ಗಿಹೋಗುತದೆ | ಆದರೆ 


ಸರ್ಗಃ ೨೬ | ಪ್ರಾಣತ್ಯಾಗಸಂಪ್ರಧಾರಣಮ್‌ ೨೦೭ 


ಯಾಹಂ ಸೀದಾಮಿ ರಾಮೇಣ ಹೀನಾ ಮುಖ್ಯೇನ ಭಾಮಿನೀ | 
ಶ್ರೇಯೋ ಮೇ ಜೀವಿತಾನ್ಫರ್ತುಂ ವಿಹೀನಾಯಾ ಮಹಾತ್ಮನಃ ॥ ೪೫ 


ರಾಮಾದಕ್ಷಿಷಚಾರಿತ್ರಾ ಚ್ಸೂ ರಾಚ್ಚ ತ್ರುನಿಬರ್ಹಣಾತ್‌ | 


ಅಥವಾ ನಸ ಸ್ವಶಸ್ತೌ ತೌ ವನೇ "ಮೂಲಪಲಾಶಿನ್‌ || ೪೬ 
ಭ್ರಾತರೌ ಹಿ ನರಶ್ರೇಷೌ ಸಂವತ್‌ ವನಗೋಚರ್‌ | 

ಅಥವಾ ರಾಕ್ಲನೇಂದ್ರೇಣ 'ರಾವಣೇನ ದುರಾತ್ಮನಾ 1 ೪೭ 
ಛದ್ಧನಾ ಸಾದಿತೌ ಶೂರ್‌ ಭ್ರಾತರ್‌ ರಾಮಲಕ್ಷ್ಮಣ್‌ೌ 
ಸಾಹಮೇವಂ ಗತೇ ಕಾಲೇ ಮರ್ತುಮಿಚ್ಛಾಮಿ ಸರ್ವಥಾ ॥ ೪೮ 
ನಚ ಮೇ ವಿಹಿತೋ ಮತ್ಯುರಸ್ಥಿನ್‌ ದುಃಖೇನಪಿ ವರ್ತತಿ | 

ಧನ್ಯಾಃ ಖಲು ಮಹಾತ್ಮಾನೋ ಮುನಯಸ್ಕ್ಯಕಕಿಲ್ಲಿಷಾಃ || ೪೯ 


ಚಿತಾತ್ಕನೋ ಮಹಾಭಾಗಾ ಯೇಷಾಂ ನ ಸಃ ಪ್ರಿಯಾಪ್ರಿಯೇ | 
ಪ್ರಿಯಾನ್ನ ಸಂಭವೇದ್ದುಃಖಮಪ್ರಿಯಾನ್ನಾಧಿಕಂ ಭಯಮ್‌ ॥ ೫೦ 


ರಾಮನ ವಿಷಯದಲ್ಲಿ ಹೀಗೆ ಭಾವಿಸುವುದೂ ಸರಿಯಲ್ಲ ಕೃತಘಃರು ಪ್ರೀತಿಯನ್ನು 
ಕಳೆದುಕೊಳ್ಳುತಾರೆ. ರಾಮನು ಮಾತ್ರ ಹಾಗೆ ಮಾಡುವವನಲ್ಲ ನನ್ನಲ್ಲಿಯಾವುದಾ 
ದರೂ ತಪ್ಪಗಳಿರಬಹುದೆ? ಅಥವಾ ನನ್ನ ಭಾಗ್ಯವೇ ಕಯಿಸಿಹೋಯಿತೆ? 
(೪೩-೪೪). ಪರಿಶುದ್ಧವಾದ ನಡತೆಯುಳ್ಳವನೂ ಶೂರನೂ ಆದ ಶ್ರೀರಾಮನನ್ನು 
ಕಾಣದೆ ಬದುಕಿರುವುದಕ್ಕಿಂತ ಸಾಯುವುದೇ ಉತಮ. ಆ ಅಣ್ಣತಮ್ಮಂದಿರು ನನ್ನನ್ನು 
ಕಾಣದೆ ವಿರಕಿಯಿಂದ ಆಯುಧಗಳನ್ನು ಎಸೆದು ಫಲಮೂಲಗಳನ್ನು ತಿನ್ನುತ್ತ 
ಅರಣ್ಯವಾಸಿಗಳಾಗಿ ಉಳಿದುಬಿಟರೊ? ಇಲ್ಲವೆ, ಈ ದುರಾತ್ಸನಾದ ರಾವಣನು 
ಮೋಸದಿಂದ ಅವರನ್ನು ಘಾತಿಸಿರಬಹುದೊ? ಸರ್ವಥಾ ನನಗೆ ಮರಣವೇ 
ಲೇಸು (೪೫-೪೮). ಇಂತಹ 'ಮಹಾದುಃಖ ಒದಗಿದರೂ ನನಗೆ ಇನ್ನೂ ಸಾವು 
ಸಂಭವಿಸಲಿಲ್ಲ ಲೋಕದಲ್ಲಿ ಪ್ರೀತಿದ್ವೇಷಗಳರಡನ್ನೂ ತ್ಯಜಿಸಿ ಜಿತೇಂದ್ರಿಯ 
ರಾಗಿರುವ ಯಷಿಗಳೇ ಧನ್ಯರು. ಅವರಿಗೆ ಪ್ರಿಯವಸುವನ್ನಗಲಿದರೂ ದುಃಖವಿಲ್ಲ 
ಅಪ್ರಿಯವಾದದ್ದು ಸಂಭವಿಸಿದರೂ ದುಃಖವಿಲ್ಲ ಅವರಿಗೆ ಪ್ರಿಯ ಅಪ್ರಿಯಗಳೆಂಬ 


೨೦೮ ಸುಂದರಕಾಂಡಃ | ಸರ್ಗಃ ೨೭ 


ತಾಭ್ಯಾಂ ಹಿ ಯೇ ವಿಯುಜ್ಯಂತೇ ನಮಸೇಷಾಂ ಮಹಾ ತ್ಮನಾಮ್‌ _ 
ಸಾಹಂ ತೃಕ್ಕಾ ಪ್ರಿಯಾರ್ಹಣ ರಾಮೇಣ. ಎದಿತಾತ್ಮನಾ [ ೫೧ 


ಪ್ರಾಣಾಂಸ್ಕೃ ಕ್ಲಾ ಮಿ ಪಾ ಪಾಪಸ್ಯ ರಾವಣಸ್ಯ ಗತಾ ವಶಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಡಿಂಶಃ ಸರ್ಗಃ 


ಇತುಕಾಃ ಸೀತಯಾ ಘೋರಾ ರಾಕ್ಸಸ್ಯಃ ಕ್ರೋಧಮೂಚಿ ತಾಃ 


ಲ ೨ 


ಕಾಶ್ಚಿಜಗ್ಗುಸದಾಖ್ಯಾತುಂ ರಾವಣಸ್ಯ ರಸಿನಃ Il ೧ 


ತತಃ ಸೀತಾಮುಪಾಗಮ್ಯ ರಾಕ್ಷಸ್ಫೋ ಘೋರದರ್ಶನಾಃ । 

ಪುನಃ ಪರುಷೇಮೇಕಾರ್ಥಮನರ್ಥಾರ್ಥಮಥಾಬ್ರುವನ್‌ ॥ ೨ 
ವಸುಗಳೇ ಇಲ್ಲ ಅಂತಹ ಮಹಾತ್ನರಿಗೆ ನಮಸ್ಕಾರ |! ಆದರೆ ನನಗಾದರೋ 
ರಾಮನು ಪರಮಪ್ರಿಯನು. ಅವನನ್ನು ಅಗಲಿ ಈ ದುರುಳನಾದ ರಾವಣನ 


ವಶದಲ್ಲಿ ಸಿಕ್ಕಿರುವೆನು. ನಾನು ನಿಶ್ಚಯವಾಗಿಯೂ ಪ್ರಾಣವನ್ನು ಬಿಡುವೆನು'' 
ಎಂದು ರೋದಿಸಿದಳು (೪೯ -೫೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪುತಾರನೆಯ ಸರ್ಗ 


ಸರ್ಗ ೨೭ 
ತ್ರಿಜಟೆಯು ತನ್ನ ಸ್ವಪ್ಪವೃತಾಂತವನ್ನು ರಾಕ್ಟಸಿಯರಿಗೆ ತಿಳಿಸಿ 
ಸೀತೆಗೆ ಶುಭವಾಗುತದೆಯೆಂದು ಹೇಳುವುದು. 
ಸೀತಾದೇವಿಯ ಮಾತನ್ನು ಕೇಳಿ ರಾಕ್ಟಸಿಯರು ಕ್ರುದ್ದರಾದರು. ಅವಳು 
ಆತ್ಮಹತ್ಯೆ ಮಾಡಿಕೂಳ್ಳುತಾಳೆಂದು ಬಲಾಢ್ಯನಾದ ರಾವಣನಿಗೆ 
ತಿಳಿಸುವುದಕ್ಕೋಸ್ಕರ ಕೆಲವರು ಅಲ್ಲಿಂದ ಹೊರಟುಹೋದರು. ಉಳಿದ 


ಸರ್ಗಃ ೨೭ 1 ತ್ರಿಜಟಾಸ್ಪಪ್ಪಃ ೨೦೯ 
ಅದ್ಯೇದಾನೀಂ ತವಾನಾರ್ಯೆೇ ಸೀತೇ ಪಾಪವಿನಿಶ್ಚಯೇ 
ರಾಕಸ್ಕೋ ಭಕಯಿಷ್ಯಾಮೋ ಮಾಂಸಮೇತದ್ಯಥಾ ಸುಖಮ್‌ ॥ ೩ 


ಸೀತಾಂ ತಾಭಿರನಾರ್ಯಾಭಿರ್ದ್ವಷ್ಟಾ ಸ ಸಂತರ್ಜಿತಾಂ ತದಾ | 


ರಾಕಸೀ ತ್ರಿಜಟಾ ವದ್ದಾ ಪ್ರಬುದ್ದಾ ವಾಕ್ಷಮಬ್ರವೀತ್‌ ॥ ಲ 

ಎ ಲ ೧ ಎ ಭಿ ಖೊ 
ಆತ್ಮಾನಂ ಖಾದತಾನಾರ್ಯಾ ನ ಸೀತಾಂ ಭಕಯಿಷ್ಯಥ | 
ಜನಕಸ್ಯ ಸುತಾಮಿಷ್ಠಾಂ ಸ್ನುಷಾಂ ದಶರಥಸ್ಯ ಚಿ 1 ೫ 
ಸ್ನೋ ಹೃದ್ಯ ಮಯಾ ದೃಷ್ಟೋ ದಾರುಣೋ ರೋಮಹರ್ಷಣಃ | 
ರಾಕ್ಷಸಾನಾಮಭಾವಾಯ ಭರ್ತುರಸ್ಕಾ ಜಯಾಯ ಚ ॥ 3 
ಏವಮುಕಾಸಿಜಟಯಾ ರಾಕಸ್ತಃ ಕ್ಯೋಧಮೂರ್ಚಿತಾಃ | 

ಆ ಊರೆ ೬ ಲ 

ಸರ್ವಾ ಏವಾಬ್ರುವನ್‌ ಭೀತಾಸ್ತಿಜಟಾಂ ತಾಮಿದಂ ವಚಃ ॥ ೭ 


ಕಥಯಸ್ವ ತಯಾ ದೃಷಃ ಸ್ಪಪ್ಲೋs ಯಂ ಕೀದ್ದಶೋ ನಿಶಿ | 


ಲ 
ತಾಸಾಂ ತು ವಚನಂ ಶ್ರುತ್ತಾ ರಾಕಸೀನಾಂ ಮುಖಾಚ್ಲುತಮ್‌ ॥ ೮ 
ದ ೈ ಚಲಿ 
ಉವಾಚ ವಚನಂ ಕಾಲೇ ತ್ರಿಜಟಾ ಸ್ಪಪ್ಪಸಂಶ್ರಿತಮ್‌ । 
ಗಜದಂತಮಯೀಂ ದಿವ್ಯಾಂ ಶಿಬಿಕಾಮಂತರಿಕ್ಟಗಾಮ್‌ || ೯ 


ಘೋರರಾಕ್ಟಸಿಯರು ಅವಳ ಹತ್ತಿರಕ್ಕೆ ಬಂದು ""ಅಯೋಗ್ಯೆ ! ಸೀತೆ, ಈಗಲೇ 
ನಿನ್ನನ್ನು ಭಕ್ಷಿಸಿಬಿಡುತ್ತೇವೆ'' ಎಂದು ಹೆದರಿಸಿದರು (೧-೩). ಅಷ್ಟರಲ್ಲಿ ಅಲ್ಲಿ 
ನಿದ್ರಿಸುತಿದ್ದ ತ್ರಿಜಟೆ ಎಂಬ ವೃದ್ಧರಾಕಸಿಗೆ ಎಚ್ಚರವಾಯಿತು. ಅವಳು ಸೀತೆಯನ್ನು 
ಹೆದರಿಸುತಿದ್ದ ರಾಕ್ಷಸಿಯರನ್ನು ನೋಡಿ "“ಎಲ್ಫೆ ದುಷಸ್ಟೀಯರೆ, ನೀವೇ 
ಒಬ್ಬರನ್ನೊಬ್ಬರು ತಿಂದುಬಿಡಿರಿ ; ಜನಕಪುತ್ರಿಯೂ ದಶರಥನ ಸೊಸೆಯೂ ಆದ 
ಸೀತೆಯನ್ನು ನೀವು ತಿನ್ನಲಾರಿರಿ. ಭಯಂಕರವೂ ರೋಮಾಂಚಕಾರಿಯೂ ಆದ 
ಸ್ವಪ್ನವನ್ನು ನಾನು ಕಂಡೆನು. ಅದು ರಾಕ್ಟಸರ ನಾಶವನ್ನೂ ಈಕೆಯ ಗಂಡನಿಗೆ 
ವಿಜಯವನ್ನೂ ಸೂಚಿಸುತದೆ'' ಎಂದಳು (೪-೬). ಆದನ್ನು ಕೇಳಿ ರಾಕ್ಷಸಿಯರು 
ಹೆದರಿಹೋದರು. ಅವರು ತ್ರಿಜಟೆಯನ್ನು ಕುರಿತು ""ನೀನು ಕಂಡ ಸ್ವಪ್ನ 


ವ 


ಎಂತಹುದು ? ಹೇಳು'' ಎಂದರು. ಆಗ ತ್ರಿಜಟೆಯು ಸಪ ವೃತಾಂತವನ್ನು 


ಹ 
ಹೇಳತೊಡಗಿದಳು : ""ರಾಕ್ಟಸಿಯರೆ, ಕೇಳಿರಿ: ಒಂದು ದಿವ್ಯವಾದ ಪಲ್ಲಕ್ಕಿಯು 


೨೧೦ ಸುಂದರಕಾಂಡ [ ಸರ್ಗಃ ೨೭ 


ಯುಕಾಂ ಹಂಸಸಹಸ್ರೇಣ ಸ್ವಯಮಾಸ್ಥಾಯ ರಾಘವಃ | 


ಶುಕ್ಷಮಾಲ್ಯಾಂಬರಧರೋ ಲಕ್ಷ ನ ಸಿಹಾಗತಃ: ॥ ೧೦ 
ಸಷ್ಟೇ ಚಾದ್ಯ ಮಯಾ ದೃಷ್ಟಾ ಸೀತಾ ಶುಕ್ಲಾಂಬರಾವ್ಪತಾ 
ಸಾಗರೇಣ ಪರಿಕಿಪಂ ಶೇತಂ ಪರ್ವತಮಾಸ್ಥಿತಾ || ೧೧ 
ರಾಮೇಣ ಸಂಗತಾ ಸೀತಾ ಭಾಸ್ಕರೇಣ ಪ್ರಭಾ ಯಥಾ | 

ರಾಘವಶ್ಚ ಮಯಾ ದೃಷಶತುರ್ದಂತಂ ಮಹಾಗಜಮ್‌ ॥ ೧೨ 
ಆರೂಢ ಶೈಲಸಂಕಾಶಂ ಚಿಕಾಸ ಸಹಲಕ್ಷ್ಮ ಣಃ । 

ತತಸೌ ನರಶಾರ್ದೂಲ ದೀಪ್ಯಮಾನ್‌ ಸತೇಜಸಾ ॥ ೧೩ 
ಶುಕ್ಷಮಾಲ್ಯಾಂಬರಧರ್‌ ಜಾನಕೀಂ ಪರ್ಯಪಸ್ಥಿತ್‌ 

ತತಸಸ್ತ ನಗಸ್ಕಾಗ್ರೇ ಹ್ಯಾಕಾಶಸ್ಥಸ್ಯ ದಂತಿನಃ ॥ ೧೪ 
ಭರ್ತ್ರಾ ಪರಿಗೃಹೀತಸ್ಯ ಜಾನಕೀ ಸ್ವಂಧಮಾಶ್ರಿತಾ | 

ಭರ್ತುರಂಕಾತ್‌ ಸಮುತತ್ಯ ತತಃ ಕಮಲಲೋಚನಾ ॥ ೧೫ 
ಚಂದ್ರಸೂರ್ಯಾ ಮಯಾ ದ್ದಷೌ್‌ ಪಾಣಿನಾ ಪರಿಮಾರ್ಜತೀ । 
ತತಸಾಭ್ಯಾಂ ಕುಮಾರಾಭ್ಯಾಮಾಸ್ಥಿತಃ ಸ ಗಜೋತಮಃ || ೧೬ 


ಅಂತರಿಕ್ಷದಲ್ಲಿ ಬರುತಿತ್ತು ಅದು ಆನೆಯ ದಂತದಿಂದ ರಚಿತವಾದದ್ದು ಒಂದು 
ಸಾವಿರ ಹಂಸಗಳು ಅದನ್ನುಎಳೆಯುತಿದ್ದವು. ಆ ಪಲ್ಲಕ್ಸಿಯಲ್ಲಿರಾಮನು ಶುಭ್ರವಾದ 
ಹೂಮಾಲೆಯನ್ನೂ ವಸ್ತವನ್ನೂ ಧರಿಸಿ ಲಕ್ಷ್ಮಣನೊಡನೆ ಬರುತಿದ್ದನು (೭-೧೦). 
ಆಗ ಸೀತೆಯು ಬಿಳಿಯ ದುಕೂಲವನ್ನು ಉಟ್ಟು ಕ್ಷೀರಸಮುದ್ರದಲ್ಲಿ ಶ್ರೇತ 
ಪರ್ವತವನ್ನೇರಿ ಕುಳಿತಿದ್ದಳು. ಆಮೇಲೆ ಸೂರ್ಯನೊಡನೆ ಸೇರಿದ ಪ್ರಭೆಯಂತೆ, 
ಸೀತೆಯು ರಾಮನೊಡನೆ ಸೇರಿಹೋದಳು. ಮತ್ತೆರಾಮನು ನಾಲ್ಕು ಹಲ್ಲುಗಳುಳ್ಳ, 
ಪರ್ವತಕಾರವಾದ ಒಂದು ಮಹಾಗಜವನ್ನೇರಿ ಕುಳಿತಂತೆ ಕಂಡೆನು (೧೧-೧೨). 
ರಾಮಲಕ್ಷ್ಮ! ಣರಿಬ್ಬರೂ ತೇಜಸಿನಿಂದ ಬೆಳಗುತ್ತ ಸೀತೆಯು ಕುಳಿತಿದ್ದ ಶ್ವೇತ 
ಪರ್ವತದ ಕಡೆಗೆ ಬಂದರು. ಆನೆಯ ಮೇಲೆ ರಾಮನು ಕುಳಿತಿರುವುದನ್ನು ಕಂಡು 
ಸೀತೆಯೂ ಆನೆಯನ್ನು ಹತ್ತಿ ಕುಳಿತಳು. ಅವಳು ತನ್ನ ಪತಿಯ ತೊಡೆಯಿಂದ 
ಮೇಲಕ್ಕೆದ್ದು ಕೈನೀಡಿ ಸೂರ್ಯಚಂದ್ರರನ್ನು ಸವರುತಿರುವಹಾಗೆ ಕಂಡೆನು 


ಸರ್ಗಃ ೨೭ ] ತ್ರಿಜಟಾಸ್ಪಪ್ಪಃ ೨೧೧ 


ಸೀತಯಾ ಚ ಎಶಾಲಾಕ್ಟ್ಯಾ ಲಂಕಾಯಾ ಉಪರಿ ಸ್ಥಿತಃ | 
ಪಾಂಡರರ್ಷಭಯುಕೇನ ರಥೇನಾಷಯುಜಾ ಸ್ವಯಮ್‌ |! ೧೭ 
ಇಹೋಪಯಾತಃ ಕಾಕುತ 1 ಸೀತಯಾ ಸಹ ಭಾರ್ಯಯಾ । 
ಲಕ್ಷ್ಮಣೇನ ಸಹ ಭ್ರಾತ್ರಾ ವಿಮಾನೇ ಪುಷಕ ಸ್ಥಿತಃ ॥ ೧೮ 
ಶುಕ್ಷಮಾಲ್ಯಾಂಬರಧರೋ ಲಕ್ಷ್ಮ ನಣೇನ ಸಮಾಗತಃ | 

ಆರುಹ್ಯ ಪುಷಕಂ ದಿವ್ಯಂ ವಿಮಾನಂ ಸೂರ್ಯಸಂನಿಭಮ್‌ ॥ ೧೯ 
ಉತರಾಂ ದಿಶಮಾಲೋಕ್ಕ ಜಗಾಮ ಪುರುಷೋತಮಃ । 


ಸಾಂಡಂ ತ್ರಿಭುವನಂ ಭೀಮಂ ಸರ್ವತಃ ಸಚರಾಚರಮ್‌ ॥ ೨೦ 
ಏವಂ ಸಷ್ಟೇ ಮಯಾ ದೃಷ್ಟೋ ರಾಮೋ ವಿಷ್ಣುಪರಾಕ್ರಮಃ | 
ಲ್ಸ ಲ ಆಜ ಣ 
ಲಕ್ಷ್ಮಣೇನ ಸಹ ಭ್ರಾತ್ರಾ ಸೀತಯಾ ಸಹ ರಾಘವಃ ॥ ೨೧ 
ನ ಹಿ ರಾಮೋ ಮಹಾತೇಜಾಃ ಶಕ್ಕೋ ಜೇತುಂ ಸುರಾಸುರೈಃ ! 
ರಾಕಸ್ಪರ್ವಾಪಿ ಚಾನ್ಕ್ಫೈರ್ವಾ ಸರ್ಗಃ ಪಾಪಬನ್ನರಿವ ॥ ೨) 
ಲ ರಲ ಲ 


(೧೩-೧೫). ಆ ಮೂವರೂ ಕುಳಿತಿರುವಾಗ ಆನೆಯು ಆಕಾಶಮಾರ್ಗದಲ್ಲಿ 
ನಡೆಯುತ್ತ ಈ ಲಂಕೆಯ ಮೇಲೆ ಬಂದಿತು. ಮತ್ತೆ ರಾಮನು ಬಿಳಿಯ ಬಣ್ಣದ 
ಎಂಟು ವೃಷಭಗಳು ಎಳೆಯುತ್ತಿದ್ದ ಒಂದು ರಥವನ್ನೇರಿದಂತೆ ಕಂಡನು. 
ಅವನೊಡನೆ ಸೀತೆಯೂ ಲಕ್ಷ್ಮಣನೂ ಇದ್ದರು (೧೬-೧೭). ಆಮೇಲೆ 
ಶ್ರೀರಾಮನು ಸೀತಾಲಕ್ಷ್ಮ! ಣರೊಡನೆ ಸೂರ್ಯನಂತೆ ಜ್ವಲಿಸುತಿದ್ದ ಪುಷಕ 
ವಿಮಾನವನ್ನೇರಿದನು. ಅವನು ಉತರದಿಕ್ಸನ್ನು ನೋಡುತ್ತ ಅಯೋಧ್ಯೆಯ ಕಡೆಗೆ 
ಪ್ರಯಾಣಮಾಡಿದನು* (೧೮-೨೦). ಎಲ್ಫೆ ರಾಕ್ಷಸಿಯರೆ, ವಿಷುವಿನಂತೆ 
ಪರಾಕ್ರಮಶಾಲಿಯಾದ ರಾಘವನು ಸೀತಾಲಕ್ಷ್ಮ ರಿಂದ ಸಮೇತನಾಗಿರುವುದನ್ನು 
ನಾನು ಸ್ವಪ್ನದಲ್ಲಿ ಕಂಡೆನು. ಮಹಾತೇಜಸ್ವಿಯಾದ ರಾಮನನ್ನು ಜಯಿಸಳು 


* ಸ್ವಪ್ಪದಲ್ಲಿಎತ್ತು ಆನೆ, ಉಪ್ಪರಿಗೆ, ಪರ್ವತಶಿಖರ, ವೃಕ್ಷಗಳನ್ನುಏರುವುದೂ ಕೈಯಿಂದ 
ಸೂರ್ಯಚಂದ್ರರನ್ನು ಮುಟ್ಟುವುದೂ ಶುಭಕರವೆಂದು ಸ್ವಪಶಾಸ್ತ್ರವು ಹೇಳುತದೆ. 


೨೧೨ ಸುಂದರಕಾಂಡಃ [| ಸರ್ಗಃ ೨೭ 


ರಾವಣಸ ಮಯಾ ದಹಷಃ ಕಿತೌ ತೆಲಸಮುಕಿತಃ | 
ಲೆ ಲಟಜ ಆ ಲ ೦೨ 


ರಕವಾಸಾಃ ಪಿಬನ್‌ ಮತಃ ಕರವೀರಕ್ಕತಸ್ರಜಃ ॥ ೨೩ 
ವಿಮಾನಾತ್‌ ಪುಷಕಾದದೃ ರಾವಣಃ ಪತಿತೋ ಭುವಿ | 

ಕಷ್ಟಮಾಣಃ ಸಿಯಾ ದಷೋ ಮುಂಡ: ಕಷಾಂಬರಃ ಪುನಃ ॥ ೨೪ 
ಲ 2 ಲ ಆ ಅ ೧ 

ರಥೇನ ಖರಯುಕೇನ ರಕಮಾಲ್ಯಾನುಲೇಪನಃ | 

ಪಿಬಂಸ್ಕೈ ಲಂ ಹಸನ್ನೃತ್ಯನ್‌ ಭ್ರಾಂತಚಿತಾಕುಲೇಂದ್ರಿಯಃ ॥ ೨೫ 
ಗರ್ದಭೇನ ಯಯಾ ಶೀಘ್ರಂ ದಕ್ಷಿಣಾಂ ದಿಶಮಾಸ್ಟಿತ: । 

ಪುನರೇವ ಮಯಾ ದೃಷ್ಟೋ ರಾವಣೋ ರಾಕ್ಸಸೇಶರ: || ೨೬ 


ಪತಿತೋಶವಾಕ್ಕಿರಾ ಭೂಮ್‌ ಗರ್ದಭಾದ್ದಯಮೋಜಿತಃ 
ಸಹಸೋತ್ಥಾಯ ಸಂಭ್ರಾಂತೋ ಭಯಾರ್ತೂ ಮದವಿಹಲಃ ॥ ೨೭ 
ಉನ್ನತ್ತ ಇವ ದಿಗ್ವಾಸಾ ದುರ್ವಾಕ್ಯ್ಕಂ ಪ್ರಲಪನ್‌ ಮುಹುಃ | 
ದುರ್ಗಂಧಂ ದುಃಸಹಂ ಘೋರಂ ತಿಮಿರಂ ನರಕೋಪಮಮ್‌ ॥1೨೮ 


ದೇವಾಸುರರಿಗಾಗಲಿ ಇತರರಿಗಾಗಲಿ ಸಾಧ್ಯವೇ ಇಲ್ಲ ಸ್ವರ್ಗವನ್ನು ಜಯಿಸಲು 
ಪಾಪಿಗಳಿಗೆ ಸಾಧ್ಯವಾದೀತೆ 9 (೨೧-೨೨). ಅಷ್ಟೇ ಅಲ್ಲ; ರಾವಣನು ಎಣ್ಣೆಯನ್ನು 
ಒತಿಕೊಂಡು, ಕೆಂಪು ಬಟ್ಟೆಯನ್ನುಟ್ಟು ಕರವೀರ ಪುಷ್ಪದ ಹಾರವನ್ನು ಕೊರಳಲ್ಲಿ 
ಧರಿಸಿ, ಎಣ್ಣೆಯನ್ನು ಕುಡಿಯುತ್ತನೆಲದ ಮೇಲೆ ಕುಳಿತಿರುವಂತೆ ಸ್ಥ ಪುದಲ್ಲಿ ಕಂಡೆನು. 
ಮತ್ತೆ ಅವನು ತಲೆಯನ್ನು ವಪನಮಾಡಿಕೊಂಡು ಕಂಪ) ಬಟ್ಟೆಯನ್ನುಟ್ಟು 
ಪುಷಕವಿಮಾನದಲ್ಲಿ ಕುಳಿತಿರುವಾಗ, ಒಬ್ಬ ಹೆಂಗಸು ಅವನನ್ನು ಎಳೆದು 
ನೆಲದಮೇಲೆ ಕೆಡವಿದಳು (೨೩-೨೪). ಅವನು ಕತೆಯನ್ನು ಕಟಿದ್ದ ಒಂದು ರಥದ 
ಮೇಲೆ ಕುಳಿತು ರಕಮಾಲಿಕೆಯನ್ನೂ ರಕಚಂದನವನ್ನೂ ಧರಿಸಿ, ಎಣ್ಣೆಯನ್ನು 
ಕುಡಿಯುತ್ತ ಹುಚ್ಚು ಹಿಡಿದವನಂತೆ ನಗುತ್ತಕುಣಿಯುತ್ತ ದಕ್ಷಿಣದಿಕ್ಕಿಗೆ ಶೀಘ್ರವಾಗಿ 
ಹೊರಟುಹೋದಂತೆ ಕಂಡೆನು (೨೫-೨೬). ರಾವಣನು ಕತೆಯಮೇಲೆ 
ಹೋಗುತಿರುವಾಗ ತಲೆಕೆಳಗಾಗಿ ಬಿದ್ದುಹೋದನು. ಕೂಡಲೇ ಭಯದಿಂದ 
ಮೇಲೆದ್ದು ದಿಗಂಬರನಾಗಿ ಹುಚ್ಚನಂತೆ ಏನೇನೋ ಹಲುಬುತ್ತಾ ಇದ್ದನು. 
ಅನಂತರ ದುರ್ಗಂಧಮಯವೂ ಘೋರವೂ ಅಂಧಕಾರಪೂರ್ಣವೂ ನರಕ 


ಸರ್ಗಃ ೨೭ | ತ್ರಿಜಟಾ? 


೭ 


ಪಃ ೨೧a 
al 


ಮಲಪಂಕಂ ಪ್ರವಿಶ್ಯಾಶು ಮಗ್ಗಸತ್ರ ಸ ರಾವಣ: | 


ಕಂಠೇ ಬದ್ದ್ವಾ ದಶಗ್ರೀವಂ ಪ್ರಮದಾ ರಕವಾಸಿನೀ ॥ ೨೯ 
ಕಾಲೀ ಕರ್ದಮಲಿಪಾಂಗೀ ದಿಶಂ ಯಾಮ್ಯಾಂ ಪ್ರಕರ್ಷತಿ । 

ಏವಂ ತತ್ರ ಮಯಾ ದ್ದಷಃ ಕುಂಭಕರ್ಣೊೋ ನಿಶಾಚರ: ॥ ೩೦ 
ರಾವಣಸ್ಯ ಸುತಾಃ ಸರ್ವೇ ಮುಂಡಾಸ್ಕೈಲಸಮುಕ್ಕಿತಾಃ 

ವರಾಹೇಣ ದಶಗ್ರೀವಃ ಶಿಂಶುಮಾರೇಣ ಚೇಂದ್ರಜಿತ್‌ ॥ ೩೧ 
ಉಷ್ಟ್ರ ಣಿ ಕುಂಭಕರ್ಣಶ್ಚ ಪ್ರಯಾತೋ ದಕ್ಷಿಣಾಂ ದಿಶಮ್‌ | 

ಏಕಸ ತ್ರ ಮಯಾ ದಷ। “ಕ್ಷೇತಚ್ಛತ್ರೋ ವಿಭೀಷಣಃ || ೩೨ 
ಶುಕ್ಷಮಾಲ್ಯಾಂಬರಧರ: ಶುಕ್ಷಗಂಧಾನುಲೇಪನಃ । 
ಶಂಖದುಂದುಭಿನಿರ್ಧೂಪೃರ್ನ್ಯತಗೀತೃರಲಂಕ್ಕತಃ || ೩೩ 
ಆರುಹೃ ಶೈಲಸಂಕಾಶಂ ಮೇಘಸನಿತನಿಃ ಸನಮ್‌ | 

ಚತುರ್ದಂತಂ ಗಜಂ ದಿವ್ಯಮಾಸ್ತೇ ತತ್ರ ವಿಭೀಷಣಃ ॥! ೩೪ 
ಚತುರ್ಭಿಃ ಸಚಿವೃಃ ಸಾರ್ಧಂ ವೈಹಾಯಸಮುಪಸ್ತಿತಃ 

ಸಮಾಜಶ್ಚ ಮಯಾ ದೃಷ್ಟೋ ಗೀತವಾದಿತ್ರನೀಸನ: || ೩೫ 


ಸಮಾನವೂ ಆದ ಒಂದು ಅಮೇಧ್ಯದ ಗುಂಡಿಯಲ್ಲಿ ಬಿದ್ದು ಅವನು ಮುಳುಗಿ 
ಹೋದಂತೆ ಕಂಡೆನು (೨೭-೨೮). ಕೆಂಪುಸೀರೆಯನ್ನುಟಿದ್ದ ಕೊಳಕುದೇಹದ ಒಬ್ಬ 
ಕರಿಯ ಹೆಂಗಸು ರಾವಣನ ಕೊರಳಿಗೆ ಹಗವನ್ನು ಕಟ್ಟಿ ದಕ್ಷಿಣದಿಕ್ಕಿಗೆ ಎಳೆದು 
ಕೊಂಡುಹೋಗುತಿರುವಂತೆ ನನಗೆ ಸ್ವಪುವಾಯಿತು! ಕುಂಭಕರ್ಣನಿಗೂ 
ಹೀಗೆಯೇ ಆದದ್ದನ್ನು ಕಂಡೆನು (೨೯-೩೦). ರಾವಣನ ಮಕ್ಕಳು ವಪನಮಾಡಿ 
ಕೊಂಡು ಮೈಗೆ ಎಣ್ಣೆಯನ್ನು ಬಳಿದುಕೊಂಡಿದ್ದರು. ಮತ್ತೆ ರಾವಣನು ಹಂದಿ 
ಯನ್ನೂ ಇಂದ್ರಜಿತುವು ಮೊಸಳೆಯನ್ನೂ ಕುಂಭಕರ್ಣನು ಒಂಟೆಯನ್ನೂ ಏರಿ 
ದಕ್ಷಿಣದಿಕ್ಕಿಗೆ ಹೋಗುತಿದ್ದರು (೩೧-೩೨). ಆದರೆ ವಿಭೀಷಣನೊಬ್ಬನು ಮಾತ್ರ 
ಶ್ವೇತಚ್ಛತ್ರವನ್ನು ಹಿಡಿದು ಬಿಳಿಯ ಹೂಮಾಲೆಯನ್ನೂ ವಸ ನಿವನ್ನೂ ದರಿಸಿ ಶುಭ್ರ 
ನಾದ 'ಚಂದನವನ್ನು ಲೇಪಿಸಿಕೊಂಡು, ನಾಲ್ಕು ಹಲ್ಲುಗಳುಳ್ಳ ಒಂದು ಮಹಾಗಜ 
ವನ್ನು ಹತ್ತಿಕುಳಿತಿದ್ದವು. ಅವನು ತನ್ನ ನಾಲ್ಕೂ ಮಂದಿ ಸಚಿವರೊಡನೆ, ಗೀತವಾದ್ಧ 


೨೧೪ ಸುಂದರಕಾಂಡಃ [| ಸರ್ಗಃ ೨೭ 


ಹಿಬತಾಂ ರಕಮಾಲ್ಯಾನಾ ೦ ರಕ್ಕಸಾಂ ರಕವಾಸಿಸಾಮ್‌ 


ಲಂಕಾ ಚೀಯಂ ಪುರೀ ರಮ್ಯಾ ಸವಾಜರಥಕುಂಜರಾ || ೩೬ 

ಸಾಗರೇ ಪತಿತಾ ದಷ್ಮಾ ) ಭಗ್ಗಗೋಪುರತೋರಣಾ 

ಲಂಕಾ ದಷಾ ಮಯಾ” ಸಹೇ ಬರಲಾ || ೩೭ 
Ja ಆಟ ೦2 ಲ್ಸ ಆ 

ದಗ್ದಾ ರಾಮಸ ಸ್ಯ ದೂತೇನ ವಾನರೇಣ ತರಸಿನಾ 

ಪೀತ್ಚಾ ಶೈಲಂ 'ಪ್ರನತಾನ ಸ, ಪ್ರಹಸಂತ್ಯೋ ಮಹಾಸನಾಃ || ೩೮ 

ಲಂಕಾಯಾಂ ಭಸರೂಕಾಯಾಂ ಪ್ರವಿಷಾ, ರಾಕಸಸಿಯಸಃ । 

ಆ A ಊಟ ಇ. ಅ 
ಕುಂಭಕರ್ಣಾದಯಶ್ಲೇಮೇ ಸರ್ವೇ ರಾಕ್ಷನಪುಂಗವಾಃ ॥ ೩೯ 
ರಕಂ ನಿವಸನಂ ಗೃಹ್ಯ ಪ್ರವಿಷ್ಠಾ ಗೋಮಯಷ್ರದೇ । 
ಅಪಗಚ್ಛತ ನಶ್ಯಧ್ದಂ ಸೀತಾಮಾಪ ಸ ರಾಘವಃ ॥ ೪೦ 


ಫಾತಯೇತ್‌ ಪರಮಾಮರ್ಷಿೀ ಸರ್ವಃ ಸಾರ್ಧಂ ಹಿ ರಾಕ್ಷಸಃ 
ಪ್ರಿಯಾಂ ಬಹುಮತಾಂ ಭಾರ್ಯಾಂ ನವಾಸಮನುವ ರಾಮ | ೪೧ 


ಗಳು ಧ್ವನಿಗೈಯುತಿರಲು, ಅಂತರಿಕ್ಷದಲ್ಲಿ ಕಂಗೊಳಿಸುತಿದ್ದನು (೩೩-೩೫). ಇತರ 
ಅನೇಕ ರಾಕ್ಷಸರು ಕೆಂಪಾದ ಮಾಲೆಗಳನ್ನೂ ವಸ್ತವನ್ನೂ ಧರಿಸಿ ಎಣ್ಣೆಯನ್ನು 
ಕುಡಿಯುತ್ತಾ ಬರುತಿರುವಾಗ, ಸುಂದರವಾದ ಈ ಲಂಕಾನಗರವು ಸಮುದ್ರದಲ್ಲಿ 
ಮುಳುಗಿಹೋದಂತೆ ಕಂಡೆನು (೩೬-೨೭). ಇಷ್ಟೇ ಅಲ್ಲ; ರಾಮನ ದೂತನಾದ 
ವಾನರನೊಬ್ಬನು ಬಂದು ಲಂಕಾನಗರವನ್ನು ಸುಟುಹಾಕಿದಂತೆ ಸ್ವಪವಾಯಿತು. 
ಆಗ ರಾಕ್ಟಸಸ್ತ್ರೀಯರು ಎಣ್ಣೆಯನ್ನು ಕುಡಿಯುತ್ತ ಕುಣಿಯುತ್ತ ನಗುತ್ತ 
ಬೂದಿಯಾದ ಲಂಕೆಯೊಳಗೆ ಬರುತಿರುವುದನ್ನು ಕಂಡೆನು. ಕುಂಭಕರ್ಣಾದಿ 
ರಾಕಸರೆಲ್ಲರೂ ರಕವಸವನ್ನುಟ್ಟು ಸಗಣಿಯ ಗುಂಡಿಯೊಳಗೆ ಬಿದ್ದುಹೋದರು. 
ಎಲ್ಫೆ ರಾಕ್ಟಸಿಯರೆ, ಇಲ್ಲಿಂದ ತೊಲಗಿರಿ; ಹಾಳಾಗಿ ಹೋಗಿರಿ! ರಾಮನು 
ಸೀತೆಯನ್ನು ಪಡೆದಂತೆಯೇ ಸರಿ (೩೮-೪೦). ಅವನು ಅತ್ಯಂತ ಕುುದ್ದನಾಗಿ 
ರಾಕ್ಷಸರೊಂದಿಗೆ ನಿಮ್ಮನ್ನೂ ಕೊಂದುಬಿಟ್ಟಾನು. ತನಗೆ ಪರಮ ಪ್ರಿಯಳೂ ತನ್ನನ್ನು 
ಹಿಂಬಾಲಿಸಿ ಅರಣ್ಯಕ್ಕೆ ಬಂದವಳೂ ಆದ ಪತ್ನಿಯನ್ನು ನೀವು ಬೈದು ಹೆದರಿಸುವು 
ದನ್ನು ರಾಘವನು ಎಂದಿಗೂ ಕೃಮಿಸಲಾರನು. ಸೀತೆಗೆ ಕೆಟ್ಟಮಾತುಗಳನ್ನಾಡುವುದು 


ಗಂ 
ಸರ್ಗಃ ೨೭ ] ತ್ರಿಜಟಾಸ್ವಪ್ಪಃ ೨೧೫ 


ಭರ್ತಿತಾಂ ತರ್ಜಿತಾಂ ವಾಪಿ ನಾನುಮಂಸ್ಕತಿ ರಾಘವಃ । 
ತದಲಂ ಕ್ರೂರವಾಕ್ಕೆ ರಃ ಸ ಸಾಂತಮೇವಾಭಿಧೀಯತಾಮ್‌ 1. ೪೨ 
ಅಬಿಯಾಚಾಮ ವೈಜೀಹೀಮೇತದ್ದಿ ಮಮ ರೋಚತೇ | 


ಯಸ್ಯಾಮೇವಂವಿಧ; ಸಸ್ನೋ ದುಃಖತಾಯಾಂ ಪ್ರದ್ಧಶ್ವತೇ ॥ ೪೩ 
ಸಾ ದುಖ್ಛರ್ವಿವಿದ್ದೆರ್ಮುಕ್ತಾ ಪ್ರಿ ಪ್ರಿಯಂ ಪ ಪ್ರಾಪ್ನೋತ್ಕನುತ್ತಮಮ್‌ | 
ಭರ್ತಿತಾಮಪಿ ಯಾಚಧ್ದಂ ರಾಕ್ಸಸ್ಯಃ ಕಿಂ ಎವಕ್ಟಯಾ || ೪೪ 
ರಾಘವಾದ್ದಿ ಭಯಂ ಫೋರಂ 'ರಾಕ್ಷನಾನಾಮುಪಸ್ಥಿತಮ್‌ 
ಪ್ರಣಿಪಾತಪ್ರಸನ್ನಾ ಹಿ ಹಿ ಮೈಥಿಲೀ ಜನಕಾತ್ಮಜಾ || ೪% 
ಅಲಮೇಷಾ ಪರಿತ್ರಾತುಂ ರಾಕ್ಷಸೀಿರ್ಮಹತೋ ಬಯಾತ್‌ 1 

ಅಪಿ ಚಾಸ್ಕಾ ವಿಶಾಲಾಕ್ಸ್ಯಾ ನ ಕಿಂಚಿದುಪಲಕ್ಷಯೇ | ೪೬ 
ವಿರೂಪಮಷಪಿ ಚಾಂಗೇಷು ಸುಸೂಕ್ಷ್ಮಃ ಮಪಿ ಲಕ್ಷಣಮ್‌ 
ಛಾಯಾವೃಗುಣ್ಯಮಾತ್ರಂ ತು ಶಂಕೇ ದುಃಖಮುಪಸ್ಥಿತಮ್‌ || ೪೭ 
ಅದುಃಖಾರ್ಹಾಮಿಮಾಂ ದೇವೀಂ ವೈಹಾಯಸಮುಪಸ್ಥಿತಾಮ್‌ 
ಅರ್ಥಸಿದ್ದಿಂ ತು ವೈದೇಹ್ಯಾಃ ಪಶ್ಯಾಮ್ಮಹಮುಪಸ್ಥಿತಾಮ್‌ || ೪೮ 


ಬೇಡ. ಒಳ್ಳೆಯ ಮಾತನ್ನಾಡಿರಿ | (೪೧-೪೩). ಅವಳ ಕ್ಷಮೆಯನ್ನು ಬೇಡುವುದೇ 
ಯುಕವೆಂದು ನನಗೆ ತೋರುತದೆ. ಅವಳು ದುಃಖಿತಳಾಗಿರುವ ಸಮಯದಲ್ಲಿ 
ನನಗೆ ಇಂತಹ ಸ್ವಪ್ಪವು ಕಂಡುಬಂದಿರುವುದರಿಂದ, ಅವಳಿಗೆ ದುಃಖವು ನೀಗಿ 
ಶುಭವಾಗುತದೆಯೆಂಬುದು ನಿಶ್ಚಯ. ಹೆಚ್ಚು ಹೇಳಿ ಫಲವೇನು? ಕಮಿಸಬೇಕೆಂದು 
ಈಕೆಯನ್ನು ಕೇಳಿಕೊಳ್ಳಿರಿ | (೪೪). ರಾಕ್ಷಸಿಯರನ್ನು ಕಾಪಾಡಲು ಕೆಗೆ ಶಕ್ತಿ 
ಯುಂಟು. ಇನ್ನೊಂದು ವಿಶೇಷವೇನೆಂದರೆ, ಈ ಸೀತೆಯ ದೇಹದಲ್ಲಿ ಅವಗುಣ 
ವನ್ನು ಸೂಚಿಸತಕ್ಕ ಯಾವ ಲಕ್ಷಣವೂ ಕಂಡುಬರುವುದಿಲ್ಲ ಸ್ನಾನಾನುಲೇಪನ 
ಗಳಿಲ್ಲದೆ ದುಃಖಿಸುತಿರುವುದರಿಂದ ಮಾತ್ರ ದೇಹಕಾಂತಿಯು ಸ್ವಲ್ಲ ಕುಗಿದೆ 
ಹ ಈ ದೇವಿಯು ಆಕಾಶಮಾರ್ಗದಲ್ಲಿ ಸಂಚರಿಸಿದುದನ್ನು ನಾನು 

ಪ್ದದಲ್ಲಿ ಕಂಡಿದ್ದೇನೆ. ಇವಳ ಕಾರ್ಯಸಿದ್ದಿಯು ಸಮೀಪಿಸಿತೆಂದೇ ತಿಳಿಯುತೇನೆ 
ರಕಸೇಂದ್ರನಾದೆ ರಾವಣನ ವಿನಾಶವಾಗುವುದು. ರಾಮನಿಗೆ ವಿಜಯವಾಗು 
ವುದು. ಈಕೆಯು ಒಳ್ಳೆಯ ಸುದ್ದಿಯನ್ನು ಶೀಘ್ರ ದಲ್ಲಿಕೇಳುವಳಂಬುದಕ್ಕೆ ಸಾಕ್ಷಿಯಾಗಿ 


೨೧೬ ಸುಂದರಕಾಂಡಃ [| ಸರ್ಗಃ ೨೭ 
ರಾಕ್ಷಸೇಂದ್ರವಿನಾಶಂ ಚ ವಿಜಯಂ ರಾಘವಸ್ಯ ಚಿ । 


ನಿಮಿತಭೂತಮೇತತ್ತು ಶ್ರೋತುಮಸ್ಕಾ ಮಹತ್‌ ಪ್ರಿಯಮ್‌ ॥ ೪೯ 
ದೃಶ್ಯತೇ ಚ ಸ್ಟುರಚ್ಛಕ್ಟು ಪದ್ಮಪತ್ರಮಿವಾಯತಮ್‌ | 


ಈಷಚ್ಛೆ ಹ ಸತೋ ವಾಸ್ಕಾ "ದಕ್ಷಿಣಾಯಾ ಹ್ಯದಕ್ಷಿಣಃ || ೫೦ 
ಅಕಸ್ಥಾದೇವ ವೃದೇಹ್ಯಾ ಬಾಹುರೇಕಃ ಪ್ರಕಂಪತೇ [ 
ಕರೇಣುಹಸಪ್ರತಿಮಃ ಸವೃಶ್ಟೋರುರನುತ್ತಮಃ || ೫೦ 


ವೇಷಮಾನ್‌. ಸೂಚಯತಿ ರಾಘವಂ ಪ್ರರತಃ ಸ್ಥಿತಮ್‌ || 


ಪಕ್ಷೀ ಚ ಶಾಖಾನಿಲಯಃ ಪ್ರಹೃಷಃ 


“ಪುನಃ ಪುನಶ್ಚೋತಮಸಾಂತ್ರವಾದೀ | 
ಸುಸ್ಪಾಗತಾಂ ವಾಚಮುದೀರಯಾಣಃ 


ಪುನಃ ಪುನಶ್ಚೋದಯತೀವ ಹ್ಠ ಹೃಷಃ ॥ ೫೨ 
ತತಃ ಸಾ ಹ್ರೀಮತೀ ಬಾಲಾ ಭರ್ತುರ್ವಿಜಯಹರ್ಷಿತಾ | 
ಅವೋಚದದಿ ತತಥ್ಯಂ ಭವೇಯಂ ಶರಣಂ ಹಿ ವಃ ॥ ೫೩ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪವಿಂಶಃ ಸರ್ಗಃ 


ಶುಭ ಶಕುನವಾಗುತಿದೆ (೪೮-೪೯). ತಾವರೆಯ ಎಸಳಿನಂತೆ ವಿಶಾಲವಾದ 
ಸೀತೆಯ ಎಡಗಣ್ಣು ಹಾರುತಿದೆ. ಇವಳ ಎಡತೋಳು ಆಗಾಗ ಪುಳಕಿತವಾಗುತಿದೆ. 
ಆನೆಯ ಸೊಂಡಿಲಿನಂತಿರುವ ಎಡದ ತೊಡೆ ಅದಿರುತಿದೆ. ರಘುನಾಥನೇ 
ಎದುರಿಗೆ ಬಂದು ನಿಂತಿರುವನೋ ಎಂಬ ಶುಭಸೂಚನೆ ಇದು (೫೦-೫೧). 
ಅಗೋ! ಆ ಮರದ ಕೊಂಬೆಯಮೇಲೆ ಕುಳಿತಿರುವ ಹಕ್ಕಿಯು ಸೀತೆಗೆ ಶುಭವನ್ನು 
ಸ್ನಾಗತಿಸುತ್ತ ಆನಂದದಿಂದ “ಪುನಃ-ಪುನಃ ಎಂದು ಇಂಪಾಗಿ ಹಾಡುತಿದೆ !'' 
ಎಂದಳು (೫೨). ಆಗ ಜಾನಕಿಯು ತನ್ನ ಪತಿಗೆ ವಿಜಯವಾಗುವುದೆಂಬ 
ಮಾತಿನಿಂದ ಹೃಷಳಾಗಿ, "ಈ ಮಾತು ದಿಟವಾದರೆ ನಿಮ್ಮನ್ನು ನಾನು ರಕಿಸುತೇನೆ' 
ಎಂದು ಲಜ್ಜೆಯಿಂದ ನುಡಿದಳು (೫೩). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪ್ಪತೇಳನೆಯ ಸರ್ಗ 


ಅಷ್ಫಾವಿಂಶಃ ಸರ್ಗಃ 
ಉದ್ಭಂಧನವ್ಯವಸಾಯಃ 
ಸಾ ರಾಕ್ಮಸೇಂದ್ರಸ್ಯ ವಚೋ ನಿಶಮ್ಯ 
ತದ್ರಾವಣಸ್ಕಾಪ್ರಿಯಮಪ್ರಿಯಾರ್ತಾ | 
ಸೀತಾ ವಿತತ್ರಾಸ ಯಥಾ ವನಾಂತೇ 
ಸಿಂಹಾಭಿಪನ್ನಾ ಗಜರಾಜಕನ್ಯಾ || ೧ 
ಸಾ ರಾಕಸೀಮಧ್ಯಗತಾ ಚ ಬೀರು- 
ರ್ವಾಗ್ದಿರ್ಬ್ಭಶಂ ರಾವಣತರ್ಜಿತಾ ಚ | 
ಕಾಂತಾರಮಧ್ಯೇ ವಿಜನೇ ಎಸೃಷ್ಟಾ 
ಬಾಲೇವ ಕನ್ಯಾ ವಿಲಲಾಪ ಸೀತಾ ॥ ೨ 


ಸತ್ಯಂ ಬತೇದಂ ಪ್ರವದಂತಿ ಲೋಕೇ 
ನಾಕಾಲಮೃತ್ಕುರ್ಭವತೀತಿ ಸಂತಃ | 
ಯತ್ರಾಹಮೇವಂ ಪರಿಭರ್ತ್ಯಮಾನಾ 
ಜೀವಾಮಿ ಕಿಂಚಿತ್‌ ಕೃಣಮಪೃಪುಣ್ಯಾ [ ೩ 
ಸುಖಾದ್ದಿಹೀನಂ ಬಹುದುಃಖಪೂರ್ಣ- 
ಮಿದಂ ತು ನೂನಂ ಹೃದಯಂ ಸಿರಂ ಮೇ । 


ಸರ್ಗ ೨೮ 
ಸೀತೆಯು ಬಹುವಿಧದಲ್ಲಿ ಶೋಕಿಸಿ ನೇಣುಹಾಕಿಕೊಳ್ಳುವುದಕ್ಕಾಗಿ ಯತ್ನಿಸುವುದು. 


ರಾವಣನ ಕಠೋರ ಮಾತುಗಳನ್ನು ಕೇಳಿದಾಗಿನಿಂದ ಸೀತೆಯು, ಸಿಂಹಗಳ 

ಮಧ್ಯದಲ್ಲಿ ಸಿಕ್ಕಿಬಿದ್ದ ಹೆಣ್ಣಾನೆಯಂತ, ಭಯದಿಂದ ಕಂಗೆಟುಹೋಗಿದ್ದಳು. 

ನಿರ್ಜನವಾದ ಅಡವಿಯಲ್ಲಿ ಉಳಿದುಹೋದ ಚಿಕ್ಕ ಹುಡುಗಿಯಂತೆ ಅಳುತ್ತ 

ಹಲುಬತೊಡಗಿದಳು (೧-೨): "ಅಯ್ಯೋ! ಈ ರಾಕ್ಟಸಿಯರು ಇಷ್ಟು 

ಗೋಳಾಡಿಸುತಿದರೂ ಪುಣ್ಯಹೀನೆಯಾದ ನನಗೆ ಮರಣವೇ ಸಂಭವಿಸುವುದಿಲ್ಲ 

ಕಾಲ ಬರದೆ ಮರಣವಾಗುವುದಿಲ್ಲವೆಂದು ದೊಡ್ಡವರು ಹೇಳುವುದು ಸುಳ್ಳಲ್ಲ 
೨೧೭ 


ಸುಂದರಕಾಂಡಃ | ಸರ್ಗಃ ೨೮ 


ಎದೀರ್ಯತೇ ಯನ್ನ ಸಹಸ್ರಧಾದ್ಯ 

ವಜ್ರಾಹತಂ ಶೃಂಗಮಿವಾಚಲಸ್ಯ ॥ ೪ 
ನೈವಾಸ್ತಿ ದೋಷೋ ಮಮ ನೂನಮತ್ರ 

ವಧ್ಯಾಹಮಸ್ಕಾಪ್ರಿಯದರ್ಶನಸ್ಯ ।ಟ 
ಭಾವಂ ನ ಚಾಸ್ಯಾಹಮನುಪ್ರದಾತು- 

ಮಲಂ ದ್ವಿಜೋ ಮಂತ್ರಮಿವಾದ್ದಿಜಾಯ ॥ ೫ 
ನೂನಂ ಮಮಾಂಗಾನ್ಯಚಿರಾದನಾರ್ಯಃ 

ಶಸ್ತ್ರ ಶಿತೈಶ್ಚೇತ್ಸೃತಿ ರಾಕಸೇಂದ್ರಃ । 
ತಸ್ಥಿನ್ನನಾಗಚ್ಛತಿ ಲೋಕನಾಥೇ 

ಗರ್ಭಸ್ವಜಂತೋರಿವ ಶಲ್ಯಕ್ಸಂತಃ || ೬ 
ದುಃಖಂ ಬತೇದಂ ಮಮ ದುಃಖಿತಾಯಾ 

ಮಾಸ್‌ ಚಿರಾಯಾಧಿಗಮಿಷ್ಟ್ಠತೋ ದಿ | 
ಬದ್ಗಸ್ಯ ವಧ್ಯಸ್ಯ ತಥಾ ನಿಶಾಂತೇ 

ರಾಜೋಪರೋಧಾದಿವ ತಸ್ವರಸ್ಯ ॥ ೭ 
ಹಾ ರಾಮ ಹಾ ಲಕ್ಷ್ಮಣ ಹಾ ಸುಮಿತ್ರ 

ಹಾ ರಾಮಮಾತಃ ಸಹ ಮೇ ಜನನ್ಕಾ । 


ವಜ್ರದ ಹೊಡೆತಕ್ಕೆ ಸಿಕ್ಕಿದ ಪರ್ವತಶಿಖರದಂತೆ, ಈ ದುಃಖಗಳಿಂದ ನನ್ನ ಎದೆಯು 
ಸಾವಿರ ಚೂರುಗಳಾಗಿ ಸೀಳಿಹೋಗಬೇಡವೆ? ನನ್ನ ಎದೆ ಬಹಳ ಗಟಿಯಾದದ್ದು 
(೩-೪). ನಾನು ಆತ್ಮಹತ್ಯೆ ಮಾಡಿಕೊಂಡರೂ ತಪಲ್ಲ ಹೇಗೂ ರಾವಣನ 
ಕೈಯಿಂದ ಸಾಯಬೇಕಾಗಿದೆ. ದ್ವಿಜನು ರಹಸ್ಯವಾದ ವೇದಮಂತ್ರವನ್ನು ಇತರರಿಗೆ 
ಹೇಗೆ ಒಪ್ಪಿಸಲಾರನೋ ಹಾಗೆ ನಾನು ನನ್ನ ಅಂತರಂಗವನ್ನು ರಾವಣನಿಗೆ 
ಒಪ್ಪಿಸಲಾರೆ. ಲೋಕನಾಥನಾದ ರಾಮನು ಇಲ್ಲಿಗೆ ಬಾರದಿದ್ದರೆ, ಗರ್ಭಸ್ಥ ಶಿಶುವನ್ನು 
ಶಸವೈದ್ಯನು ತುಂಡರಿಸುವಂತೆ, ಈ ದುಷನು ನನ್ನನ್ನು ಕತರಿಸಿ ಹಾಕುವನು (೫-೬). 
ಎರಡು ತಿಂಗಳ ಅವಧಿಯೂ ಮುಗಿದು ಹೋಗುವುದು. ರಾಜದ್ರೋಹಿಯಾದ 
ಕಳ್ಳನನ್ನು ಸೆರೆಹಿಡಿದು ಬೆಳಗಾದರೆ ಶೂಲಕ್ಕೇರಿಸುವಂತೆ ನನ್ನ ಸ್ಥಿತಿ ಆಯಿತಲ್ಲ! ಹಾ 


ಸರ್ಗಃ ೨೮ | ಉದ್ಬಂಧನವ್ಯವಸಾಯಃ ೨೧೯ 


ಏಷಾ ಎಪದ್ಯಾಮೃಹಮಲಭಾಗ್ಯಾ 

ಮಹಾರ್ಣವೇ ನೌರಿವ ಮೂಡಢವಾತಾ ॥ ೮ 
ತರಸ್ಪಿನ್‌್‌ ಧಾರಯತಾ ಮೃಗಸ್ಕ 

ಸತ್ತ್ವೇನ ರೂಪಂ ಮನುಜೇಂದ್ರಪುತಾ | 
ನೂನಂ ವಿಶಸೌ್‌ ಮಮ ಕಾರಣಾತೌೌ 

ಸಿಂಹರ್ಷಭ್‌ಾ ದ್ವಾವಿವ ವೈದ್ಯುತೇನ || ೯ 
ನೂನಂ ಸ ಕಾಲೋ ಮೃಗರೂಪಧಾರೀ 

ಮಾಮಲಭಾಗ್ಯಾಂ ಲುಲುಭೇ ತದಾನೀಮ್‌ । 
ಯತ್ರಾರ್ಯಪುತ್ರಂ ವಿಸಸರ್ಜ ಮೂಢಾ 

ರಾಮಾನುಜಂ ಲಕ್ಷ್ಮ ಣಪೂರ್ವಜಂ ಚ ॥ ೧೦ 
ಹಾ ರಾಮ ಸತ್ಯವ್ರತ ದೀರ್ಫ್ಥಬಾಹೋ 

ಹಾ ಪೂರ್ಣಚಂದ್ರಪ್ರತಿಮಾನವಕ್ರ । 
ಹಾ ಜೀವಲೋಕಸ್ಕ ಹಿತಃ ಪ್ರಿಯಶ್ಚ 

ವಧ್ಯಾಂ ನ ಮಾಂ ವೇತ್ತಿ ಹಿ ರಾಕಸಾನಾಮ್‌ ॥ ೧೧ 
ಅನನ್ಯದೇವತ್ತಮಿಯಂ ಕ್ಷಮಾ ಚಿ 

ಭೂಮ್‌ ಚ ಶಯ್ಯಾ ನಿಯಮಶ್ಚ ಧರ್ಮೇ | 


ರಾಮ, ಲಕ್ಷ್ಮ! ಣ, ಹಾ ಸುಮಿತ್ರೆ, ಹಾ ಕೌಸಲ್ಯೇ, ಅಮ್ಚಾ | ಸಮುದ್ರದಲ್ಲಿಬಿರುಗಾಳಿಗೆ 
ಸಿಕ್ಕಿದ ಹಡಗಿನಂತೆ ನಾಶವಾಗಿ ಹೋಗುತ್ತಿದ್ದೇನೆ (೭-೮). ಮಾಯಾಮೃಗದ 
ವೇಷದಲ್ಲಿ ಬಂದ ರಾಕಸನಿಂದ ನನ್ನ ನಿಮಿತವಾಗಿ ಆ ರಾಜಕುಮಾರರು ಸಿಡಿಲಿಗೆ 
ಸಿಕ್ಕಿದ ಸಿಂಹಗಳಂತೆ ಹತರಾಗಿರಬೇಕು. ಮೃತ್ಯುವೇ ಜಿಂಕೆಯ ರೂಪದಿಂದ ಬಂದು 
ಭಾಗ್ಯಹೀನಳಾದ ನನಗೆ ಆಸೆಯನ್ನು ಹುಟ್ಟಿಸಿರಬೇಕು. ಮೂಡೆಯಾದ ನಾನು 
ರಾಮನನ್ನು ಕಳಿಸಿದ್ದಲ್ಲದೆ, ಲಕ್ಷ್ಮ! ಣನನ್ನೂ ಕಳಿಸಿಬಿಟೆನು (೯-೧೦). ಹಾ ರಾಮ, 
ಸತ್ಯನಿಷ್ಟ ಆಜಾನುಬಾಹು, ಪೂರ್ಣಚಂದ್ರಾನನ, ಈ ರಾಕಸರ ಕೈಯಿಂದ 
ಸಾಯುತಿದ್ದೇನೆಂದು ನಿನಗೆ ತಿಳಿಯದು. ಪತಿಯನ್ನೇ ದೇವರೆಂದು ನಂಬಿ 
ತಾಳ್ಗೆಯಿಂದ ನೆಲದಮೇಲೆ ಮಲಗುತ್ತಧರ್ಮದಲ್ಲಿ ಶ್ರದ್ದೆಯನ್ನಿಟ್ಟು ಪಾತಿವ್ರತ್ಯವನ್ನು 


೨೨೦ ಸುಂದರಕಾಂಡಃ | ಸರ್ಗಃ ೨೮ 


ಪತಿವ್ರತಾತ್ತಂ ವಿಫಲಂ ಮಮೇದಂ 
ಕತಂ ಕತಪ್ಪೇಷ್ಟಿವ ಮಾನುಷಾಣಾಮ್‌ ॥ ೧೨ 
ಲ ಲ 10೯ 

ಮೋಘೋ ಹಿ ಧರ್ಮಶರಿತೋ ಮಯಾಯಂ 
ತಥ್ಭಕಪತ್ನೀತ್ರಮಿದಂ ನಿರರ್ಥಮ್‌ । 

ಯಾತ್ಚಾಂ ನ ಪಶ್ಯಾಮಿ ಕ್ಷಶಾ ವಿವರ್ಣಾ 
ಹೀನಾ ತ್ವಯಾ ಸಂಗಮನೇ ನಿರಾಶಾ ॥ ೧೩ 


ಪಿತುರ್ನಿದೇಶಂ ನಿಯಮೇನ ಕ್ಷತ್ತಾ 
ವನಾನಿವತಶರಿತವ್ರತಶ | 
ಇ ೪.ಂಚ ಜ 
ಸ್ಪೀಭಿಸ್ತು ಮನ್ಯೇ ವಿಪುಲೇಕ್ಷಣಾಭ- 
ಸ 9 ರಂಸಸೇ ವೀತಭಯಃ ಕತಾರ್ಥಃ ॥ ೧೪ 
ನ ಲಿ ಲ 
ಅಹಂ ತು ರಾಮ ತ್ರಯಿ ಜಾತಕಾಮಾ 
ಚಿರಂ ವಿನಾಶಾಯ ನಿಬದಬಾವಾ 
ಮೋಘಂ ಚರಿತ್ವಾಥ ತಪೋ ವ್ರತಂ ಚ 
ತೃಕ್ಸ್ಯಾಮಿ ಧಿಗ್ಗೀವಿತಮಲಭಾಗ್ಯಾ ॥ ೧೫ 
ಆಲಿ ಜ SV py 
ಸಾ ಜೀವಿತಂ ಕ್ಲಿಪ್ರಮಹಂ ತೃಜೇಯಂ 
ವಿಷೇಣ ಶಸ್ತ್ರೇಣ ಶಿತೇನ ವಾಪಿ ಚ 


ಪಾಲಿಸಿಕೊಂಡು ಬಂದದ್ದು ವ್ಯರ್ಥವಾಗಿ ಹೋಯಿತೆ? ಕೃತಪ್ಪರಿಗೆ ಉಪಕಾರ 
ಮಾಡಿದಂತೆ ನಿಷ್ಠಲವಾಯಿತ? (೧೧-೧೨). ನಾನು ಆಚರಿಸಿದ ಧರ್ಮವೂ 
ಪಾತಿವ್ರತ್ಯವೂ ಫಲವನ್ನು ಕೊಡಲಿಲ್ಲ ಪುನಃ ರಾಮನೊಡನೆ ಸಮಾಗಮ 
ವಾಗುತದೆಯೆಂಬುದರಲ್ಲಿ ನಿರಾಶಳಾಗಿದ್ದೇನೆ. ಹಾ ರಾಮ, ನೀನು ಪಿತ್ಫವಾಕ್ಯವನ್ನು 
ಪರಿಪಾಲಿಸಿ, ಅರಣ್ಯವಾಸದಿಂದ ಹಿಂದಿರುಗಿ, ಸುಂದರಿಯರಾದ ಸ್ಲೀಯರೊಡನೆ 
ವಿಹರಿಸಬಹುದು (೧೩-೧೪). ನಾನಾದರೋ ನಿನ್ನಲ್ಲಿಯೇ ಅನುರಾಗವನ್ನಿಟ್ಟು 
ತಪೋನಿಯಮಗಳನ್ನಾಚರಿಸಿ, ಪ್ರಾಣವನ್ನು ಬಿಡುತಿದ್ದೇನೆ. ಎಲ್ಲವೂ ನಿಷ್ಠಲ 
ವಾಯಿತು. ಮಂದಭಾಗ್ಕಳಾದ ನನಗೆ ಧಿಕ್ಕಾರ. ನಾನು ಆತ್ಮಹತ್ಯೆ 
ಮಾಡಿಕೊಳ್ಳುವುದೇ ಲೇಸು. ಆದರೆ ಇಲ್ಲಿ ವಿಷವನ್ನಾಗಲಿ, ಶಸ್ತವನ್ನಾಗಲಿ ನನಗೆ 


ಘೆ ಸ್ನ 


ಸರ್ಗಃ ೨೮ | ಉದ್ಭಂಧನವ್ಯವಸಾಯಃ ೨೨೧ 


ವಿಷಸ್ಯ ದಾತಾ ನ ಹಿ ಮೇಸ್ತ ಕಶ್ಚಿ- 


ಚ್ಛಸಿಸ್ಯ ವಾ ವೇಶ್ವನಿ ರಾಕ್ಚಸಸ್ಯ | ೧೬ 


ಅತೀವ ದೇವೀ ಬಹುದಾ ಎಲಪ್ಯ 
ಸರ್ವಾತ್ಮನಾ ರಾಮಮನುಸ್ಥರಂತೀ | 
ಪ್ರವೇಷ ಮಾನಾ ಪರಿಶುಷ್ಕವಕ್ಟಾ 
ನಗೋತಮಂ ಪುಷಿತಮಾಸಸಾದ ॥ ೧೭ 


ಶೋಕಾಭಿತಪ್ಮಾ ಬಹುಧಾ ವಿಚಿಂತ್ಯ 
ಸೀತಾಥ ವೇಣ್ಯುದ್ದ ಥನಂ ಗಹೀತ್ಹಾ | 
ಉದ್ದಧ್ಯ ವೇಣ್ಯುದ್ದ ರನ ಶೀಘ್ರ- 
ಮಹಂ ಗಮಿಷ್ಕುಮಿ ಯಮಸ್ಕ ಮೂಲಮ್‌ ॥ ೧೮ 


ಉಪಸ್ಥಿತಾ ಸಾ ಮೃದುಸರ್ವಗಾತ್ರೀ 
ಶಾಖಾಂ ಗೃಹಿತ್ವಾಥ ನಗಸ್ಯ ತಸ್ಯ । 
ತಸ್ಯಾಸ್ತು ರಾಮಂ ಪ್ರವಿಚಿಂತಯಂತ್ಯಾ 
ರಾಮಾನುಜಂ ಸಂ ಚ ಕುಲಂ ಶುಭಾಂಗ್ಯಾಃ | ೧೯ 


ಶೋಕಾನಿಮಿತಾನಿ ತಥಾ ಬಹೂನಿ 
ಧ್ಭರ್ಯಾರ್ಜಿತಾನಿ ಪ್ರವರಾಣಿ ಲೋಕೇ | 


ಕೊಡುವವರು ಯಾರು?” (೧೫-೧೬). ಹೀಗೆ ಮೈಧಿಲಿಯು ರಾಮನನ್ನೇ ನೆನೆದು 
ರೋದಿಸುತ್ತ ಬಾಯೊಣಗಿ, ಪುಷಿತವಾದ ಆ ಶಿಂಶಪಾವೃಕದ ಬಳಿಗೆ ಬಂದಳು. 
ಅವಳು ನಾನಾವಿಧದಲ್ಲಿ ಚಿಂತಿಸಿ ಕಡೆಗೆ ತನ್ನ ನೀಳವಾದ ವೇಣಿಯನ್ನು ಕೈಯಲ್ಲಿ 
ಹಿಡಿದು "ಇದರಿಂದ ನೇಣುಹಾಕಿಕೊಂಡು ಶೀಘ್ರದಲ್ಲಿಯೇ ಯಮನ ಬಳಿಗೆ 
ಹೋಗುವೆನು' ಎಂದು ಆಲೋಚಿಸಿದಳು (೧೭-೧೮). ಆ ಕೋಮಲಾಂಗಿಯು 
ಶಿಂಶಪಾವೃಕ್ಚದ ಕೊಂಬೆಯೊಂದನ್ನು ಹಿಡಿದು, ರಾಮ ಲಕ್ಷ್ಮ ಣರನ್ನೂ ತನ್ನ 
ಪವಿತ್ರವಾದ ಕುಲವನ್ನೂ ನೆನೆದುಕೊಳ್ಳುತಿದಳು. ಅಷರಲ್ಲಿ ಅವಳ ಸಮಸ 


೨೨೨ ಸುಂದರಕಾಂಡಃ [| ಸರ್ಗಃ ೨೯ 
ಪ್ರಾದುರ್ನಿಮಿತಾನಿ ತದಾ ಬಭೂವುಃ 
ಪುರಾಷಿ ಸಿದಾನ್ನುಪಲಕಿತಾನಿ ॥ ೨೦ 
ಎ ರಿ ಆ, 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷ್ಟಾವಿಂಶಃ ಸರ್ಗಃ 


ಏಕೋನತ್ರಿಂಶಃ ಸರ್ಗಃ 
ಶುಭನಿಮಿತಾನಿ 
ತಥಾಗತಾಂ ತಾಂ ವೃಧಿತಾಮನಿಂದಿತಾಂ 
ವ್ಯಪೇತಹರ್ಷಾಂ ಪರಿದೀನಮಾನಸಾಂ | 
ಶುಭಾಂ ನಿಮಿತಾನಿ ಶುಭಾನಿ ಭೇಜಿರೇ 
ನರಂ ಶ್ರಿಯಾ ಜುಷಮಿವೋಪಜೇವಿನಃ ॥ ೧ 
ತಸ್ಯಾಃ ಶುಭಂ ವಾಮಮರಾಲಪಕ್ಷ — 
ರಾಜೀವೃತಂ ಕೃಷ್ಟವಿಶಾಲಶುಕ್ಷಮ್‌ 
ಪ್ರಾಸಂದತ್ಛಕಂ ನಯನಂ ಸುಕಶ್ಯಾ 
ಮೀನಾಹತಂ ಪದ್ಧಮಿವಾಭಿತಾಮ್ರಮ್‌ ॥ ೨ 
ಆಪತುಗಳೂ ಕಳೆದುಹೋಗುತವೆಯೆಂದು ಧೈರ್ಯವನ್ನು ಕೊಡತಕ್ಕ ಅನೇಕ 
ಶುಭನಿಮಿತಗಳುಂಟಾದವು (೧೯-೨೦). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತೆಂಟನೆಯ ಸರ್ಗ 





ಸರ್ಗ ೨೯ 


ಸೀತಾದೇವಿಗೆ ಶುಭನಿಮಿತಗಳುಂಟಾದುದು 
ಈ ಪ್ರಕಾರದಲ್ಲಿ ಹರ್ಷವಿಲ್ಲದೆ ಕುಂದಿ ಕೊರಗುತಿದ್ದ ಸೀತಾದೇವಿಗೆ, 
ಶ್ರೀಮಂತನ ಕಾರ್ಯಕ್ಕೆ ಸೇವಕರು ಬಂದು ಒದಗುವಂತೆ, ಅನೇಕ ಶುಭ 
ನಿಮಿತಗಳು ತಲೆದೋರಿದವು. ಶುಭಲಕ್ಷಣಯುತವಾಗಿ ಕಪ್ಪಾದ ಕಣ್ಣಾಲೆಯುಳ್ಳ 


ಸರ್ಗಃ ೨೯] ಶುಭನಿಮಿತಾನಿ ೨೩ 


ಭುಜಶ್ಚ ಚಾರ್ವಂಚಿತಪೀನವುತಃ 

ಪರಾರ್ಧ್ಯಕಾಲಾಗರುಚಂದನಾರ್ಹಃ 
ಅನುತಮೇನಾಧ್ಯಷಿತ: ಪ್ರಿಯೇಣ 

ಚಿರೇಣ ವಾಮಃ ಸಮವೇಪತಾಶು ॥ 2 
ಗಜೇಂದ್ರಹಸಪ್ರತಿಮಶ್ಚ ಪೀನ- 

ಸಯೋರ್ದ್ವ್ವಯೋಃ ಸಂಹತಯೋಃ ಸುಜಾತಃ | 
ಪ್ರಸಂದಮಾನಃ ಪುನರೂರುರಸ್ಯಾ 

ರಾಮಂ ಪುರಸಾತ್‌ ಸ್ಥಿತಮಾಚಚಕ್ಟೇ || ಲ 
ಶುಭಂ ಪುನರ್ಹೇಮಸಮಾನವರ್ಣ- 

ಮೀಷದ್ರಜೋದ್ಧಸಮಿವಾಮಲಾಕ್ಟ್ಯಾಃ । 
ವಾಸಃ ಸ್ಥಿತಾಯಾಃ ಶಿಖರಾಗ್ರದತ್ಯಾಃ 

ಕಿಂಚಿತ್‌ ಪರಿಸ್ರಂಸತ ಚಾರುಗಾತ್ರ್ಯಾಃ ॥ ೫ 
ಏತ್ಫರ್ನಿಮಿತ್ರೈರಪರೈಶ್ಚ ಸುಭ್ರೂಃ 

ಸಂಬೋಧಿತಾ ಪ್ರಾಗಪಿ ಸಾಧುಸಿದೆ ಮಃ! 
ವಾತಾತಪಕ್ಷಾಂತಮಿವ ಪ್ರನಷಂ 

ವರ್ಷೇಣ ಬೀಜಂ ಪ್ರದಿಸಂಜಹರ್ಷ ॥ ೬ 


ಆಕೆಯ ಎಡಗಣ್ಣು ಮೀನಿನಿಂದ ಅಲುಗಿಸಲಟ ಪದ್ಮದಂತೆ ಅದುರಿತು (೧-೨). 
ದುಂಡಗೆ ನುಣುಪಾಗಿ, ಚಂದನಲೇಪನಕ್ಕೆ ಯೋಗ್ಯವಾಗಿ, ಶ್ರೀರಾಮನ 
ಆಲಿಂಗನಸುಖವನ್ನು ಅನುಭವಿಸಿದ್ದ ಆಕೆಯ ಎಡದೋಳು ಹಾರತೊಡಗಿತು. 
ಆನೆಯ ಸೊಂಡಿಲಿನಂತೆ ಮನೋಹರವಾಗಿದ್ದ ವಾಮಭಾಗದ ತೊಡೆಯು 
ನಡುಗುತ್ತ ಶ್ರೀರಾಮನು ಪ್ರತ್ಯಕವಾಗಿ ಬಂದು ನಿಂತಿದ್ದಾನೆಂದು ಸೂಚಿಸುವಂತೆ 
ಇತ್ತು (೩-೪). ದಾಡಿಮಬೀಜಗಳಂತೆ ಹಲ್ಲುಗಳುಳ್ಳ ಆ ಸುಂದರಿಯು 
ನಿಂತಿರುವಾಗ, ಸ್ವಲ್ಪ ಮಲಿನವಾದ ಆಕೆಯ ಹೊಂಬಣ್ಣದ ದುಕೂಲವು ಕೊಂಚ 
ಸಡಿಲಿತು. ಇವೇ ಮೊದಲಾದ ಇನ್ನೂ ಅನೇಕ ಶುಭ ಶಕುನಗಳುಂಟಾದವು. ಇವು 
ಹಿಂದೆ ಸೀತಾದೇವಿಗೆ ತಪ್ಪದೆ ಫಲಸಿದ್ದಿಯನ್ನು ಸೂಚಿಸಿ ನಂಬಿಕೆಯನ್ನು 


೨೨೪ ಸುಂದರಕಾಂಡ [| ಸರ್ಗಃ ೨೯ 


ತಸ್ಯಾಃ ಪುನರ್ಬಿಂಬಫಲಾಧರೋಪ್ನಂ 
ಸಕ್ತಿಭ್ರು ಕೇಶಾಂತಮರಾಲಪಕ್ಷ್ಮ | 
ವಕ್ತಂ ಬಬಭಾಸೇ ಸ್ಲಿತಶುಕ್ಷದಂಷ್ನಂ 
ರಾಹೋರ್ಮುಖಾಚ್ಛಂದ್ರ ಇವ ಪ್ರಮುಕಃ ॥ ಕ 


ಸಾ ವೀತಶೋಕಾ ವ್ಯಪನೀತತಂದ್ರೀ 
ಶಾಂತಜದಾ ಹರ್ಷವಿವುದ್ದಸತಾ | 
ಅಶೋಭತಾರ್ಯಾ ವದನೇನ ಶುಕ್ಲೇ 
ಶೀತಾಂಶುನಾ ರಾತ್ರಿರಿವೋದಿತೇನ ॥ ೮ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕೋನತ್ರಿಂಶಃ ಸರ್ಗ: 


ನೋನಿ ಲೋ 


ಉಂಟುಮಾಡಿದ್ದವು. ಗಾಳಿ ಬಿಸಿಲುಗಳಿಂದ ಕಂಗೆಟ್ಟಿರುವ ಪೈರು ಮಳೆ ಬಿದ್ದೊಡನೆ 
ಚಿಗುರಿ ಉಲ್ಲಾಸ ಹೊಂದುವಂತೆ, ಈ ಶುಭನಿಮಿತಗಳಾಗಲು ಸೀತಾದೇವಿಯು 
ಉಲ್ಲಾಸಗೊಂಡಳು (೫-೬). ತೊಂಡೆಹಣ್ಣಿನಂತಿರುವ ತುಟಿಯಿಂದಲೂ, 
ಮನೋಹರವಾದ ಕಣ್ಣು ಹುಬ್ಬು ಮುಂಗುರುಳುಗಳಿಂದಲೂ, ಮಂದಹಾಸದಿಂದ 
ಶುಭ್ರವಾದ ಹಲ್ಲುಗಳಿಂದಲೂ ಕೂಡಿದ ಆಕೆಯ ಮುಖವು ರಾಹುವಿನಿಂದ 
ಬಿಡುಗಡೆಹೊಂದಿದ ಚಂದ್ರನಂತೆ ಕಳೆಯೇರಿತು (೭). ಆ ದೇವಿಯ ಶೋಕವು 
ತಗ್ಗಿತು. ಬೇಸರವು ಕಡಿಮೆಯಾಯಿತು. ಮನಸಿನ ತಾಪವು ಇಳಿಯಿತು. 
ಹರ್ಷದಿಂದ ಚಿತವು ಉಲ್ಲಸಿತವಾಯಿತು. ಅವಳ ಮುಖವು ಸಂತೋಷದಿಂದ 
ಹಿಗ್ಗಿ ಶುಕ್ಷಪಕದ ರಾತ್ರಿಯಲ್ಲಿ ಉದಯಿಸಿದ ಚಂದ್ರನಂತೆ ಚಂದವಾಯಿತು (೮). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಇಪತೊಂಬತನೆಯ ಸರ್ಗ 





ತ್ರಿಂಶಃ ಸರ್ಗಃ 
ಹನೂಮತೃತ್ಯಾಕೃತ್ಯ ವಿಚಿಂತನಮ್‌ 
ಹನುಮಾನಪಿ ವಿಶ್ರಾಂತಃ ಸರ್ವಂ ಶುಶ್ರಾವ ತತ್ತ್ವತಃ 
ಸೀತಾಯಾಸ್ತಿಜಟಾಯಾಶ್ಚ ರಾಕ್ಷಸೀನಾಂ ಚ ತರ್ಜನಮ್‌ ॥ ೧ 


ಅವೇಕಮಾಣಸಾಂ ದೇವೀಂ ದೇವತಾಮಿವ ನಂದನೇ | 
ತತೋ ಬಹುವಿಧಾಂ ಚಿಂತಾಂ ಚಿಂತಯಾಮಾಸ ವಾನರ: ॥ ೨ 


ಯಾಂ ಕಪೀನಾಂ ಸಹಸ್ರಾಣಿ ಸುಬಹೂನ್ಯಯುತಾನಿ ಚ । 


ದಿಕ್ಬು ಸರ್ವಾಸು ಮಾರ್ಗಂತೇ ಸೇಯಮಾಸಾದಿತಾ ಮಯಾ ॥. ೩ 

ಚಾರೇಣ ತು ಸುಯುಕೇನ ಶತ್ರೋಃ ಶಕಿಮವೇಕೃತಾ | 

ಗೂಢೇನ ಚರತಾ ತಾವದವೇಕ್ಷಿತಮಿದಂ ಮಯಾ ॥ ೪ 

ರಾಕ್ಟಸಾನಾಂ ವಿಶೇಷಶ್ಲ ಪುರೀ ಚೇಯಮವೇಕ್ಕಿತಾ | 

ರಾಕ್ಟಸಾಧಿಪತೇರಸ್ಯ ಪ್ರಭಾವೋ ರಾವಣಸ್ಯ ಚ ॥ ೫ 
ಸರ್ಗ ೩೦ 


ಹನುಮಂತನು ಸೀತಾದೇವಿಯನ್ನು ಸಮಾಧಾನಪಡಿಸಬೇಕೆಂದು ಆಲೋಚಿಸುವುದು. 


ಹನುಮಂತನು ಮರದಮೇಲೆ ಕುಳಿತು ಸೀತೆಯ ವಿಲಾಪವನ್ನೂ 
ತ್ರಿಜಟೆಯ ಸ್ವಪ್ಪವೃತಾಂತವನ್ನೂ ರಾಕ್ಷಸಿಯರ ಬೆದರಿಕೆಯ ಮಾತುಗಳನ್ನೂ 
ಕೇಳುತ್ತಿದ್ದವು. ನಂದನವನದಲ್ಲಿ ದೇವತಾಸ್ತ್ರೀಯಂತೆ ಅಶೋಕವನದಲ್ಲಿ 
ಶೋಭಿಸುತಿದ್ದ ಜಾನಕಿಯನ್ನು ನೋಡುತ್ತ ಅವನು ಬಹುವಿಧವಾಗಿ ಚಿಂತಿಸಿದನು 
(೧-೨) : “ಲಕ್ಲೋಪಲಕ್ಷ ಕಪಿಗಳು ನಾನಾ ದಿಕ್ಕುಗಳಲ್ಲಿ ಯಾವಳನ್ನು 
ಹುಡುಕುತಿರುವರೋ, ಆಕೆಯು ನನಗೆ ಗೋಚರಿಸಿಬಿಟ್ಟಳು. ನಾನು ಇಲ್ಲಿ 
ಯಾರಿಗೂ ಗೊತಾಗದಂತೆ ಎಚ್ಚರಿಕೆಯಿಂದ ಸಂಚರಿಸುತ್ತ ಅನೇಕ ವಿಷಯಗಳನ್ನು 
ತಿಳಿದುಕೊಂಡೆನು. ಈ ರಾಕ್ಷಸರಲ್ಲಿರುವ ವಿಶೇಷವನ್ನೂ ಲಂಕಾಪಟ್ಟಣದ 


೨೨೫ 


ಸುಂ. 8 


೨೨೬ ಸುಂದರಕಾಂಡಃ [ ಸರ್ಗಃ ೩೦ 
ಯುಕಂ ತಸ್ಕಾಪ್ರಮೇಯಸ್ಯ ಸರ್ವಸತ್ತದಯಾವತಃ | 
ಸಮಾಶ್ವಾಸಯಿತುಂ ಭಾರ್ಯಾಂ ಪತಿದರ್ಶನಕಾಂಕ್ಷಿಣೀಮ್‌ | ಶ್ರಿ 
ಅಹಮಾಶ್ವಾಸಯಾಮ್ಯೇನಾಂ ಪೂರ್ಣಚಂದ್ರನಿಭಾನನಾಮ್‌ । 
ಅದ್ಭಷ್ಟದುಃಖಾಂ ದುಃಖಾರ್ತಾಂ ದುಃಖಸ್ಯಾಂತಮಗಚ್ಛತೀಮ್‌ 1 ೭ 
ಯದಿ ಹೃಹಮಿಮಾಂ ದೇವೀಂ ಶೋಕೋಪಹತಚೇತನಾಮ್‌ । 


ಅನಾಶ್ಚಾಸ್ತ ಗಮಿಷ್ಯಾಮಿ ದೋಷವದಮನಂ ಬವೇತ್‌ ॥ ೮ 
ಗತೇ ಹಿ ಮಯಿ ತತ್ರೇಯಂ ರಾಜಪುತ್ರೀ ಯಶಸಿನೀ | 
ಪರಿತ್ರಾಣಮವಿಂದಂತೀ ಜಾನಕೀ ಜೀವಿತಂ ತೃಜೇತ್‌ ॥ ೯ 
ಮಯಾ ಚ ಸ ಮಹಾಬಾಹುಃ ಪೂರ್ಣಚಂದ್ರನಿಭಾನನಃ । 
ಸಮಾಶಾನಯಿತುಂ ನ್ಯಾಯ್ಯಃ ಸೀತಾದರ್ಶನಲಾಲಸಃ ॥ ೧೦ 
ನಿಶಾಚರೀಣಾಂ ಪ್ರತ್ಯಕಮನರ್ಹಂ ಚಾಪಿ ಭಾಷಣಮ್‌ । 

ಕಥಂ ನು ಖಲು ಕರ್ತವೃಮಿದಂ ಕೃಚ್ಛಗತೋ ಹೃಹಮ್‌ || ೧೧ 
ಅನೇನ ರಾತ್ರಿಶೇಷೇಣ ಯದಿ ನಾಶಾಸ್ಕತೇ ಮಯಾ । 

ಸರ್ವಥಾ ನಾಸಿ ಸಂದೇಹಃ ಪರಿತ್ಯಕ್ಟ ತಿ ಜೀವಿತಮ್‌ ॥ ೧೨ 


ಸ್ಥಿತಿಯನ್ನೂ ರಾವಣನ ಪ್ರಭಾವವನ್ನೂ ಕಂಡೆನು (೩-೫). ಈಗ ಅಪಾರ 
ಮಹಿಮನೂ ಸಮಸಭೂತಗಳಲ್ಲಿ ಕರುಣಾಶಾಲಿಯೂ ಆದ ಶ್ರೀರಾಮನ 
ಪತ್ನಿಯನ್ನು ಸಮಾಧಾನಪಡಿಸುವುದು ಉತಮ. ಈ ಪೂರ್ಣಚಂದ್ರಮುಖಿಯು 
ದುಃಖವನ್ನೇ ಕಂಡವಳಲ್ಲ ಈಗ ದುಃಖಾರ್ತಳಾಗಿ ಅದರ ಕೊನೆಯನ್ನೇ 
ಕಾಣದಂತಾಗಿರುವಳು (೬-೭). ಶೋಕಾರ್ತಳಾದ ಈಕೆಯನ್ನು ಸಮಾಧಾನ 
ಪಡಿಸದೆ ನಾನು ಹೊರಟುಹೋದರೆ ದೊಡ್ಡ ತಪ್ಪಾಗುವುದು. ನಾನು ಸುಮ್ಮನೆ 
ಹೋಗಿಬಿಟ್ಟರೆ, ಈ ಜಾನಕಿಯು ಬೇರೆ ಗತಿಯನ್ನು ಕಾಣದೆ ಜೀವಿತವನ್ನೇ ತ್ಯಜಿಸ 
ಬಹುದು. ಅತ್ತ ರಾಮಚಂದ್ರನೂ ಸೀತೆಯನ್ನು ನೋಡಲು ಉತುಕನಾಗಿರುವು 
ದರಿಂದ, ಈಕೆಯ ಸಂದೇಶವನ್ನೊಯ್ದು ಸಮಾಧಾನಪಡಿಸುವುದು ಯುಕವಾಗಿದೆ 
(೮-೧೦). ಈ ರಾಕ್ಬಸಿಯರ ಎದುರಿಗೆ ನಾನು ಸೀತೆಯೊಡನೆ ಸಂಭಾಷಣೆ 


ಸರ್ಗಃ ೩೦ ] ಹನೂಮತ್ಮ್ವತ್ನಾಕತ್ತವಿಚಿಂತನಮ್‌ ೨೨೭ 


ಜಲ 
ರಾಮಶ ಯದಿ ಪಚೇನಾಂ ಕಿಂ ಮಾಂ ಸೀತಾಬ್ರವೀದ್ವಚಃ 
ಚ ಲಲ ಟ್ರ ಗ) 
ಮಹಂ ತಂ ಪ್ರತಿಬ್ರೂಯಾಮಸಂಭಾಷ್ಯ ಸುಮಧ್ಯಮಾಮ್‌ |. ೧೩ 
ಸೀತಾಸಂದೇಶರಹಿತಂ ಮಾಮಿತಸ್ತ ರಯಾ ಗತಮ್‌ | 


ನಿರ್ದಹೇದಪಿ ಕಾಕುತ್ತಃ ಕ್ರುದಸೀವ್ರೇಣ ಚಕ್ಷುಷಾ ॥ ೧೪ 
ಯದಿ ಚೋದ್ಯೊ ೇಜಯಿಷ್ಕಾಮಿ ಭರ್ತಾರಂ ರಾಮಕಾರಣಾತ್‌ । 
ವೃರ್ಥಮಾಗಮನಂ ತಸ್ಯ ಸಸ್ಫೆನ್ನಸ್ಥ ಭವಿಷ್ಯತಿ || ೧೫ 
ಅಂತರಂ ತ್ರಹಮಾಸಾದ್ರ ರಾಕಪೀನಾಮಿಷ ಸ್ಥಿತಃ 
ಶನ್ಸರಾಶ್ಲಾಸಯಿಷ್ಯಾಮಿ ಸಂತಾಪಬಹುಲಾಮಿಮಾಮ್‌ ॥ ೧೬ 


ಅಹಂ ತ್ರತಿತನುಶೈವ ವಾನರಶ್ಚ ವಿಶೇಷತಃ | 
ವಾಚಂ ಚೋದಾಹರಿಷ್ಠಾಮಿ ಮಾನುಷೀಮಿಹ ಸಂಸ್ಕೃತಾಮ್‌ | ೧೭ 


ಮಾಡುವುದು ಯೋಗ್ಯವಲ್ಲ ಈಗ ಏನು ಮಾಡಬೇಕು? ಪೇಚಿನಲ್ಲಿ 
ಸಿಕ್ಕಿಕೊಂಡೆನಲ್ಲ! ಈ ರಾತ್ರಿಯು ಕಳೆಯುವುದರೊಳಗೆ ಸಮಾಧಾನಪಡಿಸದಿದ್ದರೆ, 
ಇವಳು ಪ್ರಾಣವನ್ನು ಬಿಡುವುದರಲ್ಲಿ ಸಂದೇಹವಿಲ್ಲ (೧೧-೧೨). ಅಲ್ಲದೆ 
ಈಕೆಯೊಡನೆ ಮಾತನಾಡದೆಯೇ ನಾನು ಹಿಂತಿರುಗಿದಲ್ಲಿ "ಸೀತೆಯು ನನಗೆ ಏನು 
ಹೇಳಿದ್ದಾಳೆ ?' ಎಂದು ಶ್ರೀರಾಮನು ಕೇಳಿದರೆ, ನಾನು ಏನೆಂದು ಉತರ 
ಹೇಳಬೇಕು ? ಸೀತೆಯ ಸಂದೇಶವನ್ನು ಕೇಳಿಕೊಳ್ಳದೆ ಅವಸರದಿಂದ ಹೂರಟು 
ಹೋದರೆ, ಶ್ರೀರಾಮನು ಕ್ರುದ್ಧನಾಗಿ ಕೆಂಗಣ್ಣಿನಿಂದ ನನ್ನನ್ನು ಸುಟ್ಟುಬಿಡಬಹುದು 
(೧೩-೧೪). ನಾನು ರಾಮನಿಗೋಸ್ಕರ ಸುಗ್ರೀವನೇ ನಿನ ಸಮೇತನಾಗಿ ಇಲ್ಲಿಗೆ 
ಬರುವಂತೆ ಮಾಡಬಹುದು. ಆದರೂ ಅಪ್ಪರಲ್ಲಿ "ಈಕೆಯು ಪ್ರಾಣತ್ಯಾಗ 
ಮಾಡಿದರೆ, ಅವನು ಬಂದುದೂ ವ್ಯರ್ಥವಾಗುತದೆ. ಆದ್ದರಿಂದ ಈ ರಾಕ್ಷಸ 
ಸ್ಟೀಯರಿಗೆ ಗೊತಾಗದಂತೆ ಸಮಯವನ್ನು ಕಾದು, ದುಃಖದಿಂದ ಕುದಿಯುತಿರುವ 
ಈಕೆಯನ್ನುಮೆಲ್ಲಗೆ ಸಮಾಧಾನಪಡಿಸುವೆನು (೧೫-೧೬). ನಾನಾದರೋ ದೊಡ್ಡ 
ಶರೀರದವನು.* ಅದರಲ್ಲಿಯೂ ವಾನರನು. ಮೇಲಾಗಿ ಮನುಷ್ಯರಾಡುವ 


*(ಈಗ) ಚಿಕ್ಕಶರೀರದವನಾಗಿದ್ದೇನೆ ಎಂದೂ ಅರ್ಥ ಮಾಡಬಹುದು. ತನು:ದೇಹ ; 
ಚಿಕ್ಕ, ಕೃಶ. 


೨೨೮ ಸುಂದರಕಾಂಡ: | ಸರ್ಗಃ ೩೦ 
ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಚಾತಿರಿವ ಸಂಸ್ಕೃತಾಮ್‌ |। 
ರಾವಣಂ ಮನ್ಯಮಾನಾ ಮಾಂ ಸೀತಾ ಭೀತಾ ಭವಿಷ್ಯತಿ ॥ ೧೮ 


ವಾನರಸ್ಯ ವಿಶೇಷೇಣ ಕಥಂ ಸ್ಯಾದಭಿಭಾಷಣಮ್‌ ।ಟ 
ಅವಶ್ಯಮೇವ ವಕವ್ಯಂ ಮಾನುಷಂ ವಾಕ್ಕಮರ್ಥವತ್‌ || ೧೯ 


ಮಯಾ ಸಾಂತ್ತಯಿತುಂ ಶಕ್ಕಾ ನಾನ್ಯಥೇಯಮನಿಂದಿತಾ J 
ಸೇಯಮಾಲೋಕ್ಕ ಮೇ ರೂಪಂ ಜಾನಕೀ ಭಾಷಿತಂ ತಥಾ ॥ ೨೦ 


ರಕ್ಟೋಭಿಸ್ವಾಸಿತಾ ಪೂರ್ವಂ ಭೂಯಸ್ವಾಸಂ ಗಮಿಷ್ಯತಿ | 
A ಘೆ ಘೆ 


ತತೋ ಜಾತಪರಿತ್ರಾಸಾ ಶಬ್ದಂ ಕುರ್ಯಾನ್ಸನೆಸಿನೀ ॥ ೨೧ 
ಜಾನಾನಾ ಮಾಂ ವಿಶಾಲಾಕ್ಷೀ ರಾವಣಂ ಕಾಮರೂಪಿಣಮ್‌ । 
ಸೀತಯಾ ಚ ಕಠ ಶಬ್ಲೇ ಸಹಸಾ ರಾಕಸೀಗಣಃ || ೨೨ 
ನಾನಾಪ್ರಹರಣೋ ಘೋರಃ ಸಮೇಯಾದಂತಕೋಪಮಃ ।ಟ 

ತತೋ ಮಾಂ ಸಂಪರಿಕ್ಕಿಪ್ಕ ಸರ್ವತೋ ವಿಕ್ಷತಾನನಾಃ || ೨೩ 


ಸಂಸ್ಕೃತಭಾಷೆಯಲ್ಲಿ ಮಾತನಾಡುತ್ತೇನೆ ! ದ್ವಿಜನಂತೆ ನಾನು ಸಂಸ್ಕೃತದಲ್ಲಿ 
ಮಾತನಾಡಿದರೆ, ಸೀತೆಯು ನಾನು ರಾವಣನೆಂದೇ ತಿಳಿದು ಭಯಪಡುವಳು 
(೧೭-೧೮). ಮನರನು ಮಾತನಾಡುವುದೆಂದರೇನು ! ಆದರೂ ನಾನು 
ಮನುಷ್ಯಭಾಷೆಯಿಂದಲೇ ಮಾತನಾಡಿ ಸೀತಾದೇವಿಯನ್ನುಸಂತೈಸಬೇಕಲ್ಲದೆ ಬೇರೆ 
ಉಪಾಯವಿಲ್ಲ ರಾಕ್ಷಸಿಯರಿಂದ ಮೊದಲೇ ಇವಳು ಭಯಗೊಂಡಿದ್ದಾಳೆ. ನನ್ನ ಈ 

ಪವನ್ನೂ ಭಾಷೆಯನ್ನೂ ಕಂಡು ಇನ್ನೂ ಗಾಬರಿಯಾಗಬಹುದು. ಭಯದಿಂದ 
ಕೂಗಿಕೊಂಡುಬಿಟ್ಲಾಳು (೧೯-೨೧). ಈ ವಿಶಾಲಾಕ್ಟಿಯು ನನನ್ನು 
ಕಾಮರೂಪಿಯಾದ ರಾವಣನೆಂದು ಭಾವಿಸಬಹುದು. ಇವಳು ಕೂಗಿಕೊಂಡರೆ 
ಮೃತ್ಯುವಿನಂತಿರುವ ಈ ಘೋರ ರಾಕೃಸಿಯರು ವಿವಿಧಾಯುಧಗಳನ್ನು 
ಹಿಡಿದುಕೊಂಡು ಬಂದು ನನ್ನನ್ನು ಮುತಿಕೊಳ್ಳುವರು. ನನ್ನನ್ನು ಕೊಲ್ಲುವುದಕ್ಕೋ 
ಸೆರೆಹಿಡಿಯುವುದಕ್ಕೋ ಯಥಾಶಕ್ತಿ ಪ್ರಯತ್ನಿಸುವರು. ನಾನು ಮರದ 
ಕೊಂಬೆಗಳನ್ನೂ ದಿಮ್ಮಿಗಳನ್ನೂ ಹಿಡಿದು ಅವರಮೇಲೆ ತಿರುಗಿ ಬೀಳಬೇಕಾದೀತು 


ಸರ್ಗಃ ೩೦ ] ಹನೂಮತ್ಛೃತ್ಯಾಕೃತ್ಯವಿಚಿಂತನಮ್‌ ೨೨೯ 


ರೆಲಶೆ 


ವಧೇ ಚ ಗ್ರಹಣೇ ಚೈವ ಕುರ್ಯುರ್ಯತ್ತಂ ಯಥಾಬಲಮ್‌ । 
ಗೃಹ್ಯ ಶಾಖಾಃ ಪ್ರಶಾಖಾಶ್ಚ ಸ್ಫಂಧಾಂಶ್ಲೋತಮಶಾಖಿನಾಮ್‌ ॥ ೨೪ 
ದೃಷಾ ಸ ವಿಪರಿಧಾವಂತಂ ಭವೇಯುರ್ಭಯಶಂಕಿತಾಃ । 

ಮಮ ರೂಪಂ ಚ ಸಂಪ್ರೇಕ್ಷ್ಯ ವನೇ ವಿಚರತೋ ಮಹತ್‌ ॥ ೨೫ 


ರಾಕಸ್ಲೋ ಭಯವಿತ್ರಸಾ ಭವೇಯುರ್ವಿಕತಾನನಾಃ | 
ವ, ಲೆ Ho ಲ 


ತತಃ ಕುರ್ಯುಃ ಸಮಾಹ್ಹಾನಂ ರಾಕ್ಟಸ್ಯೋ ರಕ್ಕಸಾಮಪಿ | ೨೬ 
ರಾಕ್ಷಸೇಂದ್ರನಿಯುಕಾನಾಂ ರಾಕ್ಟಸೇಂದ್ರನಿವೇಶನೇ | 

ತೇ ಶೂಲಶಕ್ತಿನಿಸಿಂಶವಿವಿಧಾಯುಧಪಾಣಯಃ [ ೨೭ 
ಆಪತೇಯುರ್ವಿಮರ್ದೇಪಸ್ಸಿನ್‌ ವೇಗೇನೋದ್ವೇಗಕಾರಣಾತ್‌ | 
ಸಂರುದ್ಧಸೈಸ್ತು ಪರಿತೋ ವಿಧಮನ್‌ ರಕ್ಕಸಾಂ ಬಲಮ್‌ ॥ ೨೮ 
ಶಕ್ನುಯಾಂ ನತು ಸಂಪ್ರಾಪುಂ ಪರಂ ಪಾರಂ ಮಹೋದದಧೇಃ | 
ಮಾಂ ವಾ ಗೃಹ್ಲೀಯುರಾಷ್ಟುತ್ವ್ತ ಬಹವಃ ಶೀಘ್ರಕಾರಿಣಃ ॥ ಬು 


ಸ್ಯಾದಿಯಂ ಜಾಗಹೀತಾರ್ಥಾ ಮಮ ಚ ಗ್ರಹಣಂ ಭವೇತ್‌ | 
ಹಿಂಸಾಭಿರುಚಯೋ ಹಿಂಸ್ಕುರಿಮಾಂ ವಾ ಜನಕಾತ್ಮಜಾಮ್‌ I ೩೩೬೦ 


(೨೨-೨೪). ನನ್ನ ದೊಡ್ಡ ಆಕೃತಿಯನ್ನೂ ಸಂಚಾರವೇಗವನ್ನೂ ನೋಡಿ ಈ ಕೆಟ್ಟ 
ಮೋರೆಯ ರಾಕ್ಟಸಿಯರು ಭಯದಿಂದ ತಲ್ಲಣಿಸಿಹೋದಾರು | ಆಗ ರಾವಣನ 
ಅರಮನೆಯಲ್ಲಿಕಾವಲಿರುವ ರಾಕ್ಷಸರನ್ನು ಸಹಾಯಕ್ಕಾಗಿ ಇವರು ಕರೆತರಬಹುದು 
(೨೫-೨೬). ಅವರು ಶೂಲ, ಶಕಿ, ಖಡ್ಗ ಮುಂತಾದ ಆಯುಧಗಳನ್ನು ಧರಿಸಿ 
ಶೀಘ್ರದಲ್ಲಿ ನನ್ನೊಡನೆ ಯುದ್ಧಕ್ಷೆ ಬರಬಹುದು. ರಾಕಸರು ಸುತಲೂ 
ಮುತಿಕೊಂಡಾಗ ಅವರೊಡನೆ ಹೋರಾಡುತ್ತಾ ಇದ್ದರೆ, ಸಮುದ್ರವನ್ನು ದಾಟಿ 
ಹಿಂತಿರುಗಲು ನನಗೆ ಸಾಧ್ಯವಾಗುವುದೋ ಇಲ್ಲವೊ ? ಅವರು ಬಹುಮಂದಿ ' 
ಇರುವುದರಿಂದ ವೇಗದಿಂದ ನನ್ನನ್ನು ಅಡ್ಡಗಟ್ಟಿ ಹಿಡಿಯಬಹುದು (೨೭-೨೯). 
ಸೀತಾದೇವಿಯ ಕೆಲಸವೂ ಕೆಟ್ಟುಹೋಗುವುದು. ನಾನು ಸೆರೆಸಿಕ್ಕುವೆನು. 
ಹಿಂಸೆಯಲ್ಲಿಯೇ ಅಭಿರುಚಿಯುಳ್ಳ ಈ ರಾಕ್ಷಸರು ಜಾನಕಿಗೆ ಇನ್ನೂ ಹಿಂಸೆಯನ್ನು 


೨೩೦ ಸುಂದರಕಾಂಡಃ [ ಸರ್ಗಃ ೩೦ 


ಎಪನ್ನಂ ಸ್ಯಾತತಃ ಕಾರ್ಯಂ ರಾಮಸುಗ್ರೀವಯೋರಿದಮ್‌ 


ಉದ್ದೇಶೇ ನಷ್ಟಮಾರ್ಗೆೇಜಸ್ಥಿನ್‌ ರಾಕ್ಷಸಃ ಪರಿವಾರಿತೇ ॥ ೩೧ 
ಸಾಗರೇಣ ಪರಿಕಿಪಂ ಗುಪೇ ವಸತಿ ಜಾನಕೀ । 
ವಿಶಸೇ ವಾ ಗಹೀತೇ ವಾ ರಕ್ಟೋಭಿರ್ಮಯಿ ಸಂಯುಗೇ॥ ೩೨ 


ನಾನ್ಕಂ ಪಶ್ಯಾಮಿ ರಾಮಸ್ಯ ಸಾಹಾಯ್ಯಂ ಕಾರ್ಯಸಾಧನೇ | 
ವಿಮೃಶಂಶ್ಹ ನ ಪಶ್ಯಾಮಿ ಯೋ ಹತೇ ಮಯಿ ವಾನರಃ ॥! ೩೩ 
ಶತಯೋಜನವಿಸೀರ್ಣಂ ಲಂಘಯೇತ ಮಹೋದಧಿಮ್‌ । 
ಕಾಮಂ ಹಂತುಂ ಸಮರ್ಥೋಪಸ್ತಿ ಸಹಸ್ರಾಣ್ಯಪಿ ರಕ್ಕಸಾಮ್‌ || ೩೪ 


ನ ತು ಶಕ್ಷ್ಯಾಮಿ ಸಂಪ್ರಾಪುಂ ಪರಂ ಷ ಪಾರಂ ಮಹೋದಧೇಃ | 


ಅಸತ್ಯಾನಿ “ತ್ತ ಯುದಾನಿ ಸಂಶಯೋ ಮೇ ನ ರೋಚತೇ ॥ ೩೫ 
ಕಶ್ಲ ನಿಷಂಶಯಂ ಕಾರ್ಯಂ ಕುರ್ಯಾತ್‌ ಪ್ರಾಜ್ಞಃ ಸಸಂಶಯಮ್‌ | 
ಪ್ರಾಣತ್ಯಾಗಶ್ಹ ವೈದೇಹ್ಯಾ ಭವೇದನಭಿಭಾಷಣೇ ॥ ೩೬ 





ಕೊಡುವರು. ರಾಮಸುಗ್ರೀವರ ಕಾರ್ಯವೆಲ್ಲವೂ ಕೆಟ್ಟುಹೋದೀತು. ಈ 
ಜಾನಕಿಯು ಇರುವ ಸ್ಥಳವಾದರೋ ದುರ್ಗಮವೂ ರಾಕಸರಿಂದ ಆವೃತವೂ 
ಆಗಿದೆ. ಸಮುದ್ರಮಧ್ಗ ದಲ್ಲಿ ಗುಪ ಪ್ರದೇಶವಾಗಿದೆ. ಒಂದುವೇಳೆ ಯುದ್ದದಲ್ಲಿ 

ಕಸರು ನನ್ನನ್ನು ಫ್‌ ಅಥವಾ ಇರೆಹಿಡಿದರೆ. ಆ ಶ್ರೀರಾಮನ ಕಾರ್ಯವನ್ನು 
ಹಾ ಇನ್ನೊಬ್ಬನನ್ನು ಕಾಣೆನಲ್ಲ (೩೦-೩೩). ಜನು ಹತನಾದರೆ, ನೂರು 
ಮಾಟ ವಿಸಾರವಾದ ಮಹಾಸಾಗರವನ್ನು ದಾಟಬಲ್ಲ ಇನ್ನೊಬ್ಬ ವಾನರನು 
ಯಾರು? ಎಷ್ಟು ಚಿಂತಿಸಿದರೂ ಏನೂ ಹೊಳೆಯುವುದಿಲ್ಲ ಈ ರಾಕ್ಷಸರು 
ಸಾವಿರಗಟಲೆ ಬಂದರೂ ಕೊಂದುಹಾಕುವ ಸಾಮರ್ಥ್ಯ ನನಗುಂಟು. ಆದರೆ ಆ 
ಸಂದರ್ಭದಲ್ಲಿ ಸಮುದ್ರವನ್ನು ದಾಟಿ ಹಿಂತಿರುಗಿಹೋಗಲು ಮಾತ್ರ ಸಾಧ್ಯವಾಗ 
ಲಾರದು. ಯುದ್ಧದಲ್ಲಿ ಆಟ ಗಗ ಟಗ ಜ ನಿಶ್ಚಯ 
ವಿರುವುದಿಲ್ಲ ಸಂಶಯವು ನನಗೆ ಹಿಡಿಸದು (೩೪-೩೫). ಸಂಶಯಗೃಸವಾದ 
ಕಾರ್ಯವನ್ನು ಯಾವ ಬುದ್ದಿವಂತನು ವಿಚಾರವಿಲ್ಲದೆ ಆರಂಭಿಸುವನು? ನಾನು 
ಮಾತನಾಡಿ ಸಂತೈಸದಿದ್ದರೆ ಸೀತೆಯು ಪ್ರಾಣವನ್ನು ಬಿಡುವಳು. ಮಾತನಾಡಿದರೆ ಈ 


ಸರ್ಗಃ ೩೦ |] ಹನೂಮತ್ಛತ್ಯಾಕೃತ್ಯವಿಚಿಂತನಮ್‌ ೨೩೧ 


ಏಷ ದೋಷೋ ಮಹಾನ್‌ ಹಿ ಸ್ಯಾನ್ನಮ ಸೀತಾಭಿಭಾಷಣೇ | 


ಭೂತಾಶ್ಚಾರ್ಥಾ ವಿನಶ್ಯಂತಿ ದೇಶಕಾಲವಿರೋಧಿತಾಃ ॥ ೩೭ 
ವಿಕ್ಷವಂ ದೂತಮಾಸಾದ್ಯ ತಮಃ ಸೂರ್ಯೋದಯೇ ಯಥಾ | 
ಅರ್ಥಾನರ್ಥಾಂತರೇ ಬುದ್ದಿರ್ನಿಶ್ಚಿತಾಪಿ ನ ಶೋಜಚತೇ ॥ ೩೮ 


ಫಾತಯಂತಿ ಹಿ ಕಾರ್ಯಾಣಿ ದೂತಾಃ ಪಂಡಿತಮಾನಿನಃ । 
ನ ವಿನಶ್ವೇತ್‌ ಕಥಂ ಕಾರ್ಯಂ ವೈಕ್ಷವ್ಯಂ ನ ಕಥಂ ಭವೇತ್‌ ॥ ೩೯ 


ಲಂಘನಂ ಚ ಸಮುದ್ರಸ್ಯ ಕಥಂ ನುನ ವೃಥಾ ಭವೇತ್‌ | 
ಕಥಂ ನು ಖಲು ವಾಕ್ಯಂ ಮೇ ಶೃಣುಯಾನ್ನೋದ್ದಿಚೇತ ವಾ॥ ೪೦ 


ಇತಿ ಸಂಚಿಂತ್ಯ ಹನುಮಾಂಶ್ಸಕಾರ ಮತಿಮಾನ್‌ ಮತಿಮ್‌ । 
ರಾಮಮಕ್ಷಿಷಕರ್ಮಾಣಂ ಸ್ವಬಂಧುಮನುಕೀರ್ತಯನ್‌ || ೪೧ 


ನೈನಾಮುದ್ವೇಜಯಿಷ್ಯಾಮಿ ತದ್ದಂಧುಗತಮಾನಸಾಮ್‌ । 
ಇಕ್ಟ್ಯಾಕೂಣಾಂ ವರಿಷ್ಠಸ್ಯ ರಾಮಸ್ಯ ವಿದಿತಾತ್ಸನಃ ॥ ೪೨ 


ರೀತಿಯ ಅನರ್ಥವೇ ಸಂಭವಿಸುವುದು. ದೇಶಕಾಲಗಳಿಗೆ ವಿರುದವಾಗಿ 
ಮಾಡಿದರೆ ಕೈಗೆ ಬಂದ ಕೆಲಸವೂ ಕೆಟುಹೋಗುವುದು (೩೬-೩೭). ಸೂರ್ಯೋ 
ದಯವಾದರೆ ಕತಲೆಯು ನಾಶವಾಗುವಂತೆ ದೂತನು ಅವಿವೇಕಿಯಾದರೆ 
ಕಾರ್ಯವು ಹಾಳಾಗುವುದು. ಇದು ಕರ್ತವ್ಯ, ಇದು ಅಕರ್ತವ್ಯ--ಎಂದು 
ಪರ್ಯಾಲೋಚಿಸಿ ಮಾಡಿದ ನಿಶ್ಚಯವೂ ಫಲಕಾರಿಯಾಗುವುದಿಲ್ಲ ಏಕೆಂದರೆ, 
ತಾವು ಪಂಡಿತರೆಂಬ ಒಣಹಮ್ಮೆಯ ದೂತರು ಕಲಸವನ್ನು ಹಾಳು 
ಮಾಡಿಬಿಡುತಾರೆ. ಈಗ ಕಾರ್ಯವು ಕೆಡಬಾರದು; ಅವಿವೇಕವಾಗಬಾರದು: 
ನಾನು ಸಮುದ್ರಲಂಘನ ಮಾಡಿದುದು ವ್ಯರ್ಥವಾಗಬಾರದು ; ಸೀತಾದೇವಿಯು 
ನನ್ನ ಮಾತನ್ನು ಆಲಿಸಬೇಕು--ಆದರೆ ಭಯಪಡಬಾರದು | ಇದು ಹೇಗೆ?” 
(೩೮-೪೦). ಹೀಗೆ ಮೇಧಾವಿಯಾದ ಆಂಜನೇಯನು ಚೆನ್ನಾಗಿ ಪರ್ಯಾ 
ಲೋಚಿಸಿ ಕಡಗೆ ಒಂದು ನಿರ್ಧಾರಕ್ಕೆ ಬಂದನು: "ತನ್ನ ಪ್ರಿಯನಾದ ರಾಮನನ್ನೇ 
ಚಿಂತಿಸುತಿರುವ ಈಕೆಗೆ ನಾನು ಮಧ್ಯದಲ್ಲಿ ಉದ್ವೇಗವನ್ನುಂಟುಮಾಡಬಾರದು. 


೨೩೨ ಸುಂದರಕಾಂಡಃ [ ಸರ್ಗಃ ೩೦ 


ಶುಭಾನಿ ಧರ್ಮಯುಕಾನಿ ವಚನಾನಿ ಸಮರ್ಪಯನ್‌ । 
ಶ್ರಾವಯಿಷ್ಕಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್‌ ಗಿರಮ್‌ ॥ ೪೩ 


ಶ್ರದ್ದಾಸ್ಕತಿ ಯಥಾ ಹೀಯಂ ತಥಾ ಸರ್ವಂ ಸಮಾದದೇ ॥ 


ಇತಿ ಸ ಬಹುವಿಧಂ ಮಹಾನುಭಾವೋ 
ಜಗತಿಪತೇಃ ಪ್ರಮದಾಮವೇಕಮಾಣಃ 
ಮಧುರಮವಿತಥಂ ಜಗಾದ ವಾಕ್ಕಂ 
ದ್ರುಮವಿಟಪಾಂತರಮಾಸ್ಥಿತೋ ಹನೂಮಾನ್‌ ॥ ೪೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಿಂಶಃ ಸರ್ಗಃ 


ಮಧುರವಾದ ವಾಕ್ಯಗಳಿಂದ ಶ್ರೀರಾಮನ ವಿಷಯವನ್ನು ಹೇಳುವೆನು. 
ಇಕ್ಟ್ವಾಕುಕುಲಶ್ರೇಷ್ಠನಾದ ರಾಮನಿಗೆ ಸಂಬಂಧಿಸಿದ ಶುಭಕರವೂ 
ಧರ್ಮಯುಕವೂ ಆದ ಮಾತನ್ನು ಈಕೆಯು ಆಲಿಸುವಂತೆ ಮಾಡುವೆನು. ಇವಳಿಗೆ 
ನನ್ನ ನಂಬಿಕೆ ಹುಟ್ಟುವಂತೆ ಮಾಡುವೆನು” (೪೧-೪೩) ಎಂದು ಆ 
ಮಹಾನುಭಾವನು ನಿರ್ಧರಿಸಿ ಜಗನ್ನಾಥನಾದ ಶ್ರೀರಾಮಚಂದ್ರನ ಪತ್ನಿಯನ್ನು 
ನೋಡುತ್ತ ಮರದ ಮೇಲೆ ಮರೆಯಾಗಿ ಕುಳಿತು "ರಾಮಚರಿತ್ರೆ'ಯನ್ನು ಇಂಪಾಗಿ, 
ಯಥಾವತಾಗಿ ಹೇಳತೊಡಗಿದನು (ಆಗ ಸೀತೆಯನ್ನು ಹೆದರಿಸುತಿದ್ದ 
ರಾಕ್ಟಸಿಯರೆಲ್ಲರಿಗೂ ಗಾಢವಾಗಿ ನಿದ್ರೆ ಬಂದಿತ್ತು) (೪೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತನೆಯ ಸರ್ಗ 


ಏಕತ್ರಿಂಶಃ ಸರ್ಗಃ 
ರಾಮವತಸಂತ್ರವಃ 
ಲಿ 


ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ತಾ ಮಹಾಕಪಿಃ | 


ಸಂಶ್ರವೇ ಮಧುರಂ ವಾಕ್ಯಂ ವೃದೇಹ್ಯಾ ವ್ಯಾಜಹಾರ ಹ ॥ ೧ 
ರಾಜಾ ದಶರಥೋ ನಾಮ ರಥಕುಂಜರವಾಜಿಮಾನ್‌ । 
ಪುಣ್ಯಶೀಲೋ ಮಹಾಕೀರ್ತಿರ್ಯಜುರಾಸೀನ್ನಹಾಯಶಾಃ ॥ ಬು 
ರಾಜರ್ಷೀಣಾಂ ಗುಣಶ್ರೇಷ್ಠಸಪಸಾ ಚರ್ಷಿಭಿಃ ಸಮಃ | 
ಚಕ್ರವರ್ತಿಕುಲೇ ಜಾತಃ ಪುರಂದರಸಮೋ ಬಲೇ ॥ ೩ 
ಅಹಿಂಸಾರತಿರಕುದ್ರೋ ಘಣೀ ಸತ್ನಪರಾಕ್ರಮಃ | 
ಊ ಲ ರ 
ಮುಖಶೇಕಾ ಕುವಂಶಸ್ಮ ಲಕೀವಾನ್‌ ಲಕಿ ವರ್ಧನ: ॥ ೪ 
ಶಜ ಉನ ರ eA 
ಪಾರ್ಥಿವವ್ಯಂಜನ್ಸರ್ಯಕ; ಪೃಹುಶ್ರೀಃ ಪಾರ್ಥಿವರ್ಷಭಃ 1 
ಪೃಥಿವ್ಯಾಂ ಚತುರಂತಾಯಾಂ ವಿಶ್ರುತಃ ಸುಖದಃ ಸುಖೀ ॥ ೫ 
ಸರ್ಗ ೩೧ 


ಹನುಮಂತನು ಶ್ರೀರಾಮನ ಜನನದಿಂದ ಆರಂಭಿಸಿ, ತಾನು ಸೀತೆಯನ್ನು ದರ್ಶನ 
ಮಾಡಿದ ಪರ್ಯಂತ ನಡದ ವೃತಾಂತವನ್ನು ಹೇಳುವುದು. ಸೀತೆಯು 
ಶಿಂಶಪಾವೃಕದಲ್ಲಿ ಕುಳಿತಿದ್ದ ಹನುಮಂತನನ್ನು ಕಂಡುದು. 

ಆ ವಾನರೋತಮನು ಹೀಗೆ ಚಿಂತಿಸಿ, ಸೀತೆಗೆ ಕೇಳುವಂತೆ ಇಂಪಾದ 
ಮಾತನ್ನಾಡಲಾರಂಭಿಸಿದನು : ""ಇಕ್ಟ್ವಾಕುವಂಶದಲ್ಲಿ ದಶರಥನೆಂಬ ಮಹಾರಾಜ 
ನಿದ್ದನು. ಅವನ ಬಳಿ ರಥ, ಆನೆ, ಕುದುರೆಗಳು ಯಥೇಷವಾಗಿದ್ದವು. ಅವನು 
ಮಹಾಪುಣ್ಯಾತ್ಮ; ಕೀರ್ತಿಶಾಲಿ (೧-೨). ರಾಜರ್ಷಿಗಳಲ್ಲಿ ಶ್ರೇಷ್ಠ; ತಪಸಿನಲ್ಲಿಯಷಿ 
ಗಳಿಗೆ ಸಮಾನ; ಆ ದಶರಥಮಹಾರಾಜನು ಚಕ್ರವರ್ತಿಗಳ ಕುಲದಲ್ಲಿ ಹುಟ್ಟಿದ 
ವನು; ದೇವೇಂದ್ರನಂತೆ ಪರಾಕ್ರಮಿ; ಯಾರಿಗೂ ಹಿಂಸೆ ಮಾಡತಕ್ಕವನಲ್ಲ; 
ಉದಾರಶೀಲ : ದಯಾವಂತ ; ಸತ್ಯನಿಷ್ಠ. ಅವನು ಇಕ್ಸ್ವಾಕುವಂಶದಲ್ಲಿ ಮುಖ್ಯ 
ನಾಗಿ ಸಮಸ, ಸಂಪತುಗಳಿಂದ ವಿರಾಜಿಸುತಿದ್ದನು (೩-೪). ಆ ರಾಜೋತಮನು 


ಸುಂ. 8* ೨೩೩ 


೨೩೪ ಸುಂದರಕಾಂಡ: [ ಸರ್ಗಃ ೩೧ 


ತಸ್ಯ ಪುತ್ರಃ ಪ್ರಿಯೋ ಜೇಷಸಾರಾಧಿಪನಿಭಾನನಃ । 


ಬೆ ಆಅ ಎ 


ರಾಮೋ ನಾಮ ವಿಶೇಷಜ್ಜಃ ಶ್ರೇಷ್ಠಃ ಸರ್ವಧನುಷ್ಠತಾಮ್‌ ॥ ೬ 
ರಕ್ಷಿತಾ ಸ ಸಸ್ಯ ವೃಶಸ್ತ ಸಿಜನಸ್ಯಾಪಿ ರಕ್ತಿತಾ | 
ರಕ್ಷಿತಾ ಜೇವಲೋಕಸ್ಯ ಧರ್ಮಸ್ಯ ಚ ಪರಂತಪಃ ॥! ೭ 


ತಸ್ಯ ಸತ್ಯಾಭಿಸಂಧಸ್ಯ ವೃದಸ್ಯ ವಚನಾತ್‌ ಪಿತುಃ | 
ಸಭಾರ್ಯಃ ಸಹ ಚ ಭ್ರಾತ್ರಾ ವೀರಃ ಪ್ರವ್ರಾಜಿತೋ ವನಮ್‌ ॥ ೮ 
ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತಾ | 


ರಾಕಸಾ ನಿಹತಾಃ ಶೂರಾ ಬಹವಃ ಕಾಮರೂಪಿಣಃ ॥॥ ೯ 
ಜನಸ್ಥಾನವಧಂ ಶ್ರುತ್ವಾ ಹತ್‌ ಚ ಖರದೂಷಣ್‌ಾೌ | 
ತತಸ್ಮಮರ್ಷಾಪಹುತಾ ಜಾನಕೀ ರಾವಣೇನ ತು ॥ ೧೦ 


ವಂಚಯಿತ್ವಾ ವನೇ ರಾಮಂ ಮೃಗರೂಪೇಣ ಮಾಯಯಾ | 
ಸ್ಪ ಮಾರ್ಗಮಾಣಸಾಂ ದೇವೀಂ ರಾಮಃ ಸೀತಾಮನಿಂದಿತಾಮ್‌ ॥ ೧೧ 


ರಾಜಲಕ್ಷಣಯುಕನೂ ಬಭಾಗೃಶಾಲಿಯೂ ಚತುಃಸಮುದ್ರಪರ್ಯಂತವಾದ 
ಪೃಥ್ವಿಯಲ್ಲಿಪ್ರಖ್ಯಾತನೂ ಪ್ರಜೆಗಳಿಗೆ ಸೌಖ್ಯದಾಯಕನೂ ಆಗಿ ಸುಖದಿಂದಿದ್ದನು. 
ಅವನಿಗೆ ಶ್ರೀರಾಮನೆಂಬ ಜ್ಯೇಷ್ಠಕುಮಾರನಿದ್ದಾನೆ. ರಾಮನ ಮುಖವು 
ಚಂದ್ರಮಂಡಲದಂತೆ ಪ ಸಸನ್ನವಾದದ್ದು ಅವನು ದೊಡ್ಡ ವಿದ್ಯಾವಂತ ; ಸಮಸ್ತ 
ಧನುರ್ಥಾರಿಗಳಲ್ಲಿಯೂ " ್ರೇಷ್ಠನೆನಿಸಿಕೊಂಡಿರುವನು (೫-೬) ತನ್ನ 
ಕೃತ್ರಿಯಧರ್ಮವನ್ನೂ ಪ್ರಜೆಗಳ ವರ್ಣಾಶ್ರಮಧರ್ಮವನ್ನೂ ರಕಿಸುತಿರುವನು; 
ಅವನು ಸಕಲ ಜೀವಲೋಕವನ್ನು ರಕಿಸಬಲ್ಲ ವೀರ. ಆ ರಾಮನು ಸತ್ಯಸಂಧನೂ 
ವೃದ್ಧನೂ ಆದ ತಂದೆಯ ಆದೇಶವನ್ನು ಪಾಲಿಸುವುದಕ್ಕಾಗಿ, ತನ್ನ ಪತ್ನಿಯನ್ನೂ 
ತಮ್ಮನನ್ನೂ ಕರೆದುಕೊಂಡು ಅರಣ್ಯಕ್ಕೆ ಹೊರಟುಬಂದನು (೭-೮). 
ಮಹಾರಣ್ಯದಲ್ಲಿ ಬೇಟೆಯಾಡುತಿರುವಾಗ ರಾಮನು ಕಾಮರೂಪಿಗಳಾದ 
ಬಹುಮಂದಿ ರಾಕ್ಷಸರನ್ನು ಸಂಹಾರಮಾಡಿದನು. ರಾಮನು ಜನಸ್ಥಾನದಲ್ಲಿನಡೆಸಿದ 
ಖರ ದೂಪಷಣ ಮುಂತಾದ ರಾಕ್ಟಸರ ವಧೆಯನ್ನು ಕೇಳಿ, ರಾವಣನು ಕೋಪದಿಂದ 
ಮಾಯಾಮೃಗದ ಮೂಲಕ ರಾಮನನ್ನು ವಂಚಿಸಿ, ಅವನ ಪತ್ನಿಯಾದ 
ಜಾನಕಿಯನ್ನು ಅಪಹರಿಸಿಬಿಟನು (೯-೧೦). ಆಗ ರಾಮನು ನಿರ್ದೋಷಳಾದ 


ಸರ್ಗಃ ೩೧] ರಾಮವೃತಸಂಶ್ರವಃ ೨೩೫ 


ಆಸಸಾದ ವನೇ ಮಿತ್ರಂ ಸುಗ್ರೀವಂ ನಾಮ ವಾನರಮ್‌ । 


ತತಃ ಸ ವಾಲಿನಂ ಹತ್ಹಾ ರಾಮಃ ಪುರಪುರಂಜಯಃ ॥ ೧೨ 
ಪ್ರಾಯಚ್ಛತ್‌ ಕಪಿರಾಜ್ಯಂ ತತ್‌ ಸುಗ್ರೀವಾಯ ಮಹಾಬಲಃ । 
ಸುಗ್ರೀವೇಣಾಪಿ ಸಂದಿಷ್ಟಾ ಹರಯಃ ಕಾಮರೂಪಿಣಃ ॥ ೧೩ 
ದಿಕ್ಷು ಸರ್ವಾಸು ತಾಂ ದೇವೀಂ ಎಚಿನಂತಿ ಸಹಸ್ರಶಃ । 

ಅಹಂ ಸಂಪಾತಿವಚನಾಚ್ಚ್ಛತಯೋಜನಮಾಯತಮ್‌ ॥ ೧೪ 


ಅಸ್ಕಾ ಹೇತೋರ್ವಿಶಾಲಾಕ್ಟಾ K ಸಾಗರಂ ವೇಗವಾನ್‌ ಪ್ಲುತಃ 
ಯಥಾರೂಪಾಂ ಯಥಾವರ್ಣಾಂ ಯಥಾಲಕ್ಷ್ಮೀ ೀಂಚ ನಿಶ್ಚಿತಾಮ್‌ || 


ಅಶ್ರೌಷಂ ರಾಘವಸ್ಯಾಹಂ ಸೇಯಮಾಸಾದಿತಾ ಮಯಾ । 


ಎರರಾಮೈವಮುಕ್ತಾ] ಸ್‌ ವಾಚಂ ವಾನರಪುಂಗವಃ ॥ ೧೬ 
ಜಾನಕೀ ಚಾಪಿ ತಚ್ಛುತ್ಹಾ ವಿಸ್ಮಯಂ ಪರಮಂ ಗತಾ | 
ತತಃ ಸಾ ವಕ್ರಕೇಶಾಂತಾ ಸುಕೇಶೀ ಕೇಶಸಂವೃಶತಮ್‌ [ ೧೭ 


ಉನ್ನಮೃ ವದನಂ ಭೀರುಃ ಶಿಂಶಪಾಮನ್ನವೃಕ್ಕತ || 


ಸೀತಾದೇವಿಯನ್ನು ಅರಣ್ಯದಲ್ಲಿ ಹುಡುಕುತಿರುವಾಗ, ಸುಗ್ರೀವನೆಂಬ 
ಕಪೀಶ್ವರನೊಡನೆ ಸ್ನೇಹವು ಬೆಳೆಯಿತು. ಅನಂತರ ಮಹಾ ಬಲಾಢ್ಯನಾದ 
ರಾಮನು ವಾಲಿಯನ್ನು ಸಂಹಾರ ಮಾಡಿದನು (೧೧-೧೨). ವಾಲಿಯ ರಾಜ್ಯವನ್ನು 
ಸುಗ್ರೀವನಿಗೆ ಕೊಡಿಸಿದನು. ಸುಗ್ರೀವನ ಆಜ್ಲೇ ಯಿಂದ ಕಾಮರೂಪಿಗಳಾದ ಕಪಿಗಳು 
ಸಾವಿರಗಟಲೆ ಹೋಗಿ ದಿಕ್ಕುದಿಕ್ಕುಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕುತಿರು 
ವರು. ನಾನು ಸಂಪಾತಿಯ ಮಾತಿನಂತೆ ಈ ವಿಶಾಲಾಕ್ಟಿಗೋಸ್ಕರ ನೂರುಯೋಜನ 
ವಿಸಾರವಾದ ಸಮುದ್ರವನ್ನು ವೇಗದಿಂದ ಹಾರಿಬಂದೆನು. ರಾಘವನು ಯಾವ 
ರೂಪವನ್ನೂ ಯಾವ ಮೈಬಣ್ಣವನ್ನೂ ಯಾವ ದೇಹಕಾಂತಿಯನ್ನೂ ಸೀತೆಯ 
ಗುರುತಾಗಿ ಹೇಳಿದನೋ, ಅವೆಲ್ಲವೂ ಈಕೆಯಲ್ಲಿ ಕಂಡುಬರುತವೆ. ನಾನು 
ನಿಶ್ಚಯವಾಗಿಯೂ ಸೀತಾದೇವಿಯ ದರ್ಶನಮಾಡಿದೆನು!' ಹೀಗೆ ಹೇಳಿ 
ಆಂಜನೇಯನು ಸುಮ್ಮನಾದನು (೧೩-೧೬). ಇದನ್ನು ಕೇಳಿ ಸೀತೆಗೆ 


೨೩೬ ಸುಂದರಕಾಂಡಃ [ಸರ್ಗಃ ೩೧ 


ನಿಶಮ್ಯ ಸೀತಾವಚನಂ ಕಪೇಶ್ಲ 
ದಿಶಶ ಸರ್ವಾಃ ಪ್ರದಿಶಶ್ಲ ವೀಕ್ಮ, | 

ಜ ಜ ಊರೆ 
ಸಯಂ ಪ್ರಹರ್ಷಂ ಪರಮಂ ಜಗಾಮ 


ಸರ್ವಾತ್ಮನಾ ರಾಮಮನುಸ್ಮರಂತೀ || ೧೮ 


ಸಾ ತಿರ್ಯಗೂರ್ದ್ವಂ ಚಿ ತಥಾಪ್ಕಧಸಾ- 
ನಿರೀಕ್ಷಮಾಣಾ ತಮಚಿಂತ್ಯಬುದ್ದಿಮ್‌ [ 
ದದರ್ಶ ಪಿಂಗಾಧಿಪತೇರಮಾತ್ಯಂ 
ವಾತಾತ್ಮಜಂ ಸೂರ್ಯಮಿವೋದಯಸ್ಥಮ್‌ || ೧೯ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕತ್ರಿಂಶಃ ಸರ್ಗಃ 


ಕೋಲ 


ಪರಮಾಶ್ಚರ್ಯವಾಯಿತು. ಅವಳು ಎಲ್ಲಾ ದಿಕ್ಕಿಗೂ ತಿರುಗಿ ನೋಡುತ್ತ 
ಕೇಶಸಂವೃತವಾದ ತನ್ನ ಮುಖವನ್ನು ಮೇಲೆತ್ತಿ ಶಿಂಶಪಾವೃಕ್ಚದ ಕಡೆಗೆ ದೃಷ್ಟಿಯನ್ನು 
ಹೊರಳಿಸಿದಳು. ಸದಾ ರಾಮಧ್ಯಾನವನ್ನು ಮಾಡುತಿದ್ದ ಆಕೆಗೆ 
ಶ್ರೀರಾಮವೃತಾಂತವನ್ನು ಕೇಳಿ ಬಹಳ ಹರ್ಷವಾಯಿತು. ಅವಳು ಒಮ್ಮೆ ಪಕ್ಕಕ್ಕೆ 
ತಿರುಗಿ ನೋಡುವಳು. ಒಮ್ಮೆ ಮೇಲೆ ನೋಡುವಳು. ಒಮ್ಮೆ ಕೆಳಗೆ ನೋಡುವಳು. 
ಹೀಗೆ ನೋಡುತ್ತ ನೋಡುತ್ತ ಕಡೆಗೆ ಮಹಾಬುದ್ದಿಶಾಲಿಯೂ ಸುಗ್ರೀವನ 
ಮಂತ್ರಿಯೂ ವಾಯುಪುತ್ರನೂ ಆದ ಹನುಮಂತನು ಶಿಂಶಪಾವ್ಯಕ್ಷದಲ್ಲಿ 
ಕುಳಿತಿರುವುದನ್ನು ಕಂಡಳು (೧೭-೧೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತೊಂದನೆಯ ಸರ್ಗ 


BBR 


ದಾತ್ರಿಂಶಃ ಸರ್ಗಃ 
ಸೀತಾವಿತರ್ಕಃ 


ತತಃ ಶಾಖಾಂತರೇ ಲೀನಂ ದಷ್ಟ್ವಾ ಚಲಿತಮಾನಸಾ । 
ವೇಷ್ಠಿತಾರ್ಜುನವಸ್ವಂ ತಂ ವಿದ್ಯುತಂಘಾತಪಿಂಗಲಮ್‌ ॥ ೧ 
ಸಾ ದದರ್ಶ ಕಪಿಂ ತತ್ರ ಪ್ರಶ್ರಿತಂ ಪ್ರಿಯವಾದಿನಮ್‌ । 
ಪುಲ್ಲಾಶೋಕೋತ್ಸರಾಭಾಸಂ ತಪಚಾಮೀಕರೇಕ್ಷಣಮ್‌ || ೨ 
ಮೈಥಿಲೀ ಚಿಂತಯಾಮಾಸ ವಿಸ್ಮಯಂ ಪರಮಂ ಗತಾ | 

ಅಹೋ ಭೀಮಮಿದಂ ರೂಪಂ ವಾನರಸ್ಯ ದುರಾಸದಮ್‌ ॥ ೩ 
ದುರ್ನಿರೀಕ್ಸ್ಯಮಿತಿ ಜ್ಞಾತ್ವಾ ಪುನರೇವ ಮುಮೋಹ ಸಾ | 

ವಿಲಲಾಪ ಭ್ಹಶಂ ಸೀತಾ ಕರುಣಂ ಭಯಮೋಶಹಿತಾ ॥ ೪ 


ರಾಮ ರಾಮೇತಿ ದುಃಖಾರ್ತಾ ಲಕ್ಷ್ಮ ನೇತಿ ಚ ಭಾಮಿನೀ । 
ರುರೋದ ಬಹುಧಾ ಸೀತಾ ಮಂದಂ ಮಂದಸರಾ ಸತೀ ॥ ೫ 


ಸರ್ಗ ೩೨ 


ಸೀತೆಯು ಹನುಮಂತನನ್ನು ಕಂಡು ಭಯದಿಂದ, ತನಗೆ ದುಸ್ವಪ್ಪವಾಗುತ್ತಿದೆ 
ಯೆಂದು ಭ್ರಮಿಸುವುದು. ರಾಮವೃತಾಂತವೆಲ್ಲವೂ ಸತ್ಯವಾಗಲೆಂದು 
ಬ್ರಹ್ಮಾದಿದೇವತೆಗಳನ್ನು ಪ್ರಾರ್ಥಿಸುವುದು. 

ಆ ಮರದಲ್ಲಿ ಮರೆಯಾಗಿ ಕುಳಿತಿದ್ದ ಕಪಿಯನ್ನು ಕಂಡೊಡನೆ ಸೀತೆಯ 
ಮನಸು ನಡುಗಿಹೋಯಿತು. ಆ ಕಪಿಯು ಬಿಳಿಯ ವಸ್ತವನ್ನುಟ್ಟು ಮಿಂಚಿನಂತೆ 
ಪಿಂಗಳ ವರ್ಣವಾಗಿ ಹೊಳೆಯುತಿದೆ ! ವಿನಯದಿಂದ ನಮ್ರವಾಗಿ ಕುಳಿತು ಪ್ರಿಯ 
ವಾದ ಮಾತನ್ನಾಡುತಿದೆ | ಅರಳಿದ ಅಶೋಕಪುಷದಂತೆ ದೇಹಕಾಂತಿಯುಳ್ಳದ್ದಾಗಿ 
ಪುಟವಿಕ್ಕಿದ ಚಿನ್ನದಂತೆ ಅದರ ಕಣ್ಣು ಥಳಥಳಿಸುತಿದೆ! (೧-೨). “ಅಬ್ಬಾ! ಈ 
ಕಪಿಯ ರೂಪ ಭಯಂಕರವಾಗಿದೆ. ನೋಡಲೂ ಸಾಧ್ಯವಿಲ್ಲ'' ಎಂದುಕೊಳ್ಳುತ್ತಾ 
ಮೈಥಿಲಿಯು ಎಚ್ಚರದಪ್ಪಿದಂತಾದಳು. ಭಯದಿಂದ ಕಂಗೆಟ್ಟು ಕರುಣಸ್ವರದಿಂದ 
"ಹಾ ರಾಮ, ಹಾ ಲಕ್ಷ್ಮಣ' ಎನ್ನುತ್ತಮೆಲ್ಲನೆ ಅಳಲಾರಂಭಿಸಿದಳು (೩-೫). 


೨೩೮ ಸುಂದರಕಾಂಡ [| ಸರ್ಗಃ ೩೨ 


ಸಾ ತಂ ದೃಷ್ಟ್ವಾ ಹರಿಶ್ರೇಷ್ಠಂ ವಿನೀತವದುಪಸ್ಥಿತಮ್‌ । 
ಮೈಥಿಲೀ ಚಿಂತಯಾಮಾಸ ಸ್ನೋ5 ಯಮಿತಿ ಭಾಮಿನೀ ॥ ೬ 
ಸಾ ವೀಕಮಾಣಾ ಪೃಥುಭುಗ್ಗವಕ್ಟಂ 
ಶಾಖಾಮೃಗೇಂದ್ರಸ್ಯ ಯಥೋಕಕಾರಮ್‌ ।ಟ 
ದದರ್ಶ ಪಿಂಗಾಧಿಪತೇರಮಾತ್ಯಂ 
ವಾತಾತ್ಮಜಂ ಬುದ್ದಿಮತಾಂ ವರಿಷ್ಠಮ್‌ || ೭ 
ಸಾ ತಂ ಸಮೀಕ್ಷೆ ನ ವ ಭ್ಗಶಂ ವಿಸಂಜ್ಞಾ 
ಗತಾಸುಕಲೇವ ಬಭೂವ ಸೀತಾ । 
ಚಿರೇಣ ಸಂಜ್ಞಾಂ ಪ್ರತಿಲಭ್ಯ ಭೂಯೋ 
ವಿಚಿಂತಯಾಮಾಸ ವಿಶಾಲನೇತ್ರಾ ॥ ತ 
ಸ್ವಷ್ಟ ಮಯಾಯಂ ಎಕ್ಚತೋನದ್ಯ ದಷಃ 
ಶಾಖಾಮೃಗಃ ಶಾಸ್ತ್ರಗಣೈರ್ನಿಷಿದಃ 
ಸಸ್ಕಸ್ತು ರಾಮಾಯ ಸಲಕ್ಷ್ಮ ನಾಯ 
ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ ॥ ೯ 
ಸಿಪ್ಲೋರsಪಿ ನಾಯಂ ನ ಹಿ ಮೇಷಸ್ತಿ ನಿದ್ರಾ 
ಶೋಕೇನ ದುಃಖೇನ ಚ ಪೀಡಿತಾಯಾಃ । 
ಸುಖಂ ಹಿ ಮೇ ನಾಸ್ತಿ ಯತೋಜಷಸ್ಥಿ ಹೀನಾ 
ತೇನೇಂದುಪೂರ್ಣಪ್ರತಿಮಾನನೇನ ॥ ೧೦ 
ಸಮೀಪದಲ್ಲಿ ವಿನೀತನಾಗಿ ಕುಳಿತಿದ್ದ ಆಂಜನೇಯನನ್ನು ಕಂಡು ತನಗೆ 
ಸ್ವಪ್ನವೇ ಆಗುತಿದೆಯೆಂದು ಅವಳಿಗೆ ಅನ್ನಿಸಿತು. ಅವಳು ವಕ್ರವಾದ ದೊಡ್ಡ 
ಮುಖವುಳ್ಳವನೂ ಸುಗ್ರೀವನ ಆಜ್ಞಾಧಾರಕನಾದ ಅಮಾತೃನೂ ಬುದ್ದಿವಂತರಲ್ಲಿ 
ಅಗ್ರೇಸರನೂ ಆದ ವಾಯುಪುತ್ರನನ್ನು ದಿಟ್ಟಿಸಿ ನೋಡಿದಳು. ಮತ್ತೆ ಸೀತೆಯು 
ಎಚ್ಚರದಪ್ಪಿ ಮೃತಪ್ರಾಯಳಂತಾಗಿ, ಬಹಳಹೊತಿನ ಮೇಲೆ ಚೇತರಿಸಿಕೊಂಡು 
ಚಿಂತಿಸತೊಡಗಿದಳು (೬-೮) : ನಾನು ಸ್ವಪ್ನದಲ್ಲಿ ಈ ವಿಕಾರರೂಪದ 
ಕೋತಿಯನ್ನು ಕಂಡೆನು! ಇದು ದುಚ್ಚಪ್ಪವೆಂದು ಶಾಸ್ತ್ರದಲ್ಲಿ ನಿಷಿದ್ದವಾಗಿದೆ. 
ರಾಮಲಕ | ಣರಿಗೂ ನನ್ನ ತಂದೆ ಜನಕರಾಜನಿಗೂ ಮಂಗಳವಾಗಲಿ. ಅಧವಾ 


ಸರ್ಗಃ ೩೨] ಸೀತಾವಿತರ್ಕಃ ೨೩೯ 


ರಾಮೇತಿ ರಾಮೇತಿ ಸದ್ಫೆವ ಬುದ್ಧ್ಯಾ 
ಎಚಿಂತ್ಯ ವಾಚಾ ಬ್ರುವತೀ ತಮೇವ । 
ತಸ್ಯಾನುರೂಪಾಂ ಚಿ ಕಥಾಂ ತಮರ್ಥ- 
ಮೇವಂ ಪ್ರಪಶ್ಯಾಮಿ ತಥಾ ಶೃಣೋಮಿ [ ೧೧ 


ನ್‌, 

ಅಹಂ ಹಿ ತಸ್ಯಾದೃ ಮನೋಬಭವೇನ 

ಸಂಪೀಡಿತಾ ತದ್ದತಸರ್ವಭಾವಾ 
ವಿಚಿಂತಯಂತೀ ಸತತಂ ತಮೇವ 

ತಥ್ಭವ ಪಶ್ಯಾಮಿ ಯಥಾ ಶೃಣೋಮಿ |! ೧೨ 
ಮನೋರಥಃ ಸ್ಯಾದಿತಿ ಚಿಂತಯಾಮಿ 

ತಥಾಪಿ ಬುದ್ಧ್ಯಾ ಚಿ ವಿತರ್ಕ ಯಾಮಿ | 
ಕಿಂ ಕಾರಣಂ ತಸ್ಯ ಹಿ ನಾಸ್ತಿ ರೂಪಂ 

ಸುವ್ಯಕರೂಪಶ್ಲ ವದತ್ಕ್ಯಯಂ ಮಾಮ್‌ ॥ ೧೩ 
ನಮೋತಸು ವಾಚಸತಯೇ ಸವಜ್ರಿಣೇ 

ಸಯಂಭುವೇ ಚೈವ ಹುತಾಶನಾಯ ಚ | 


ಇದು ಸ್ವಪ್ಪವಾಗಿರಲಿಕ್ಕಿಲ್ಲ ದುಃಖದಿಂದ ಕುದಿಯುತಿರುವ ನನಗೆ ನಿದ್ರೆಯೇ 
ಬರುವುದಿಲ್ಲ ಪೂರ್ಣಚಂದ್ರನಂತೆ ಮುಖವುಳ್ಳ ನನ್ನ ಪ್ರಿಯನನ್ನು ಅಗಲಿದಮೇಲೆ 
ನನಗೆ ಸಂತೋಷವಲ್ಲಿದೆ ? (೯-೧೦). ಯಾವಾಗಲೂ 'ರಾಮ ರಾಮ' 
ಎಂದುಕೊಳ್ಳುತ್ತ ರಾಮನನ್ನೇ ಧ್ಯಾನಿಸುತಿರುವ ನನಗೆ, ಅದಕ್ಕೆ ಅನುಗುಣವಾಗಿ 
ರಾಮನ ಕಥೆಯೇ ಕಣ್ಣಿಗೆ ಕಟಿದಂತಾಗುತದೆ ! ರಾಮನ ಕಥೆಯನ್ನೇ ಕೇಳಿದಂತಾಗು 
ತದೆ ! ಮನ್ನಥಪೀಡಿತಳಾದ ನನ್ನ ಮನಸೆಲ್ಲವೂ ಅವನಲ್ಲಿಯೇ ನೆಟ್ಟುಹೋಗಿದೆ. 
ಅವನನ್ನೇ ಸದಾ ಚಿಂತಿಸುತಿರುವುದರಿಂದ ನನಗೆ ಹೀಗೆ ಕಾಣಿಸುತಿದೆ (೧೧-೧೨). 
ಇದೆಲ್ಲವೂ ಮನೋರಾಜ್ಯವೇ ಸರಿ. ವಿಚಾರ ಮಾಡಿದರೂ ಇದು ಬ್ರಾಂತಿಯೆಂದೇ 
ತೋರುತದೆ. ಒಂದುವೇಳೆ ಇದು ಮನೋರಾಜ್ಯವೇ ಆದರೆ, ಎದುರಿಗೆ ಕಷಿಯ 
ರೂಪ ಸರಿಯಾಗಿ ಕಾಣುತಿರಲು ಕಾರಣವೇನು ? ಇದು ಸ್ಪಷ್ಟವಾಗಿ ಮಾತನಾಡು 
ತಿರುವುದಲ್ಲ! ಹೇ ಬೃಹಸ್ಪತಿ! ದೇವೇಂದ್ರ! ಬ್ರಹ್ಮದೇವ | ಅಗ್ನಿದೇವ | 


೨೪೦ ಸುಂದರಕಾಂಡಃ [ ಸರ್ಗಃ ೩೩ 


ಅನೇನ ಚೋಕಂ ಯದಿದಂ ಮಮಾಗ್ರತೋ 
ವನಾಕಸಾ ತಚ್ಚ ತಥಾಸ್ತು ನಾನ್ಯಥಾ ॥ ೧೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಾತ್ರಿಂಶಃ ಸರ್ಗಃ 


ತ್ರಯಸಿಂಶಃ ಸರ್ಗಃ 

ವ್‌ 

ಹನೂಮಾಜ್ಞಾನಕೀಸಂವಾದೋಪಕ್ರಮಃ 
ಸೋ5ವತೀರ್ಯ ದ್ರುಮಾತಸ್ಥಾದ್ವಿದ್ರುಮಪ್ರತಿಮಾನನಃ । 
ಎನೀತವೇಷಃ ಕೃಪಣಃ ಪ್ರಣಿಪತ್ಯೋಷಸ್ಪತ್ಯ ಚ ॥ ೧ 
ತಾಮಬ್ರವೀನ್ನಹಾತೇಜಾ ಹನೂಮಾನ್‌ ಮಾರುತಾತ್ಮಜಃ | 
ಶಿರಸ್ಕಂಜಲಿಮಾಧಾಯ ಸೀತಾಂ ಮಧುರಯಾ ಗಿರಾ ॥ ೨ 
ಕಾ ನು ಪದ್ಧಪಲಾಶಾಕ್ಷಿ ಕ್ಷಿಷಕೌಶೇಯವಾಸಿನಿ । 
ದ್ರುಮಸ್ಯ ಶಾಖಾಮಾಲಂಬ್ಯ ತಿಪ್ಪಸಿ ತಮನಿಂದಿತೇ ॥ ೩ 
© 


ನಿಮ್ಮೆಲ್ಲರಿಗೂ ಅಡ್ಡಬೀಳುತೇನೆ. ಈ ವಾನರನು ಹೇಳಿದುದೆಲ್ಲ ಸತೃವಾಗಲಿ | 
ಎಂದಿಗೂ ಸುಳ್ಳಾಗದಿರಲಿ !” ಎಂದು ಪ್ರಾರ್ಥಿಸುತಿದ್ದಳು (೧೩-೧೪). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತೆರಡನೆಯ ಸರ್ಗ 


ಸರ್ಗ ೩೩ 


ಹನುಮಂತನು ಮರದಿಂದ ಸ್ವಲ್ಲ ಕೆಳಕ್ಕಿಳಿದು ಬಂದು ಸೀತಾವೃತಾಂತವನ್ನು 
ವಿಚಾರಿಸಲಾಗಿ, ಅವಳು ತನ್ನ ವೃತಾಂತವನ್ನು ಹೇಳುವುದು. 
ಆಮೇಲೆ ಹನುಮಂತನು ದೇವಿಗೆ ನಮಸ್ಕರಿಸಿ ವಿನೀತನಾಗಿ 
ದೈನ್ಯಭಾವದಿಂದ ಅವಳಿಗೆ ಸಮೀಪದಲ್ಲಿದ್ದ ಕೊಂಬೆಗೆ ಇಳಿದುಬಂದನು. ಆ ಮಹಾ 
ತೇಜಸ್ಸಿಯು ತಲೆಯಮೇಲೆ ಕೈಜೋಡಿಸಿಕೊಂಡು ಮಧುರವಚನದಿಂದ 
ಪ್ರಶ್ನಮಾಡಿದನು (೧-೨): "ಎಲ್‌ ಪದ್ಧನೇತ್ರ, ನೀನು ಯಾರು? 


ಸರ್ಗಃ ೩೩] ಹನೂಮಜ್ಞಾನಕೀಸಂವಾದೋಪಕ್ರಮಃ ೨೪೧ 


ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿ ಸ್ರವತಿ ಶೋಕಜಮ್‌ ।ಟ 
ಪುಂಡರೀಕಪಲಾಶಾಭ್ಯಾಂ ವಿಪ್ರಕೀರ್ಣಮಿವೋದಕಮ್‌ ॥ ೪ 


ಸುರಾಣಾಮಸುರಾಣಾಂ ವಾ ನಾಗಗಂಧರ್ವರಕ್ಷನಾಮ್‌ 
ಯಕ್ಷಾಣಾಂ ಕಿಂನರಾಣಾಂ ವಾ ಕಾ ತಂ ಭವಸಿ ಶೋಭನೇ ॥ ೫ 


ಕಾ ತಂ ಭವಸಿ ರುದ್ರಾಣಾಂ ಮರುತಾಂ ವಾ ವರಾನನೇ | 
ವಸೂನಾಂ ವಾ ವರಾರೋಹೇ ದೇವತಾ ಪ್ರತಿಭಾಸಿ ಮೇ ॥ 


ಕಿಂ ನು ಚಂದ್ರಮಸಾ ಹೀನಾ ಪತಿತಾ ವಿಬುಧಾಲಯಾತ್‌ । 
ರೋಹಿಣೀ ಜ್ಯೋತಿಷಾಂ ಶ್ರೇಷ್ಠಾ ಶ್ರೇಷ್ಠಾ ಸರ್ವಗುಣಾನಿತಾ ॥ ೭ 
© © 


ಕಾ ತಂ ಭವಸಿ ಕಲ್ಯಾಣಿ ತಮನಿಂದಿತಲೋಚನೇ 
ಕೋಪಾದ್ವಾ ಯದಿ ವಾ ಮೋಹದ್ದರ್ತಾರಮಸಿತೇಕ್ಷಣೇ |! ಲೆ 


ವಸಿಷ್ಠಂ ಕೋಪಯಿತ್ತಾ ತಂ ನಾಸಿ ಕಲ್ಭಾಣ್ಯರುಂಧತೀ 
ಕೋ ನು ಪುತ್ರಃ ಪಿತಾ ಭ್ರಾತಾ ಭರ್ತಾ ವಾ ತೇ ಸುಮಧ್ಯಮೇ ॥ ೯ 


ಮಾಸಿದ ಸೀರೆಯನ್ನುಟ್ಟು ಮರದ ಕೊಂಬೆಯನ್ನು ಹಿಡಿದು ಏಕೆ ನಿಂತಿರುವೆ? 
ತಾವರೆಯ ದಳಗಳಿಂದ ನೀರು ಸುರಿಯುವಂತೆ, ನಿನ್ನ ಕಣ್ಣುಗಳಿಂದ ಕಂಬನಿಯು 
ಸುರಿಯುತಿರುವುದೇಕೆ? ಶೋಬನಾಂಗಿ, ನೀನು ದೇವಕನೈಯೊ? 
ದಾನವಕನ್ಶೆಯೊ? ಅಥವಾ ನಾಗ, ಗಂಧರ್ವ, ರಾಕ್ಷಸ, ಯಕ್ಷ ಕಿನ್ನರರಲ್ಲಿ 
ಒಬ್ಬಳೊ? (೩-೫). ಅಥವಾ ರುದ್ರ, ಮರುತ್ಕು ವಸುಗಳಲ್ಲಿ ಸೇರಿದವಳೊ ? 
ಸಾಕ್ಟಾತ್‌ ದೇವತೆಯಂತೆ ಕಾಣಿಸುತಿದ್ದೀಯೆ. ಒಂದುವೇಳೆ ನೀನು ಚಂದ್ರನನ್ನಗಲಿ 
ಸ್ವರ್ಗದಿಂದ ಕೆಳಗೆ ಬಂದ ತಾರಾಮಣಿಯಾದ ರೋಹಿಣಿಯೊ? (೬-೭). ಹೇ 
ಕಲ್ಯಾಣಿ, ನೀನು ಯಾರು ? ಕೋಪದಿಂದಲೋ ಅಜ್ಞಾನದಿಂದಲೋ ವಸಿಷ್ಠ 
ಮುನಿಯನ್ನು ರೇಗಿಸಿ ಹೊರಟುಬಂದ ಅರುಂಧತಿಯಾಗಿರಬಹುದೆ ? ನಿನ್ನ 
ಮಗನಾಗಲಿ, ತಂದೆಯಾಗಲಿ, ಸೋದರನಾಗಲಿ, ಪತಿಯಾಗಲಿ ನಿನ್ನನಗಲಿ 
ಪರಲೋಕವನ್ನು ಸೇರಿದನೆಂದು ದುಃಖಿಸುತಿರುವೆಯಾ? (೮-೯). ನೀನು 


೨೪೨ ಸುಂದರಕಾಂಡ: [| ಸರ್ಗಃ ೩೩: 


ಅಸ್ನಾಲ್ಲೋಕಾದಮುಂ ಲೋಕಂ ಗತಂ ತ್ರಮನುಶೋಚಸಿ 


ರೋದನಾದತಿನಿಃಶ್ವಾಸಾದ್ಭೂಮಿಸಂಸರ್ಶನಾದಪಿ || ೧೦ 
ನ ತಾಂ ದೇವೀಮಹಂ ಮನ್ಯೇ ರಾಜ್ಞಃ ಸಂಜ್ಞಾವಧಾರಣಾತ್‌ | 
ವೃಂಜನಾನಿ ಚ ತೇ ಯಾನಿ ಲಕ್ಷಣಾನಿ ಚಿ ಲಕ್ಷಯೇ || ೧೧ 
ಮಹಿಷೀ ಭೂಮಿಪಾಲಸ್ಯ ರಾಜಕನ್ಯಾಸಿ ಮೇ ಮತಾ । 

ರಾವಣೇನ ಜನಸ್ಥಾನಾದ್ದಲಾದಪಹ್ಪತಾ ಯದಿ ॥ ಅಹಿ 


ಸೀತಾ ತ್ವಮಸಿ ಭದ್ರಂ ತೇ ತನ್ನಮಾಚಕ್ಚ್ವ ಪೃಚ್ಛತಃ । 
ಯಥಾ ಹಿ ತವ ವ್ಸ ದೈನ್ಯಂ ರೂಪಂ ಚಾಪ್ಯತಿಮಾನುಷಮ್‌ 1 ೧೩ 
ತಪಸಾ ಚಾನಿಶೋ ವೇಷಸ್ಮಂ ರಾಮಮಹಿಷೀ ಧ್ರುವಮ್‌ ।ಟ 


ಸಾ ತಸ್ಯ ವಚನಂ ಶ್ರುತ್ವಾ ರಾಮಕೀರ್ತನಹರ್ಷಿತಾ ॥ ೧೪ 
ಉವಾಚ ವಾಕ್ಯಂ ವೃದೇಹೀ ಹನೂಮಂತಂ ದ್ರುಮಾಶ್ರಿತಮ್‌ | 
ಪೃಥಿವ್ಯಾಂ ರಾಜಸಿಂಹಾನಾಂ ಮುಖ್ಯಸ್ಯ ಎದಿತಾತ್ಮನಃ |! ೧೫ 


ಸ್ಟುಷಾ ದಶರಥಸ್ಯಾಹಂ ಶತ್ರುಸೈನ್ಯಪ್ರಮಾಧಿನಃ । 
ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ ॥ ೧೬ 


ಅಳುತಿರುವುದರಿಂದಲೂ ನಿಟ್ಟುಸಿರುಬಿಡುತಿರುವುದರಿಂದಲೂ ನೆಲದಮೇಲೆ 
ನಿಂತಿರುವುದರಿಂದಲೂ ಶ್ರೀರಾಮನ ಹೆಸರನ್ನು ಹೇಳುತಿರುವುದರಿಂದಲೂ ನೀನು 
ದೇವತೆಯಲ್ಲವೆಂದು ನನ್ನ ಭಾವನೆ. ನಿನ್ನ ದೇಹಲಕ್ಷಣಗಳನ್ನು ಗಮನಿಸಿದರೆ ನೀನು 
ರಾಜಪತ್ನಿಯೆಂದೂ ರಾಜಕುಮಾರಿಯೆಂದೂ ತೋರುತದೆ (೧೦-೧೧). ಸ್ರ 
ವೇಳೆ ರಾವಣನು ಜನಸ್ನಾನದಿಂದ ಅಪಹರಿಸಿ ತಂದ ಸೀತೆಯೇ ನೀನಾಗಿದ್ದ 
ಪಕ್ಚದಲ್ಲಿ--ದೇವಿ, ನಿನಗೆ ಮಂಗಳವಾಗಲಿ | ಆ ವಿಷಯವನ್ನು ನನಗೆ ಹೇಳು. ನಿನ್ನ 
ದೀನಸ್ಥಿತಿಯನ್ನೂ ಮನುಷ್ಯರಿಗೆ ದುರ್ಲಭವಾದ ಈ ರೂಪವನ್ನೂ 
ತಾಪಸವೇಷವನ್ನೂ ನೋಡಿದರೆ, ನೀನು ಶ್ರೀರಾಮನ ಪತ್ನಿಯೆಂಬುದೇ ನಿಶ್ಚಯ'' 
ಎಂದನು (೧೨-೧೩). ಶ್ರೀರಾಮನ ಹೆಸರನ್ನು ಕೇಳಿದಕೂಡಲೆ ಸೀತೆಯು 
ಆನಂದಭರಿತಳಾಗಿ, ಮರದಮೇಲಿದ್ದ ಹನುಮಂತನನ್ನು ಕುರಿತು ಹೀಗೆಂದಳು : 


ಸರ್ಗಃ ೩೩ ] ಹನೂಮಜ್ಞಾನಕೀಸಂವಾದೋಪಕ್ರಮಃ ೨೪೩ 


ಸೀತಾ ಚ ನಾಮ ನಾಮ್ನಾಹಂ ಭಾರ್ಯಾ ರಾಮಸ್ಕ ಧೀಮತಃ । 


ಸಮಾ ದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೇ ॥ ೧೭ 
ಜಭುಂಜಾನಾ ಮಾನುಷಾನ್‌ ಭೋಗಾನ್‌ ಸರ್ವಕಾಮಸಮದ್ದಿನೀ | 
ತತಸ್ತಯೋದಶೇ ವರ್ಷೇ ರಾಜ್ಯೇ ಚೇಕ್ಷಾ ೨ ಕುನಂದನಮ್‌ || ೧೮ 
ಅಭಿಷೇಚಯಿತುಂ ರಾಜಾ ಸೋಪಾಧ್ಯಾಯಃ ಪ್ರಚಕ್ರಮೇ । 

ತಸ್ಮಿನ್‌ ಸಂಬ್ರಿಯಮಾಣೇ ತು ರಾಘವಸ್ಥಾಭಿಷೇಚನೇ || ೧೯ 


ಕೈಕೇಯೀ ನಾಮ ಭರ್ತಾರಮಿದಂ ವಚನಮಬ್ರವೀತ್‌ । 
ನ ಪಿಬೇಯಂ ನ ಖಾದೇಯಂ ಪ್ರತ್ಯಹಂ ಮಮ ಭೋಜನಮ್‌ ॥ 


ಏಷ ಮೇ ಜೀವಿತಸ್ಕಾಂತೋ ರಾಮೋ ಯದ್ಯಜಿಷಿಚ್ಛತೇ ಟ 


ಯತದುಕಂ ತ್ವಯಾ ವಾಕ್ಯಂ ಪ್ರೀತ್ಯಾ ನ್ನಪತಿಸತಮ Il ೨೧ 
ತಚ್ಛೇನ್ನ ವಿತಥಂ ಕಾರ್ಯಂ ವನಂ ಗಚ್ಛತು ರಾಘವಃ | 
ಸ ರಾಜಾ ಸತ್ಯವಾಗ್ದೇವ್ಳಾ ವರದಾನಮನುಸರನ್‌ | ಬು ಬು 


"ನಾನು ಶತ್ರುಸಂಹಾರಕನಾದ ದಶರಥಮಹಾರಾಜನ ಸೊಸೆ; ಮಹಾತ್ಮನಾದ 
ಜನಕಮಹಾರಾಜನ ಮಗಳು (೧೪-೧೬). ನನ್ನ ಹೆಸರು ಸೀತೆ ; ನಾನು ಧೀಮಂತ 
ನಾದ ಶ್ರೀರಾಮನ ಪತ್ನಿ ದಶರಥಮಹಾರಾಜನ ಅರಮನೆಯಲ್ಲಿ ಸಕಲ 
ಮಾನುಷಭೋಗಗಳನ್ನೂ ಅನುಭವಿಸುತ್ತ ಹನ್ನೆರಡು ವರ್ಷಗಳ ಕಾಲ ನಾನು 
ಸುಖವಾಗಿದ್ದೆನು. ಹದಿಮೂರನೆಯ ವರ್ಷದಲ್ಲಿ ದಶರಥಮಹಾರಾಜನು ನನ್ನ 
ಪತಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಪುರೋಹಿತ 
ರಾದ ವಸಿಷ್ಠರೊಡನೆ ಕಲೆತು ಪ್ರಯತ್ನಮಾಡಿದನು (೧೭-೧೯). ಪಟ್ಟಾಭಿಷೇಕಕ್ಕೆ 
ಸಿದ್ಧತೆಯನ್ನು ಮಾಡುತಿರುವಾಗ,  ದಶರಥರಾಜನ ಪತ್ನಿಯರಲ್ಲೊಬ್ಬಳಾದ 
ಕೈಕೇಯಿಯು ತನ್ನ ಪತಿಯನ್ನು ಕಂಡು "ಮಹಾರಾಜ, ರಾಮನಿಗೆ ಪಟ್ಟಾಭಿಷೇಕ 
ಆಜ ನುನು ಅನ್ನಪಾನಗಳನ್ನೇ ಮುಟುವುದಿಲ್ಲ kee ನನ್ನ 
ಜೀವಿತವು ಕೊನೆಗೊಳ್ಳುವುದೆಂದು ತಿಳಿ. ಹಿಂದೆ ನೀನು ಕೊಟ್ಟ ಮಾತು 
ಸುಳ್ಳಾಗಬಾರದೆಂದಿದ್ದರೆ ರಾಮನು ಕಾಡಿಗೆ ಹೋಗಲಿ' ಎಂದಳು (೨೦-೨೧). 


೨೪೪ ಸುಂದರಕಾಂಡಃ [ ಸರ್ಗಃ ೩೩ 
ಮುಮೋಹ ವಚನಂ ಶ್ರುತ್ವಾ ಕೈಕೇಯ್ಯಾಃ ಕ್ರೂರಮಪ್ರಿಯಮ್‌ | 
ತತಸ್ತು ಸವಿರೋ ರಾಜಾ ಸತ್ಯೇ ಧರ್ಮೇೇ ವ್ಯವಸ್ಥಿತಃ ॥ ೨೩ 
ಜ್ಯೇಷ್ಠಂ ಯಶಸಿನಂ ಪುತ್ರಂ ರುದನ್‌ ರಾಜ್ಯಮಯಾಚತ 

ಸ ಪಿತುರ್ವಚನಂ ಶ್ರೀಮಾನಭಿಷೇಕಾತ್‌ ಪರಂ ಪ್ರಿಯಮ್‌ ॥ ೨೪ 
ಮನಸಾ ಪೂರ್ವಮಾಸಾದ್ಯ ವಾಚಾ ಪ್ರತಿಗೃಹೀತವಾನ್‌ । 

ದದ್ಯಾನ್ನ ಪ್ರತಿಗಹ್ಲೀಯಾನ್ನ ಬ್ರೂಯಾತ್‌ ಕಿಂಚಿದಪ್ರಿಯಮ್‌ ॥ ೨೫ 
ಅಪಿ ಜೀವಿತಹೇತೋರ್ವಾ ರಾಮಃ ಸತ್ಯಪರಾಕ್ರಮಃ | 


ಸ ವಿಹಾಯೋತರೀಯಾಣ ಮಹಾರ್ಹಾಣ ಮಹಾಯಶಾಃ ॥ ೨೬ 
ವಿಸಜ್ಯ ಮನಸಾ ರಾಜ್ಯಂ ಜನನೈ ಮಾಂ ಸಮಾದಿಶತ್‌ । 

ಸಾಹಂ ತಸ್ಯಾಗ್ರತಸೂರ್ಣಂ ಪ್ರಸಿತಾ ವನಚಾರಿಣೀ ॥ ಹು 
ನ ಹಿಮೇ ತೇನ ಹೀನಾಯಾ ವಾಸಃ ಸ್ಪರ್ಗೇತಪಿ ರೋಚತೇ | 
ಪ್ರಾಗೇವ ತು ಮಹಾಭಾಗ: ಸ್‌ೌಮಿತ್ರಿರ್ಮಿತ್ರನಂದನಃ ॥ ೨೮ 


ಸತ್ಯಸಂಧನಾದ ಮಹಾರಾಜನು ಕೈಕೇಯಿಗೆ ಕೊಟ್ಟಿದ್ದ ವರವನ್ನು ಜ್ಞಾ ಹಿಸಿಕೊಂಡು 
ಕ್ರೂರವಾದ ಅವಳ ಮಾತನ್ನು ಕೇಳುತಲೇ ಮರನ ನನನ ವೃದ್ಧನಾದ 
ಆಟ ಸತ್ಯ ಧರ್ಮಗಳಿಂದ ಎಂದೂ ತಪ್ಲಿ ನಡೆದವನಲ್ಲ ಆವನು 
ಜೆ ಬೇಷ್ಠಪುತ್ರ ನಾದ ರಾಮನನ್ನು ಕರೆದು, ತಾನು ಕೊಡಬೇಕೆಂದಿದ್ದ ರಾಜ ವನ್ನು ತನಗೇ 
ಕೊಡಬೇಕೆಂದು ಅಳುತ್ತ ಬೇಡಿಕೊಂಡನು. ಆಗ ಶ್ರೀರಾಮನು ಪಟಾಭಿಷೇಕ 
ಕೈಿಂತಲೂ ಪಿತ್ರವಾಕ್ಕಪಾಲನೆಯೇ ಪರಮಪ್ರಿಯವೆಂದು ತಿಳಿದು ಮನಃಪೂರ್ವಕ 
ವಾಗಿ ತಂದೆಯ ಮಾತನ್ನು ಒಪ್ಪಿಕೊಂಡನು (೨೨-೨೪). ಸತ್ಯಪರಾಕ್ರಮನಾದ 
ಶ್ರೀರಾಮನು ಬೇರೆಯವರಿಗೆ ಕೊಡುವವನೇ ಹೊರತು ತಾನು ಕೈನೀಡಿ 
ತೆಗೆದುಕೊಳ್ಳತಕ್ಕವನಲ್ಲ ಎಂದಿಗೂ ಅಪ್ರಿಯವಾದ ಮಾತನ್ನು ಆಡತಕ್ಕವನಲ್ಲ ಹ 
ಪ್ರಾಣಕ್ಕೆ ಅಪಾಯ ಒದಗಿದರೂ ತಪ್ಪಿ ನಡೆಯುವುದಿಲ್ಲ ಈ ಕೀರ್ತಿವಂತನು 
ಕೂಡಲೇ ರಾಜಯೋಗ್ಯವಾದ ಉತಮ ವಸುಗಳನ್ನು ತೆಗೆದುಹಾಕಿದನು 
(೨೫-೨೬). ಮನಸಿನಲ್ಲಿಯೂ ರಾಜ್ಯವನ್ನು ಬಯಸದೆ, ನನ್ನನ್ನು ಕರೆದು 
ಕೌಸಲ್ಯೆಯ ಬಳಿ ಇರುವಂತೆ ಸೂಚಿಸಿದನು. ಆದರೆ ನಾನು ಅವನಿಗಿಂತ ಮುಂದೆ 


ಸರ್ಗಃ ೩೩] ಹನೂಮಜ್ಞಾನಕೀಸಂವಾದೋಪಕ್ರಮಃ ೨೪೫ 
ಪೂರ್ವಜಸ್ಥಾನುಯಾತ್ರಾರ್ಥೇ ದ್ರುಮಚೀರೈೆರಲಂಕ್ಷತಃ | 
ತೇ ವಯಂ ಭರ್ತುರಾದೇಶಂ ಬಹುಮಾನ್ಯ ದಢವ್ರತಾಃ || ೨೯ 


ಪ್ರವಿಷ್ಠಾಃ ಸ್ಮ ಪುರಾದ್ದಷಂ ವನಂ ಗಂಭೀರದರ್ಶನಮ್‌ | 
ವಸತೋ ದಂಡಕಾರಣ್ಯೇ ತಸ್ಯಾಹಮಮಿತಾಜಸಃ || ೩೦ 


ರಕ್ಷಸಾಪಹ್ಪತಾ ಭಾರ್ಯಾ ರಾವಣೇನ ದುರಾತ್ಮನಾ 
ದ್ವ ಮಾಸ್‌ ತೇನ ಮೇ ಕಾಲೋ ಜೀವಿತಾನುಗ್ರಹಃ ಕೃತಃ ॥ ೩೧ 


ಊರ್ದ್ವಂ ದ್ವಾಭ್ಯಾಂ ತು ಮಾಸಾಭ್ಯಾಂ ತತಸ್ಪ್ಯಕ್ಷಾ ಮಿ ಜೀವಿತಮ್‌॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಯಸಿಂಶಃ ಸರ್ಗಃ 


Rs 





ವನವಾಸಕ್ಕೆ ಸಿದ್ದಳಾಗಿ ಹೊರಟುಬಿಟ್ಟೆನು (೨೭). ರಾಮನನ್ನು ಬಿಟ್ಟು ಸ್ವರ್ಗದಲ್ಲಿ 
ಇರಬೇಕೆಂದರೂ ನನಗೆ ರುಚಿಸದು. ಮಹಾತ್ಮನಾದ ಲಕ್ಷ್ಮಣನೂ ಕೂಡ 
ಅಣ್ಣನಿಗಿಂತ ಮೊದಲೇ ಅರಣ್ಯಯಾತ್ರೆಗೆ ಸಿದ್ದನಾಗಿ, ನಾರುಬಟೆಯನ್ನುಟ್ಟು 
ಕೊಂಡಿದ್ದನು (೨೮-೨೯). ಹೀಗೆ ನಾವು ಮೂವರೂ ರಾಜಾಜ್ಞೆಯನ್ನು 
ಶಿರಸಾವಹಿಸಿ ದೃ ಢನಿಶಯದಿಂದ ಹಿಂದೆ ಯಾವಾಗಲೂ ನೋಡದಿದ್ದ ಭಯಂಕರ 
ವಾದ ಅರಣ್ಯವನ್ನು ಪ್ರವೇಶಿಸಿದೆವು. ದಂಡಕಾರಣ್ಯದಲ್ಲಿರುವಾಗ ಶ್ರೀರಾಮನ 
ಪತ್ನಿಯಾದ ನನನ್ನು ದುರಾತ್ಸನಾದ ರಾವಣನು ಇಲ್ಲಿಗೆ ಕದ್ದು ತಂದಿದ್ದಾನೆ. ನನ್ನ 
ಪ್ರಾಣ ಉಳಿಯುವುದಕ್ಕೆ ಇನ್ನು ಎರಡು ತಿಂಗಳು ಅವಧಿಯನ್ನು ಕೊಟ್ಟಿದ್ದಾನೆ. 
ಎರಡು ತಿಂಗಳಾದಮೇಲೆ ನಾನು ಪ್ರಾಣವನ್ನು ಒಪ್ಪಿಸಬೇಕು'' ಎಂದಳು 
(೩೦-೩೧). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತುಮೂರನೆಯ ಸರ್ಗ 


ಚತುಸ್ವಿಂಶಃ ಸರ್ಗಃ 
ರಾವಣಶಂಕಾನಿವಾರಣಮ್‌ 
ತಸ್ಯಾಸದಚನಂ ಶ್ರುತ್ವಾ ಹನುಮಾನ್‌ ಹರಿಯೂಥಪಃ ! 
ದುಃಖಾದ್ದುಖಾಭಿಭೂತಾಯಾಃ ಸಾಂತ್ರಮುತರಮಬ್ರವೀತ್‌ ॥ ೧ 


ಅಹಂ ರಾಮಸ್ಯ ಸಂದೇಶಾದ್ದೇವಿ ದೂತಸವಾಗತಃ । 
ವೈದೇಹಿ ಕುಶಲೀ ರಾಮಸ್ತಾಂ ಚ ಕೌಶಲಮಬ್ರವೀತ್‌ ॥ ೨ 


ಯೋ ಬ್ರಾಹ್ನಮಸ್ತು ವೇದಾಂಶ್ಚ ವೇದ ವೇದವಿದಾಂ ವರಃ | 
ಸ ತ್ಲಾಂ ದಾಶರಥೀ ರಾಮೋ ದೇವೀ ಕೌಶಲಮಬ್ರವೀತ್‌ ॥ ೩ 


ಲಕ್ಸ್ಮಣಶ್ಲ ಮಹಾತೇಜಾ ಭರ್ತುಸೇ$ನುಚರಃ ಪ್ರಿಯಃ ।ಟ 
ಕತವಾನ್‌ ಶೋಕಸಂತಪಃ ಶಿರಸಾ ತೇನ ಭಿವಾದನಮ್‌ ॥ ೪ 


ಸರ್ಗ ೩೪ 


ಹನುಮಂತನು ರಾಮಲಕ್ಷ್ಮ! ಣರ ಕುಶಲವನ್ನು ಹೇಳಿ ಸೀತೆಯ ಸಮೀಪಕ್ಕೆ 
ಹೋಗುವುದು. ಸೀತೆಯು ಅವನು ರಾವಣನೆಂದು ಭ್ರಮಿಸಿ ಗಾಬರಿ 
ಗೊಳ್ಳುವುದು. ಅವಳಿಗೆ ವಿಶ್ವಾಸವನ್ನು ಹುಟಿಸುವುದಕ್ಕಾಗಿ 
ಹನುಮಂತನು ರಾಮನ ಗುಣಗಳನ್ನು ವರ್ಣಿಸುವುದು. 
ಆಂಜನೇಯನು ದುಃಖದಿಂದ ಬೆಂದುಹೋಗಿರುವ ಸೀತೆಯ ಮಾತನ್ನು 
ಕೇಳಿ ಸಂತವಿಡುತ್ತ""ದೇವಿ, ನಾನು ರಾಮನ ಸಂದೇಶವನ್ನು ತಂದಿರುವ ದೂತನು. 
ಶ್ರೀರಾಮನು ಕುಶಲದಿಂದಿರುವನು. ನಿನ್ನ ಕುಶಲವನ್ನು ವಿಚಾರಿಸಬೇಕೆಂದು 
ಹೇಳಿದ್ದಾನೆ (೧-೨). ಬ್ರಹ್ನಾಸವನ್ನೂ ಸಕಲ ವೇದಗಳನ್ನೂ ಬಲ್ಲವನಾಗಿ 
ವೇದವಿದರಲ್ಲಿ ಮೇಲೆನಿಸಿಕೊಂಡ ದಶರಥಪುತ್ರನಾದ ರಾಮನೇ ನಿನಗೆ 
ಕುಶಲವನ್ನು ಹೇಳಿಕಳಿಸಿರುತಾನೆ. ನಿನ್ನ ಪತಿಗೆ ಪ್ರಿಯನಾಗಿ ಸೇವೆಯನ್ನು 
ಸಲ್ಲಿಸುತಿರುವ ಮಹಾತೇಜಸ್ತಿಯಾದ ಲಕ್ಷ್ಮ ಣನೂ ಅತ್ಯಂತ ದುಃಖದಿಂದ ತಪಿಸುತ್ತ 
ತಲೆಬಾಗಿ ನಿನಗೆ ನಮಸ್ಕರಿಸಿದ್ದೇನೆಂದು ಹೇಳಿ ಕಳಿಸಿದ್ದಾನೆ'' ಎಂದನು (೩-೪). ಆ 
೨೪೬ 


ಸರ್ಗಃ ೩೪ ] ರಾವಣಶಂಕಾನಿವಾರಣಮ್‌ ೨೪೭ 


ಸಾ ತಯೋಃ ಕುಶಲಂ ದೇವೀ ನಿಶಮ್ಯ ನರಸಿಂಹಯೋಃ | 


ಪ್ರೀತಿಸಂಹೃಷಸರ್ವಾಂಗೀ ಹನೂಮಂತಮಥಾಬ್ರವೀತ್‌ || ೫ 
ಕಲ್ಯಾಣೀ ಬತ ಗಾಥೇಯಂ ಲ್‌ಕಿಕೀ ಪ್ರತಿಭಾತಿ ಮಾ 1 

ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ ॥ ೬ 
ತಯಾ ಸಮಾಗತೇ ತಸ್ಮಿನ್‌ ಪ್ರೀತಿರುತಾದಿತಾದ್ದುತಾ | 

ಪರಸ್ಪರೇಣ ಚಾಲಾಪಂ ವಿಶ್ವಸ್ಥ ತೌ ಪ್ರಚಕ್ರತುಃ ॥ ೭ 
ತಸ್ಕಾಸದಚನಂ ಶ್ರುತ್ವಾ ಹನುಮಾನ್‌ ಹರಿಯೂಥಪಃ ।ಟ 

ಸೀತಾಯಾಃ ಶೋಕದೀನಾಯಾಃ ಸಮೀಪಮುಪಚಿಕ್ರಮೇ ॥ ೮ 
ಯಥಾ ಯಥಾ ಸಮೀಪಂ ಸ ಹನುಮಾನುಪಸರ್ಪತಿ । 

ತಥಾ ತಥಾ ರಾವಣಂ ಸಾ ತಂ ಸೀತಾ ಪರಿಶಂಕತೇ ॥ ಥಿ 
ಅಹೋ ಧಿಗ್ದುಷೃತಮಿದಂ ಕಥಿತಂ ಹಿ ಯದಸ್ಯ ಮೇ । 
ರೂಪಾಂತರಮುಪಾಗಮ್ಯ ಸ ಏವಾಯಂ ಹಿ ರಾವಣಃ ॥ ೧೦ 
ತಾಮಶೋಕಸ್ಕ ಶಾಖಾಂ ಸಾ ವಿಮುಕ್ಸ್ಯಾ ಶೋಕಕರ್ಶಿತಾ | 
ತಸ್ಯಾಮೇವಾನವದ್ಯಾಂಗೀ ಧರಣ್ಯಾಂ ಸಮುಪಾವಿಶತ್‌ ॥ ೧೧ 


ನರಶ್ರೇಷ್ಠರಿಬ್ಬರ ಕುಶಲವನ್ನು ಕೇಳಿದೊಡನೆ ಸೀತೆಯು ಸಂತೋಷದಿಂದ ಉಬ್ಬಿ 
ಹೋದಳು. ""ಆಹಾ |! ಮನುಷ್ಯನು ಸಾಯದೆ ಬದುಕಿದ್ದರೆ, ನೂರು ವರ್ಷಗಳಿ 
ಗಾದರೂ ಒಮ್ಮೆ ಸುಖದ ದಿನವನ್ನು ಕಾಣುತಾನೆ--ಎಂಬ ಹೇಳಿಕೆ ಸತ್ಯವಾಗಿಯೇ 
ತೋರುತದೆ!'' ಎಂದಳು (೫-೬). ಅವಳಿಗೆ ಬಹಳ ಆನಂದವಾಯಿತು. 
ವೈದೇಹಿಗೂ ಹನುಮಂತನಿಗೂ ಪರಸರವಾಗಿ ನಂಬಿಕೆಯು ಹುಟಲು, ಅವರೀ 
ರ್ವರೂ ಮಾತನಾಡತೊಡಗಿದರು. ಸೀತೆಯ ಮಾತನ್ನು ಕೇಳುತ್ತ ಹನುಮಂತನು 
ಮೆಲ್ಲಮೆಲ್ಲನೆ ಅವಳ ಸಮೀಪಕ್ಕೆ ಬರತೊಡಗಿದನು (೭-೮). ಅವನು ಮುಂದೆ 
ಮುಂದೆ ಬಂದಹಾಗೆ, ಅವನು ರಾವಣನಾಗಿರಬಹುದೆಂದು ಸೀತೆಗೆ ಭಯ 
ವಾಯಿತು. ""ಅಯ್ಯೋ, ನನ್ನ ಪಾಪಕರ್ಮವೇ | ಇವನೊಡನೆ ಮಾತನಾಡಿದ್ದು 
ತಪ್ಪಾಯಿತು. ಅದೇ ರಾವಣನೇ ಈ ವೇಷದಿಂದ ಬಂದಿದ್ದಾನೆ !'' ಎಂದುಕೊಳ್ಳುತ್ತ 
ತಾನು ಹಿಡಿದುಕೊಂಡಿದ್ದ ಅಶೋಕವೃಕದ ಕೊಂಬೆಯನ್ನು ಬಿಟ್ಟು ದುಃಖದಿಂದ 


೨೪೮ ಸುಂದರಕಾಂಡಃ [ ಸರ್ಗಃ ೩೪ 


ಹನುಮಾನಪಿ ದುಃಖಾರ್ತಾಂ ತಾಂ ದೃಷ್ಟಾ ಿ ಭಯಮೋಹಿತಾಮ್‌ 


ಅವಂದತ ಮಹಾಬಾಹುಸತಸಾಂ ಜನಕಾತ್ಮಜಾಮ್‌ [ ೧೨ 
ಸಾ ಚೈನಂ ಭಯವಿತ್ರಸ್ತಾ ಭೂಯೋ ನೈವಾಭ್ಯದ್ಧಕ್ಕತ | 
ತಂ ದೃಷ್ಟ್ಯಾ ವಂದಮಾನಂ ತು ಸೀತಾ ಶಶಿನಿಬಾನನಾ ॥ ೧೩ 


ಅಬ್ರವೀದ್ದೀರ್ಫ್ಥಮುಚ್ಚ್ಸ ಸ ಸ್ಯ ವಾನರಂ ಮಧುರಸ್ತರಾ 


ಮಾಯಾಂ ಪ್ರವಿಷ್ಣೋ ಮಾಯಾವೀ ಯದಿ ತ ರಾವಣಃ ಸ್ವಯಮ್‌ 
ಉತಾದಯಸಿ ಮೇ ಭೂಯಃ ಸಂತಾಪಂ ತನ್ನ ಶೋಬನಮ್‌ । 


ಸಂ ಪರಿತ್ಯಜ್ಯ ರೂಪಂ ಯಃ ಪರಿವ್ರಾಜಕರೂಪದ್ಧತ್‌ ॥ ೧೫ 
ಜನಸ್ಥಾನೇ ಮಯಾ ದೃಷಸ್ತಂ ಸ ಏವಾಸಿ ರಾವಣಃ | 
ಉಪವಾಸಕ್ಕಶಾಂ ದೀನಾಂ ಕಾಮರೂಪ ನಿಶಾಚರ ॥! ೧೬ 
ಸಂತಾಪಯಸಿ ಮಾಂ ಭೂಯಃ ಸಂತಪಾಂ ತನ್ನ ಶೋಭನಮ್‌ । 
ಅಥವಾ ನೃತದೇವಂ ಹಿ ಹಿ ಯನ್ನಯಾ ಪರಶಂಕಿತಮ್‌ | ೧೭ 
ಮನಸೋ ಹಿ ಮಮ ಪ್ರೀತಿರುತನ್ನಾ ತವ ದರ್ಶನಾತ್‌ | 

ಯದಿ ರಾಮಸ್ಯ ದೂತಸ್ನಮಾಗತೋ ಭದ್ರಮಸ್ತು ತೇ॥ ೧೮ 


ನೆಲದಮೇಲೆ ಕುಸಿದುಹೋದಳು (೯-೧೧). ಭಯದಿಂದ ಕಂಗೆಟ್ಟ ಸೀತೆಯನ್ನು 
ಕಂಡು ಹನುಮಂತನು ಮತ್ತೆ ನಮಸ್ಕರಿಸಿದನು. ಸೀತೆಯಾದರೋ ಭಯದಿಂದ 
ಅವನನ್ನು ಕಣ್ಗೆತಿಯೂ ನೋಡಲಿಲ್ಲ ಮತ್ತೆ ಮತ್ತೆ ಹನುಮಂತನು ನಮಸ್ಕರಿಸು 
ತಿರಲು, ಜಾನಕಿಯು ದೀರ್ಥವಾಗಿ ನಿಟ್ಟುಸಿರು ಬಿಟ್ಟು “ರಾವಣ! ನೀನು ತಿರುಗಿ 
ಇನ್ನೊಂದು ಮಾಯೆಯನ್ನವಲಂಬಿಸಿ ನನ್ನನ್ನು ಪೀಡಿಸುವುದಕ್ಕೆ ಬಂದೆಯಾ ? ಇದು 

ನಿನಗೆ ತರವಲ್ಲ ನಿನ್ನ ನಿಜರೂಪವನ್ನು ತ್ಯಜಿಸಿ ಕಪಟ ಸಂನ್ಯಾಸಿಯ ವೇಷದಿಂದ 
ಜನಸ್ಥಾನಕ್ಕೆ ಬಂದ ರಾವಣನೇ ನೀನು! (೧೨-೧೫) ರಾಕಸ! ಉಪವಾಸದಿಂದ 
ಕೃಶಳಾಗಿ ಕೊರಗುತಿರುವ ನನ್ನನ್ನು ಮೇಲೆ ಮೇಲೆ ಹೀಗೆ “ಸಂಕಟಪಡಿಸುವುದು 
ನಿನಗೆ ತರವಲ್ಲ'' ಎಂದಳು. ಆಮೇಲೆ ' "ನಾನು ಭಯಪಡು ವುದು ಸರಿಯಲ್ಲ ನಿನ್ನ 
ದರ್ಶನದಿಂದ ನನಗೆ ಏನೋ ಒಂದು ಬಗೆಯ ಆಹ್ಹಾದವಾಗಿದೆ. ನೀನು 


ಸರ್ಗಃ ೩೪] ರಾವಣಶಂಕಾನಿವಾರಣಮ್‌ ೨೪೯ 


ವ ಜಸ ದ್‌ 
ಪೃಚ್ಛಾಮಿ ತ್ವಾಂ ಹರಿಶ್ರೇಷ್ಠ ಪ್ರಿಯಾ ರಾಮಕಥಾ ಹಿ ಮೇ | 


ಗುಣಾನ್‌ ರಾಮಸ್ಯ ಕಥಯ ಪ್ರಿಯಸ್ಯ್ಥ ಮಮ ವಾನರ ॥ ೧೯ 
ಚಿತಂ ಹರಸಿ ಮೇ ಸೌಮ್ಯ ನದೀಕೂಲಂ ಯಥಾ ರಯಃ । 
ಅಹೋ ಸಿಪ್ಪನ್ಯ ಸುಖತಾ ಯಾಹಮೇವಂ ಚಿರಾಹತಾ [ ೨೦ 


ಪ್ರೇಷಿತಂ ನಾಮ ಪಶ್ಯಾಮಿ ರಾಥಘವೇಣ ವನೌಕನಮ್‌ | 
ಸ್ಪಹ್ಟೇಪಿ ಯದ್ಯಹ ಹಂ Ru ರಾಘುವಂ ಸಹಲಕ್ಷ್ಮ ಣಮ್‌ ॥ ೨೧ 


ಪಶ್ಯೇಯಂ ನಾವಸೀದೇಯಂ ಸ ಸಿಪ್ಲೋsಪಿ ಮಮ ಮತ್ತರೀ | 
ek ಸ್ಪಹಮಿಮಂ ಮನ್ಯೇ ಸ್ಪಹ್ಟೇ ದೃಷ್ಟ್ವಾ ಹಿ ವಾನರಮ್‌ || ೨೨ 


ನ ಶಕ್ಕೋ5 ಭ್ಯುದಯಃ ಪ್ರಾಪುಂ ಪ್ರಾಪಶ್ಚಾಭ್ಯುದಯೇ ಮಮ | 
ಕಿಂನು ಸ್ಯಾಚಿತಮೋಹೋತ ಯಂ ಭವೇದ್ವಾತಗತಿಸ್ತಿಯಮ್‌ || ೨೩ 


ಉನ್ನಾದಜೋ ವಿಕಾರೋ ವಾ ಸ್ಯಾದಿಯಂ ಮೃಗತ್ತಷ್ಠಿಕಾ | 
ಅಥವಾ ನಾಯಮುನ್ನಾದೋ ಮೋಹೋ ಪ್ರನ್ಮಾದಲಕ್ಕಣಃ I ೨೪ 


ರಾಮದೂತನೇ ಆದರೆ, ನಿನಗೆ ಶುಭವಾಗಲಿ! (೧೬-೧೮). ಎಲ್ಫೆ ಕಪಿಶ್ರೇಷ್ಠನೆ, 
ರಾಮನ ಕಥೆಯನ್ನು ಇನ್ನೂ ಹೇಳು. ನನಗೆ ಅದು ಬಹುಪ್ರಿಯವಾದದ್ದು ನನ್ನ 
ಪ್ರಿಯನ ಸದ್ಗುಣಗಳನ್ನು ವರ್ಣಿಸು. ಸೌಮ್ಯ, ಪ್ರವಾಹ ವೇಗವು ನದಿಯ ದಡವನ್ನು 
ಸೆಳೆದೊಯ್ಯು ವಂತೆ ನನ್ನ ಮನಸನ್ನು ಎಳೆಯುತಿದೀಯೆ ಆಹಾ! ಸ್ವಪ್ಪದಲ್ಲಿ ಎಷ್ಟು 
ಸುಖ! ಜಟ ಕಪಿಯನ್ನು ದೂತನನ್ನಾಗಿ ಕಳಿಸಿದ್ದಾನೆ! ಆ ದೂತನನ್ನು ನಾನು 
ನೋಡುತಿದ್ದೇನೆ ! (೧೯-೨೦). ಈ ಸ್ವಪ್ನದಲ್ಲಾದರೂ ನನಗೆ ರಾಮಲಕ್ಷ್ಮಣರು 
ಕಾಣಿಸಬಾರದೆ! ಸ್ಪಪ್ಪಕ್ಟೂ ನನ್ನನ್ನು Cs ಅಥವಾ ಇದು ಸ್ಪಪ್ಪವಲ್ಲ 
ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಒಳ್ಳೆಯದಾಗುವುದಿಲ್ಲ ನನಗೆ ಒಳ್ಳೆಯದೇ ಕೇತ 
(---ರಾಮಕಥೆಯನ್ನು ಕೇಳಿ ಸಂತೋಷವಾಗಿದೆ.) ಇದೇನು ಚಿತಭ್ರಮಯೊ ೧ 
ಭೂತಬಾಧೆಯೊ ) (೨೧-೨೩). ಉನ್ನಾದವೊ? ಅಥವಾ ಬರಿಯ 
ಬಿಸಿಲ್ಲುದುರೆಯೊ ? ಇಲ್ಲ ಇಲ್ಲ ಇದು ಚಿತಭ್ರಮೆಯಲ್ಲ ಉನ್ನಾದವೂ ಅಲ್ಲ 
(೨೪). ನಾನು ಬುದ್ದಿಗೆಟ್ಟಿಲ್ಲವೆಂದು ಸರಿಯಾಗಿ ಗೊತ್ತಿದೆ. ಕಪಿಯನ್ನು ಕಣ್ಣಾರೆ 


೨೫೦ ಸುಂದರಕಾಂಡಃ [| ಸರ್ಗಃ ೩೪ 


ಸಂಬುಧ್ಯೇ ಚಾಹಮಾತ್ಗಾನಮಿಮಂ ಚಾಪಿ ವನ್‌ಾಕಸಮ್‌ | 


ಇತ್ಯೇವಂ ಬಹುಧಾ ಸೀತಾ ಸಂಪ್ರಧಾರ್ಯ ಬಲಾಬಲಮ್‌ ॥ ೨೫ 
ರಕ್ತಸಾಂ ಕಾಮರೂಪತ್ಹಾನೀನೇ ತಂ ರಾಕ್ಷನಾಧಿಪಮ್‌ 

ಏತಾಂ ಬುದ್ಧಿಂ ತದಾ ಕತ್ವಾ ಸೀತಾ ಸಾ ತನುಮಧ್ಯಮಾ || ೨೬ 
ನ ಪ್ರತಿವ್ಯಾಜಹಾರಾಥ ವಾನರಂ ಜನಕಾತ್ಮಜಾ । 

ಸೀತಾಯಾತಶ್ಚಿಂತಿತಂ ಬುದ್ಧ್ಯಾ ಹನುಮಾನ್‌ ಮಾರುತಾತ್ಮಜಃ |. ೨೭ 
ಶ್ರೋತ್ರಾನುಕೂಲ್ಪರ್ವಚನ್ಸೆಸದಾ ತಾಂ ಸಂಪ್ರಹರ್ಷಯತ್‌ । 

ಆದಿತ್ಯ ಇವ ತೇಜಸ್ವೀ ಟೋಕಕಾಂತ: ಶಶೀ ಯಥಾ ॥ ೨೮ 
ರಾಜಾ ಸರ್ವಸ್ಯ ಲೋಕಸ್ಯ ದೇವೋ ವೃಶ್ರವಣೋ ಯಥಾ | 
ವಿಕ್ರಮೇಣೋಪಪನ್ನಶ್ತ ಯಥಾ ಎಷ್ಟುರ್ಮಹಾಯಶಾಃ || ೨೯ 


ಸತ್ಯವಾದೀ ಮಧುರವಾಗೇವೋ ವಾಚಸತಿರ್ಯಥಾ । 
ರೂಪವಾನ್‌ ಸುಭಗಃ ಶ್ರೀಮಾನ್‌ ಕಂದರ್ಹ ಇವ ಮೂರ್ತಿಮಾನ್‌ ೩೦ 


ಸ್ಥಾನಕ್ರೋಧಃ ಹರ್ತಾ ಚ ಶ್ರೇಷ್ಠೋ ಲೋಕೇ ಮಹಾರಥಃ | 
ಬಾ ಷಬ್ಲೋ ಯಸ್ಯ ಲೋಕೋ ಮಹಾತ್ಮನಃ Il ೩೧ 


ನೋಡುತಿದ್ದೇನೆ'' ಎಂಬುದಾಗಿ ಚಿಂತಿಸಿ ಬಹಳ ಹೊತು, ಯಾವುದು ಸತ್ಯವೆಂದು 
ತೂಕ ಮಾಡುತಾ ಇದ್ದಳು. ರಾಕಸರು ಕಾಮರೂಪಿಗಳಾದ್ದರಿಂದ ಆ ವಾನರನು 
ರಾವಣನೇ ಸರಿಯೆಂದು ಕೊನೆಗೆ ನಿಶ್ಚಯಿಸಿದಳು. ಅನಂತರ ಜಾನಕಿಯು 
ಹನುಮಂತನೊಡನೆ ಮಾತನಾಡದೆ ಮೌನವಾಗಿದ್ದುಬಿಟಳು (೨೫-೨೬). ಆಗ 
ಆಂಜನೇಯನು ಸೀತೆಯ ಮನೋಗತವನ್ನು ತಿಳಿದು ಕಿವಿಗೆ ಇಂಪಾದ 
ಮಾತುಗಳಿಂದ ಅವಳಿಗೆ ಹರ್ಷವನ್ನುಂಟುಮಾಡಲು ಆರಂಭಿಸಿದನು : 

ಶ್ರೀರಾಮನು ಸೂರ್ಯನಂತೆ ತೇಜಸ್ಸಿ ಚಂದ್ರನಂತೆ ಸಮಸ i 
ಆಹ್ಲಾದಗೊಳಿಸುವನು (೨೭-೨೮). ಕುಬೇರನಂತೆ ರಾಜಾನಿರಾಜ 
ನೆನಿಸಿಕೊಂಡಿದ್ದಾನೆ. ಮಹಾವಿಷ್ಣುವಿನಂತೆ ಪರಾಕ್ರಮಶಾಲಿ. ಬೃಹಸತಿಯಂತೆ 
ಸತ್ಯಸಂಧನೂ ಮಧುರವಾಗಿ ಮಾತನಾಡತಕ್ಕವನೂ ಆಗಿದ್ದಾನೆ. ಸಾಕ್ಟಾತ್‌ 
ಮನ್ನಥನಂತೆ ರೂಪವಂತ, ಸೌಭಾಗ್ಯಶಾಲಿ, ಕಾಂತಿಯುಕ್ತ (೨೯-೩೦). 


ಸರ್ಗಃ ೩೪] ರಾವಣಶಂಕಾನಿವಾರಣಮ್‌ ೨೫೧ 


ಅಪಕಷಾ. ಶಮಪದಾನ ಗರೂಪೇಣ ರಾಘಥವಮ್‌ | 
ಲ ಶಿ. ಅಲ 


ಶೂನ್ಯೇ ಯೇನಾಪನೀತಾಸಿ ತಸ್ಯ ದ್ರಕ್ಷ್ಯಸಿ ಯತ್‌ ಫಲಮ್‌ ॥ ೩೨ 
ನಚಿರಾದ್ರಾವಣಂ ಸಂಖ್ಯೇ ಯೋ ವಧಿಷ್ಠತಿ ವೀರ್ಯವಾನ್‌ ! 
ರೋಷಪ್ರಯುಕೈರಿಷುಭಿರ್ಜ್ವಲದ್ದಿರಿವ ಪಾವಕ್ಸಃ || ೩೩ 


ತೇನಾಹಂ ಪ್ರೇಷಿತೋ ದೂತಸ್ಮತಕಾಶಮಿಹಾಗತಃ | 
ತ್ರದ್ದಿಯೋಗೇನ ದುಃಖಾರ್ತಃ ಸ ತ್ವಾಂ ಕೌಶಲಮಬ್ರವೀತ್‌ ॥ ೩೪ 
ಲಕ್ಷ್ಮಣಶ್ಚ ಮಹಾತೇಜಾಃ ಸುಮಿತ್ರಾನಂದವರ್ಧನಃ | 


ಅಭಿವಾದ್ಯ ಮಹಾಬಾಹುಃ ಸ ತ್ಟಾಂ ಕೌಶಲಮಬ್ರವೀತ್‌ ॥ ೩೫ 
ರಾಮಸ್ಯ ಚ ಸಖಾ ದೇವಿ ಸುಗ್ರೀವೋ ನಾಮ ವಾನರಃ | 
ರಾಜಾ ವಾನರಮುಖ್ಯಾನಾಂ ಸ ತ್ವಾಂ ಕೌಶಲಮಬ್ರವೀತ್‌ ॥ ೩೬ 
ನಿತ್ಯಂ ಸ್ಮರತಿ ತೇ ರಾಮಃ ಸಸುಗ್ರೀವಃ ಸಲಕ್ಷ್ಮಣಃ । 

ಆ AE 
ದಿಷ್ಟ್ಯಾ ಜೀವಸಿ ವೈದೇಹಿ ರಾಕ್ಷಷೀವಶಮಾಗತಾ ॥ ೩೭ 


ಶ್ರೀರಾಮನು ಕ್ರೋಧಯೋಗ್ಯವಾದ ಸಂದರ್ಭದಲ್ಲಿ ಮಾತ್ರ ಕ್ರುದ್ಧನಾಗಿ ಯುದ್ದ 
ಮಾಡುವನು. ಈ ಲೋಕದಲ್ಲಿ ಸರ್ವೋತಮನಾದ ಮಹಾರಥನೆನಿಸಿಕೊಂಡಿ 
ದ್ದಾನೆ. ಆ ಮಹಾತ್ಮನು ತನ್ನ ಭುಜದ ನೆರಳಿನಲ್ಲಿ ಸಮಸಲೋಕಗಳನ್ನೂ 
ರಕಿಸಬಲ್ಲನು. ಅಂತಹ ರಾಮನನ್ನು ಮಾಯಾಮೃಗದ ಮೂಲಕ ಆಶ್ರಮದಿಂದ 
ದೂರಕ್ಕೆ ಒಯ್ದು ಅವನಿಲ್ಲದ ವೇಳೆಯಲ್ಲಿ ನಿನ್ನನ್ನು ಕದ್ದುತಂದ ರಾವಣನಿಗೆ ತಕ್ಕ 
ಫಲವಾಗುವುದನ್ನು ಸದ್ಯದಲ್ಲಿ ನೋಡುತ್ತೀಯೆ (೩೧-೩೨). ಆ ವೀರನು 
ಶೀಘ್ರದಲ್ಲಿಯೇ ಕ್ರೋಧದಿಂದ ಯುದ್ದರಂಗಕ್ಕಿಳಿದು, ಅಗ್ನಿಯಂತೆ ಜ್ವಲಿಸುವ 
ಅಸಗಳಿಂದ ರಾವಣನನ್ನು ವಧಿಸುವನು. ದೇವಿ, ನಾನು ರಾಮನಿಗೆ ದೂತನಾಗಿ ನಿನ್ನ 
ಬಳಿಗೆ ಬಂದಿದ್ದೇನೆ. ಅವನು ನಿನ್ನ ವಿರಹದಿಂದ ದುಃಖಿತನಾಗಿ ನಿನ್ನ 
ಯೋಗಕ್ಷೇಮವನ್ನು ವಿಚಾರಿಸುವಂತೆ ಹೇಳಿಕಳಿಸಿದ್ದಾನೆ . (೩೩-೩೪). 
ಸುಮಿತ್ರಾತನಯನೂ ಶೂರಾಗ್ರಣಿಯೂ ಆದ ಲಕ್ಷ್ಮಣನು ನಿನಗೆ ಅಭಿವಂದಿಸಿ 
ಕುಶಲವನ್ನು ವಿಚಾರಿಸುವಂತೆ ಹೇಳಿದ್ದಾನೆ. ದೇವಿ, ಶ್ರೀರಾಮನಿಗೆ ಮಿತ್ರನಾದ 
ಸುಗ್ರೀವನೆಂಬ ವಾನರೇಂದ್ರನೂ ಕೂಡ ನಿನ್ನ ಕ್ಷೇಮವನ್ನು ವಿಚಾರಿಸಬೇಕೆಂದು 


೨೫೨ ಸುಂದರಕಾಂಡಃ ! ಸರ್ಗಃ ೩೪ 


ನಚಿರಾದ್ಧಕ್ಷ್ಯಸೇ ರಾಮಂ ಲಕ್ಷ್ಮಣಂ ಚ ಮಹಾಬಲಮ್‌ | 

ಮಧ್ಯೇ ವಾನರಕೋಟೀನಾಂ ಸುಗ್ರೀವಂ ಚಾಮಿತೌೌಜಸಮ್‌ ॥ ೩೮ 
ಅಹಂ ಸುಗ್ರೀವಸಚಿವೋ ಹನುಮಾನ್ನಾಮ ವಾನರಃ । 

ಪ್ರವಿಷ್ಣೋ ನಗರೀಂ ಲಂಕಾಂ ಲಂಘಯಿತ್ತಾ ಮಹೋದಧಿಮ್‌ ॥೩೯ 
ಕೃತ್ವಾ ಮೂರ್ದ್ದಿ ಪದನ್ಯಾಸಂ ರಾವಣಸ್ಯ ದುರಾತ್ಮನಃ 

ತ್ಚಾಂ ದ್ರಷ್ಠುಮುಪಯಾತೋ5ಹಂ ಸಮಾಶ್ರಿತ್ಯ ಪರಾಕ್ರಮಮ್‌ ॥ ೪೦ 
ನಾಹಮಸ್ಥಿ ತಥಾ ದೇವಿ ಯಥಾ ಮಾಮವಗಚ್ಚಸಿ । 

ಎಶಂಕಾ ತ್ಯಜ್ಯತಾಮೇಷಾ ಶ್ರದ್ಧಶ್ವ ವದತೋ ಮಮ ॥ ೪೧ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುಸ್ವಿಂಶಃ ಸರ್ಗ: 


Ned 


ಹೇಳಿದ್ದಾನೆ (೩೫-೩೬). ಶ್ರೀರಾಮ, ಲಕ್ಷ್ಮ! ಣ, ಸುಗ್ರೀವ-ಈ ಮೂವರೂ ಸದಾ 
ನಿನ್ನ ವಿಷಯವನ್ನೇ ಚಿಂತಿಸುತ್ತಿರುವರು. ವೈದೇಹಿ, ಹೀಗೆ ರಾಕ್ಷಸಿಯರ ಕೈಗೆ 
ಸಿಕ್ಕಿದ್ದರೂ ನೀನು ಬದುಕಿರುವುದು ನಮ್ಮ ಭಾಗ್ಯ. ಸದ್ಯದಲ್ಲಿಯೇ ಮಹಾವೀರರಾದ 
ರಾಮಲಕ್ಷ್ಮ ಣರನ್ನೂ ಕೋಟಿಸಂಖ್ಯೆಯಲ್ಲಿ ವಾನರಸ್ಸೆನ್ಯದೊಡನೆ ಬರುವ 
ಮಹಾತೇಜಸ್ವಿಯಾದ ಸುಗ್ರೀವನನ್ನೂ ನೀನು ನೋಡುವೆ (೩೭-೩೮). ನಾನು 
ಸುಗ್ರೀವನ ಮಂತ್ರಿ. ಹನುಮಂತನೆಂದು ನನ್ನ ಹೆಸರು. ಮಹಾಸಾಗರವನ್ನು ಹಾರಿ 
ಲಂಕಾನಗರಕ್ಕೆ ಬಂದಿದ್ದೇನೆ. ದುರಾತ್ಮನಾದ ರಾವಣನ ತಲೆಯನ್ನು ಕಾಲಿನಿಂದ ಮೆಟ್ಟಿ 
ನಿನ್ನನ್ನು ನೋಡಿಹೋಗಬೇಕೆಂದು ಸಾಹಸಮಾಡಿ ಬಂದಿದ್ದೇನೆ. ದೇವಿ, ನೀನು 
ಭ್ರಮಿಸಿದಂತೆ ನಾನು ರಾವಣನಲ್ಲ ಸಂದೇಹವನ್ನು ಬಿಡು. ನನ್ನ ಮಾತನ್ನು ನಂಬು'' 
ಎಂದು ಹೇಳಿದನು (೩೯-೪೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತುನಾಲ್ಕನೆಯ ಸರ್ಗ 


ಪಂಚತ್ರಿಂಶಃ ಸರ್ಗಃ 
ಎಶ್ವಾಸೋತ್ಪಾದನಮ್‌ 


ತಾಂ ತು ರಾಮಕಥಾಂ ಶ್ರುತ್ವಾ ವೈದೇಹೀ ವಾನರರ್ಷಭಾತ್‌ ।ಟ 
ಉವಾಚ ವಚನಂ ಸೌಮೃಮಿದಂ ಮಧುರಯಾ ಗಿರಾ ॥ ೧ 


ಕ್ರ ತೇ ರಾಮೇಣ ಸಂಸರ್ಗಃ ಕಥಂ ಜಾನಾಸಿ ಲಕ್ಷ್ಮಣಮ್‌ । 
ವಾನರಾಣಾಂ ನರಾಣಾಂ ಚ ಕಥಮಾಸೀತ್‌ ಸಮಾಗಮಃ ॥ ೨ 


ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ವಾನರ । 
ತಾನಿ ಭೂಯಃ ಸಮಾಚಕ್ಷ್ವ ನ ಮಾಂ ಶೋಕಃ ಸಮಾವಿಶೇತ್‌ ॥ ೩ 


ಕೀದಶಂ ತಸ. ಸಂಸಾನಂ ರೂಪಂ ರಾಮಸ ಕೀದಶಮ್‌ । 
ಲ ಬೆ ಐ ಬೆ ಲ 


ಕಥಮೂರೂ ಕಥಂ ಬಾಹೂ ಲಕ್ಷ್ಮಣಸ್ಯ ಚ ಶಂಸ ಮೇ ॥ ೪ 

ಏವಮುಕಸು, ವೈದೇಹ್ಯಾ ಹನುಮಾನ್‌ ಪವನಾತ್ಮಜಃ 

ತತೋ ರಾಮಂ ಯಥಾತತ್ನಮಾಖ್ಯಾತುಮುಷಚಕ್ರಮೇ ॥ ೫ 
ಸರ್ಗ ೩೫ 


ಸೀತೆಯು ಹನುಮಂತನನ್ನು ಕುರಿತು ರಾಮಲಕ್ಷ್ಮ ಣರ ರೂಪಲಕ್ಷಣಗಳನ್ನೂ 
ಅವರಿಗೆ ಸುಗ್ರೀವನೊಡನೆ ಸ್ನೇಹವಾದ ಬಗೆಯನ್ನೂ ವಿಚಾರಿಸಲು 
ಹನುಮಂತನು ಅದೆಲ್ಲವನ್ನೂ ತಿಳಿಸಿ ಸಮಾಧಾನಪಡಿಸುವುದು. 

ಹೀಗೆ ಹನುಮಂತನು ಹೇಳಿದ ರಾಮಕಥೆಯನ್ನು ಕೇಳಿ ಜಾನಕಿಯು 
ಸಾಂತ್ರಪೂರ್ವಕವಾಗಿ ""ಎಲ್ಫೆ ವಾನರನೆ, ನೀನು ರಾಮನನ್ನು ಎಲ್ಲಿ ನೋಡಿದೆ? 
ಲಕ್ಷ್ಮ! ಣನನ್ನು ಹೇಗೆ ಬಲ್ಲೆ? ಕಪಿಗಳಿಗೂ ಮನುಷ್ಯರಿಗೂ ಸ್ನೇಹವಾದದ್ದು ಹೇಗೆ? 
ರಾಮಲಕ್ಷ್ಮಣರ ದೇಹಲಕಣಗಳನ್ನು ಹೇಳು. ಅದರಿಂದ ನನ್ನ ಸಂದೇಹವು ನೀಗಿ 
ದುಃಖವು ಶಾಂತವಾದೀತು. ರಾಮನ ಆಕಾರ ಹೇಗಿದೆ? ಅವನ ಮೈಬಣ್ಣ 
ಎಂತಹುದು? ಅವನ ತೊಡೆಗಳೂ ಬಾಹುಗಳೂ ಹೇಗಿವೆ? ಹಾಗೆಯೇ ಲಕ್ಷ್ಮಣನ 
ರೂಪಲಕ್ಷಣಗಳನ್ನು ವಿವರಿಸು'' ಎಂದಳು (೧-೪). ಆಗ ಹನುಮಂತನು 

೨೫೩ 


೨೫೪ ಸುಂದರಕಾಂಡ [ ಸರ್ಗಃ ೩೫ 
ಜಾನಕೀ ಬತ ದಿಷ್ಟ್ಯಾ ಮಾಂ ವೃದೇಹಿ ಪರಿಪೃಚ್ಛಸಿ 
ಭರ್ತುಃ ಕಮಲಶತ್ರಾಕಿ ಸಂಸಾನಂ ಲಕ ಣಸ. ಚಿ ॥ ತ 
‘ ಹ ಐ ಆಟ. ಲೆ 
ಯಾನಿ ರಾಮಸ. ಚಿಹಾನಿ ಲಕ ಣಸ ಚ ಯಾನಿ ವೆ. 

ಜೆ ಲ್ಕ ಎಟಿ. ಲೆ ಲ 
ಲಕ್ಷಿತಾನಿ ವಿಶಾಲಾಕ್ಷಿ ವದತಃ ಶೃಣು ತಾನಿ ಮೇ ॥ ೭ 


ರಾಮಃ ಕಮಲಪತ್ರಾಕ್ಟ ಸರ್ವಸತ್ತಮನೋಹರಃ | 


ರೂಪದಾಕಿಣ್ಯಸಂಪನ್ನಃ ಪ್ರಸೂತೋ ಜನಕಾತ್ಗಜೇ Il ೮ 


ತೇಜಸಾದಿತ್ಯಸಂಕಾಶಃ ಕ್ಷಮಯಾ ಪೃಥಿವೀಸಮಃ ।ಟ 
ಬೃಹಸ, ಸಮೋ ಬುದ್ದಾ ನ ಯಶಸಾ ವಾಸವೋಪಮಃ ॥ ೯ 


ರಕಿತಾ ಜೀವಲೋಕಸ ಸೃಜನಸ್ಸ ಚ ರಕಿತಾ | 

ಕಾ ಲೆ ಲೆ ೦ 

ರಕಿತಾ ಸಸ್ನ ವತಸ್ನ ಧರ್ಮಸ್ಥ ಚ ಪರಂತಪಃ ॥ ೧೦ 
ಕ? ವರಿ ಅಮರ ಲೆ 


ರಾಮೋ ಭಾಮಿನಿ ಲೋಕೇಸಸ್ಥಿಂಶ್ಠಾತುರ್ವರ್ಣ್ಯಸ್ಯ ರಕ್ಷಿತಾ | 
ಮರ್ಯಾದಾನಾಂಚ ಲೋಕಸ್ಕ ಕರ್ತಾ ಕಾರಯಿತಾ ಚ ಸಃ ॥ ೧೧ 


ಹೇಳಲಾರಂಭಿಸಿದನು : "ವೈದೇಹಿ, ನಾನು ರಾಮದೂತನೆಂದು ಗೊತಾದರೂ 
ರಾಮಲಕ್ಷ್ಮಣರನ್ನು ವರ್ಣಿಸಿ ಹೇಳೆಂದು ಕೇಳುತಿರುವುದು ನನ್ನ ಭಾಗ್ಯದಿಂದಲೇ 
ಸರಿ. ನಾನು ಅವರಲ್ಲಿ ಕಂಡ ಲಕ್ಷಣಗಳನ್ನು ಹೇಳುತೇನೆ, ಕೇಳು (೫). ಶ್ರೀರಾಮನ 
ಕಣ್ಣುಗಳು ಕಮಲದಳದಂತೆ ಸುಂದರವಾಗಿವೆ. ಅವನನ್ನು ನೋಡಿದರೆ ಸಕಲ 
ಪ್ರಾಣಿಗಳಿಗೂ ಆನಂದವಾಗುತದೆ. ಸೌಂದರ್ಯ ದಾಕ್ಚಿಣ್ಯಗುಣಗಳು ಹುಟ್ಟುವಾಗಲೇ 
ಅವನಿಗೆ ಕೂಡಿಬಂದಿವೆ (೬-೮). ಅವನು ತೇಜಸಿನಲ್ಲಿ ಸೂರ್ಯನಿಗೂ 
ತಾಳ್ಳಯಲ್ಲಿ ಭೂದೇವಿಗೂ ಸಮಾನನು. ಬುದ್ದಿಯಲ್ಲಿ ಬೃಹಸತಿಗೂ ಕೀರ್ತಿಯಲ್ಲಿ 
ದೇವೇಂದ್ರನಿಗೂ ಸಮಾನನು. ಸಮಸ, ಪ್ರಾಣಿವರ್ಗವನ್ನೂ ರಕಿಸಬಲ್ಲವನು. ಆಶ್ರಿತ 
ಜನರನ್ನು ಪಾಲಿಸತಕ್ಕವನು. ತನ್ನ ಕ್ಷತ್ರಿಯ ಧರ್ಮವನ್ನೂ ಲೋಕಧರ್ಮವನ್ನೂ 
ಪಾಲಿಸುತಿರುವನು (೯-೧೦). ಚಾತುರ್ವರ್ಣ್ಯದ ಕರ್ತವ್ಯವನ್ನೂ 
ಲೋಕಮರ್ಯಾದೆಯನ್ನೂ ನಡೆಸುತ್ತ ಜನರೂ ಹಾಗೆಯೇ ನಡೆಸುವಂತೆ 
ನಿಯಮಿಸುತಿರುವನು. ಅವನು ತೇಜಸ್ತಿ; ಪೂಜಾರ್ಹ, ಈಗ ಬ್ರಹ್ಮಚರ್ಯ 


ಸರ್ಗಃ ೩೫ ] ವಿಶ್ವಾಸೋತ್ಪಾದನಮ್‌ ೨೫೫ 


ಅರ್ಚಿಷ್ಠಾನರ್ಚಿತೋ ನಿತ್ಯಂ ಬ್ರಹ್ಮಚರ್ಯವು್ರತೇ ಸ್ಥಿತಃ | 
ಸಾಧೂನಾಮುಪಕಾರಜ್ಞ; ಪ್ರಚಾರಜ್ಞತ ಕರ್ಮಣಾಮ್‌ ॥ ೧೨ 


ರಾಜವಿದ್ಯಾವಿನೀತಶ್ಹ ಬ್ರಾಹ್ಮಣಾನಾಮುಪಾಸಿತಾ । 
ಶ್ರುತವಾನ್‌ ಶೀಲಸಂಷನ್ನೋ ವಿನೀತಶ್ಚ ಪರಂತಪಃ ॥ ೧೩ 


ಯಜುರ್ವೆೇದವಿನೀತಶ್ಹ ವೇದವಿದ್ದಿಃ ಸುಪೂಜಿತಃ | 
ಧನುರ್ವೇದೇ ಚ ವೇದೇಷು ವೇದಾಂಗೇಷು ಚ ನಿಷ್ಠಿತಃ || ೧೪ 


ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವಃ ಶುಭಾನನಃ | 
ಗೂಢಜತ್ರು; ಸುತಾಮ್ರಾಕ್ಟೋ ರಾಮೋ ದೇವಿ ಜನೈಃ ಶ್ರುತಃ ॥ ೧೫ 


ದುಂದುಭಿಸ್ತನನಿರ್ಫೋಷಃ ಸ್ನಿಗ್ಗವರ್ಣಂ ಪ್ರತಾಪವಾನ್‌ । 
ಸಮಃ ಸಮವಿಭಕಾಂಗೋ ವರ್ಣಂ ಶ್ಯಾಮಂ ಸಮಾಶ್ರಿತಃ ॥ ೧೬ 


=p 
ಸ್ಥಿರಸ್ತಿಪ್ರಲಂಬಶ್ಚ ತ್ರಿಸಮಸ್ವಿಷು ಚೋನ್ನತಃ । 


ಶ್ರಷ್ಧಿ ಈ ಅ 
ತ್ರಿತಾಮ್ರಸಿಷು ಚ ಸಿಗೋ ಗಂಭೀರಸಿಷು ನಿತ್ಯಶಃ ॥ ೧೭ 
, ೩ ಆ ಈ ರ 


ವ್ರತದಲ್ಲಿದ್ದಾನೆ. ಸಜ್ಜನರಿಗೆ ಉಪಕಾರ ಮಾಡುತಾನೆ. ಕರ್ಮಗಳ ಅನುಷ್ಠಾನ 
ಕ್ರಮವನ್ನು ತಿಳಿದಿದ್ದಾನೆ. (೧೧-೧೨). ಶ್ರೀರಾಮನು ರಾಜನೀತಿಯಲ್ಲಿ ಪಳಗಿರು 
ವನು. ಬ್ರಾಹ್ಮಣರ ಸೇವೆಯಲ್ಲಿ ನಿರತನು. ವಿದ್ಯಾವಂತ ; ಆಚಾರಸಂಪನ್ರ; ವಿನಯ 
ಶಾಲಿ. ಅವನು ಯಜುರ್ಮೇದದಲ್ಲಿ ವಿಶಾರದ. ಶ್ರೋತ್ರಿಯರಿಂದ ಪೂಜಿತ. ವೇದ 
ವೇದಾಂಗಗಳಲ್ಲಿಯೂ ಧನುರ್ವೇದದಲ್ಲಿಯೂ ಪಂಡಿತ (೧೩-೧೪). ದೇವಿ, 
ಶ್ರೀರಾಮನಿಗೆ ವಿಶಾಲವಾದ ಹೆಗಲು; ದೀರ್ಫವಾದ ಬಾಹು ; ಶಂಖದಂತಹ 
ಕುತಿಗೆ ; ಶುಭಲಕ್ಷಣಗಳಿರುವ ಮುಖ ; ಮಾಂಸಪುಷ್ಪವಾದ್ದರಿಂದ ಕಾಣಿಸದಿರುವ 
ಭುಜದ ಕೀಲು ; ಕೆಂಪಗಿರುವ ಕಡೆಗಣ್ಣು : ದುಂದುಭಿಯಂತೆ ಗಂಭೀರವಾದ 
ಧ್ವನಿ; ಹೊಳಪಾದ ಬಣ್ಣ; ಬಲಿಷ್ಠವಾದ ಸಮಪ್ರಮಾಣದ ದೇಹ; 
ಒಂದಕ್ಕೊಂದು ಅನುರೂಪವಾದ ಅವಯವ ; ಮೈಬಣ್ಣ ಶ್ಯಾಮಲ (೧೫-೧೬). 
ಶ್ರೀರಾಮನ ಎದೆ, ಮಣಿಕಟ್ಟು ಮುಷ್ಟಿ ಇವು ಮೂರು ಗಟ್ಟಿಯಾಗಿವೆ. ಹುಬ್ಬು, 


೨೫೬ ಸುಂದರಕಾಂಡಃ [| ಸರ್ಗಃ ೩೫ 


ತ್ರಿವಲೀಮಾಂಸ್ಕ್ರೃ ವನತಶತುರ್ವ್ವಂಗಸ್ಪಿಫೀರ್ಷವಾನ್‌ । 


ಚತುಷ್ಮಲಶ್ಚ್ಡತುರ್ಲೇಖಶೃತುಪ್ಠಿಷ್ಠುಶ್ಚತು:ಸಮಃ || ೧೮ 


ಚತುರ್ದಶಸಮದ್ದಂದತುರ್ದಂಷಪ್ಟಶತುರ್ಗತಿಃ 
ಮಹೋಷಹನುನಾಸಶ್ತ ಪಂಚಸ್ಥಿಗ್ದೋ5 ಷವಂಶವಾನ್‌ || ೧೯ 


ತೋಳು, ವೃಷಣಗಳು ಉದ್ದವಾಗಿವೆ.* ತಲೆಗೂದಲಿನ ಅಗ್ರಭಾಗ, ಎರಡು 
ವೃಷಣಗಳು, ಮೊಳಕಾಲುಗಳು ಒಂದೇ ಅಳತೆಯಲ್ಲಿವೆ. ನಾಭಿಯ ಮಧ್ಯಭಾಗ, 
ಹೊಟ್ಟೆ ಎದೆಗಳು ಉಬ್ಬಿರುತವೆ. ಕಡೆಗಣ್ಣು ಉಗುರು, ಅಂಗ್ಲೆ, ಅಂಗಾಲುಗಳು 
ಕೆಂಪಾಗಿವೆ. ಪಾದರೇಖೆ, ಕೇಶ, ಲಿಂಗಮಣಿಗಳು ನುಣುಪಾಗಿವೆ. ಕಂಠದ್ದನಿ, 
ನಡಿಗೆ, ನಾಭಿಗಳು ಗಂಭೀರವಾಗಿವೆ (೧೭). ಉದರ ಕಂಠಪ್ರದೇಶಗಳಲ್ಲಿ 
ತ್ರಿವಳಿಯೆಂಬ ಮೂರು ಮೂರು ರೇಖೆಗಳಿವೆ. ಅಂಗಾಲಿನ ಮಧ್ಯಭಾಗ, 
ಪಾದರೇಖೆ, ಸನಾಗ್ರಗಳು ಹಳ್ಳವಾಗಿವೆ. ಕುತಿಗೆ, ಶಿಶ್ನ ಪೃಷ್ಠ ಮೊಳಕಾಲು ಈ 
ನಾಲ್ಕೂ ಚಿಕ್ಕದಾಗಿವೆ. ತಲೆಯಲ್ಲಿ ಮೂರು ಸುಳಿಗಳಿವೆ. ಕೈಹೆಬ್ಬೆರಳಿನ ಕೆಳಗಡೆ 
ನಾಲ್ಕು ರೇಖೆಗಳಿವೆ.** ಶ್ರೀರಾಮನ ಹಣೆ, ಅಂಗೈ, ಅಂಗಾಲುಗಳಲ್ಲಿ ಆಯುಃ 
ಸೂಚಕಗಳಾದ ನಾಲ್ಕು ನಾಲ್ಕು ರೇಖೆಗಳುಂಟು. ಅವನ ದೇಹವು ನಾಲ್ಕು ಕಿಷ್ಟು 
ಗಳಷ್ಟು(ತೊಂಬತಾರು ಅಂಗುಲ) ಎತರವಾಗಿದೆ. ತೋಳು, ತೊಡೆ, ಮೊಳಕಾಲು, 
ಕೆನ್ನೆಗಳು ಸಮವಾಗಿವೆ (೧೮). ಅವನ ಹುಬ್ಬು, ಮೂಗಿನರಂಧ್ರ, ಕಣ್ಣು ಕಿವಿ, ತುಟಿ, 
ಸವಾಗ್ರ, ಮೊಳಕೈ, ಮಣಿಕಟ್ಟು ಮೊಳಕಾಲು, ವೃಷಣ, ತೊಡೆ, ಕೈ, ಕಾಲು ಪೃಷ್ಠ ಈ 
ಹದಿನಾಲ್ಕು ಜೊತೆಗಳೂ ಒಂದಕ್ಕೊಂದು ಅನುರೂಪವಾಗಿ ಸಮಪ್ರಮಾಣ 


* ಹನುಮಂತನು ರಾಮನ ಅವಯವಗಳನ್ನೆಲ್ಲಾನೋಡಿದ್ದನೆಂದಾಗಲಿ. ಅವುಗಳನ್ನೆಲ್ಲಾ 
ಒಂದೊಂದಾಗಿ ವರ್ಣಿಸುತಾನೆ ಎಂದಾಗಲಿ ತಿಳಿಯಬಾರದು. ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದ 
ಶುಭಲಕ್ಷಣಗಳು ರಾಮನಲ್ಲಿವೆಯೆಂದು ಅವನು ಹೇಳುತ್ತಿದ್ದಾನೆ. ಮೂಲದಲ್ಲಿ ಅವಯವಗಳ 
ವಿವರವಿಲ್ಲ ಸೌಕರ್ಯಕ್ಕಾಗಿ ಕನ್ನಡದಲ್ಲಿ ಮಾತ್ರ ವಿವರಿಸಿ ಬರೆದಿದೆ. 

** ಇವು ನಾಲ್ಕು ವೇದಗಳಲ್ಲಿಯೂ ಪಂಡಿತನೆಂದು ಸೂಚಿಸುತವೆ. ಮೂರಾಗಲಿ 
ಎರಡಾಗಲಿ, ಕಡೆಗೆ ಒಂದಾಗಲಿ ರೇಖೆಯು ದ್ವಿಜನಿಗೆ ಇರಬೇಕು. 


ಸರ್ಗಃ ೩೫ | ವಿಶ್ವಾಸೋತಾದನಮ್‌ ೨೫೭ 


ದಶಪದ್ದೋ ದಶಬ್ಧಹತ್‌ ತ್ರಿಭಿವಾ ಪೋ ದ್ವಿಶುಕ್ಲವಾನ್‌ । 
ಷಡುನ್ನತೋ ನವತನುಸಿಭಿವಾ ೯ಪ್ಟೋತಿ ರಾಘವಃ ॥ ೨೦ 


ಸಿತ್ತಧರ್ಮಪರಃ ಶ್ರೀಮಾನ್‌ ಸಂಗ್ರಹಾನುಗ್ರಹೇ ರತಃ । 
ದೇಶಕಾಲವಿಭಾಗಜ್ಞೂ ಸರ್ವಲೋಕಪ್ರಿಯಂವದಃ ॥ ೨೧ 


ಭ್ರಾತಾ ಚ ತಸ್ಯ ದ್ವೃಮಾತ್ರಃ ಸಾೌಮಿತ್ರಿರಪರಾಜಿತಃ । 
ಅನುರಾಗೇಣ ರೂಪ (ಣು ಗುಣ್ಸೆಶೈವ ತಥಾವಿಧಃ ॥ ೨೨ 


ದಲ್ಲಿರುತವೆ. ನಾಲ್ಕು ದವಡೆಯ ಹಲ್ಲುಗಳೂ ಹರಿತವಾಗಿಯೂ, ಗಟ್ಟಿಯಾಗಿಯೂ 
ಇವೆ. ಅವನ ನಡಿಗೆಯು ಸಿಂಹ, ಹುಲಿ, ಆನೆ, ವೃಷಭಗಳೆಂಬ ನಾಲ್ಕು ಪ್ರಾಣಿಗಳ 
ನಡಿಗೆಯಂತೆ ಗಂಭೀರವಾಗಿದೆ. ತುಟಿ, ಕೆನ್ನೆ ಮೂಗು ಇವು ದೊಡ್ಡದಾಗಿ ಉಬ್ಬಿವೆ. 
ಮಾತು, ಮುಖ, ಉಗುರು, ಕೂದಲು, ಚರ್ಮ ಈ ಐದು ಮೃದುವಾಗಿವೆ. ಅವನ 
ಬೆನ್ನು ಮೂಳೆ, ದೇಹ, ಬೆರಳು, ಕೈ, ಮೂಗು, ಕಣ್ಣು ಕಿವಿ, ಶಿಶ್ನ ಈ ಎಂಟು 
ಆಯತವಾಗಿವೆ (೧೯). ಮುಖ, ನೇತ್ರ, ಬಾಯಿ, ನಾಲಗೆ, ತುಟಿ, ತಾಲು 
(ಬಾಯಿಯ ಮೇಲ್ಬಾಗ, ಅಂಗಳ : Palate), ಸನ, ಉಗುರು, ಹಸ ಪಾದಗಳೆಂಬ 
ಹತು ಅವಯವಗಳೂ ಪದ್ಧದಂತೆ ಇವೆ. ಎದೆ, ತಲೆ, ಹಣೆ, ಕುತಿಗೆ, ತೋಳು, 
ಹೆಗಲು, ಹೊಕ್ಕುಳು, ಪಕ್ಕೆ, ಬೆನ್ನು ಕಂಠದ್ದನಿ ಈ ಹತ್ತು ದೊಡ್ಡದಾಗಿರುವುವು. 
ಶ್ರೀರಾಮನು ತೇಜಸ್ಸು ಸಂಪತುಗಳಿಂದ ಸಮೇತನಾದವನು. ಅವನು 
ಮಾತೃವಂಶ, ಪಿತ್ಳವಂಶಗಳೆರಡರಿಂದಲೂ ಪರಿಶುದ್ಧನು (ಅಥವಾ ದಂತಪಂಕ್ಕಿ 
ನೇತ್ರ ಇವೆರಡೂ ಶುಭ್ರವಾಗಿರುವುವು). ಅವನ "ಕಂಕುಳು, ಉದರ, ಎದೆ, 
ಮೂಗು, ಹೆಗಲು, ಹಣೆ ಇವು ಆರೂ ಉನ್ನತವಾಗಿವೆ. ಬೆರಳಿನ ಗಿಣ್ಣು 
ತಲೆಗೂದಲು, ಮೀಸೆ, ಉಗುರು, ಚರ್ಮ, ಶಿಶ್ರ ಮೈಗೂದಲು, ದೃಷ್ಟಿ 
ಬುದ್ದಿ ಈ ಒಂಬತ್ತು ಸೂಕ್ಷ್ಮಃ ವಾಗಿವೆ. ಶ್ರೀರಾಮನು ಉಚಿತಕಾಲದಲ್ಲಿ 
ಧರ್ಮಾರ್ಥಕಾಮಗಳೆಂದು ತ್ರಿವರ್ಗವನ್ನು ಸೇವಿಸತಕ್ಕವನಾಗಿದ್ದಾನೆ (೨೦). 
ಅವನು ಸತ್ಯಧರ್ಮಗಳಲ್ಲಿ ನಿಷ್ಠೆಯಿಂದಿದ್ದು ಧನಬಲಾದಿಗಳನ್ನು ಸಂಪಾದಿಸುತ್ತ 
ಸಜ್ಜನರನ್ನು ಪೋಷಿಸುವುದರಲ್ಲಿ  ಆಸಕನಾಗಿದ್ದಾನೆ. ದೇಶಕಾಲಗಳನ್ನು 
ಬಲ್ಲವನಾಗಿದ್ದಾನೆ. ಸಮಸರೊಡನೆಯೂ ಪ್ರಿಯವಾದ ಮಾತನ್ನಾಡುತಾನೆ (೨೧). 


ಸುಂ. 9 


೨೫೮ ಸುಂದರಕಾಂಡಃ | ಸರ್ಗಃ ೩೫ 
ತಾವುಭೌ ನರಶಾರ್ದೂಲ ತ್ರದರ್ಶನಸಮುತುಕ್‌ । 

ವಿಚಿನ್ನಂತೌೌ ಮಹೀಂ ಕೃತ್ಪಾ ಮಸ್ಥಾಭಿರಭಿಸಂಗತ್‌ || ೨೩ 
ತಾಮೇವ ಮಾರ್ಗಮಾಣ್‌ ತೌ ವಿಚರಂತೌ ವಸುಂಧರಾಮ್‌ । 
ದದರ್ಶತುರ್ಮ್ಮಗಪತಿಂ ಪೂರ್ವಜೇನಾವರೋಪಿತಮ್‌ ॥ ೨೪ 
ಖಯಷ್ಠ್ಟಮೂಕಸ್ಯ ಪೃಷ್ಠೇ ತು ಬಹುಪಾದಪನಂಕುಲೇ | 
ಭ್ರಾತುರ್ಭಯಾರ್ತಮಾಸೀನಂ ಸುಗೀವಂ ಪ್ರಿಯದರ್ಶನಮ್‌ ॥ ೨೫ 
ವಯಂ ತು ಹರಿರಾಜಂ ತಂ ಸುಗ್ರೀವಂ ಸತ್ಯಸಂಗರಮ್‌ 
ಪರಿಚರ್ಯಾಸ್ಯಹೇ ರಾಜ್ಯಾತ್‌ ಪೂರ್ವಜೇನಾವರೋಪಿತಮ್‌ ॥ ೨೬ 


ತತಸೌ ಚೀರವಸನೌ ಧನುಪ್ರವರಪಾಣಿನ್‌ । 


ಯಷ್ಠ್ಟಮೂಕಸ್ಕ್ಥ ಶೈಲಸ್ಯ ರಮೃಂ ದೇಶಮುಪಾಗತ್‌ಾ ॥ ಬ ಚ 
ಸತ್‌ಾ ದಷಾ ಿ ನರವ್ಯಾಘ್ರ ಧನ್ನಿನೌ ವಾನರರ್ಷಭಃ । 
ಅವಪ್ಸತೋ ಗಿರೇಸಸ್ತ ಶಿಖರಂ ಭಯಮೋಹಿತಃ ॥ ೨೮ 


ಅವನ ತಮ್ಮ ಸೌಮಿತ್ರಿಯೂ ಸ್ನೇಹ, ರೂಪ, ದಾಕಿಣ್ಯಾದಿಗುಣಗಳಲ್ಲಿ 
ರಾಮನಂತೆಯೇ ಇರುವನು. ಆ ಪುರುಷಸಿಂಹರಿಬ್ಬರೂ ನಿನ್ನನ್ನು ಕಾಣುವ 
ತವಕದಿಂದ ಎಲ್ಲಾ ಸ್ಥಳವನ್ನೂ ಹುಡುಕಿಕೊಂಡು ಬರುತಿರುವಾಗ ನಮ್ಮ 
ಪರಿಚಯವಾಯಿತು (೨೨-೨೩). ಅವರು ನಮ್ಮೊಡೆಯನಾದ ಸುಗ್ರೀವನನ್ನು 
ಕಂಡರು. ಸುಗ್ರೀವನು ಅಣ್ಣನಾದ ವಾಲಿಯಿಂದ ರಾಜ್ಯಭ್ರಷನಾಗಿ, ಭಯದಿಂದ 
ಬಪ್ಕಮೂಕ ಪರ್ವತದ ಮೇಲೆ ವೃಕನಿಬಿಡವಾದ ತಪಲಿನಲ್ಲಿ ಇದ್ದನು. 
ರಾಜ್ಯಭ್ರಷ್ಠನಾದ ಆ ವಾನರೇಶ್ವರನು ಸತ್ಯಸಂಧನಾದ್ದರಿಂದ, ನಾವು ಅನೇಕ 
ವಾನರರು ಅವನಿಗೆ ಬೆಂಬಲವಾಗಿ ಸೇವೆಮಾಡಿಕೊಂಡಿದ್ದೆವು (೨೪-೨೬). 
ಹೀಗಿರಲು ನಾರುಬಟೆಯನ್ನುಟ್ಟು ಧನುರ್ಧಾರಿಗಳಾದ ರಾಮಲಕ್ಷ್ಮ! ಣರು, ಯಷ್ಕ 
ಮೂಕಪರ್ವತದಲ್ಲಿ ನಾವಿದ್ದ ರಮ್ಯಪ್ರದೇಶಕ್ಕೆ ಬಂದರು. ಸುಗ್ರೀವನು ಅವರನ್ನು 
ನೋಡಿ, ವಾಲಿಯು ಅವರನ್ನು ಕಳಿಸಿರಬಹುದೆಂಬ ಭೀತಿಯಿಂದ ಮೇಲಕ್ಕೆ ನೆಗೆದು 
ಪರ್ವತಶಿಖರಕ್ಕೆ ಹೋಗಿಬಿಟನು. ಸುಗ್ರೀವನು ಆ ಶಿಖರದ ಮೇಲೆ ನನ್ನನ್ನು ಕರೆದು 


ಸರ್ಗಃ ೩೫ | ವಿಶ್ವಾಸೋತ್ಪಾದನಮ್‌ ೨೫೯ 


ತತಃ ಸ ಶಿಖರೇ ತಸ್ಮಿನ್‌ ವಾನರೇಂದ್ರೋ ವ್ಯವಸ್ಥಿತಃ । 
ತಯೋಃ ಸಮೀಪಂ ಮಾಮೇವ ಪ್ರೇಷಯಾಮಾಸ ಸತರಮ್‌ ॥ ೨೯ 


ತಾವಹಂ ಪುರುಷವ್ಯಾಘ್ರ ಸುಗ್ರೀವವಚನಾತ್‌ ಪ್ರಭೂ | 


ರೂಪಲಕಣಸಂಪನ್‌ೌ್‌ ಕತಾಂಜಲಿರುಪಸಿತಃ ॥ ೩೦ 
ಇ ಲ ಎ 

ತೌ ಪರಿಜ್ಞಾತತತ್ತಾರ್ಣೌ ಮಯಾ ಪ್ರೀತಿಸಮನ್ನಿತೌ | 

ಪೃುಷ್ಠಮಾರೋಪ್ಯ ತಂ ದೇಶಂ ಪ್ರಾಪಿತೌ ಪುರುಷರ್ಷಭೌ ॥ ೩೧ 


ನಿವೇದಿತ್‌ ಚ ತತ್ತ್ವೇನ ಸುಗ್ರೀವಾಯ ಮಹಾತ್ಮನೇ । 
ತಯೋರನ್ಯೋನ್ಯಸಂಲಾಪಾದ್ಬ, ಶಂ ಪ್ರೀತಿರಜಾಯತ ॥ ೩೨ 


ತತ್ರ ತೌ ಪ್ರೀತಿಸಂಪನ್ನೌ ಹರೀಶರನರೇಶರ್‌ | 
ಪರಸ್ಪರಕೃತಾಶ್ವಾಸ್‌ೌ ಕಥಯಾ ಪೂರ್ವವ್ನತಯಾ || ೩೩ 


ತಂ ತತಃ ಸಾಂತ್ರಯಾಮಾಸ ಸುಗ್ರೀವಂ ಲಕ್ಷ್ಮಣಾಗ್ರಜಃ | 
ಸ್ವೀಹೇತೋರ್ವಾಲಿನಾ ಭ್ರಾತ್ರಾ ನಿರಸಮುರುತೇಜಸಾ ॥ ೩೪ 


ರಾಮಲಕ್ಷ್ಮ! ಣರ ನಿಜಸ್ಥಿತಿ ಏನೆಂದು ತಿಳಿದುಬರುವುದಕ್ಕಾಗಿ ಕೂಡಲೇ ಅವರ ಬಳಿಗೆ 
ಕಳುಹಿಸಿದನು. ಸುಗ್ರೀವನ ಮಾತಿನಂತೆ ನಾನು ರಾಮಲಕ್ಷ್ಮ ಣರ ಬಳಿಗೆ ಹೋಗಿ 
ಕೈಮುಗಿದು ನಿಂತುಕೊಂಡೆನು (೨೭-೩೦). ಅವರ ನಿಜಸ್ಥಿತಿಯನ್ನು ವಿಚಾರಿಸಿ 
ತಿಳಿದುಕೊಂಡೆನು. ನಮ್ಮ ವಿಷಯವೂ ಗೊತಾಗಲು ಅವರಿಗೆ ಸಂತೋಷ 
ವಾಯಿತು. ನಾನು ಅವರಿಬ್ಬರನ್ನೂ ಬೆನ್ನಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನಿದ್ದ 
ಸ್ಥಳಕ್ಕೆ ಕರೆತಂದೆನು. ಸುಗ್ರೀವನಿಗೆ ಅವರ ಸಂಗತಿಯನ್ನು ತಿಳಿಸಲಾಗಿ ರಾಮ 
ಸುಗ್ರೀವರಿಬ್ಬರೂ ಸಂಭಾಷಣೆಯನ್ನು ನಡೆಸಿದರು. ಕಡೆಗೆ ಅವರೀರ್ವರಿಗೂ 
ಸ್ನೇಹವು ಬೆಳೆಯಿತು (೩೧-೩೨). ತಮ್ಮ ಪೂರ್ವವೃತಾಂತವನ್ನು ಹೇಳಿಕೊಂಡು 
ತಾವೇ ಅನ್ಯೋನ್ಯವಾಗಿ ಸಮಾಧಾನಪಡಿಸಿಕೊಂಡರು. ಪರಾಕ್ರಮಿಯಾದ 
ವಾಲಿಯಿಂದ ಸೀನಿಮಿತವಾಗಿ ಸುಗ್ರೀವನು ಅವಮಾನಿತನಾಗಿರುವುದನ್ನು ತಿಳಿದು, 
ರಾಮನು (ವಾಲಿಯನ್ನು ಕೊಲ್ಲುತ್ತೇನೆಂದು ಮಾತುಕೊಟ್ಟು ಸುಗ್ರೀವನನ್ನು 


೨೬೦ ಸುಂದರಕಾಂಡಃ [| ಸರ್ಗಃ ೩೫ 


ತತಸ್ಮನ್ನಾಶಜಂ ಶೋಕಂ ರಾಮಸ್ಕಾಕ್ಷಿಷಕರ್ಮಣಸಃ | 
ಲಕ್ಷ್ಮಣೋ ವಾನರೇಂದ್ರಾಯ ಸುಗ್ರೀವಾಯ ನ್ಯವೇದಯತ್‌ ॥ ೩೫ 


ಸ ಶ್ರುತ್ಹಾ ವಾನರೇಂದ್ರಸ್ತು ಲಕ್ಷ್ಮಣೇನೇರಿತಂ ವಚಃ । 
ತದಾಸೀನ್ನಿಷ್ಟಭೋತತ್ಯರ್ಥಂ ಗ್ರಹಗ್ರಸ್ತ ಇವಾಂಶುಮಾನ್‌ ॥ ೩೬ 


ತತಸ್ತದಾತ್ರಶೋಭೀನಿ ರಕ್ಷಸಾ ಹ್ರಿಯಮಾಣಯಾ | 
ಯಾನ್ಯಾಭರಣಜಾಲಾನಿ ಪಾತಿತಾನಿ ಮಹೀತಲೇ ॥ ೩೭ 


ತಾನಿ ಸರ್ವಾಣಿ ರಾಮಾಯ ಆನೀಯ ಹರಿಯೂಥಪಾಃ । 
ಸಂಹ್ನಷ್ಟಾ ದರ್ಶಯಾಮಾಸುರ್ಗತಿಂ ತು ನ ವಿದುಸವ ॥ ೩೮ 


ತಾನಿ ರಾಮಾಯ ದತಾನಿ ಮಯ್ದವೋಹಹ್ಟತಾನಿ ಚಿ | 
ಸನವಂತ್ಯವಕೀರ್ಣಾನಿ ತಸ್ಮಿನ್‌ ವಿಗತಚೀತಸಿ ॥! ೩೯ 


ತಾನ್ಯಂಕೇ ದರ್ಶನೀಯಾನಿ ಕ್ಷತ್ತಾ ಬಹುವಿಧಂ ತವ ।ಟ 
ತೇನ ದೇವಪ್ರಕಾಶೇನ ದೇವೇನ ಪರಿದೇವಿತಮ್‌ ॥ ೪೦ 


ಸಮಾಧಾನಪಡಿಸಿದನು. (೩೩-೩೪). ಆಮೇಲೆ ಲಕ್ಷ್ಮಣನು, ನಿನ್ನನ್ನು 
ಅಗಲಿದುದರಿಂದ ಶ್ರೀರಾಮನಿಗೆ ಎಷ್ಟು ದುಃಖವಾಗಿದೆಯೆಂಬುದನ್ನು ಸುಗ್ರೀವನಿಗೆ 
ತಿಳಿಸಿದನು. ಅದನ್ನು ಕೇಳಿ ಸುಗ್ರೀವನಿಗೆ ಬಹಳ ದುಃಖವಾಯಿತು. ರಾಹುಗ್ರಸನಾದ 
ಸೂರ್ಯನಂತೆ ಅವನ ಮುಖವು ಕಂದಿಹೋಯಿತು (೩೫-೩೬). ರಾವಣನು 
ನಿನ್ನನ್ನು ಅಪಹರಿಸಿ ಒಯ್ಯುತಿರುವಾಗ. ಮೈಮೇಲಿದ್ದ ಆಭರಣಗಳನ್ನು ನೀನು 
(ಯಪ್ಯಮೂಕದಮೇಲೆ) ಬಿಸುಟಿದ್ದೆ ಅವುಗಳೆಲ್ಲವನ್ನೂ ವಾನರ ನಾಯಕರು 
ತಂದು ಸಂತೋಷದಿಂದ ಶ್ರೀರಾಮನಿಗೆ ತೋರಿಸಿದರು. ಆದರೆ ನೀನಿರುವ ಸ್ಥಳವು 
ಮಾತ್ರ ಯಾರಿಗೂ ತಿಳಿಯದು (೩೭-೩೮). ಆ ಒಡವೆಗಳು ಘಲ್‌ ಘಲ್‌ ಎನ್ನುತ್ತ 
ನೆಲದಮೇಲೆ ಬಿದ್ದಾಗ, ನಾನೇ ಅವುಗಳನ್ನು ಆರಿಸಿ ತಂದಿದ್ದೆನು. ಆಗ ರಾವಣನು 
ಒಡವೆಗಳು ಬಿದ್ದುದನ್ನು ಗಮನಿಸಲಿಲ್ಲ ಶ್ರೀರಾಮನು ಆ ಒಡವೆಗಳನ್ನು 
ತೊಡೆಯಮೇಲಿಟುಕೊಂಡು ರೋದಿಸತೊಡಗಿದನು (೩೯-೪೦). 


ಸರ್ಗಃ ೩೫ | ವಿಶ್ವಾಸೋತ್ಪಾದನಮ್‌ ೨೬೧ 


ಪಶ್ಯತಸಾನಿ ರುದತಸಾಮ್ಯತಶ್ಹ್ಚ ಪುನಃ ಪುನಃ । 


ಪ್ರಾದೀಪಯನ್‌ ದಾಶರಥೇಸಾನಿ ಶೋಕಹುತಾಶನಮ್‌ ॥ ೪೧ 
ಶಯಿತಂ ಚ ಚಿರಂ ತೇನ ದುಃಖಾರ್ತೇನ ಮಹಾತ್ಮನಾ 

ಮಯಾಪಿ ಎವಿದ್ಫರ್ವಾಕ್ಯ ಕೃಚ್ಛಾ ದುತ್ಥಾಪಿತಃ ಪುನಃ ॥ ೪೨ 
ತಾನಿ ದೃಷ್ಟ್ವಾ ಮಹಾರ್ಹಾಣಿ ದರ್ಶಯಿತ್ವಾ ಮುಹುರ್ಮುಹುಃ । 
ರಾಘವಃ ಸಹಸಾೌಮಿತ್ರಿಃ: ಸುಗ್ರೀವೇ ಸಂನ್ಯವೇಶಯತ್‌ ॥ ೪೩ 
ಸ ತವಾದರ್ಶನಾದಾರ್ಯೇ ರಾಘವಃ ಪರಿತಪ್ಯತೇ | 

ಮಹತಾ ಜ್ವಲತಾ ನಿತ್ಯಮಗ್ಡಿನೇವಾಗ್ದಿಪರ್ವತಃ || ೪೪ 
ತ್ತತೃತೇ ತಮನಿದ್ರಾ ಚ ಶೋಶಶ್ಚಿಂತಾ ಚ ರಾಘವಮ್‌ । 
ತಾಪಯಂತಿ ಮಹಾತ್ಥಾನಮಗ್ನ ;ಗಾರಮಿವಾಗ್ಗಯಃ || ೪೫ 
ತವಾದರ್ಶನಶೋಕೇನ ರಾಥವಃ ಪರಿಚಾಲ್ಯತೇ 

ಮಹತಾ ಭೂಮಿಕಂಪೇನ ಮಹಾನಿವ ಶಿಲೋಚ್ಛಯಃ || ೪೬ 
ಕಾನನಾನಿ ಸುರಮ್ಯಾಣಿ ನದೀ ಪ್ರಸ್ತವಣಾನಿ ಚ | 


ಚರನ್ನ ರತಿಮಾಪ್ಟೋತಿ ತಾಮಪಶ್ಯನ್ನ ಹಾತ್ಸಜೇ || ೪೭ 


ಅವುಗಳನ್ನು ಮತ್ತೆ ಮತ್ತೆ ನೋಡಿದನು. ನೋಡಿ ನೋಡಿ ಅಳುವನು. 
ಒಡವೆಗಳಿಂದ ಅವನ ಶೋಕಾಗ್ನಿಯು ಹೆಚ್ಚಿಹೋಯಿತು. ಆ ಮಹಾತ್ಮನು 
ಅಳುತಲೇ ದುಃಖದಿಂದ ನೆಲದಮೇಲೆ ಕುಸಿದುಹೋದನು. ನಾವು ಸಮಾಧಾನ 
ಹೇಳಿ ಬಹುಕಷದಿಂದ ಅವನು ಚೇತರಿಸಿಕೊಳ್ಳುವಂತೆ ಮಾಡಿದೆವು (೪೧-೪೨). 
ರಾಮನೂ ಲಕ್ಷ್ಮ! ಣನೂ ಆಭರಣಗಳನ್ನು ಮತ್ತೆ ಮತ್ತೆ ನೋಡುತ್ತ ಸುಗ್ರೀವನಿಗೆ 
ತೋರಿಸುತ್ತ ಕಡೆಗೆ ಸುಗ್ರೀವನ ವಶಕ್ಕೆ ಕೊಟ್ಟರು. ಆರ್ಯೆ, ರಾಮನು ನಿನ್ನನ್ನು 
ಕಾಣದೆ, ಬೆಂಕಿಯಿಂದ ಆವೃತವಾದ ಅಗ್ನಿಪರ್ವತದಂತೆ, ತಪಿಸುತಿರುವನು 
(೪೩-೪೪). ನಿನ್ನ ವಿರಹದಿಂದ ರಾಘವನಿಗೆ ನಿದ್ರೆ ಇಲ್ಲ ಅಗ್ನಿಗೃಹದಲ್ಲಿ 
ತ್ರೇತಾಗ್ನಿಗಳು ಉರಿಯುವಂತೆ ಜಾಗರಣೆ, ಶೋಕ, ಚಿಂತೆಗಳು ಉರಿಯುತ್ತ 
ಅವನನ್ನು ಸುಡುತಿವೆ. ಭೂಕಂಪವಾದಾಗ ನಡುಗುವ ಬೆಟ್ಟದಂತೆ ಶೋಕದಿಂದ 
ನಡುಗುತಿರುವನು (೪೫-೪೬). ರಾಜಕುಮಾರಿ, ಮನೋಹರವಾದ 


೨೬೨ ಸುಂದರಕಾಂಡಃ [ ಸರ್ಗಃ ೩೫ 


ವ 


ಸ ತಾಂ ಮನುಜಶಾರ್ದೂಲಃ ಕ್ಷಿಪ್ರಂ ಪ್ರಾಪ್ಟ್ಯತಿ ರಾಘವಃ | 
ಸಮಿತ್ರಬಾಂಧವಂ ಹತ್ವಾ ರಾವಣಂ ಜನಕಾತ್ನಜೇ || ೪೮ 


ಸಹಿತೌ ರಾಮಸುಗ್ರೀವಾವುಭಾವಕುರುತಾಂ ತದಾ | 


ಸಮಯಂ ವಾಲಿನಂ ಹಂತುಂ ತವ ಚಾನ್ವೇಷಣಂ ಪ್ರತಿ ॥ ೪೯ 
ತತಸಾಭ್ಯಾಂ ಕುಮಾರಾಭ್ಯಾಂ ವೀರಾಭ್ಯಾಂ ಸು ಹರೀಶರಃ ` 
ಕಿಷ್ಠಿಂಧಾಂ ಸಮುಪಾಗಮೃ ವಾಲೀ ಯುಧಿ ನಿಪಾತಿತಃ ॥ ೫೦ 
ತತೋ ನಿಹತ್ಯ ತರಸಾ ರಾಮೋ ವಾಲಿನಮಾಹವೇ | 
ಸರ್ವರ್ಕ್ವಹರಿಸಂಘಾನಾಂ ಸುಗ್ರೀವಮಕರೋತ್‌ ಪತಿಮ್‌ ॥ ೫೧ 


ರಾಮಸುಗ್ರೀವಯೋರೈಕ್ಳಂ ದೇವ್ಯೇವಂ ಸಮಜಾಯತ । 
ಹನೂಮಂತಂ ಚ ಮಾಂ ವಿದ್ದಿ ತಯೋರ್ದೂತಮಿಹಾಗತಮ್‌ ॥ ೫೨ 


ಣ್‌ ಡ್‌ ಇ o %್‌ = 
ಸರಾಜ್ಯಂ ಪ್ರಾಪ್ಯ ಸುಗ್ರೀವಃ ಸಮಾನೀಯ ಹರೀಶಧಾನ್‌ | 


ತದರ್ಥಂ ಪ್ರೇಷಯಾಮಾಸ ದಿಶೋ ದಶ ಮಹಾಬಲಾನ್‌ ॥ ೫೩ 


ವನದಲ್ಲಾಗಲಿ, ನದಿಯಲ್ಲಾಗಲಿ ರುರಿಯಲ್ಲಾಗಲಿ--ಎಲ್ಲಿ ಸುತಿದರೂ ಅವನ 
ಮನಸಿಗೆ ನೆಮ್ಮದಿ ಇಲ್ಲ(೪೭). ಜಾನಕಿ, ಶ್ರೀರಾಮನು ಕಿಪ್ರದಲ್ಲಿಯೇ ಬಂದು ಈ 
ರಾವಣನನ್ನೂ ಇವನ ಬಂಧುಮಿತ್ರರನ್ನೂ ಕೊಂದು ನಿನ್ನನ್ನು ಪಡೆಯುವನು. 
ರಾಮಸುಗ್ರೀವರಿಬ್ಬರೂ ಸೇರಿದಾಗಲೇ ರಾಮನು ವಾಲಿಯನ್ನು 
ಕೊಲ್ಲುವುದಾಗಿಯೂ ಸುಗ್ರೀವನು ನಿನ್ನನ್ನು ಹುಡುಕಿಸುವುದಾಗಿಯೂ ಪರಸ್ಪರ 
ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದಾರೆ (೪೮-೪೯). ಅನಂತರ ಸುಗ್ರೀವನು ಆ 
ರಾಜಪುತ್ರರೊಡನೆ ಕಿಷ್ಟಿಂಧೆಗೆ ಬಂದು ವಾಲಿಯನ್ನು ಕೊಲ್ಲಿಸಿದನು. ರಾಮನು 
ವಾಲಿಯನ್ನು ಕೊಂದು ಸುಗ್ರೀವನನ್ನು ಸಮಸ್ತ ವಾನರ ಭಲ್ಲೂಕಗಳಿಗೂ ಅಧಿ 
ಪತಿಯನ್ನಾಗಿ ಮಾಡಿಬಿಟನು. ದೇವಿ, ರಾಮಸುಗ್ರೀವರಿಗೆ ಈ ಪ್ರಕಾರ ಸ್ನೇಹವು 
ಬೆಳೆಯಿತು. ನಾನು ರಾಮ ಸುಗ್ರೀವರ ದೂತನಾಗಿ ಬಂದಿದ್ದೇನೆ. ನನ್ನ ಹೆಸರು 
ಹನುಮಂತ (೫೦-೫೨). ತನ್ನ ರಾಜ್ಯವು ಲಭಿಸಿದೊಡನೆ, ಸುಗ್ರೀವನು 
ಕಪಿವೀರರನ್ನೆಲ್ಲ ಕರೆಸಿ ನಿನ್ನನ್ನು ಹುಡುಕುವುದಕ್ಕಾಗಿ ಹತು ದಿಕ್ಕುಗಳಿಗೂ 


ಸರ್ಗಃ ೩೫ | ವಿಶ್ವಾಸೋತ್ಪಾದನಮ್‌ ೨೬೩ 


ಆದಿಷ್ಟಾ ವಾನರೇಂದ್ರೇಣ ಸುಗ್ರೀವೇಣ ಮಹಾೌಜಸಾ | 
ಅದ್ರಿರಾಜಪ್ರತೀಕಾಶಾಃ ಸರ್ವತಃ ಪ್ರಸ್ಥಿತಾ ಮಹೀಮ್‌ ॥ ೫೪ 


ತತಸ್ತು ಮಾರ್ಗಮಾಣಾಸೇ ಸುಗ್ರೀವವಚನಾನುಗಾ: | 
ಚರಂತಿ ವಸುಧಾಂ ಕತ್ತ್ದಾಂ ವಯಮನ್ಯೇ ಚ ವಾನರಾಃ ॥ ೫೫ 


ಅಂಗದೋ ನಾಮ ಲಕ್ಷ್ಮೀವಾನ್‌ ವಾಲಿಸೂನುರ್ಮಹಾಬಲ; | 
ಪ್ರಸಿತಃ ಕಪಿಶಾರ್ದ್ಮೂಲಸ್ತಿ ಭಾಗಬಲಸಂವತಃ ॥ ೫೬ 
ಇ ಇ ಲ 


ತೇಷಾಂ ನೋ ವಿಪ್ರನಷಾನಾಂ ಎಂಧ್ಯೇ ಪರ್ವತಸತಮೇ | 
ಭ್ರಶಂ ಶೋಕಪರೀತಾನಾಮಹೋರಾತ್ರಗಣಾ ಗತಾಃ | ೫೭ 


ತೇ ವಯಂ ಕಾರ್ಯನೈರಾಶ್ಯಾತ್‌ ಕಾಲಸ್ಕಾತಿಕ್ರಮೇಣ ಚ | 
ಜಭಯಾಚ ಕಪಿರಾಜಸ್ಮ ಪಾಣಾಂಸ್ನಕುಂ ವವಸಿತಾಃ ॥ ೫೮ 
ಚ ಶಿ ಖ್‌ ಖೋ ರ ಇ 


ಎಚಿತೃ ವನದುರ್ಗಾಣಿ ಗಿರಿಪ್ರಸ್ರವಣಾನಿ ಚ | 
ಅನಾಸಾದ. ಪದಂ ದೇವಾ: ಹಾಣಾಸ.ಕುಂ ವೃವಸಿತಾಃ ॥ ೫೯ 
ಜಿ ಜಿ ಎ ಇಲ್ಲಿ ಎಂ ಜಿ. ಇ 


ಕಳುಹಿಸಿದನು. ಕಪೀಶ್ಚರನಿಂದ ಆಜ್ಲೆಯಾದ ಕೂಡಲೆ ಪರ್ವತಾಕಾರದ ಕಪಿಗಳು 
ಎಲ್ಲಾಕಡೆಗೂ ಹೊರಟರು (೫೩-೫೪). ಅವನ ಆಜ್ಞೆಯಂತೆ ನಾವು ಬಹುಮಂದಿ 
ವಾನರರು ಈ ಭೂಮಿಯನ್ನೇ ಸುತುವುದಕ್ಕೆ ಹೊರಟೆವು. ಅಂಗದ ಎಂಬುವನು 
ವಾಲಿಯ ಮಗ; ಮಹಾಬಲಶಾಲಿ. ಅವನು ಕಪಿಸ್ಸನ್ಯದಲ್ಲಿ ಮೂರನೇ 
ಒಂದುಪಾಲು ಸ್ಫನ್ಯವನ್ನು ತೆಗೆದುಕೊಂಡು ಹೊರಟನು (೫೫-೫೬). ಅವರಲ್ಲಿ 
ನಾನೊಬ್ಬನು. ಹೀಗೆ ಬರುತಿರುವಾಗ ನಾವು ವಿಂಧ್ಯಪರ್ವತದಲ್ಲಿ ಒಂದು 
ಗುಹೆಯೊಳಗೆ ಸಿಕ್ಕಿಬಿದ್ದು ದುಃಖಾಕ್ರಾಂತರಾಗಿರಲು ಎಷ್ಟೋ ಹಗಲು ರಾತ್ರಿಗಳು 
ಕಳೆದುಹೋದವು. "ಮುಂದಿನ ಕಾರ್ಯವು ಫಲಿಸುವುದೆಂಬ ಆಸೆ ಇಲ್ಲ; ಗೊತ್ತು 
ಮಾಡಿದ ಕಾಲವು ಕಳೆಯುತ್ತ ಬಂದಿತು. ಸುಗ್ರೀವನು ದಂಡಿಸುವನೆಂಬ ಭಯ. 
ಕಾಡು ಮೇಡುಗಳಲ್ಲಿ ಗಿರಿನದಿಗಳಲ್ಲಿ ಎಷ್ಟು ಹುಡುಕಿದರೂ ಸೀತಾದೇವಿಯು 
ಸಿಗಲಿಲ್ಲ. ಹೀಗಾಗಿ ನಾವು ಅಲ್ಲಿಯೇ ಪ್ರಾಣವನ್ನು ತ್ಯಜಿಸಬೇಕೆಂದು ನಿರ್ಧರಿಸಿ 


೨೬೪ ಸುಂದರಕಾಂಡ [| ಸರ್ಗಃ ೩೫ 


ತತಸಸ , ಗಿರೇರ್ಮೂರ್ದ್ದಿ ವಯಂ ಪ್ರಾಯಮುಪಾಸ್ಥಹೇ 

ದಷ್ಟ ಗೆ ಪ್ರಾಯೋಪದಷಾಂತ್ರಸ ಸರ್ವಾನ್‌ ವಾನರಪುಂಗವಾನ್‌ | ೬೦ 
ಲ ಛಲದ ಆಟ ಚ 

ಭ್ಹಶಂ ಶೋಕಾರ್ಣವೇ ಮಗ್ನಃ ಪರ್ಯದೇವಯದಂಗದಃ 

ತವ ನಾಶಂ ಚ ವೈದೇಹಿ ವಾಲಿನಶ್ಚ ತಥಾ ವಧಮ್‌ ॥ ೬೧ 
ಪ್ರಾಯೋಪವೇಶಮಸ್ಥಾಕಂ ಮರಣಂ ಚ ಜಟಾಯುಷಃ | 

ತೇಷಾಂ ನಃ ಸ್ವಾಮಿಸಂದೇಶಾನ್ನಿರಾಶಾನಾಂ ಮುಮೂರ್ಷತಾಮ್‌ ॥ 
ಕಾರ್ಯಹೇತೋರಿವಾಯಾತಃ ಶಕುನಿರ್ವೀರ್ಯವಾನ್‌ ಮಹಾನ್‌ | 


ಗಧ್ರರಾಜ ಜಸ್ಯ ಸೋದರ್ಯಃ ಸಂಪಾತಿರ್ನಾಮ ಗಧ್ರರಾಟ್‌ || ೬೩ 
ಶ್ರುತ್ವಾ ಭ್ರಾತವ ವಧಂ ಕೋಪಾದಿದಂ ವಚನಮಬ್ರವೀತ್‌ 
ಯವೀಯಾನ್‌ ಕೇನ ಮೇ ಭ್ರಾತಾ ಹತಃ ಕ್ರ ಚ ನಿಪಾತಿತಃ ॥ ೬೪ 
ಏತದಾಖ್ಯಾತುಮಿಚ್ಛಾಮಿ ಭವದ್ದಿರ್ವಾನರೋತಮಾಃ 
ಅಂಗದೋ5ಕಥಯತಸ್ತ ಜನಸಾನೇ ಮಹದ್ದಧಮ್‌ |! ೬೫ 


ರಕಸಾ ಭೀಮರೂಪೇಣ ತಾಮುದಿ ಯಥಾತಥಮ್‌ । 
ಜಟಾಯುಷೋ ವಧಂ ಶ್ರುತ್ವಾ ದುಃಖತಃ ಸೋ ರುಣಾತ್ಮಜಃ ॥ ೬೬ 


ಬಿಟ್ಟೆವು (೫೭-೫೯). ನಾವು ಗಿರಿಶಿಖರದ ಮೇಲೆ ಉಪವಾಸವನ್ನು ಆರಂಭಿಸಿ 
ದೆವು. ಆಗ ನಮ್ಮನ್ನು ನೋಡಿ ಅಂಗದನು ಬಹಳ ದುಃಖದಿಂದ ಗಟ್ಟಿಯಾಗಿ 
ಅಳತೊಡಗಿದನು. ವೈದೇಹಿ, ಅವನು ನಿನ್ನ ಅಪಹಾರ, ವಾಲಿಯ ವಧೆ, ನಮ್ಮ 
ಆಮರಣಾಂತವಾದ ಉಪವಾಸ, ಜಟಾಯುವಿನ ಮರಣ, ಇವೆಲ್ಲವನ್ನೂ ಬಾಯಲ್ಲಿ 
ಆಡುತ ವಿಲಾಪಿಸತೊಡಗಿದನು. ನಾವಂತೂ ಸುಗ್ರೀವನ ಆಜ್ಞೆಯನ್ನು ನೆರವೇರಿಸ 
ಲಾರದೆ ನಿರಾಶರಾಗಿ ಬದುಕುವ ಆಶೆಯನ್ನು ತೊರೆದಿದೆವು (೬೦-೬೨). 
ಅಷರಲ್ಲಿ ನಮ್ಮ ಕಾರ್ಯಸಿದ್ದಿಯಾಗಲೆಂದೋ ನಿನೋ ಬೃಹದಾಕಾರದ ಒಬ್ಬ 
ಗದ್ದ ರಾಜನು ಅಲಿಗೆ ಬಂದನು. ಅವನು ಜಟಾಯುವಿನ ಅಣ್ಣ ಸಂಪಾತಿ ಎಂದು 
ಹೆಸರು. ತನ್ನ ತಮ್ಮನು ಹತನಾದ ವಿಚಾರವನ್ನು ಕೇಳಿ ಕೋಪದಿಂದ " "ಎಲೈ ಕಪಿಗಳ, 
ಯಾವನು ನನ್ನ ತಮ್ಮನನ್ನು ಕೊಂದನು? ಎಲ್ಲಿ ಕೊಂದನು? ಹೇಳಿರಿ ಎಂದನು 
ಆಗ ಜನಸ್ನಾನದಲ್ಲಿ ಜಟಾಯುವನ್ನು ಭೀಮಾಕಾರದ  ರಾಕಸನೊಬ್ಬನು 
ಕೊಂದನೆಂದು ಅಂಗದನು ವಿವರಿಸಿ ಹೇಳಿದನು. ಸಂಪಾತಿಗೆ ಬಹಳ 


ಸರ್ಗಃ ೩೫ ] ವಿಶ್ವಾಸೋತ್ಪಾದನಮ್‌ ೨೬೫ 


ತ್ವಾಮಾಹ ಸ ವರಾರೋಹೇ ವಸಂತೀಂ ರಾವಣಾಲಯೇ | 


ತಸ್ಯ ತದ್ದಚನಂ ಶ್ರುತ್ವಾ ಸಂಪಾತೇಃ ಪ್ರೀತಿವರ್ಧನಮ್‌ ॥ ೬೭ 
ಅಂಗದಪ್ರಮುಖಾಃ ಸರ್ವೇ ತತಃ ಸಂಪ್ರಸಿತಾ ವಯಮ್‌ | 
ಎಂಧ್ಯಾದುತ್ವಾಯ ಸಂಪ್ರಾಪಾಃ ಸಾಗರಸ್ಕಾಂತಮುತರಮ್‌ || ೬೮ 
ತ್ರದರ್ಶನಕತೋತ್ಪಾಹಾ ಹಹಷಾಸುಷಾಃ ಪವಂಗಮಾಃ | 
ಕಾ ಲ ~ ಲ ಲ ಇಂ ಲ) ಊ 

ಅಂಗದಪ್ರಮುಖಾಃ ಸರ್ವೇ ವೇಲೋಪಾಂತಮುಷಸ್ಥಿತಾಃ ॥ ೬೯ 
ಚಿಂತಾಂ ಜಗ್ಗುಃ ಪುನರ್ಭೀತಾಸ್ಮ್ನದರ್ಶನಸಮುತುಕಾಃ | 

ಅಥಾಹಂ ಹರಿನ್ನನಸ್ನ ಸಾಗರಂ ಪಕ, ಸೀದತಃ ॥ ೭೦ 

ಲಿಲೆಶೆ ೨ ಎಲೆ 


ವ್ಯವಧೂಯ ಭಯಂ ತೀವ್ರಂ ಯೋಜನಾನಾಂ ಶತಂ ಪೃತಃ | 
ಲಂಕಾ ಚಾಪಿ ಮಯಾ ರಾತ್ರ ಪ್ರ ಎಷ್ಟಾ ರಾಕ್ಸಸಾಕುಲಾ [ ೭೧ 


ರಾವಣಶ್ಚ ಮಯಾ ದಸಸ್ತ್ವ ೦ ಚಿ ಶೋಕಪರಿಪ್ಪತಾ 
ಏತತೇ ಸರ್ವಮಾಖ್ಯಾತಂ ” ಯಥಾವತಮನಿಂದಿತೇ || ೭೨ 


ಸಂಕಟವಾಯಿತು (೬೩-೬೬). ತರುವಾಯ ಸಂಪಾತಿಯು ರಾವಣನ 
ವಾಸಸ್ಥಾನವಾದ ಲಂಕೆಯಲ್ಲಿ ನೀನು ಇರುವುದಾಗಿ ತಿಳಿಸಿದನು. ಈ ಸಂತೋಷದ 
ವಾರ್ತೆಯನ್ನು ಕೇಳಿ ಅಂಗದನೊಡನೆ ನಾವೆಲ್ಲರೂ ವಿಂಧ್ಯಪರ್ವತದಿಂದ 
ಹೊರಟು ಸಮುದ್ರದ ಉತರತೀರಕ್ಕೆ ಬಂದು ಸೇರಿದೆವು (೬೭-೬೮). ನಿನ್ನನ್ನು 
ನೋಡುವುದಕ್ಕೆ ಉತ್ಸುಕರಾಗಿ ಆನಂದದಿಂದ ನಮ್ಮ ಕಪಿಗಳೆಲ್ಲರೂ ಸಮುದ್ರದ 
ದಡಕ್ಕೆ ಬಂದರು. ಆದರೆ ( ಸಮುದ್ರವನ್ನು ಕಂಡೊಡನೆ ನಿರಾಸೆಯಿಂದ) ಅವರಿಗೆ 
ದೊಡ್ಡಚಿಂತೆ ಹುಟ್ಟಿತು. ಅನಂತರ ನಾನು ತಲ್ಲಣಗೊಂಡಿದ್ದ ಕಪಿಸ್ಫನ್ಯವನ್ನು ನೋಡಿ, 
ಅವರಿಗೆ ಹೆದರಬೇಡಿರೆಂದು ಸಮಾಧಾನಪಡಿಸಿ, ನೂರು ಯೋಜನದಗಲದ 
ಸಮುದ್ರವನ್ನು ಹಾರಿಬಂದೆನು. ರಾಕಸರಿಂದ ತುಂಬಿದ್ದ ಈ ಲಂಕೆಯನ್ನು ರಾತ್ರಿಯಲ್ಲಿ 
ಪ್ರವೇಶ ಮಾಡಿದೆನು (೬೯-೭೧). ರಾವಣನನ್ನು ನೋಡಿದೆ. ದುಃಖಿತಳಾದ 
ನಿನ್ನನ್ನು ನೋಡಿದೆ. ದೇವಿ, ನಡೆದ ಸಂಗತಿಯನ್ನು 'ಯಥಾಸ್ಥಿತವಾಗಿ ತಿಳಿಸಿದ್ದೇನೆ. 
ನನ್ನೊಡನೆ ಮಾತನಾಡು. ನಾನು ಶ್ರೀರಾಮನ ದೂತ. ರಾಮನಿಗೋಸ್ಕರ ನನ್ನನ್ನು 


ಸುಂ. 9* 


೨೬೬ ಸುಂದರಕಾಂಡಃ | ಸರ್ಗಃ ೩೫ 


ಅಭಿಭಾಷಸ್ತ ಮಾಂ ದೇವಿ ದೂತೋ ದಾಶರಥೇರಹಮ್‌ 
ತಂ ಮಾಂ ರಾಮಕ್ಕತೋದ್ಯೋಗಂ ತನ್ನಿಮಿತಮಿಹಾಗತಮ್‌ 1. ೭೩ 


ಸುಗ್ರೀವಸಚಿವಂ ದೇವಿ ಬುಧ್ಯಸ್ತ ಪವನಾತ್ಮಜಮ್‌ । 


ಕುಶಲೀ ತವ ಕಾಕುತ್ನಃ ಸರ್ವಶಸ್ತ್ರ ಭ್ಹತಾಂ ವರಃ ॥ ೭೪ 
ಗುರೋರಾರಾಧನೇ ಯುಕೋ ಲಕ್ಷ್ಮಣಶ್ಲ ಸುಲಕ್ಷಣಃ | 

ತಸ್ಯ ವೀರ್ಯವತೋ ದೇವಿ ಭರ್ತುಸವ ಹಿತೇ ರತಃ ॥ ೭೫ 
ಅಹಮೇಕಸು ಸಂಪ್ರಾಪಃ ಸುಗ್ರೀವವಚನಾದಿಹ | 
ಮಯೇಯಮಸಹಾಯೇನ ಚರತಾ ಕಾಮರೂಪಿಣಾ ॥ ೭೬ 


ದಕ್ಷಿಣಾ ದಿಗನುಕ್ರಾಂತಾ ತನ್ನಾರ್ಗವಿಚೆಯ್ಸೆಷಿಣಾ 

ದಿಷ್ಟ್ಯಾಹಂ ಹರಿಸ್ಪನ್ಯಾನಾಂ ತನ್ನಾಶಮನುಶೋಚತಾಮ್‌ || ೭೭ 
ಅಪನೇಷಾಮಿ ಸಂತಾಪಂ ತವಾಧಿಗಮಶಂಸನಾತ್‌ ॥ಟ 

ದಿಷ್ಟ್ಯಾ ಹಿ ಮಮ ನ ವ್ಯರ್ಥಂ ದೇವಿ ಸಾಗರಲಂಘನಮ್‌ ॥ ೭೮ 


ಲ 


ಪ್ರಾಪ್ಲ್ಯಾಮ್ಯಹಮಿದಂ ದಿಷ್ಟ್ಯಾ ತ್ವದ್ಪರ್ಶನಕ್ಸತಂ ಯಶಃ | 
ರಾಘವಶ್ಹ ಮಹಾವೀರ್ಯಃ ಹಂ ತ್ಹಾಮಭಿಪತ್ಸ್ಯ ತೇ ॥ ೭೯ 


ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ (೭೨-೭೩). ನಾನು ಸುಗ್ರೀವನ ಮಂತ್ರಿ ; 
ವಾಯುಪುತ್ರ. ಶಸ ನಧಾರಿಗಳಲ್ಲಿ ಅಗ್ಗ ಗಣ್ಯನಾದ ನಿನ್ನ ಪತಿಯು ಕುಶಲಿಯಾಗಿದ್ದಾನೆ. 
ಲಕ್ಷ್ಮಣನು ಅಣ್ಣನ ಸೇವೆಯಲ್ಲಿ ನಿರತನಾಗಿದ್ದಾನೆ. ನಿನ್ನ ಪತಿಯ ಹಿತವನ್ನೇ 
ಬಯಸುತಿದ್ದಾನೆ (೭೪-೭೫). ಸುಗ್ರೀವನ ಆಜ್ಞೆಯನ್ನು ಮನ್ನಿಸಿ ನಾನು ಒಬ್ಬನೇ 
ಇಲ್ಲಿಗೆ ಬಂದಿದ್ದೇನೆ. ಕಾಮರೂಪಿಯಾದ ನಾನು ನಿನ್ನನ್ನು ಅರಸುತ್ತಏಕಾಕಿಯಾಗಿ ಈ 
ದಕ್ಷಿಣದಿಕ್ಕಿಗೆ ಬಂದಿದ್ದೇನೆ. ನಿನ್ನನ್ನು ಕಾಣದೆ ಶೋಕಿಸುತ್ತಿರುವ ವಾನರಸ್ಫನ್ಯಕ್ಕೆ ನಿನ್ನನ್ನು 
ಕಂಡ ವಾರ್ತೆಯನ್ನು ತಿಳಿಸಿ ಅವರ ಶೋಕವನ್ನು ಪರಿಹರಿಸುವೆನು. ಇದು ನನ್ನ 
ಭಾಗ್ಯ. ದೇವಿ, ನಾನು ಸಾಗರವನ್ನು ಲಂಘಿಸಿದ್ದು ವ್ಯರ್ಥವಾಗಲಿಲ್ಲ (೭೬-೭೮). 
ನನ್ನ ಭಾಗ್ಯದಿಂದಲೇ ನಿನ್ನ ದರ್ಶನಮಾಡಿದೆನೆಂಬ ಕೀರ್ತಿಗೆ ಭಾಗಿಯಾದೆ. ಮಹಾ 
ಬಲಾಡ್ಕನಾದ ರಾಮನು ರಾವಣನನ್ನು ಬಂಧುಮಿತ್ರರೊಡನೆ ಸಂಹರಿಸಿ, 


ಸರ್ಗಃ ೩೫ | ವಿಶ್ಲಾಸೋತಾದನಮ್‌ ೨೬೭ 


ಸಮಿತ್ರಬಾಂಧವಂ ಹತ್ವಾ ರಾವಣಂ ರಾಕಸಾಧಿಷಮ್‌ । 


ಮಾಲ್ಕವಾನ್ನಾಮ ವೃದೇಹಿ ಗಿರೀಣಾಮುತಮೋ ಗಿರಿ: 1 ಲಂ 
ತತೋ ಗಚ್ಛತಿ ಗೋಕರ್ಣಂ ಪರ್ವತಂ ಕೇಸರೀ ಹರಿಃ | 
ಸಚ ದೇವರ್ಷಿಭಿರ್ದಿಷ]ಃ ಪಿತಾ ಮಮ ಮಹಾಕಪಿಃ ॥ ೮೦ 


ತೀರ್ಥೇ ನದೀಪತೇಃ ಪುಣ್ಯೇ ಶಂಬಸಾದನಮುದ್ಧರತ್‌ | 
ತಸ್ಕಾಹಂ ಹರಿಣಃ ಕ್ಷೇತ್ರೇ ಜಾತೋ ವಾತೇನ ಮೈಥಿಲಿ ॥ ೮೨ 


ಹನುಮಾನಿತಿ ವಿಖ್ಯಾತೋ ಲೋಕೇ ಸ್ನೇನ್ಫವ ಕರ್ಮಣಾ | 
ಎಶ್ವಾಸಾರ್ಥಂ ತು ವೈದೇಹಿ ಭರ್ತುರುಕಾ ಮಯಾ ಗುಣಾಃ ॥ ೮೩ 


ಅಚಿರಾದ್ರಾಘವೋ ದೇವಿ ತಾಮಿತೋ ನಯಿತಾನಘಫೇ । 


ಏವಂ ವಿಶ್ಲಾಸಿತಾ ಸೀತಾ ಹೇತುಭಿಃ ಶೋಕಕರ್ಶಿತಾ ॥ ೮೪ 
ಉಪಪನೆ ರಭಿಜಾನೆರ್ದೂತಂ ತಮವಗಚಿತಿ | 

ಇಲ ಇಲ ಲು 
ಅತುಲಂ ಚ ಗತಾ ಹರ್ಷಂ ಪ್ರಹರ್ಷಣ ಚ ಜಾನಕೀ ॥ ೮೫ 


ಶೀಘ್ರದಲ್ಲಿಯೇ ನಿನ್ನನ್ನು ಪಡೆಯುವನು. ದೇವಿ, ಮಾಲ್ಕವಂತ ಎಂಬ ಒಂದು 
ಪರ್ವತ ಉಂಟು (೭೯-೮೦). ಅಲ್ಲಿವಾಸವಾಗಿದ್ದಕೇಸರಿ ಎಂಬ ವಾನರನು ಒಮ್ಮೆ 
ಗೋಕರ್ಣ ಪರ್ವತಕ್ಕೆ ಹೋದನು. ಆ ವಾನರೋತಮನೇ ನನ್ನ ತಂದೆ. ಅವನು 
ಸಮುದ್ರತೀರದಲ್ಲಿದ್ದ ಆ ಪುಣ್ಯಕ್ಷೇತ್ರದಲ್ಲಿ ಶಂಬಸಾದನನೆಂಬ ರಾಕ್ಷಸನನ್ನು 
ದೇವರ್ಷಿಗಳ ಆದೇಶದಂತೆ ಸಂಹಾರ ಮಾಡಿದನು. ಆ ಕೇಸರಿಯ ಪತಿಯಲ್ಲಿ 
ವಾಯುದೇವನ ಅನುಗ್ರಹದಿಂದ ನಾನು ಜನಿಸಿದೆನು (೮೧-೮೨). ನಾನು 
ಮಾಡಿದ ಒಂದು ಕೆಲಸಕ್ಕೆ ಗುರುತಾಗಿ ನನಗೆ ಹನುಮಂತನೆಂದು ಹೆಸರಾಯಿತು. 
ನಿನಗೆ ನಂಬಿಕೆಯಾಗಲೆಂದು ನಿನ್ನ ಪತಿಯ ಗುಣಗಳನ್ನು ವರ್ಣಿಸಿದೆನು. ರಾಘವನು 
ಸದ್ಯದಲ್ಲಿಯೇ ನಿನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗುವನು.'' ಹೀಗೆ ಸರಿ 
ಯಾದ ಕಾರಣಗಳನ್ನೂ ಗುರುತುಗಳನ್ನೂ ಹೇಳಲು, ಸೀತೆಗೆ ನಂಬಿಕೆಯಾಯಿತು 
(೮೩-೮೪). ಅವನು ರಾಮದೂತನೆಂದು ತಿಳಿದಮೇಲೆ ಅವಳ ಹರ್ಷಕ್ಕೆ ಪಾರವೇ 
ಇಲ್ಲವಾಯಿತು. ಕಣ್ಣುಗಳಿಂದ ಆನಂದಬಾಷವು ತುಳುಕಿತು. ಆ ವಿಶಾಲಾಕ್ಷಿಯ 


೨೬೮ ಸುಂದರಕಾಂಡಃ | ಸರ್ಗಃ ೩೫ 


ನೇತ್ರಾಭ್ಲಾಂ ವಕ್ರಪಕ್ಷಭ್ಲಾಂ ಮುಮೋಚಾನಂದಜಂ ಜಲಮ್‌ | 
" ಭೆ ಎ ಉಟ" ಶೆ 


ಚಾರು ತದ್ದದನಂ ತಸ್ಯಾಸಾಮ್ರಶುಕ್ಲಾಯತೇಕ್ಟಣಮ್‌ ॥ ೮೬ 
ಅಶೋಭತ ವಿಶಾಲಾಕ್ಟ್ಯಾ ರಾಹುಮುಕ್ತ ಇವೋಡುರಾಟ್‌ । 
ಹನುಮಂತಂ ಕಪಿಂ ವ್ಯಕಂ ಮನ್ಯತೇ ನಾನೃಥೇತಿ ಸಾ॥ಟ ೮೭ 
ಅಥೋವಾಚ ಹನೂಮಾಂಸಾಮುತರಂ ಪ್ರಿಯದರ್ಶನಾಮ್‌ । 
ಏತತೇ ಸರ್ವಮಾಖ್ಯಾತಂ ಸಮಾಶಸಿಹಿ ಮೈಥಿಲಿ | ೮೮ 


ಕಿಂ ಕರೋಮಿ ಕಥಂ ವಾ ತೇ ರೋಚತೇ ಪ್ರತಿಯಾಮ್ಯಹಮ್‌ ॥ 


ಹತೇ5ಸುರೇ ಸಂಯತಿ ಶಂಬಸಾದನೇ 
ಕಪಿಪ್ರವೀರೇಣ ಮಹರ್ಷಿಚೋದನಾತ್‌ । 
ತತೋಶಸ್ಥಿ ವಾಯುಪ್ರಭವೋ ಹಿ ಮೈಥಿಲಿ 
ಪ್ರಭಾವತಸತ್ಸೃತಿಮಶ್ಚ ವಾನರಃ ॥ ರ್ಲ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚತ್ರಿಂಶಃ ಸರ್ಗಃ 


PN NN 
NA NNR 


ಸುಂದರ ವದನವು ರಾಹುಮುಕನಾದ ಚಂದ್ರಮನಂತೆ ಕಂಗೊಳಿಸಿತು. 
ಹನುಮಂತನು ಬೇರೆಯವನಲ್ಲವೆಂದು ನಿಶ್ಚಯಿಸಿದಳು (೮೫-೮೭). ಆಗ 
ಹನುಮಂತನು ""ದೇವಿ, ಇದ್ದ ಸಂಗತಿಯನ್ನು ತಿಳಿಸಿದ್ದೇನೆ. ಸಮಾಧಾನ ಹೊಂದು. 
ಇನ್ನು ಏನು ಮಾಡಲಿ? ನಿನ್ನ ಇಪ್ಪವೇನು? ನಾನು ಇನ್ನು ಹಿಂತಿರುಗಿ ಹೋಗ 
ಬೇಕಾಗಿದೆ. ಮೈಥಿಲಿ, ಮಹರ್ಷಿಗಳ ಪ್ರೇರಣೆಯಿಂದ ಕಪಿವೀರನಾದ ನನ್ನ ತಂದೆ 
ಶಂಬಸಾದನನೆಂಬ ಅಸುರನನ್ನು ಸಂಹಾರಮಾಡಲಾಗಿ, ಮಹರ್ಷಿಗಳ ಪ್ರಸಾದ 
ದಿಂದ ಕೇಸರಿಯ ಪತ್ನಿಯಲ್ಲಿ ನಾನು ವಾಯುದೇವನಿಂದ ಜನಿಸಿದೆನು. ವೇಗ 
ಪರಾಕ್ರಮಗಳಲ್ಲಿನಾನು ವಾಯುದೇವನಿಗೆ ಸಮಾನ'' ಎಂದನು (೮೮-೮೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತ್ತೈದನೆಯ ಸರ್ಗ 


ಷಟ್‌ತ್ರಿಂಶಃ ಸರ್ಗಃ 
ಅಂಗುಲೀಯಕಪ್ರದಾನಮ್‌ 


ಭೂಯ ಏವ ಮಹಾತೇಜಾ ಹನುಮಾನ್‌ ಮಾರುತಾತ್ಮಜಃ | 
ಅಬ್ರವೀತ್‌ ಪ್ರಶ್ರಿತಂ ವಾಕ್ಯಂ ಸೀತಾಪ್ರತ್ಯಯಕಾರಣಾತ್‌ || ೧ 
ವಾನರೋsಹಂ ಮಹಾಭಾಗೇ ದೂತೋ ರಾಮಸ್ಕ ಧೀಮತಃ | 
ರಾಮನಾಮಾಂಕಿತಂ ಚೇದಂ ಪಶ್ಯ ದೇವ್ಯಂಗುಲೀಯಕಮ್‌ ॥ ೨ 
ಪ್ರತ್ಯಯಾರ್ಥಂ ತವಾನೀತಂ ತೇನ ದತಂ ಮಹಾತ್ಮನಾ | 

ಸಮಾಶಸಿಹಿ ಭದ್ರಂ ತೇ ಕೀಣದುಃಖಫಲಾ ಹ್ಯಸಿ ॥ ೩ 
ಗೃಹೀತ್ವಾ ಪ್ರೇಕಮಾಣಾ ಸಾ ಭರ್ತುಃ ಕರವಿಭೂಷಣಮ್‌ | 
ಭರ್ತಾರಮಿವ ಸಂಪ್ರಾಪಂ ಜಾನಕೀ ಮುದಿತಾಭವತ್‌ ॥ ೪ 
ಚಾರು ತದ್ದದನಂ ತಸ್ಯಾಸಾಮ್ರಶುಕ್ಲಾಯತೇಕ್ಟಣಮ್‌ ।ಟ 

ಬಭೂವ ಹರ್ಹೋದಗ್ರಂ ಚ ರಾಹುಮುಕ ಇವೋಡುರಾಟ್‌ ॥ ೫ 


ಸರ್ಗ ೩೬ 


ಹನುಮಂತನು ಶ್ರೀರಾಮನ ಅಂಗುಲೀಯಕವನ್ನು ಸೀತೆಗೆ ಕೊಡುವುದು. 
ಅವನು ಸೀತೆಯ ನಾನಾ ಪ್ರಶ್ನೆಗಳಿಗೆ ಉತರ ಹೇಳಿ, ಶ್ರೀರಾಮನ 
ಶೋಕಾವಸ್ಥಯನ್ನು ವರ್ಣಿಸುವುದು. 
ವಾಯುಪುತ್ರನಾದ ಹನುಮಂತನು ಸೀತೆಗೆ ನಂಬಿಕೆಯಾಗಲೆಂದು ಪುನಃ 
ವಿನಯದಿಂದ "ದೇವಿ, ನಾನು ಶ್ರೀರಾಮನ ದೂತ. ಇದೊ! ಶ್ರೀರಾಮನ 
ಹೆಸರನ್ನು ಕೆತಿದ ಅಂಗುಲೀಯಕವನ್ನು ನೋಡು! ಆ ಮಹಾತ್ಮನು ನಿನಗೆ ವಿಶ್ವಾಸ 
ಹುಟಲೆಂದು ಇದನ್ನು ನನ್ನ ಕೈಗೆ ಕೂಟ್ಟು ಕಳುಹಿಸಿದ್ದಾನೆ. ದೇವಿ, ಸಮಾಧಾನ 
ಹೊಂದು. ನಿನಗೆ ಶುಭವಾಗುವುದು. ನಿನ್ನ ಕಷ್ಟವು ನೀಗಿತೆಂದೇ ತಿಳಿ'' ಎಂದನು 
(೧-೩). ಜಾನಕಿಯು ತನ್ನ ಗಂಡನ ಹಸಭೂಷಣವಾಗಿದ್ದ ಆ ಉಂಗುರವನ್ನು 
ಕೈಯಲ್ಲಿ ತೆಗೆದುಕೊಂಡು, ಅದನ್ನೇ ನೋಡುತ್ತ ಶ್ರೀರಾಮನೇ ಅಲ್ಲಿಗೆ ಬಂದಷ್ಟು 
ಆನಂದವಾಗಿ ಉಬ್ಬಿಹೋದಳು. ಕೆಂಪು ಬಿಳುಪು ಮಿಶ್ರವಾದ ವಿಶಾಲನೇತ್ರಗಳುಳ್ಳ 
ಆಕೆಯ ಸುಂದರವದನವು ಹರ್ಷದಿಂದ ಹಿಗ್ಗಿ ಗ್ರಹಣವು ಬಿಟ ಪೂರ್ಣಚಂದ 
೨೬೯ 


೨೭೦ ಸುಂದರಕಾಂಡಃ [ ಸರ್ಗಃ ೩೬ 


ತತಃ ಸಾ ಹ್ರೀಮತೀ ಬಾಲಾ ಭರ್ತಸಂದೇಶಹರ್ಷಿತಾ | 


ಪರಿತುಷಾ ಪ್ರಿಯಂ ಕತಾ ಪಶಶಂಸ ಮಹಾಕಪಿಮ್‌ ॥ ೬ 
ಟಿ ಲ ಷಿ 

ಎಕ್ರಾಂತಸ್ಮಂ ಸಮರ್ಥಸ್ಮಂ ಪ್ರಾಜ್ನಸ್ಥಂ ವಾನರೋತಮ | 

ಯೇನೇದಂ ರಾಕಸಪದಂ ತಯೆಕೇನ ಪ್ರಧರ್ಷಿತಮ್‌ ॥ ೭ 

ಲು ವಲ ಮ್‌ 

ಶತಯೋಜನವಿಸೀರ್ಣಃ ಸಾಗರೋ ಮಕರಾಲಯಃ | 

ವಿಕ್ರಮಶ್ದಾಘನೀಯೇನ ಕ್ರಮತಾ ಗೋಪದೀಕೃತಃ ॥ ೮ 

ನಹಿತ್ಪಾಂ ಪ್ರಾಕ್ಠತಂ ಮನ್ಯೇ ವಾನರಂ ವಾನರರ್ಷಭ | 

ಯಸ್ಯ ತೇ ನಾಸ್ತಿ ಸಂತ್ರಾಸೋ ರಾವಣಾನ್ನಾಪಿ ಸಂಭ್ರಮಃ ॥ ೯ 

ಅರ್ಹಸೇ ಚ ಕಪಿಶ್ರೇಷ್ಠ ಮಯಾ ಸಮಭಿಭಾಷಿತುಮ್‌ ।ಟ 

ಯದ್ಭಸಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನಾ ॥ ೧೦ 

ಪ್ರೇಷಯಿಷ್ಯತಿ ದುರ್ಧರ್ನೋ ರಾಮೋ ನ ಹ ಪರೀಕಿತಮ್‌ 

ಪರಾಕ್ರಮಮವಿಜ್ಞಾಯ ಮತ್ತಕಾಶಂ ವಿಶೇಷತಃ H ೧೧ 





ನಂತೆ ಮಿನುಗಿತು. ಪತಿಯು ಹೇಳಿಕಳಿಸಿದ ಕುಶಲವಾರ್ತೆಯಿಂದ ಸಂತುಷಳಾದ ಆ 
ಬಾಲೆಯು ಸ್ವಲ ನಾಚಿಕೆಪಡುತ, ಆಂಜನೇಯನನ್ನು ಪ್ರಶಂಸೆ ಮಾಡತೊಡಗಿದಳು 
(೪-೬): ""ವಾನರೋತಮ, ನೀನೇ ಪರಾಕ್ರಮಶಾಲಿ, ನೀನೇ ಸಮರ್ಥ, 
ಬುದ್ದಿವಂತನೆಂದರೆ ನೀನೇ. ಈ ರಾಕಸರ ಆವಾಸಸ್ಥಾನಕ್ಕೆ ಯಾರನ್ನೂ 
ಲಕ್ಷ "ಮಾಡದೆ ನೀನೊಬ್ಬನೇ ಬಂದಿದ್ದೀಯೆ. ಮೊಸಳೆ" ಮುಂತಾದ 
ಕೂರಪ್ಪಾ ಣಿಗಳಿರುವ ನೂರು ಯೋಜನದಗಲದ ಮಹಾಸಾಗರವನ್ನು ಗೋವಿನ 
ಹೆಜ್ಜೆಯ ಕುಳಿಯನ್ನು ದಾಟುವಂತೆ ದಾಟಿ ಬಂದಿದ್ದೀಯೆ (೭-೮). ಕಪಿಶೆ ಶ್ರೇಷ್ಠ, 
ನೀನು ಸಾಮಾನ್ಯ "ಕಪಿಯಲ್ವ ನಿನಗೆ ರಾವಣನಿಂದ ಭಯವೂ ಆಗಲಿಲ್ಲ 
ಗಾಬರಿಯೂ ಆಗಲಿಲ್ಲ ಪ್ರಾಜ್ಞನಾದ ರಾಮನು ನಿನ್ನನ್ನು ಕಳಿಸಿದಮೇಲೆ, ನಿನ್ನೊಡನೆ 
ನಾನು ಧಾರಾಳವಾಗಿ ಮಾತನಾಡಬಹುದು (೯-೧೦). ಅಜೇಯನಾದ ರಾಮನು 
ದೂತನನ್ನು ಪರೀಕ್ಷೆಮಾಡದೆ, ಅವನ ಪರಾಕ್ರಮವನ್ನು ತಿಳಿದುಕೊಳ್ಳದೆ 
ಕಳಿಸಲಾರನು. ಅದರಲ್ಲಿಯೂ ಈಗ ನನ್ನ ಬಳಿಗೆ ಸಾಮಾನ್ಯರನ್ನು ಕಳಿಸುವುದಿಲ್ಲ 


ಸರ್ಗಃ ೩೬ ] ಅಂಗುಲೀಯಕಪ್ರದಾನಮ್‌ ೨೭೧ 


ದಿಷ್ಟ್ಯಾ ಸ ಕುಶಲೀ ರಾಮೋ ಧರ್ಮಾತ್ಥಾ ಸತ್ಯಸಂಗರಃ 


ಲಕ ಕ್ಮಣಪ್ಲ ಮಹಾತೇಜಾಃ ಸುಮಿತ್ರಾನಂದವರ್ಥನಃ ॥ ೧೨ 
ಕುಶಲೀ ಯದಿ ಕಾಕುತ್ತ್ಯಃ ಕಿಂ ನ ಸಾಗರಮೇಖಲಾಮ್‌ | 

ಮಹೀಂ ದಹತಿ ಕೋಪೇನ ಯುಗಾಂತಾಗಿರಿವೋತ್ಠಿತಃ || ೧೩ 
ಅಥವಾ ಶಕಿಮಂತ್‌ೌ ತೌ ಸುರಾಣಾಮಪಿ ನಿಗ್ರಹೇ । 

ಮಮ್ಬವ ತು ನ ದುಃಖಾನಾಮಸಿ ಮನ್ಯೇ ವಿಷರ್ಯಯ:ಃ ॥ ೧೪ 
ಕಚ್ಚಿನ್ನ ವೃಥಿತೋ ರಾಮಃ ಕಚ್ಚಿನ್ನ ಪರಿತಪ್ಕತೇ 

ಉತರಾಣಿ ಚ ಕಾರ್ಯಾಣಿ ಕುರುತೇ ಪುರುಷೋತಮಃ ॥ ೧೫ 


ಕಚ್ಚಿನ್ನ ದೀನಃ ಸಂಭ್ರಾಂತಃ ಕಾರ್ಯೇಷು ಚ ನ ಮುಹ್ಯತಿ 
ಕಚ್ಚಿತ್‌ ಪುರುಷಕಾರ್ಯಾಣಿ ಕುರುತೇ ನೃಪತೇ ಸುತಃ ॥ ೧೬ 


ದ್ವಿವಿಧಂ ತ್ರಿವಿಧೋಪಾಯಮುಪಾಯಮಪಿ ಸೇವತೇ | 
ಎಜಿಗೀಷುಃ ಸುಹೃತ್‌ ಕಚ್ಚಿನ್ನಿತ್ರೀಷು ಚ ಪರಂತಪಃ ॥ ೧೭ 


ಧರ್ಮಾತ್ಸನಾದ ರಾಮನೂ ಸುಮಿತ್ರಾತನಯನಾದ ಲಕ್ಷ್ಮಣನೂ ಕ್ಷೇಮದಿಂದಿರು 
ವುದು ನನ್ನ ಭಾಗ್ಯ (೧೧-೧೨). ಶ್ರೀರಾಮನು ಕ್ಷೇಮದಿಂದ ಇದ್ದಮೇಲೆ, ಅವನಿಗೆ 
ಕೋಪವೇಕೆ ಬರಲಿಲ್ಲ? ಪ್ರಳಯಕಾಲಾಗ್ನಿಯಂತೆ ಕ್ರುದ್ಧನಾಗಿ ಪ್ರ ಜಗತನ್ನು ಧ್ವಂಸ 
ಮಾಡದೆ ಬಿಟಿರುವುದೇಕೆ ? ಆ ವೀರರಿಬ್ಬರೂ ದೇವತೆಗಳನ್ನು ಕೂಡ ನಿಗ್ರಹಿಸ 
ಬಲ್ಲವರು. ಆದರೆ ನನ್ನ ದುಃಖಕ್ಕೆ ಇನ್ನೂ ಮುಗಿಯುವ ಕಾಲ ಬಂದಿಲ್ಲವೆಂದು 
ಎಣಿಸಬೇಕಾಗಿದೆ (೧೩-೧೪). ಅದು ಹಾಗಿರಲಿ. ರಾಮನು ನನಗೋಸ್ಕರ 
ವ್ಯ ಥೆಗೊಂಡು ಸದಾ ಸಂಕಟಪಡುತಿಲ್ಲವಪ್ಪೆ? ಮುಂದೆ ಮಾಡಬೇಕಾದ ಕಾರ್ಯ 
ಗಳನ್ನು ನಡೆಸುತಿರುವನಪ್ಪೆ? ಆ ರಾಜಪುತ್ರನು ದೈನ ದಿಗ್ಸ ಮೆಗಳಿಂದ ಕರ್ತವ್ಯದಲ್ಲಿ 
ಪ್ರಮಾದ ಮಾಡುವುದಿಲ್ಲವಷ್ಟೆ 9 ಪುರುಷ ಪ್ರಯತಗಳನ್ನು ನಡೆಸುತಿರುವನಷ್ಟ? 

(೧೫-೧೬). ಧರ್ಮ, ಅರ್ಥ, ಕಾಮಗಳಿಂಬ ತ್ರಿವರ್ಗಗಳಿಗೆ ಸಾಧನವಾದ 
ಸಾಮ, ದಾನ, ಬೇದ, ದಂಡ ಎಂಬ ಉಪಾಯಗಳು ಎರಡು ವಿಧ. 
ಸಾಮದಾನಗಳು ಸೌಮ್ಯ ಭೇದದಂಡಗಳು ಉಗ್ರ. ಶ್ರೀರಾಮನು ಇವುಗಳನ್ನು 


೨೭೨ ಸುಂದರಕಾಂಡಃ | ಸರ್ಗಃ ೩೬ 


ಕಚ್ಚಿನ್ನಿತ್ರಾಣಿ ಲಭತೇ ಮಿತೈೈಶ್ಚಾಪ್ಯಭಿಗಮೃತೇ | 


ಕಚ್ಚಿತ್‌ ಕಲ್ಯಾಣಮಿತ್ರಶ್ಹ ಮಿತ್ಛಶ್ಚಾಪಿ ಪುರಸ್ಕೃತಃ || ೧೮ 

ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ | 

ಕಚ್ಚಿತ್‌ ಪುರುಷಕಾರಂ ಚ ದೈವಂ ಚ ಪ್ರತಿಪದ್ಯತೇ ॥ ೧೯ 

ಕಚ್ಚಿನ್ನ ಎಗತಸ್ನೇಹೋ ವಿವಾಸಾನ್ನಯಿ ರಾಘವಃ | 

ಕಚ್ಚಿನ್ನಾಂ ವ್ಯಸನಾದಸ್ಥಾನ್ನೋಕಯಿಷ್ಯತಿ ರಾಘವಃ ॥ ೨೦ 

ಸುಖಾನಾಮುಚಿತೋ ನಿತ್ಯಮಸುಖಾನಾಮನೂಚಿತಃ 

ದುಃಖಮುತರಮಾಸಾದ್ಯ ಕಚ್ಚಿದ್ರಾ ಮೋ ನ ಸೀದತಿ ॥ ೨೧ 

ಕೌಸಲ್ಯಾಯಾಸಥಾ ಕಚ್ಚಿತ್‌ ಸುಮಿತ್ರಾಯಾಸಥ್ಸವ ಚ । 

ಅಭೀಕ ೦ ಶ್ರೂಯತೇ ಕಚಿತ್‌ ಕುಶಲಂ ಭರತಸ್ಮ ಚ ॥ ೨೨ 
ಉಂ ಚ ರಿ 

ಮನ್ನಿಮಿತೇನ ಮಾನಾರ್ಹಃ ಕಚ್ಚಿಚ್ಚೋಕೇನ ರಾಘವಃ । 

ಕಚಿನಾನಮನಾ ರಾಮಃ ಕಚಿನಾಂ ತಾರಯಿಷ್ಯತಿ || ೨೩ 

ಚ «ರೆ ಜ ಆಅ 


ಯಥೋಚಿತವಾಗಿ ಶತ್ರುಗಳಲ್ಲಿ ಉಪಯೋಗಿಸುತಿರುವನೆ ? ಆ ಪರಂತಪನು 
ಮಿತ್ರರ ವಿಷಯದಲ್ಲಿ ಸಂತೃಪನಾಗಿ ಉತಾಹದಿಂದಿರುವನೆ ? (೧೭). ಮಿತ್ರರನ್ನು 
ಸಂಪಾದಿಸಿಕೊಳ್ಳುತಿದ್ದಾನೆಯೆ ? ಅವರು ಇವನ ಬಳಿಗೆ ಸಹಾಯಾಪೇಕ್ಟೆಯಿಂದ 
ಬರುತಿರುವರೆ ? ಅವರೆಲ್ಲರೂ ಒಳ್ಳೆಯವರಾಗಿದ್ದಾರೆಯೆ ? ಇವನನ್ನು 
ಗೌರವಿಸುತಾರೆಯೆ? (೧೮). ಶ್ರೀರಾಮನು ದೇವತಾನುಗ್ರಹವನ್ನು ಸಂಪಾದಿಸುವು 
ದಕ್ಕಾಗಿ ಇಷ್ಟದೇವತೆಯನ್ನು ಪ್ರಾರ್ಥಿಸುತಾನಪ್ಪೆ? ದೈವ ಪೌರುಷಗಳೆರಡ 
ರಲ್ಲಿಯೂ ನಂಬಿಕೆ ಇಟ್ಟಿರುವನಪ್ಪೆ? ಬಹುದಿನಗಳಿಂದ ಅಗಲಿದರೂ ನನ್ನಲ್ಲಿ 
ಸ್ನೇಹವು ತಪಿಲ್ಲವಷ್ಟೆ? ವಾನರೋತಮ, ನನ್ನನ್ನು ಈ ಕಷದಿಂದ ಪಾರುಮಾಡಲು 
ಶ್ರೀರಾಮನು ಬರುವುದು ನಿಜವೆ? (೧೯ -೨೦). ಅವನು ಯಾವಾಗಲೂ 
ದುಃಖವನ್ನೇ ಕಾಣದೆ ಸುಖದಿಂದ ಇದ್ದವನು. ಈಗ ಈ ಮಹಾದುಃಖ 
ಬಂದೊದಗಿತು. ಇದರಿಂದ ದೇಹದಲ್ಲಿ ಕೃಶನಾಗಿಬಿಟಲ್ಲವೆ ? ಕೌಸಲ್ಯಾದೇವಿ, 
ಸುಮಿತ್ರಾದೇವಿ, ಭರತ ಇವರ ಯೋಗಕ್ಷೇಮವೇನಾದರೂ ಕೇಳಿ 
ಬರುತ್ತಿದೆಯೆ ? (೨೧-೨೨). ರಾಘವನು ನನಗೋಸ್ಕರ ಶೋಕಿಸುತಿರುವನೆ ? 


ಸರ್ಗಃ ೩೬ ] ಅಂಗುಲೀಯಕಪ್ರದಾನಮ್‌ ೨೭೩ 


ಕಚ್ಚಿದಕೌಹಿಣೀಂ ಭೀಮಾಂ ಭರತೋ ಬಭ್ರಾತ್ಸವತಲ?ಃ | 
ಧ್ವಜಿನೀಂ ಮಂತ್ರಿಭಿರ್ಗುಪಾಂ ಪ್ರೇಷಯಿಷ್ಯತಿ ಮತ್ಯತೇ ॥ ೨೪ 


ವಾನರಾಧಿಪತಿಃ ಶ್ರೀಮಾನ್‌ ಸುಗ್ರೀವಃ ಕಚ್ಚಿದೇಷೃತಿ ! 
ಮತ್ಛತೇ ಹರಿಭಿರ್ವೀರೃರ್ವತೋ ದಂತನಖಾಯುದ್ಧಃ | ೨೫ 


ಕಚ್ಚಿಚ್ಚ ಲಕ್ಷ್ಮಣಃ ಶೂರಃ ಸುಮಿತ್ರಾನಂದವರ್ಧನಃ । 
ಅಸ್ಪವಿಚ್ಛರಜಾಲೇನ ರಾಕಪಾನ್‌ ಎಧಮಿಷ್ಯತಿ |! ೨೬ 


ರಾದ್ರೇಣ ಕಚಿದಸೇಣ ರಾಮೇಣ ನಿಹತಂ ರಣೇ । 
ಚ ಈ * 


ದ್ರಕ್ಲಾಮಲೇನ ಕಾಲೇನ ರಾವಣಂ ಸಸುಹಜನಮ್‌ ॥ ೨೭ 
ಇಲ್ಲೆ ಶೆ ಖಿ 


ಅಜ 


ಕಚ್ಚಿನ್ನ ತದ್ದೇಮಸಮಾನವರ್ಣಂ 
ತಸ್ಯಾನನಂ ಪದ್ಧಸಮಾನಗಂಧಿ 
ಮಯಾ ವಿನಾ ಶುಷ್ಕತಿ ಶೋಕದೀನಂ 


ಜಲಕ್ಷಯೇ ಪದ್ಧಮಿವಾತಪೇನ || ೨೮ 


ಅವನ ಮನಸ್ಸು ಬೇರೆಯಾಗಿಲ್ಲವೆ ? ನನನ್ನು ಅವನು ಪಾರುಮಾಡಬಹುದೆ? 
ಭರತನು ಸೋದರವಾತಲ್ಯವನ್ನಿಟ್ಟು ಮಂತ್ರಿಗಳಿಂದ ರಕ್ಷಿತವಾದ ಮಹಾಸ್ಸನ್ಯವನ್ನು 
ನನಗೋಸ್ಕರ ಯುದ್ಧಮಾಡಲು ಕಳಿಸಿಕೊಡಬಹುದೆ ? (೨೩-೨೪). 
ವಾನರೇಶ್ವರನಾದ ಸುಗ್ರೀವನು ದಂತನಖಗಳಿಂದಲೇ ಹೋರಾಡುವ ಕಪಿದೀರ 
ರೂಡನೆ ಸೇರಿ ನನಗೋಸ್ಕರ ಬರಬಹುದೆ ? ಅಸ್ತ್ರ ವಿದ್ಯೆಯಲ್ಲಿ ನಿಪುಣನಾದ 
ವೀರಲಕ್ಷ್ಮ ಣನು ಶರಜಾಲಗಳಿಂದ ರಾಕ್ಷಸರನ್ನು ಧ್ವಂಸಮಾಡಬಹುದಲ್ಲವೆ 9 
ರಾಮನ ರೌದ್ರಾಸದಿಂದ ಯುದ್ಧರಂಗದಲ್ಲಿ ರಾವಣನು ಮಿತ್ರಸಮೇತನಾಗಿ 
ಸತುಬೀಳುವುದನ್ನು ಶೀಘ್ರದಲ್ಲಿ ನಾನು ನೋಡುವೆನೆ? (೨೫-೨೭). 
ವಾನರೋತಮ, ಆ ರಾಮನ ಮುಖವು ಚಿನ್ನದಂತೆ ಮಿನುಗುವುದು, ಪದ್ಧದಂತೆ 
ಸುಗಂಧವನ್ನು ಬೀರುವುದು. ನೀರಿಲ್ಲದೆ ಬಿಸಿಲಿನಿಂದ ತಾವರೆಯ ಹೂವು 
ಬಾಡಿಹೋಗುವಂತೆ, ಅದು ನಾನಿಲ್ಲದೆ ಶೋಕದಿಂದ ಬಾಡಿಹೋಗದೆ ಇದ್ದೀತೆ ? 


೨೭೪ ಸುಂದರಕಾಂಡಃ | ಸರ್ಗಃ ೩೬ 


ಧರ್ಮಾಪದೇಶಾತ್ತ್ರ್ಯಜತಶ್ಹ ರಾಜ್ಯಂ 

ಮಾಂ ಚಾಪ್ಯರಣ್ಯಂ ನಯತ: ಹದಾತಿಮ್‌ । 
ನಾಸೀದ್ವ್ಯಥಾ ಯಸ್ಯ ನ ಭೀರ್ನ ಶೋಕಃ । 

ಕಚ್ಚಿತ್‌ ಸು ದ್ವರ್ಯಂ ಹೃದಯೇ ಕರೋತಿ ॥ ೨೯ 
ನ ಚಾಸ್ಯ ಮಾತಾ ನ ಪಿತಾ ಚ ನಾನ್ಯಃ 

ಸ್ನೇಹಾದ್ವಿ? ಷ್ಟೋಶಸ್ತಿ ಮಯಾ ಸಮೋ ವಾ । 
ತಾವತ್ತಹಂ ದೂತ ಜಿಜೀವಿಷೇಯಂ 

ಯಾವತ್‌ ಪ್ರವೃತಿಂ ಶಣುಯಾಂ ಪ್ರಿಯಸ್ಯ ॥ ೩೦ 
ಇತೀವ ದೇವೀ ವಚನಂ ಮಹಾರ್ಥಂ 

ತಂ ವಾನರೇಂದ್ರಂ ಮಧುರಾರ್ಥಮುಕ್ಹ್ವಾ । 
ಶ್ರೋತುಂ ಪುನಸಸ್ಥ ವಚೋ ಭಿರಾಮಂ 

ರಾಮಾರ್ಥಯುಕಂ ವಿರರಾಮ ರಾಮಾ ॥ ೩೧ 


ಸೀತಾಯಾ ವಚನಂ ಶ್ರುತ್ವಾ ಮಾರುತಿರ್ಭೀಮವಿಕ್ರಮಃ | 
ಶಿರಸ್ಕಂಜಲಮಾಧಾಯ ವಾಕ್ಯ್ಕಮುತರಮಬ್ರವೀತ್‌ ॥ ೩೨ 


(೨೮). ಧರ್ಮದ ಹೆಸರಿನಲ್ಲಿ ರಾಜ್ಯವನ್ನು ತೊರೆದಾಗಲೂ, ಕಾಲ್ನಡಿಗೆಯಲ್ಲಿ 
ನನ್ನನ್ನು ಅರಣ್ಯಕ್ಕೆ ಕರೆತಂದಾಗಲೂ ಅವನು ಚಿಂತೆ, ಭಯ, ಶೋಕಗಳೊಂದೂ 
ಇಲ್ಲದೆ ಧೀರನಾಗಿದ್ದನು. ಈಗ ನನ್ನನ್ನು ಅಗಲಿದಮಾತ್ರಕ್ಕೆ ದೈರ್ಯವನ್ನು 
ಬಿಟಿಲ್ಲವಷೆ? (೨೯). ಅಪ್ಪಾ--ರಾಮದೂತ, ರಾಮನಿಗೆ ತಾಯಿಯಲ್ಲಾಗಲಿ, 
ತಂದೆಯಲ್ಲಾಗಲಿ ಬೇರೆ ಯಾವ ಬಂಧುವಿನಲ್ಲಿಯಾಗಲಿ ನನ್ನ ಮೇಲಿರುವಷ್ಟುಪ್ರೀತಿ 
ಇರಲಾರದು! ನನ್ನ ಪ್ರಿಯನು ನನ್ನನ್ನು ಬಿಡಿಸಿಕೊಳ್ಳುವ ವಾರ್ತೆಯನ್ನು ಒಂದು ದಿನ 
ಕೇಳುತೇನೆಂಬ ಆಸೆಯಿಂದ ಇದುವರೆಗೂ ಜೀವಿಸಿದ್ದೇನೆ'' (೩೦). ಹೀಗೆ 
ಸೀತಾದೇವಿಯು ಅರ್ಥವತಾಗಿಯೂ ಮಧುರವಾಗಿಯೂ ಮಾತನಾಡಿ, 
ಹನುಮಂತನು ಹೇಳುವ ಆನಂದಕರವಾದ ರಾಮನ ವೃತಾಂತವನ್ನು ಕೇಳೋಣ 
ವೆಂದು ಸುಮ್ಮನಾದಳು (೩೧). ಆಗ ಹನುಮಂತನು ತಲೆಯಮೇಲೆ 
ಕೈಜೋಡಿಸಿಕೊಂಡು “ವೈದೇಹಿ, ಶ್ರೀರಾಮನಿಗೆ ನೀನು ಇಲ್ಲಿರುವುದು 


ಸರ್ಗಃ ೩೬ | ಅಂಗುಲೀಯಕಪ್ರದಾನಮ್‌ ೨೭೫ 


ನ ತ್ವಾಮಿಹಸ್ಟಾಂ ಜಾನೀತೇ ರಾಮಃ ಕಮಲಲೋಜಚನಃ । 
ತೇನ ತ್ಹಾಂ ನಾನಯತ್ವಾಶು ಶಚೀಮಿವ ಪುರಂದರಃ ॥ ೩೩ 


ಶ್ರುತ್ವೈವ ತು ವಚೋ ಮಹ್ಯಂ ಕ್ರಿಪ್ರಮೇಷ್ಠತಿ ರಾಘವಃ । 
Wy 
ಚಮೂಂ ಪ್ರಕರ್ಷನ್‌ ಮಹತೀಂ ಹರ್ಯುಕ್ಷಗಣಸಂಕುಲಾಮ್‌ ॥ ೩೪ 


ಎಜ್ಬಂಭಯಿತ್ವಾ ಬಾಣಾ*ಫ್ಲರಕ್ಟೋಭ್ಯಂ ವರುಣಾಲಯಮ್‌ | 


ಕರಿಷ್ಠತಿ ಪುರೀಂ ಲಂಕಾಂ ಕಾಕುತ್ತಃ ಶಾಂತರಾಕಸಾಮ್‌ || ೩೫ 
ತತ್ರ ಯದೃಂತರಾ ಮೃತ್ಯುರ್ಯದಿ ದೇವಾ ಮಹಾಸುರಾಃ । 

ಸ್ಥಾಸ್ಯಂತಿ ಪಧಿ ರಾಮಸ್ಕ ಸ ತಾನಪಿ ವಧಿಷ್ಠತಿ || ೩೬ 
ತವಾದರ್ಶನಜೇನಾರ್ಯೀ ಶೋಕೇನ ಸ ಪರಿಪ್ಪುತಃ | 

ನ ಶರ್ಮ ಲಭತೇ ರಾಮಃ ಸಿಂಹಾರ್ದಿತ ಇವ ದಿಪಃ ॥ ೩೭ 
ಮಲಯೇನ ಚ ವಿಂಧ್ವೇನ ಮೇರುಣಾ ಮಂದರೇಣ ಚ । 
ದರ್ದರೇಣ ಚ ತೇ ದೇವಿ ಶಪೇ ಮೂಲಫಲೇನ ಚ ॥ ೩೮ 


ಗೊತಿಲ್ಲವಾದ್ದರಿಂದ ನಿನ್ನನ್ನು ಕರೆದುಕೊಂಡು ಹೋಗಿಲ್ಲ ಗೊತಿದ್ದರೆ, 
ದೇವೇಂದ್ರನು ಶಚೀದೇವಿಯನ್ನು ಕರೆದೊಯ್ಯುವಂತೆ ನಿನ್ನನ್ನು ಕರೆದೊಯ್ಯು 
ತಿದನು (೩೨-೩೩). ಇಲ್ಲಿರುವ ಸುದ್ದಿಯನ್ನು ನನ್ನಿಂದ ಕೇಳುತಲೇ ರಾಘವನು 
ವಾನರಭಲ್ಲೂಕಗಳ ಮಹಾಸೈನ್ಯವನ್ನು ಕರೆತರುವನು. ಅಸ್ತ್ರ ಜಾಲಗಳಿಂದ 
ಸಮುದ್ರವನ್ನು ಸ್ಥಬ್ಬಗೊಳಿಸಿ, ಲಂಕೆಯಲ್ಲಿ ರಾಕಸರ ಸದ್ದಿಲ್ಲದಂತೆ ಅವರ 
ಹುಟ್ಟಡಗಿಸುವನು (೩೪-೩೫). ಒಂದು ವೇಳೆ ದೇವತೆಗಳಾಗಲೀ, ಅಸುರರಾಗಲಿ, 
ಮೃತ್ಯುದೇವತೆಯೇ ಆಗಲಿ ಅಡ್ಡಬಂದರೂ ರಾಮನು ಅವರನ್ನು ವಧಿಸದೆ 
ಬಿಡುವುದಿಲ್ಲ ಆರ್ಯೆ, ಸಿಂಹದಿಂದ ಕಂಗೆಟ್ಟ ಗಜರಾಜನಂತೆ, ನಿನ್ನ 
ವಿಯೋಗದುಃಖದಿಂದ ರಾಮನು ಸಂತೋಷವನ್ನೇ ಕಾಣದೆ ಇದ್ದಾನೆ 
(೩೬-೩೭). ಈ ವಿಷಯದಲ್ಲಿ (ನಮ್ಮ ಕಪಿಗಳಿಗೆ ಆಶ್ರಯವಾದ) 
ಮಲಯಪರ್ವತದ ಆಣೆ! ವಿಂದ್ವಪರ್ವತದ ಆಣ | ಮೇರುಪರ್ವತದ ಆಣೆ! 
ಮಂದರ ದರ್ದುರ ಪರ್ವತಗಳ ಆಣೆ ! ಕಂದಮೂಲಗಳ ಆಣೆ | (೩೮). ದೇವಿ, 


೨೭೬ ಸುಂದರಕಾಂಡಃ [| ಸರ್ಗಃ ೩೬ 


ಯಥಾ ಸುನಯನಂ ವಲ್ಲು ಬಿಂಬೋಷ್ನಂ ಚಾರುಕುಂಡಲಮ್‌ । 
ಮುಖಂ ಪ್ರಕ್ಷ್ಯಸಿ ರಾಮಸ್ಯ ಪೂರ್ಣಚಂದ್ರಮಿವೋದಿತಮ್‌ ॥ ೩೯ 


ಲ್‌ಿ ಪೆ 
ಕಿಪ್ರಂ ದ್ರಕ್ಷ್ಯಸಿ ವೈದೇಹಿ ರಾಮಂ ಪ್ರಸ್ರವಣೇ ಗಿರ್‌ | 


ಶತಕ್ರತುಮಿವಾಸೀನಂ ನಾಕಪ್ಪಷಸ್ಯ ಮೂರ್ಧನಿ ॥ ೪೦ 


ನ ಮಾಂಸಂ ರಾಘು ಮೋ ಭುಂಕೇ ನ ಚಾಪಿ ಮಧು ಸೇವತೇ | 


b 


ವನ್ಯಂ ಸುವಿಹಿತಂ ನಿತ್ಯಂ ಭಕಮಶ್ತಾತಿ ಪಂಚಮಮ್‌ ॥ ೪೧ 
ನ್ಹವ ದಂಶಾನ್ನ ಮಶಕಾನ್ನ ಕೀಟಾನ್ನ ಸರೀಸೃಹಾನ್‌ | 

ರಾಘವೋ$ ಪನಯೇದಾತ್ರಾತ್ಸಧತೇನಾಂತರಾತ್ಗನಾ |! ೪೨ 
ನಿತ್ಯಂ ಧ್ಯಾನಪರೋ ರಾಮೋ ನಿತ್ಯಂ ಶೋಕಪರಾಯಣಃ | 
ನಾನ್ಯಚ್ಚಿಂತಯತೇ ಕಿಂಚಿತ್‌ ಸ ತು ಕಾಮವಶಂ ಗತಃ ॥ ೪೩ 
ಅನಿದ್ರಃ ಸತತಂ ರಾಮಃ ಸುಪೋsಪಿ ಚ ನರೋತಮಃ | 

ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್‌ ಪ್ರತಿಬುದ್ದ ತೇ IW ೪೪ 


ಶೀಘುದಲ್ಲಿಯೇ ನೀನು ಸುಂದರನೇತ್ರಗಳಿಂದೊಪುವ, ತೊಂಡೆಯಹಣ್ಣಿನಂತಹ 
ತುಟಿಯುಳ್ಳ, ಮನೋಹರ ಕುಂಡಲಗಳಿಂದ ಶೋಭಿತವಾದ, ಪೂರ್ಣಚಂದನಿಗೆ 
ಎಣೆಯಾದ ಶ್ರೀರಾಮನ ರಮಣೀಯವಾದ ಮುಖವನ್ನು ನೋಡುತೀಯೆ. 
ದೇವಲೋಕದಲ್ಲಿರುವ ದೇವೇಂದ್ರನಂತೆ ಪ್ರಸ್ರವಣ ಗಿರಿಯಲ್ಲಿರುವ ರಾಮನನ್ನು 
ನೋಡುತೀಯೆ (೩೯-೪೦). ನಿನ್ನ ವಿರಹದುಃಖದಿಂದ ರಾಘವನು 
ಮಾಂಸವನ್ನೂ ಮಧುವನ್ನೂ ಸೇವಿಸುವುದೇ ಇಲ್ಲ ನಿತ್ಯವೂ ಸಂಜೆ ಕಾಡಿನಲ್ಲಿ 
ದೊರೆಯುವ ಫಲಮೂಲಗಳನ್ನು ಮಾತ್ರ ಸ್ವಲ ತಿನ್ನುತಿರುವನು. ಅವನ ಮನಸು 
ನಿನ್ನಲ್ಲಿಯೇ ಲಯಿಸಿಹೋಗಿರುವುದರಿಂದ, ತನ್ನ ಮೈಮೇಲೆ ಕಾಡು ನೊಣವಾಗಲಿ 
ಸೊಳ್ಳೆಯಾಗಲಿ ಹುಳು ಹುಲ್ಲಿಗಳಾಗಲಿ ಎರಗಿದರೆ ಅವುಗಳನ್ನು ಓಡಿಸುವುದೇ ಇಲ್ಲ 
(೪೧-೪೨). ಕಾಮವಶನಾಗಿ ಸದಾ ನಿನ್ನನ್ನು ಚಿಂತಿಸುತ್ತ ಸದಾ ಶೋಕಿಸುತ್ತ 
ಇರುವನು. ಬೇರೆ ಯಾವುದನ್ನೂ ಯೋಚಿಸುವುದೇ ಇಲ್ಲ ಆತನಿಗೆ ನಿದ್ರೆಯೇ 
ಬರುತಿಲ್ಲ ಆಕಸ್ಸಿಕವಾಗಿ ನಿದ್ರೆ ಬಂದರೂ "ಹಾ ಸೀತೆ' ಎಂದು ಕನವರಿಸುತಲೇ 


ಸರ್ಗಃ ೩೬] ಅಂಗುಲೀಯಕಪ್ರದಾನಮ್‌ ಖಿ 


ದೃಷ್ಟ್ವಾ ಫಲಂ ವಾ ಪುಷಂ ವಾ ಯದ್ದಾನ್ಯತ್‌ ಸುಮನೋಹರಮ್‌ ॥। 
ಬಹುಶೋ ಹಾ ಪ್ರಿಯೇತ್ಯೇವಂ ಶಸಂಸಾ ಮಭಿಭಾಷತೇ || ೪೫ 


ಸ ದೇವಿ ನಿತ್ಯಂ ಪರತಪ್ಯಮಾನ- 
ಸಾ ಮೀವ ಸೀತೇತ್ಯಭಿಭಾಷಮಾಣಃ 
ಧೃತವ್ರತೋ ರಾಜಸುತೋ ಮಹಾತ್ಸಾ 
ತವ್ಬವ ಲಾಭಾಯ ಕೃತಪ್ರಯತ್ನಃ ॥ ೪೬ 
ಸಾ ರಾಮಸಂಕೀರ್ತನವೀತಶೋಕಾ 
ರಾಮಸ್ಕ ಶೋಕೇನ ಸಮಾನಶೋಕಾ | 
ಶರನ್ನುಖೇ ಸಾಂಬುದಶೇಷಚಂದ್ರಾ 
ನಿಶೇವ ವೈದೇಹಸುತಾ ಬಭೂವ ॥ ೪೭ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಟ್‌ತ್ರಿಂಶಃ ಸರ್ಗಃ 


ಎಚ್ಚರಗೊಳ್ಳುವನು (೪೩-೪೪). ಎಲ್ಲಿಯಾದರೂ ಹಣ್ಣನ್ನಾಗಲಿ ಸುಂದರವಾದ 
ಹೂವನ್ನಾಗಲಿ ನೋಡಿದರೆ, ನಿನ್ನನ್ನು ಸುರಿಸಿಕೊಂಡು "ಹಾ ಸೀತೆ' ಎಂದು ಹಂಬಲಿ 
ಸುತ್ತ ನಿಟ್ಟುಸಿರುಬಿಡುವನು. ದೇವಿ, ದುಃಖಸಂತಪನಾದ ಆ ರಾಜಕುಮಾರನು 
ಯಾವಾಗಲೂ "ಸೀತೆ' ಎಂದು ನಿನ್ನ ಹೆಸರನ್ನು ನುಡಿಯುತಿರುವನು. ನಿನ್ನನ್ನು 
ಹುಡುಕಲೇಬೇಕೆಂದು ದೃಢನಿಶ್ಚಯದಿಂದ ಪ್ರಯತ್ನ ಮಾಡಿದ್ದಾನೆ'' ಎಂದನು 
(೪೫-೪೬). ಶ್ರೀರಾಮನ ವೃತಾಂತವನ್ನು ಕೇಳಿ ಮನಸಿಗೆ ನೆಮ್ಮದಿಯಾದರೂ, 
ಅವನು ತನಗಾಗಿ ಅನುಭವಿಸುತಿರುವ ಕಪ್ಪವನ್ನು ತಿಳಿದು ಜಾನಕಿಯು ರಾಮ 
ನಂತೆಯೇ ದುಃಖಿತಳಾದಳು. ಆಗ, ಶರತ್ಕಾಲಾರಂಭದಲ್ಲಿ ತೆಳುವಾದ ಮೋಡ 
ದಿಂದ ಮಾಸಿದ ಚಂದ್ರನಿರುವ ರಾತ್ರಿಯಂತೆ, ಆಕೆಯು ಕಾಣಿಸುತಿದಳು (೪೭). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತಾರನೆಯ ಸರ್ಗ 


ಸಪತ್ರಿಂಶಃ ಸರ್ಗಃ 
ಸೀತಾಪ್ರತ್ಯಾನಯನಾನಾೌಚಿತ್ಯಮ್‌ 

ಸೀತಾ ತದ್ವಚನಂ ಶ್ರುತ್ವಾ ಪೂರ್ಣಚಂದ್ರನಿಭಾನನಾ । 

ಹನುಮಂತಮುವಾಚೇದಂ ಧರ್ಮಾರ್ಥಸಹಿತಂ ವಚಃ ॥ ೧ 


ಅಮೃಶಂ ಎಷಸಂಸ್ಫಷಂ ತಯಾ ವಾನರ ಬಾಷಿತಮ 


ಯಚ್ಚ ನಾನ್ಯಮನಾ ತ್‌್‌ ಯಚ್ಚ ಸೋ ಟ್‌ || ಟ್ರ 
ಐಶ್ವರ್ಯ ವಾ ಸುವಿಸೀರ್ಣೇ ವ್ಯಸನೇ ವಾ ಸುದಾರುಣೇ । 
ರಜೆ ವ ಪುರುಷಂ ಬದ್ದ್ವಾ ಕತಾಂತಃ ಪರಿಕರ್ಷತಿ ॥ ೩ 


ವಿಧಿರ್ನೂನಮಸಂಹಾರ್ಯಃ ಪ್ರಾಣಿನಾಂ ಪುವಗೋತಮ | 
ಸೌೌಮಿತ್ರಿಂ ಮಾಂ ಚ ರಾಮಂ ಚ ವ್ಯಸನ್ಫಃ ಪಶ್ಯ ಮೋಶಿತಾನ್‌ ॥೪ 


ನರ್ಗ ೩೭ 


ಹನುಮಂತನು ಸೀತೆಯನ್ನು ತನ್ನ ಭುಜದ ಮೇಲೆ ಕುಳಿತು ರಾಮನ ಬಳಿಗೆ 
ಬರುವಂತೆ ಕೇಳುವುದು. ರಾಮನೇ ಇಲ್ಲಿಗೆ ಬಂದು ರಾವಣನನ್ನು ಸಂಹರಿಸಿ 
ತನ್ನನ್ನು ಕರೆದೊಯು ವುದು ಯುಕವೆಂದು ಸೀತೆಯು ಹೇಳುವುದು. 
ಆಮೇಲೆ ಸೀತೆಯು ಸಾರವತಾಗಿಯೂ, ಧರ್ಮಯುಕವಾಗಿಯೂ ಇರುವ 
ಮಾತಿನಿಂದ ಹನುಮಂತನನ್ನು ಕುರಿತು ' 'ಎಲ್ಪೆ ಕಪಿಶ್ರೆ ಪ್ಠನೆ, ' ಶ್ರೀರಾಮನು ಬೇರೆ 
ಏನನ್ನೂ ಚಿಂತಿಸದೆ ನನ್ನನ್ನೇ ಸರಿಸಿಕೊಳ್ಳುತಿರುವನೆಂದೂ, ನನಗಾಗಿ ಶೋಕದಲ್ಲಿ 
ಮುಳುಗಿಹೋಗಿರುವನೆಂದೂ ಹೇಳಿದೆಯಲ್ಲ ಇದು ವಿಷಮಿಶ್ರವಾದ ಅಮೃತ 
(೧-೨). ವಿಪುಲವಾದ ಐಶ್ಚರ್ಯದಲ್ಲಾಗಲಿ, ಮಹಾದುಃಖದಲ್ಲಾಗಲಿ ವಿಧಾತನೇ 
ಮನುಷ್ಯನನ್ನು ಹಗ್ಗದಿಂದ ಬಿಗಿದು ಎಳೆದುಕೊಂಡು ಹೋಗುವನು. (ಸುಖ- 
ದುಃಖಗಳು ನಮ್ಮ ಅಧೀನವಲ್ಲ) ದೈವವನ್ನು ಮೀರಿ ನಡೆಯುವುದಕ್ಕೆ ಯಾರಿಗೂ 
ಸಾಧ್ಯವಿಲ್ಲ ನಮ್ಮ ಅವಸ್ಥೆಯನ್ನು ನೋಡು. ಲಕ್ಷ್ಮಣ, ನಾನು, ರಾಮ ಈ 
ಮೂವರೂ ವ್ಯಸನ ಪರಂಪರೆಯಲ್ಲಿಸಿಕ್ಕಿ ದಿಕ್ಕುಗಾಣದೆ ಇದ್ದೇವೆ (೩-೪). 


೮ ಗಿ ನೀ 
ಸತತ ತ್‌ 


ಸರ್ಗಃ ೩೭ ] ಸೀತಾಪ್ರತ್ಯಾನಯನಾನ್‌ೌಚಿತ್ಯಮ್‌ ೨೭೯ 


ಶೋಕಸ್ಯಾಸ್ಯ ಕದಾ ಪಾರಂ ರಾಘವೋ5 ಧಿಗಮಿಷ್ಯತಿ | 


ಪವಮಾನ: ಪರಿಕ್ರಾಂತೋ ಹತನಾೌಃ ಸಾಗರೇ ಯಥಾ ॥ ೫ 

ರಾಕಸಾನಾಂ ವಧಂ ಕತ್ವಾ ಸೂದಯಿತ್ತಾ ಚ ರಾವಣಮ್‌ | 

ಲಂಕಾಮುನೂಲಿತಾಂ ಕತಾ ಕದಾ ದಕ ತಿ ಮಾಂ ಪತಿಃ ॥ ೬ 
ಆ ಲ ವ ಖಿ ಬರೆ 

ಸ ವಾಚ್ಛಃ ಸಂತ್ರರಸ್ತೇತಿ ಯಾವದೇವ ನ ಪೂರ್ಯತೇ | 

ಅಯಂ ಸಂವತ್ತರಃ ಕಾಲಸಾವದ್ಧಿ ಮಮ ಜೀವಿತಮ್‌ ॥ 

ವರ್ತತೇ ದಶಮೋ ಮಾಸೋ ದೌ ತು ಶೇಷ್‌ ಪುವಂಗಮ | 

ರಾವಣೇನ ನೃಶಂಸೇನ ಸಮಯೋ ಯಃ ಕ್ಷತೋ ಮಮ ॥ ತ 

ವಿಭೀಷಣೇನ ಚ ಭ್ರಾತ್ರಾ ಮಮ ನಿರ್ಯಾತನಂ ಪ್ರತಿ । 

ಅನುನೀತಃ ಪ್ರಯತ್ನೇನ ನ ಚ ತತ್‌ ಕುರುತೇ ಮತಿಮ್‌ ॥ ೯ 


ಮಮ ಪ್ರತಿಪ್ರದಾನಂ ಹಿ ರಾವಣಸ್ಯ ನ ರೋಚತೇ | 
ರಾವಣಂ ಮಾರ್ಗತೇ ಸಂಖ್ಯೇ ಮೃತ್ಯುಃ ಕಾಲವಶಂ ಗತಮ್‌ ॥ ೧೦ 


ಸಮುದ್ರಮಧ್ಯದಲ್ಲಿ ದೋಣಿ ಮುಳುಗಿದವನು ಈಜುತ್ತ ಬಳಲಿ 
ಹೋಗುವಂತೆ ಶ್ರೀರಾಮನು ಶೋಕಸಮುದ್ರದಲ್ಲಿಸಿಕ್ಕಿರುತಾನೆ. ಯಾವಾಗ ಅದರ 
ಪಾರವನ್ನು ಕಾಣುವನೋ | ಅವನು ರಾಕ್ಷಸರನ್ನು ವಧಿಸಿ, ರಾವಣನನ್ನು ಸಂಹಾರ 
ಮಾಡಿ, ಲಂಕೆಯನ್ನು ನಿರ್ಮೂಲಗೊಳಿಸಿ ನನ್ನನ್ನು ಎಂದಿಗೆ ನೋಡುವನೋ! 
(೫-೬). ವಾನರೋತಮ, ನೀನು ಹೋಗಿ ನನ್ನ ಪ್ರಿಯನನ್ನು ತ್ರರೆಗೊಳಿಸಬೇಕು. 
ವರ್ಷ ಮುಗಿಯುವುದರೊಳಗೆ ಈ ಕೆಲಸವಾಗಬೇಕು. ಅಲ್ಲಿಯವರೆಗೆ ಮಾತ್ರ ನನ್ನ 
ಪ್ರಾಣ ಇರುತದೆ. ಇದು ಹತ್ತನೆಯ ತಿಂಗಳು. ಪಾಪಿ ರಾವಣನು ಗೊತುಮಾಡಿದ 
ಅವಧಿಗೆ ಇನ್ನು ಎರಡೇ ತಿಂಗಳು ಉಳಿದಿವೆ (೭-೮). ಅವನ ತಮ್ಮನಾದ 
ವಿಭೀಷಣನು ನನ್ನನ್ನು ರಾಮನಿಗೆ ಒಪಿಸಿಬಿಡಬೇಕೆಂದು ಒತ್ತಾಯ ಮಾಡಿದನು. 
ಆದರೆ ರಾವಣನು ಒಪಲಿಲ್ಲ ನನ್ನನ್ನು ಹಿಂದಕ್ಕೆ ಒಪಿಸುವುದು ರಾವಣನಿಗೆ 
ಹಿಡಿಸುವುದಿಲ್ಲ ಮುಖ್ಯವಾಗಿ ಅವನು ಕಾಲವಶನಾಗಿದ್ದಾನೆ. ಯುದ್ದದಲ್ಲಿ ಮೃತ್ಯುವು 
ಅವನಿಗಾಗಿ ಕಾದಿದೆ (೯-೧೦). 


೨೮೦ ಸುಂದರಕಾಂಡ [| ಸರ್ಗಃ ೩೭ 
ಜ್ಯೇಷ್ಠಾ ಕನ್ಯಾನ ನಲಾ ನಾಮ ವಿಭೀಷಣಸುತಾ ಕಪೇ | 
ತಯಾ" ಮಮೇದಮಾಖ್ಯಾತಂ ಮಾತ್ರಾ ಪ್ರಹಿತಯಾ ಸ್ವಯಮ್‌ ೧೧ 
ಆಶಂಸೇಯಂ ಹರಿಶ್ರೇಷ ಕಿಪ್ರಂ ಮಾಂ ಪ್ರಾಪ್ನತೇ ಪತಿಃ । 

© ND) 


ಸತ್‌, 


ಅಂತರಾತ್ಸಾ ಹಿ ಮೇ ಶುದ್ಧಸಸ್ಸಿಂಶ್ಲ ಬಹವೋ ಗುಣಾಃ ॥ ೧೨ 


ಉತಾಹ:ಃ: ಪೌರುಷಂ ಸಿತ್ತೆಮಾನ್ನಶಂಸ್ಕಂ ಕತಜತಾ | 
~ ಲ ಬೆ ಲ ಇಇ 
ಎಕ್ರಮಶ್ಚ ಪ್ರಭಾವಶ್ಚ ಸಂತಿ ವಾನರ ರಾಘವೇ ॥ ೧೩ 


ಚತುರ್ದಶ ಸಹಸ್ರಾಣ ರಾಕ್ಷನಾನಾಂ ಜಘಾನ ಯಃ | 
ಜನಸ್ಡಾನೇ ವಿನಾ ಭ್ರಾತ್ರಾ ಶತ್ರು: ಕಸುಸ ಸ್ನ ನೋದಿಜೇತ್‌ || ೧೪ 


ನ ಸ ಶಕ್ಕಸುಲಯಿತುಂ ವ್ಯಸನ್ಫೆಃ ಪುರುಷರ್ಷಭಃ | 
ಅಹಂ ತನ್ನ ಪ್ರಭಾವಜ್ಞಾ ಶಕಸ್ನೇವ ಪ್ರಲೋಮಜಾ ॥ ೧೫ 
ಕೆ ಇ ೨ ಲೆ 


ಶರಜಾಲಾಂಶುಮಾನ್‌ ಶೂರಃ ಕಪೇ ರಾಮದಿವಾಕರಃ | 
ಶತ್ರುರಕೋಮಯಂ ತೋಯಮುಪಶೋಷಂ ನಯಿಷ್ಯತಿ ॥ ೧೬ 


ವಿಭೀಷಣನಿಗೆ ಅನಲೆ ಎಂಬ ಹಿರಿಯಮಗಳಿದ್ದಾಳೆ. ಅವಳು ತನ್ನತಾಯಿಯ 
ಮಾತಿನಮೇಲೆ ಇಲ್ಲಿಗೆ ಬಂದು ನನಗೆ ಈ ವಿಷಯವನ್ನು ಹೇಳಿದಳು. ಕಪಿಶ್ರೇಷ್ಠ, 
ಶೀಘ್ರದಲ್ಲಿಯೇ ನನ್ನ ಪತಿಯು ನನ್ನನ್ನು ಬಿಡಿಸಿಕೊಳ್ಳುತಾನೆಂದೇ ತೋರುತಿದೆ. ನನ್ನ 
ಅಂತರಾತೃವು ಶುದವಾಗಿದೆ. ಶ್ರೀರಾಮನು ಅತ್ವ ಂತ 'ಗುಣಶಾಲಿ (೧೧-೧೨). 
ಉತಾಹ, ಪೌರುಷ, ಬಲ, ಕರುಣೆ, ಕೃತಜ್ಞತೆ, ಪರಾಕ್ರಮ, ದಿವ್ಯಾಸ್ತದ 
ಮಹಿಮೆ- “ಇವೆಲ್ಲವೂ ರಾಘವನಲ್ಲಿ ನೆಲೆಸಿವೆ. ಜನಸ್ಥಾನದಲ್ಲಿ ತಮ್ಮನ 
ಸಹಾಯವನ್ನೂ ಬಯಸದೆ ಏಕಾಕಿಯಾಗಿ ಹದಿನಾಲ್ಕುಸಾವಿರ ರಾಕ್ಷಸರನ್ನು ಧ್ವಂಸ 
ಮಾಡಿದ ಆ ಧೀರನಿಗೆ ಯಾವ ಶತುವು ತಾನೆ ಹೆದರಲಿಕ್ಕಿಲ್ಲ ೧ (೧೩-೧೪). 
ಕಷ್ಟಗಳಿಗೆ ಅವನು ಜಗತಕ್ಕವನಲ್ಲ ಅವನ ಮಹಿಮೆ ಎಂತಹುದೆಂಬುದು ನನಗೆ 
ಗೊತ್ತು. ದೇವೇಂದ್ರನ ಮಹಿಮೆ ಶಚೀದೇವಿಗೇ ಗೊತ್ತು ರಾಮನೆಂಬ ಭಾಸ್ಕರನು 
ಅಸುಜಾಲಗಳೆಂಬ ಕಿರಣಗಳಿಂದ ಈ ರಾಕಸರೆಂಬ ನೀರನ್ನು ಒಣಗಿಸಿಬಿಡುತಾನೆ'' 


ಸರ್ಗಃ ೩೭ | ಸೀತಾಪ್ರತ್ಯಾನಯನಾನ್‌ೌಚಿತ್ಯಮ್‌ ೨೮೧ 
ಇತಿಸಂಜಲಮಾನಾಂ ತಾಂ ರಾಮಾರ್ಥೇ ಶೋಕಕರ್ಷಿತಾಮ್‌ | 
ಅಶ್ರುಸಂಪೂರ್ಣನಯನಾಮುವಾಚ ವಚನಂ ಕಪಿಃ ॥ ೧೭ 
ಶ್ರುತೆ ಶವ ತು ವಚೋ ಮಹ್ಯಂ ಕಿಪ್ರಮೇಷ್ಯತಿ ರಾಘವಃ | 

ಚಮೂಂ ಪ್ರಕರ್ಷನ್‌ ಮಹತೀಂ ಹರ್ಯ್ಯಕ್ಷಣಗಣಸಂಕುಲಾಮ್‌॥೧೮ 
ಅಥವಾ ಮೋಚಯಿಷ್ಯಾಮಿ ತ್ವಾಮದ್ಕೈ ವ ವರಾನನೇ । 


ಅಸ್ಥಾದ್ದುಃ ಸಟುಟ ಮಮ ಪೃಸಮನಿಂದಿತೇ | ೧೯ 
ತ್ವಾಂ ತುಪ ಹ್ಮಗತಾಂ ಕತ್ವಾ ಸಂತರಿಷ್ಠಾಮಿ ಸಾಗರಮ್‌ । 

ಶಿರಸಿ ಹಿ ಹಿ ಮೇ ಮೊರ ಜಾ ಸರಾವಣಾಮ್‌ ॥ ೨೦ 
ಅಹಂ ಪ್ರಸ್ತವಣಸ್ದಾಯ ರಾಘವಾಯಾದ್ಯ ಮೈಥಿಲಿ 
ಪ್ರಾಪಯಿಷ್ಯಾಮಿ ಶಕ್ರಾಯ ಹವ್ಯಂ ಹುತಮಿವಾನಲಃ | ೨೧ 
ದ್ರಕ್ಚ್ಯ ದ್ಧ ವ ವೈದೇಹಿ ರಾಘವಂ ಸಹಲಕ ಣಮ್‌ | 
ವ್ಯವಸಾಯಸಮಾಯುಕಂ ವಿಷ್ಟುಂ ದೈತ್ಯವಧೇ ಯಥಾ ॥ ಬ) 
ತದರ್ಶನಕ್ಕತೋತಾಹಮಾಶ್ರಮಸ್ಸಂ ಮಹಾಬಲಮ್‌ | 
ಪ್ರರಂದರಮಿವಾಸೀನಂ ನಗರಾಜ ಜಸ್ಯ ಮೂರ್ಧನಿ ॥ ೨೩ 


ಎಂದು ಹೇಳುತಿದ್ದಳು (೧೫-೧೬). ಅಪ್ಪರಲ್ಲಿ ಆಂಜನೇಯನು ದುಃಖದಿಂದ 
ಕಣ್ಣೀರು ತುಂಬಿಕೊಂಡಿದ್ದ ಸೀತೆಯನ್ನು ನೋಡಿ "ದೇವಿ, ನಾನು ಹೋಗಿ 
ಹೇಳುವುದೇ ತಡ, ಶ್ರೀರಾಮನು ವಾನರ ಭಲ್ಲೂಕಗಳ ಮಹಾಸೇನೆಯೊಡನೆ 
ಇಲ್ಲಿಗೆ ಬಂದೇಬಿಡುವನು (೧೭-೧೮). ಅಥವಾ ಅದೂ ಬೇಡ. ನಿನ್ನನ್ನು ಈಗಲೇ 
ಕಷ್ಟದಿಂದ ಪಾರುಮಾಡುತೇನೆ. ಇದೋ | ನನ್ನ ಬೆನ್ನನ್ನೇರಿ ಕುಳಿತುಕೊ. ನಿನ್ನನ್ನು 
ಬೆನ್ನಮೇಲಿರಿಸಿಕೊಂಡೇ ಈ ಮಹಾಸಾಗರವನ್ನು ದಾಟಿ ಹೋಗುವೆನು. ರಾವಣ 
ಸಹಿತವಾಗಿ ಈ ಲಂಕಾಪಟ್ಟಣವನ್ನೇ ಹೊತುಕೊಂಡು ಹೋಗುವಷ್ಟು ಶಕ್ತಿ ನನ 
ಗುಂಟು! (೧೯-೨೦). ಮೈಥಿಲಿ, ಅಗ್ನಿಯು ಹವಿಸನ್ನು ಇಂದ್ರನಿಗೊಪಿಸುವಂತೆ, 
ನಿನ್ನನ್ನು ಒಯ್ದು ಪ್ರಸ್ತವಣಪರ್ವತದಲ್ಲಿರುವ ಶ್ರೀರಾಮನಿಗೆ ಅರ್ಪಿಸುವೆನು. 
ದೈತ್ಯವಧೆಯಲ್ಲಿ ತೊಡಗಿದ ಮಹಾವಿಷ್ಣುದಿನಂತೆ ಇರುವ, ಲಕ್ಷ್ಮ! ಣಸಮೇತನಾದ 


೨೮೨ ಸುಂದರಕಾಂಡಃ [| ಸರ್ಗಃ ೩೭ 


ಪಷ್ಠಮಾರೋಹ ಮೇ ದೇವಿ ಮಾ ವಿಕಾಂಕ್ಷಸ್ವ ಶೋಭನೇ । 


ಯೋಗಮನಿಚ್ಛ ರಾಮೇಣ ಶಶಾಂಕೇನೇವ ರೋಹಿಣೀ ॥ ೨೪ 
ಕಥಯಂತೀವ ಚಂದ್ರೇಣ ಸಂಗಮಿಷ್ಯಸಿ ರೋಹಿಣೀ । 
ಮತ್ತೃಷಮಧಿರೋಹ ತಂ ತರಾಕಾಶೇ ಮಹಾರ್ಣವಮ್‌ ॥ ೨೫ 
ನ ಹಿ ಮೇ ಸಂಪ್ರಯಾತಸ್ಯ ತ್ವಾಮಿತೋ ನಯತೋತಂಗನೇ | 
ಅನುಗಂತುಂ ಗತಿಂ ಶಕಾಃ ಸರ್ವೇ ಲಂಕಾನಿವಾಸಿನಃ ॥ ೨೬ 


ಯಥ್ಛೆವಾಹಮಿಹ ಪ್ರಾಪಸಥೈವಾಹಮಸಂಶಯಮ್‌ ।ಟ 
ಯಾಸ್ಯಾಮಿ ಪಶ್ಯ ವೃದೇಹಿ ತಾಮುದ್ಯಮೃ ವಿಹಾಯಸಮ್‌ ॥ ೨೭ 
ಮೈಥಿಲೀ ತು ಹರಿಶ್ರೇಷ್ಠಾಚ್ಚುತ್ವಾ ವಚನಮದ್ಭುತಮ್‌ 


ಹರ್ಷವಿಸ್ಥಿತಸರ್ವಾಂಗೀ ಹನುಮಂತಮಥಾಬ್ರವೀತ್‌ ॥ ೨೮ 
ಹನುಮನ್‌ ದೂರಮದ್ದಾನಂ ಕಥಂ ಮಾಂ ವೋಡುಮಿಚ್ಚಸಿ | 
ತದೇವ ಖಲು ತೇ ಮನ್ಯೇ ಕಪಿತ್ರಂ ಹರಿಯೂಥಪ ॥ ೨೯ 
ಕಥಂ ವಾಲ್ರಶರೀರಸ್ಮಂ ಮಾಮಿತೋ ನೇತುಮಿಚ್ಛಸಿ | 

ಸಕಾಶಂ ಮಾನವೇಂದ್ರಸ್ಕ ಭರ್ತುರ್ಮೇ ಪವಗರ್ಷಭ ॥ ೩೦ 


ರಾಮನನ್ನು ಈಗಲೇ ನೋಡಬಹುದು (೨೧-೨೨). ಬಲಾಡ್ಯನಾದ ರಾಘವನು 
ನಿನ್ನನ್ನು ನೋಡುವ ತವಕದಿಂದ ಪರ್ವತದಮೇಲೆ ದೇವೇಂದ್ರನಂತೆ 
ಕುಳಿತಿರುವನು. ಅಮೃ ನನ್ನ ಬೆನ್ನಮೇಲೇರು; ಭಯಪಡಬೇಡ. ರೋಹಿಣಿಯು 
ಚಂದ್ರನನ್ನು ಸೇರುವಂತೆ, ನೀನು ರಾಮಚಂದ್ರನನ್ನು ಸೇರಬಹುದು (೨೩-೨೪). 
ಮಾತನಾಡುತಿರುವಾಗಲೇ ಆಕಾಶಮಾರ್ಗದಲ್ಲಿ ಮಹಾಸಾಗರವನ್ನು ದಾಟಿ 
ಬಿಡುತೀಯೆ. ನನ್ನ ಬೆನಮೇಲೇರು. ನಾನು ವೇಗದಿಂದ ನಿನ್ನನ್ನು ಒಯ್ಯುತಿರುವಾಗ, 
ಲಂಕಾವಾಸಿಗಳಾದ ಯಾವ ರಾಕಸರೂ ನನ್ನನ್ನು ಬೆನ್ನಟ್ಟಿಟರಲು ಸಾಧ್ಯವಿಲ್ಲ 
(೨೫-೨೬). ನಾನು ಯಾವ ರೀತಿಯಲ್ಲಿ ಸಮುದ್ರವನ್ನು ಹಾರಿ ಇಲ್ಲಿಗೆ ಬಂದೆನೋ, 
ಅದೇ ರೀತಿಯಲ್ಲಿ ನಿನ್ನನ್ನು ಹೊತುಕೊಂಡು ಆಕಾಶಮಾರ್ಗದಲ್ಲಿ ಹೋಗಬಲ್ಲೆನು, 
ಸಂದೇಹವಿಲ್ಲ” ಎಂದನು (೨೭). ಈ ಅದ್ಭುತವಾದ ಮಾತನ್ನು ಕೇಳಿ ಸೀತೆಯು 
ಆನಂದ ವಿಸ್ನಯಗಳಿಂದ ರೋಮಾಂಚಗೊಂಡಳು. ""ಹನುಮಂತ ಅಷ್ಟು 


ಸರ್ಗಃ ೩೭ | ಸೀತಾಪ್ರತ್ಯಾನಯನಾನ್‌ೌಚಿತ್ರಮ್‌ ೨೮೩ 


ಸೀತಾಯಾ ವಚನಂ ಶ್ರುತ್ವಾ ಹನುಮಾನ್‌ ಮಾರುತಾತ್ನಜಃ | 


ಚಿಂತಯಾಮಾಸ ಲಕ್ಷ್ಮೀ ೇೀವಾನ್ನವಂ ಹರಿಭವಂ ಕೃತಮ್‌ | ೩೧ 
ನ ಮೇ ಜಾನಾತಿ ಸತ್ತಂ ವಾ ಪ್ರಭಾವಂ ವಾಸಿತೇಕಣಾ । 

ತಸ್ಮಾತ್‌ ಪಶ್ಯತು ವೈದೇಹೀ ಯದ್ರೂಪಂ ಮಮ ಕಾಮತಃ ॥ ೩೨ 
ಇತಿ ಸಂಚಿಂತ್ಯ ಹನುಮಾಂಸದಾ ಪವಗಸತಮಃ | 

ದರ್ಶಯಾಮಾಸ ವೈದೇಹ್ಯಾಃ ಸಂ ರೂಪಮರಿಮರ್ದ್ಜನಃ ॥ ೩೩ 
ಸು ತಸ್ಮಾತ್‌ ಪಾದಪಾ ಪಾದ್ದೀಮಾನಾಪುತ್ವ ಪ ವಗರ್ಷಜಭಃ । 

ತತೋ *ವರ್ಧಿತುಮಾರೇಬೇ ಸೀತಾಪ್ರತ್ಕಯಕಾರಣಾತ್‌ | ೩೪ 
ಮೇರುಮಂದರಸಂಕಾಶೋ ಬಭೌ ದೀಪಾನಲಪ್ರಭಃ । 

ಅಗ್ರತೋ ವ್ಯವತಸ್ಥೇ ಚ ಸೀತಾಯಾ ವಾನರೋತಮ: | ೩೫ 
ಹರಿಃ ಪರ್ವತಸಂಕಾಶಸಾಮ್ರವಕ್ರೂ ಮಹಾಬಲಃ । 
ವಜ್ರದಂಷ್ಟನಖೋ ಭೀಮೋ ವೃದೇಹೀಮಿದಮಬ್ರವೀತ್‌ ॥ ೩೬ 


ದೂರದವರೆಗೆ ನನ್ನನ್ನು ಹೇಗೆ ಹೊತುಕೊಂಡು ಹೋಗುತೀಯೆ? ಇದಕ್ಕೇ ನಿನ್ನನ್ನು 
ಕಪಿ ಎಂದು ಹೇಳುವುದು! ಇಷ್ಟು ಚಿಕ್ಕಶರೀರ ನಿನ್ನದು. ನನ್ನನ್ನು ಹೊತುಕೊಂಡು 
ನನ್ನ ಗಂಡನ ಬಳಿಗೆ ಹೋಗಿ ಸೇರಿಸಬಲ್ಲೆಯಾ ?'' ಎಂದಳು (೨೮-೩೦). ಇದನ್ನು 
ಕೇಳಿ ಆ ವಾಯುಪುತ್ರನಿಗೆ ಎಂದೂ ಆಗದ ಅವಮಾನವಾದಂತಾಯಿತು. ""ಈಕೆಗೆ 
ನನ್ನ ಪರಾಕ್ರ ಮವಾಗಲಿ ಮಹಿಮೆಯಾಗಲಿ ಗೊತಿಲ್ಲ ನನ್ನ ನಿಜರೂಪವನ್ನು ಒಮ್ಮೆ 
ನೋಡಲಿ" ಎಂದುಕೊಂಡು ತನ್ನ ನಿಜಸ್ವರೂಪವನ್ನು ತೋರಿಸಿದನು (೩೧-೩೩). 
ಅವನು ಶಿಂಶಪಾ ವೃಕದಿಂದ ಕೆಳಕ್ಕೆ ಧುಮುಕಿ ಸೀತೆಗೆ ನಂಬಿಕೆಯಾಗಲೆಂದು ತನ್ನ 
ದೇಹವನ್ನು ಬೆಳೆಯಿಸತೆ ತೂಡಗಿದನು. ಆ ವಾನರೋತಮನು ಉರಿಯುವ 
ಅಗ್ನಿಯಂತೆ ಜ್ವಲಿಸುತ್ತ ಇದೇನು ಮೇರುಪರ್ವತವೋ ಎಂಬಂತೆ ಸೀತಯ 
ಎದುರಿಗೆ ಬೆಳೆದು ನಿಂತನು (೩೪-೩೫). ಪರ್ವತಾಕಾರವಾದ ದೇಹ, ಕೆಂಪಾದ 
ಮೋರೆ! ವಜ್ರಾಯುಧದಂತೆ ತೀಕ್ಷ್ಣ ವಾದ ಕೋರೆಯಹಲ್ಲುಗಳು, ಉಗುರುಗಳು | 
ಹೀಗೆ ಭೀಕರಾಕಾರವನ್ನುತಳೆದ ಬಲಾಡ್ಲನಾದ ಹನುಮಂತನು ಸೀತೆಯನ್ನು ಕುರಿತು 
“ದೇವಿ, ಈ ಸಮಸ್ತಪರ್ವತಾರಣ್ಯಗಳು, ಉಪರಿಗೆ, ಪ್ರಾಕಾರ ಪುರದ್ದಾರಗಳು, ಈ 


೨೮೪ ಸುಂದರಕಾಂಡಃ [| ಸರ್ಗಃ ೩೭ 


ಸಪರ್ವತವನೋದೇಶಾಂ ಸಾಟ್ರಪ್ರಾಕಾರತೋರಣಾಮ್‌ । 
ಲಂಕಾಮಿಮಾಂ ಸನಾಥಾಂ ವಾ ನಯಿತುಂ ಶಕಿರಸ್ತಿ ಮೇ ॥ ೩೭ 


ತದವಸ್ಥಾಪ್ಯತಾಂ ಬುದಿರಲಂ ದೇವಿ ವಿಕಾಂಕ್ಷಯಾ 
ವಿಶೋಕಂ ಕುರು ವೃದೇಹಿ ರಾಘವಂ ಸಹಲಕ್ಷ್ಮಣಮ್‌ || ೩೮ 


ತಂ ದೃಷ್ಟಾ ಚೆಲಸಂಕಾಶಮುವಾಚ ಜನಕಾತ್ಮಜಾ । 
ಪದ್ಧಪತ್ರವಿಶಾಲಾಕ್ಷೀ ಮಾರುತಸ್ಯ್‌ರಸಂ ಸುತಮ್‌ ॥ ೩೯ 


ತವ ಸತ್ತ್ವ ೦ ಬಲಂ ಚ್ಛೆವ ವಿಜಾನಾಮಿ ಮಹಾಕಪೇ । 
ವಾಯೋರಿವ ಗತಿಂ ಚಾಪಿ ತೇಜಶ್ಲಾಗ್ನೇರಿವಾದ್ದುತಮ್‌ || ೪೦ 


ಪ್ರಾಕ್ಷತೋನ ನ್ಯ: ಕಥಂ ಚೇಮಾಂ ಭೂಮಿಮಾಗಂತುಮರ್ಹತಿ | 
ಉದಧೇರಪ್ರಮೇಯಸ್ಕ ಪಾರಂ ವಾನರಪುಂಗವ ॥ ೪೧ 


ಜಾನಾಮಿ ಗಮನೇ ಶಕಿಂ ನಯನೇ ಚಾಪಿ ತೇ ಮಮ ।ಟ 
ಅವಶ್ಯಂ ಸಂಪ್ರಧಾರ್ಯಾಶು ಕಾರ್ಯಸಿದ್ದಿರ್ಮಹಾತ್ಮನಃ ॥ ೪೨ 


ರಾವಣ--ಇವರೆಲ್ಲರನ್ನೂ ಸೇರಿಸಿ ಇಡೀ ಲಂಕೆಯನ್ನೇ ಎತಿಕೊಂಡು ಹೋಗುವ 
ಶಕಿ ನನಗುಂಟು | ( ೩೬-೩೭). ಆದ್ದರಿಂದ ಧ್ಭರ್ಯದಿಂದಿರು. 
ಸಂದೇಹಪಡಬೇಡ ; ರಾಮಲಕ್ಷ್ಮಣರ ವ್ಯಸನವನ್ನು ಹೋಗಲಾಡಿಸು'' ಎಂದನು. 
ಆಗ ಜಾನಕಿಯು ಪರ್ವತಾಕಾರನಾದ ವಾಯುಪುತ್ರನನ್ನು ಪದ್ಧದಳದಂತೆ ಇದ್ದ 
ಕಣ್ಣುಗಳನ್ನರಳಸಿ ನೋಡುತ್ತ ""ಮಹಾಕಪಿಯೆ, ನಿನ್ನ ಧೈರ್ಯವೂ ಪರಾಕ್ರಮವೂ 
ನನಗೆ ಗೊತಾಯಿತು. ದಿಟವಾಗಿಯೂ ವೇಗದಲ್ಲಿನೀನು ವಾಯುವಿಗೆ ಸಮಾನ ; 
ಅಗ್ನಿಯಂತೆ ಅದ್ಭುತನಾದ ತೇಜಸ್ವಿ! (೩೮-೪೦). ಸಾಮಾನ್ಯನಾದವನು 
ಊಹಾತೀತವಾದ ಸಮುದ್ರವನ್ನು ದಾಟಿ ಈ ಸ್ಥಳಕ್ಕೆ ಬಂದಾನೆ ? ನನ್ನನ್ನು ಬೆನ್ನಮೇಲೆ 
ಏರಿಸಿಕೊಂಡು ಹೋಗಬಲ್ಲ ಶಕಿ ನಿನಗೆ ಇದೆ. ಆದರೆ ಮಹಾತ್ಮನಾದ ರಾಮನ 
ಕಾರ್ಯಸಿದ್ದಿಯು ಯಾವ ರೀತಿಯಲ್ಲಿ ಆಗಬೇಕೆಂಬುದನ್ನು ನಿಶ್ಚಯಿಸಬೇಕಾಗಿದೆ 


(೪೧-೪೨). ನಾನು ನಿನ್ನೊಡನೆ ಬರುವುದು ಯುಕವಲ್ಲ ವಾಯುವೇಗದಿಂದ 


ಸರ್ಗಃ ೩೭ | ಸೀತಾಪ್ರತ್ಕಾನಯನಾನ್‌ೌಚಿತ್ಯಮ್‌ ೨೮೫ 


ಅಯುಕಂ ತು ಕಪಿಶ್ರೇಷ್ಠ ಮಮ ಗಂತುಂ ತ್ರಯಾನಘ | 


ವಾಯುವೇಗಸವೇಗಸ್ಯ ವೇಗೋ ಮಾಂ ಮೋಹಯೇತವ (| ೪೩ 
ಅಹಮಾ ಮಾಕಾಶಮಾಪನ್ನಾ ಹ್ಯುಪರ್ಯುಪರಿ ಸಾಗರಮ್‌ | 
ಪ್ರಪತೇಯಂ ಹಿ ತೇ ಪೃಷ್ಠಾದ್ದಯಾದ್ವೇಗೇನ ಗಚ್ಛೆತಃ ॥ ೪೪ 
ಪತಿತಾ ಸಾಗರೇ ಚಾಹಂ ತಿಮಿನಕ್ರರುಷಾಕುಲೇ 

ಬವೇಯಮಾಶು ವಿವಶಾ ಯಾದಸಾಮನ್ನಮುತಮಮ್‌ || ೪೫ 
ನ ಚ ಶಕ್ಷ್ಯೇ ತ್ವಯಾ ಸಾರ್ಧಂ ಗಂತುಂ ಶತ್ರುವಿನಾಶನ । 

ಕಲತ್ರವತಿ ಸಂದೇಹಸ್ತ; ಯೃಷಿ ಸ್ಕಾದಸಂಶಯಃ || ೪೬ 


ಹ್ರಿಯಮಾಣಾಂ ತು ಮಾಂ ದ್ದಷ್ಟಾ ್ಲಿ ರಾಕ್ಸಸಾ ಭೀಮವಿಕ್ರಮಾಃ ।ಟ 
ಅನುಗಚ್ಛ ೇಯುರಾದಿಷ್ಟಾ ರಾವಣೇನ ದುರಾತ್ಮನಾ || ೪೭ 


ತೈಸ್ತ್ವಂ ಪರಿವೃತಃ ಶೂರೈಃ ಶೂಲಮುದ್ದರಪಾಣಿಭಿಃ 
ಭವೇಸ್ಥಂ ಸಂ ಶಯಂ ಪ ಪ್ರಾಪೋ ಮಯಾ ವೀರ ಕಲತ್ರವಾನ್‌ ॥ ೪೮ 


ನೀನು ಹೋಗುವಾಗ, ನನಗೆ ಪ್ರಜ್ಞೆ ತಪಬಹುದು. ಮಹಾಸಾಗರದಮೇಲೆ 
ಆಕಾಶದಲ್ಲಿಹೋಗುತಿರುವಾಗ, ಹೆದರಿಕೆಯಿಂದ ನಾನು ಕೆಳಗೆ ಬಿದ್ದುಬಿಡಬಹುದು 
(೪೩-೪೪). ಆಗ ತಿಮಿಂಗಲ ಮೊಸಳೆ ಮುಂತಾದ ಪ್ರಾಣಿಗಳಿಗೆ ನಾನು ಒಳ್ಳೆಯ 
ಆಹಾರವಾದೇನು. ಅಲ್ಲದೆ ಒಬ್ಬ ಹೆಂಗಸನ್ನು ಕರೆದುಕೊಂಡು ಹೋಗುತಿದ್ದರೆ ನಿನ್ನ 
ವಿಷಯದಲ್ಲಿಯೂ ಪ್ರೇಕಕರಿಗೆ ಸಂದೇಹ ಹುಟ್ಟುತದೆ. ಆದ್ದರಿಂದ ನಿನ್ನೊಡನೆ 
ನಾನು ಬರಲಾರೆ (೪೫-೪೬). ನನ್ನನ್ನು ನೀನು ಒಯ್ಯುವುದನ್ನು ಕಂಡು ದುರಾತ್ಮ 
ನಾದ ರಾವಣನು ಕಳಿಸಿದ ಘೋರ ರಾಕಸರು ಅಟಿಸಿಕೊಂಡು ಬರಬಹುದು. 
ಶೂಲ ಮುದ್ದರ ಮುಂತಾದ ಆಯುಧಗಳನ್ನು ಹಿಡಿದು ರಾಕಸರು ಸುತಲೂ 


* ಮೂಲದಲ್ಲಿ ಕಲತ್ರ ಎಂಬ ಶಬವಿದೆ. ಕಲತ್ರ-ಹೆಂಡತಿ, ರಕ್ಷಣೀಯ ವಸು, 
ಸ್ವೀಸಾಮಾನ್ಯ ಎಂಬ ಅರ್ಥವನ್ನು ಇಲ್ಲಿ ಗ್ರ ಹಿಸಿದೆ. ರಕ್ಷಣೀಯವಸ್ತು ಎಂಬ ಅರ್ಥವನ್ನೂ 
ಗೃಹಿಸಲು ಸಾಧ್ಯವಿದೆ. 


೨೮೬ ಸುಂದರಕಾಂಡಃ | ಸರ್ಗಃ ೩೭ 


ಸಾಯುಧಾ ಬಹವೋ ವ್ಯೋಮ್ಲಿ ರಾಕಸಾಸ್ತಂ ನಿರಾಯುಧಃ | 
ಕಥಂ ಶಕ್ಷ್ಯಸಿ ಸಂಯಾತುಂ ಮಾಂ ಚ್ಛವ ಪರಿರಕಿತುಮ್‌ |! ೪೯ 


ಯುಧ್ಯಮಾನಸ್ಯ ರಕ್ಲೋಭಿಸವ ತೈಃ ಕ್ರೂರಕರ್ಮಭಃ | 
ಪ್ರಪತೇಯಂ ಹಿ ತೇ ಪೃಷ್ಠಾದ್ಬ್ಚಯಾರ್ತಾ ಕಪಿಸತಮ ॥ ೫೦ 


ಅಥ ರಕ್ಷಾಂಸಿ ಭೀಮಾನಿ ಮಹಾಂತಿ ಬಲವಂತಿ ಚ | 
ಕಥಂಚಿತ್‌ ಸಾಂಪರಾಯೇ ತ್ಲಾಂ ಜಯೇಯುಃ ಕಪಿಸತಮ ॥ ೫೧ 


ಅಥವಾ ಯುಧ್ಯಮಾನಸ್ಯ ಪತೇಯಂ ಎಮುಖಸ್ಕ ತೇ | 
ಪತಿತಾಂ ಚ ಗೃಹೀತ್ವಾ ಮಾಂ ನಯೇಯುಃ ಪಾಪರಾಕಸಾಃ || ೫೨ 


ಮಾಂ ವಾ ಹರೇಯುಸ್ಸದಸಾದಿಶಸೇಯುರಥಾಪಿ ವಾ । 
ಅವ್ಯವಸ್ಟ್‌ ಹಿ ದಶ್ರೇತೇ ಯುದ್ಧೇ ಜಯಪರಾಜಯ್‌ಾ ॥ ೫೩ 


ಅಹಂ ವಾಪಿ ವಿಪದ್ಧೇಯ ರಕೋಭಿರಭಿತರ್ಜಿತಾ 
ತತ್ರ್ತಯತೋ ಹರಿಶ್ರೇಷ್ಠ ಭವೇನಿಷಲ ಏವ ತು ॥ ೫೪ 
ವಲ ೩ © ಆಲ 


ಮುತಿಕೊಂಡಾಗ, ಜೊತೆಯಲ್ಲಿಹೆಂಗಸನ್ನು ರಕಿಸಿಕೊಳ್ಳಬೇಕಾದ ನೀನು ವಿಪತಿನಲ್ಲಿ 
ಸಿಕ್ಕಿಕೊಳ್ಳುತೀಯೆ (೪೭-೪೮). ಅವರಾದರೋ ಆಯುಧಧಾರಿಗಳಾದ ಬಹು 
ಮಂದಿ ರಾಕಸಿರು. ನೀನು ಆಕಾಶಮಧ್ಯ ದಲ್ಲಿ ನಿರಾಯುಧನಾಗಿ ಒಂಟಿಯಾಗಿರು 
ತೀಯೆ. ಆಗೆ. ನೀನು ಯುದ್ಧಮಾಡುವುದು ಹೇಗೆ? ನನ್ನನ್ನು ಉಳಿಸಿಕೊಳ್ಳುವುದು 
ಹೇಗೆ (೪೯). ಕಪಿವೀರನೆ, ಆ ಕ್ರೂರಿಗಳೂಡನೆ ನೀನು ಹೋರಾಡುವಾಗ ನಾನು 
ಭಯದಿಂದ ಕೆಳಗೆ ಬಿದ್ದುಬಿಡಬಹುದು. ಆ ರಾಕಸ ರು ಭಯಂಕರರೂ, ಬಲಶಾಲಿ 
ಗಳೂ ಆದರಿಂದ ಒಂದು ವೇಳೆ ಯುದ್ದದಲ್ಲಿ ಗೆದುಬಿಟಾರು ನೀನು ಯುದದಲ್ಲಿ 
ತಲ್ಲೀನನಾದಾಗ ನಾನು ಜಾರಿಬಿದ್ದರೆ, ಆ ಪಾಪಿಗಳು ನನನ್ನು ಎತ್ತಿಕೊಂಡು ಹೋಗಿ 
ಬಿಡಬಹುದು (೫೦-೫೨). ಯುದ್ಧದಲ್ಲಿ ಸೋಲಾಗಲಿ ಗಲುವಾಗಲಿ ನಿಶ್ಚಿತವಲ್ಲ, 
ನಿನ್ನ ಕೈಯಿಂದ ನನ್ನನ್ನು ಸೆಳೆದುಕೊಂಡು ಹೋದರೂ ಹೋಗಬಹುದು. ಕೊನೆಗೆ 
ನನ್ನನೇ ಕೊಲ್ಲಬಹುದು. ಇಲ್ಲವೇ, ಆ ರಾಕ್ಷಸರ ಗರ್ಜನೆಯನ್ನು ಕೇಳಿಯೇ ನನ್ನ 


ಸರ್ಗಃ ೩೭] ಸೀತಾಪ್ರತ್ಯಾನಯನಾನ್‌ೌಚಿತ್ಯಮ್‌ ೨೮೭ 


ಕಾಮಂ ತ್ರಮಸಿ ಪರ್ಯಾಪೋ ನಿಹಂತುಂ ಸರ್ವರಾಕ್ಸಸಾನ್‌ । 
ರಾಘವನ್ನ ಯಶೋ ಹೀಯೇತ ಯಾ ಶಸೆ ಸು ರಾಕಸ: ॥| ೫೫ 
ರಿ ನ ಖಲ ಲ 


ಅಥವಾದಾಯ ರಕ್ಷಾಂಸಿ ನ್ಯಸೇಯುಃ ಸಂವ್ಧತೇ ಹಿ ಮಾಮ್‌ | 
ಯತ್ರ ತೇ ನಾಭಿಜಾನೀಯುರ್ಹರಯೋ ನಾಪಿ ರಾಘವೌ ॥ ೫೬ 


ಆರಂಭಸ್ತು ಮದರ್ಥೊೀ5ಯಂ ತತಸವ ನಿರರ್ಥಕ: | 
ತಯಾ ಹಿ ಸಹ ರಾಮಸ್ಯ ಮಹಾನಾಗಮನೇ ಗುಣಃ ॥ ೫೭ 


ಮಯಿ ಜೀವಿತಮಾಯತಂ ರಾಘವಸ್ಥ ಮಹಾತ್ಮನಃ _ 
ಭ್ರಾತ್ಮಣಾಂ ಚ ಮಹಾಬಾಹೋ ತವ ರಾಜಕುಲಸ್ಯ ಚೆ ॥ ೫೮ 


ತ್‌ ನಿರಾಶೌ ಮದರ್ಥಂ ತು ಶೋಕಸಂತಾಪಕರ್ಶಿತ್‌್‌ । 


ಸಹ ಸರ್ವರ್ಕಹರಿಭಿಸ್ಕ್ಯಕ್ಸ್ಯತಃ ಪ್ರಾಣಸಂಗ್ರಹಮ್‌ ॥ ರ್ಜ 
ಭರ್ತೃಭಕ್ತಿಂ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ | 
ನ ಸ್ಪೃಶಾಮಿ ಶರೀರಂ ತು ಪುಂಸೋ ವಾನರಪುಂಗವ ॥ ೬೦ 





ಪ್ರುಣಹೋಗಬಹುದು. ಹೇಗಾದರೂ ನಿನಗೊದಗುವ ಸಾಹಸ ವೃರ್ಥವೇ ಆಗು 
ತದೆ (೫೩-೫೪). ಸಮಸ ರಾಕಸರನ್ನೂ ಕೊಂದುಹಾಕಲು ನೀನು ಸಮರ್ಥನೇ 
ಹೌದು. ಆದರೂ ನೀನು ರಾಕಸರನ್ನೆಲ್ಲಾ ಕೊಂದರೆ ಶ್ರೀರಾಮನ ಕೀರ್ತಿಗೆ ಕೊರತೆ 
ಯಾಗುತದೆಯಲ್ಲವೆ? ನಿನನ್ನು ವಂಚಿಸಿ ವಾನರರಿಗಾಗಲಿ ರಾಮಲಕ್ಷ್ಮ ಣರಿಗಾಗಲಿ 
ತಿಳಿಯದಂತೆ ಈ ರಾಕ್ಷಸರು ನನ್ನನ್ನು ಗೂಢವಾಗಿ ಅಡಗಿಸಿಟರೆ, ಆಗಲೂ ನೀನು 
ಇದುವರೆಗೆ ಮಾಡಿದ ಪ್ರಯತ್ನವೆಲ್ಲವೂ ನಿಷ್ನಲವಾಗುತದೆ. ಆದ್ದರಿಂದ ನಿನ್ನೊಡನೆ 
ರಾಮನೇ ಇಲ್ಲಿಗೆ ಬರುವುದರಲ್ಲಿ ಬಹಳ ಗುಣವಿದೆ (೫೫-೫೭). ಹೇ ವೀರಾ 
ಗೃಣಿ ! ಶ್ರೀರಾಮ, ಅವನ ತಮ್ಮಂದಿರು, ನಿನ್ನ ಪ್ರಭುವಾದ ಸುಗ್ರೀವನ ಪರಿವಾರ 
ಇವರೆಲ್ಲರ ಪ್ರಾಣವೂ ಈಗ ನನ್ನ ಪ್ರಾಣದ ಮೇಲೆ ದಿಂತಿದೆ. ಶೋಕದಿಂದ ಕೃಶರಾದ 
ರಾಮಲಕ್ಷ್ಮಣರಿಗೆ ನನ್ನ ವಿಷಯದಲ್ಲಿ ನಿರಾಸೆಯಾದರೆ, ಅವರು ವಾನರಭಲ್ಲೂಕ 


೨೮೮ ಸುಂದರಕಾಂಡಃ | ಸರ್ಗಃ ೩೭ 


ಯದಹಂ ಗಾತ್ರಸಂಸರ್ಶಂ ರಾವಣಸ್ಯ ಬಲಾದತಾ | 


ಉ ೫ 


ಅನೀಶಾ ಕಿಂ ಕರಿಷ್ಯಾಮಿ ವಿನಾಥಾ ವಿವಶಾ ಸತೀ ॥ ೬೧ 


ಯದಿ ರಾಮೋ ದಶಗ್ರೀವಮಿಹ ಹತ್ವಾ ಸಬಾಂಧವಮ್‌ | 
ಮಾಮಿತೋ ಗಹ ಗಚ್ಛೇತ ತತಸ್ನ ಸದಶಂ ಭವೇತ್‌ ॥ ೬೨ 
ಲಿ ಲಿ ಎಂಬಿ ಲ 
ಶ್ರುತ್ಸಾ ಹಿ ದಷಾಶ ಮಯಾ ಪರಾಕ್ರಮಾ 
ಯ ಲ ಬಚಚ 
ಮಹಾತ್ಸನಸಸ್ಯ ರಣಾವಮರ್ದಿನಃ | 
ನ ದೇವಗಂಧರ್ವಭುಜಂಗರಾಕ್ಷನಾ 
ಭವಂತಿ ರಾಮೇಣ ಸಮಾ ಹಿ ಸಂಯುಗೇ ॥ ೬೩ 


ಸಮೀಕ್ಬ್ಯ ತಂ ಸಂಯತಿ ಚಿತ್ರಕಾರ್ಮುಕಂ 
ಮಹಾಬಲಂ ವಾಸವತುಲ್ಕವಿಕ್ರಮಮ್‌ ॥ 
ಸಲಕ್ಷ್ಮ ಬಂ ಕೋ ವಿಷಹೇತ ರಾಥವಂ 
ಹುತಾಶನಂ ದೀಪಮಿವಾನಿಲೇರಿತಮ್‌ [ ೬೪ 


ಗಳೂಡನೆ ಪ್ರಾಣವನ್ನು ಬಿಡುತಾರೆ. ಹನುಮಂತ, ಪತಿಭಕಿಯೊಂದನ್ನೇ ಗೌರವಿ 
ಸಿರುವ ನಾನು ರಾಮನ ಹೊರತು ಇನ್ನೊಬ್ಬನ ದೇಹವನ್ನು ಮುಟ್ಟುವುದಿಲ್ಲ 
(೫೮-೬೦). ರಾವಣನು ಬಲಾತ್ವಾರವಾಗಿ ನನ್ನನ್ನು ಎತಿತಂದಾಗ ಅವನ ದೇಹ 
ಸರ್ಶವಾಗಿದ್ದರೆ, ನಾನು ಏನು ಮಾಡಲಿ? ಅನಾಥಳೂ ಕೈಲಾಗದವಳೂ ಪರಾ 
ಧೀನಳೂ ಆಗಿದ್ದೆ ರಾಮನೇ ಬಂದು ದಶಕಂಠನನ್ನು ಬಂಧುಸಮೇತವಾಗಿ ವಧಿಸಿ 
ನನ್ನನ್ನು ಬಿಡಿಸಿಕೊಂಡು ಹೋದರೆ, ರಾಮನ ಯೋಗ್ಯತೆಗೆ ತಕ್ಕ ರೀತಿಯಾದೀತು 
(೬೧-೬೨). ರಣಧೀರನಾದ ಆ ಮಹಾತ್ಮನ ಪರಾಕ್ರಮ ಕಾರ್ಯಗಳನ್ನು ನಾನು 
ಕೇಳಿದ್ದೇನೆ ; ಕಣ್ಣಿಂದ ನೋಡಿಯೂ ಇದ್ದೇನೆ. ಯುದ್ದದಲ್ಲಿ ದೇವ, ಗಂಧರ್ವ, 
ಭುಜಂಗ, ರಾಕ್ಷಸರು ಯಾರೂ ರಾಮನಿಗೆ ಸಮರಲ್ಲ (೬೩). ದೇವೇಂದ್ರನಂತೆ 
ಪರಾಕ್ರಮಶಾಲಿಯಾದ ರಾಮನು ಧನುಸನ್ನು ಹಿಡಿದು, ವಾಯುವಿನ ಸಹಾಯ 
ದಿಂದ ಜ್ವಲಿಸುವ ಅಗ್ನಿಯಂತೆ, ಲಕ್ಷ ಣಸಹಿತನಾಗಿ ಯುದ್ಧಕ್ಷೆ ನಿಂತರೆ ಅವನನ್ನು 


ಸರ್ಗಃ ೩೭ ] ಸೀತಾಪ್ರತ್ಯಾನಯನಾನ್‌ೌಚಿತ್ಯಮ್‌ ೨೮೯ 


ಸಲಕ್ಷ್ಮ! ಣಂ ರಾಘವಮಾಜಿಮರ್ದನಂ 
ದಿಶಾಗಜಂ ಮತಮಿವ ವ್ಯವಸ್ಥಿತಮ್‌ | 

ಸಹೇತ ಕೋ ವಾನರಮುಖ್ಯ ಸಂಯುಗೇ 
ಯುಗಾಂತಸೂರ್ಯಪ್ರತಿಮಂ ಶರಾರ್ಚಿಷಮ್‌ ॥ ೬೫ 


ಸ ಮೇ ಹರಿಶ್ರೇಷ್ಠ ಸಲಕ್ಷ್ಮಣಂ ಪತಿಂ 
ಸಯೂಧಥಪಂ ಕಿಪ್ರಮಹೋಪಪಾದಯ 
ಚಿರಾಯ ರಾಮಂ ಪ್ರತಿ ಶೋಕಕರ್ಶಿತಾಂ 
ಕುರುಷ್ಟ ಮಾಂ ವಾನರಮುಖ್ಯ ಹರ್ಷಿತಾಮ್‌ ॥ ೬೬ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪತ್ರಿಂಶಃ ಸರ್ಗಃ 


ಸಿಹಿ 


ಎದುರಿಸುವವನಾರು 9 (೬೪). ಶತ್ರುಮರ್ದನನಾದ ರಘುನಾಥನು ಲಕ್ಷ್ಮ| ಣ 
ಸಮೇತನಾಗಿ, ಮದಿಸಿದ ದಿಗಜದಂತೆ ನಿಂತು, ಪ್ರಳಯಕಾಲದ ಸೂರ್ಯನಂತೆ, 
ಕಿರಣಗಳಂತಿರುವ ಅಸ್ಪಗಳನ್ನು ಚಲ್ಲುತಿದರೆ--ಯಾವನು ತಡೆದುಕೊಂಡಾನು ? 
(೬೫). ಕಪಿಶ್ರೇಷ್ಠ, ನನ್ನ ಪತಿಯು ಲಕ್ಷ್ಮಣಸುಗ್ರೀವ ಸಮೇತನಾಗಿ ಬೇಗನೆ ಇಲ್ಲಿಗೆ 
ಬರುವಂತೆ ಮಾಡು. ಹನುಮಂತ, ಬಹುದಿನಗಳಿಂದಲೂ ದುಃಖದಿಂದ ಕುಗ್ಗಿ 
ಹಂಬಲಿಸುತಿರುವ ನನಗೆ ಸಂತೋಷವನ್ನುಂಟುಮಾಡು'' ಎಂದು ಹೇಳಿದಳು 
(೬೬). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತೇಳನೆಯ ಸರ್ಗ 


ಂ = ೦ 
ಅಷ್ಟಾತ್ರಿಂಶಃ ಸರ್ಗಃ 
ವಾಯಸವೃತಾಂತಕಥನಮ್‌ 


ತತಃ ಸ ಕಪಿಶಾರ್ದೂಲಸೇನ ವಾಕ್ಕೇನ ಹರ್ಷಿತಃ | 


ಸೀತಾಮುವಾಚ ತಚ್ಛುತ್ವಾ ವಾಕ್ಯಂ ಪಾಕ್ಕವಿಶಾರದಃ || ೧ 
ಯುಕರೂಪಂ ತ್ತಯಾ ದೇವಿ ಭಾಷಿತಂ ಶುಭದರ್ಶನೇ । 
ಸದಶಂ ಸೀಸಭಾವಸ್ಥ ಸಾಧೀನಾಂ ವಿನಯಸ್ಸ ಚ ॥ ೨ 
ಲ ಅ ವ" ಬೆ ವ ಲೆ 
ಸ್ಟೀತ್ಪಾನ್ಸ ತಂ ಸಮರ್ಥಾಸಿ ಸಾಗರಂ ವತಿವರ್ತಿತುಮ್‌ | 
ಘಿ ೩ ಯ ಲ 
ಮಾಮಧಿಷ್ಠಾಯ ಎಸೀರ್ಣಂ ಶತಯೋಜನಮಾಯತಮ್‌ ॥ ೩ 
ದ್ವಿತೀಯಂ ಕಾರಣಂ ಯಚ್ಚ ಬ್ರವೀಷಿ ವಿನಯಾನಿತೇ । 
ರಾಮಾದನೃಸ್ಯ ನಾರ್ಹಾಮಿ ಸಂಸರ್ಶಮಿತಿ ಜಾನಕಿ ॥ ಲ 
ಏತತೇ ದೇವಿ ಸಿದ್ದಶಂ ಪತ್ತಾ ಸಸ್ಯ ಮಹಾತ್ಮನಃ 
ಆ ರಾ) ಕಾಕ್‌ ವಾಲ 
ಕಾ ಹೃನ್ಯಾ ತ್ವಾಮೃತೇ ದೇವಿ ಬ್ರೂಯಾದ್ದಚನಮೀದ್ದಶಮ್‌ ॥ ೫ 
ಸರ್ಗ ೩೮ 


ರಾಮನಿಗೆ ನಂಬಿಕೆಯಾಗುವುದಕ್ಕಾಗಿ ಒಂದು ಗುರುತನ್ನು ಕೊಡಬೇಕೆಂದು 
ಹನುಮಂತನು ಕೇಳಲು, ಸೀತೆಯು ಕಾಕಾಸುರವೃತಾಂತವನ್ನು ಹೇಳಿ 
ಚೂಡಾಮಣಿಯನ್ನು ಕೊಡುವುದು. 

ಆಂಜನೇಯನು ಸೀತೆಯ ಮಾತಿನಿಂದ ಸಂತುಷ್ಟನಾಗಿ, ""ದೇವಿ, ನೀನು 
ಯೋಗ್ಯವಾದ ಮಾತನ್ನಾಡಿದೆ. ಇದು ಸ್ತೀಯರ ಸ್ವಭಾವಕ್ಕೂ ಪತಿವ್ರತೆಯರ 
ವಿನಯಗುಣಕ್ಕೂ ಒಪ್ಪತಕ್ಕ ಮಾತು (೧-೨). ನನ್ನ ಮೇಲೆ ಕುಳಿತು ಸಾವಿರ 
ಯೋಜನದಗಲದ ಸಮುದ್ರವನ್ನು ದಾಟುವುದು ಸ್ಲೀಯಾದ ನಿನಗೆ ಸಾಧ್ಯವಲ್ಲ 
ಶ್ರೀರಾಮನನ್ನು ಬಿಟ್ಟು ಇನ್ನೊಬ್ಬನನ್ನು ಸರ್ಶ ಮಾಡುವುದಿಲ್ಲವೆಂದು ನೀನು 
ಹೇಳುವ ಎರಡನೆಯ ಕಾರಣವು ಕೂಡ ಆ ಮಹಾತ್ಮನ ಪತ್ನಿಯಾದ ನಿನಗೆ 
ಯೋಗ್ಯವಾದದ್ದೇ ಸರಿ. ಇಂತಹ ಮಾತನ್ನು ನೀನಲ್ಲದೆ ಇನ್ನು ಯಾವಳು ತಾನೇ 
ಹೇಳುತಾಳ ? (೩-೫). 

೨೯೦ 


ಸರ್ಗಃ ೩೮ | ವಾಯಸವೃತಾಂತಕಥನಮ್‌ ೨೯೧ 


ಎದಿ 


ಶ್ರೋಷ್ಠತೇ ಚ್ಛವ ಕಾಕುತ್ತ್ವಃ ಸರ್ವಂ ನಿರವಶೇಷತಃ 


ಚೀಷಿತಂ ಯತ ಯಾ ಡೇವಿ ಭಾಷಿತಂ ಚ ಮಯಾಗ್ಯತ! || ೬ 
ಕಾರಣೆರ್ಬಹುಭಿರ್ದೇವಿ ರಾಮಪ್ರಿಯಚಿಕೀರ್ಷಯಾ । 
ಸ್ನೇಹಪ್ರಸ್ಥನ್ನಮನಸಾ ಮಯ್ದತತ್‌ ಸಮುದೀರಿತಮ್‌ ॥ 
ಲಂಕಾಯಾ. ದುಷ್ಟಮೇಶತಾದುಸರತಾನ್ನಹೋದಧೇ: | 

ಈ ಛು. J 
ಸಾಮರ್ಥ್ಯಾದಾತ್ಸನಶೈವ ಮಯೃ್ಬತತ್‌ ಸಮುದೀರಿತಮ್‌ ॥ ೮ 
ಇಚ್ಛಾಮಿ ತ್ಲಾಂ ಸಮಾನೇತುಮದ್ಧ ವ ರಘುಬಂದುನಾ । 
ಗುರುಸ್ನೇಹೇನ ಭಕ್ತ್ಯಾ ಚ ನಾನ್ಯಥ್ನೆತದುದಾಹ್ಪತಮ್‌ ॥ ೯ 


ಯದಿ ನೋತಹಸೇ ಯಾತುಂ ಮಯಾ ಸಾರ್ಧಮನಿಂದಿತೇ | 
ಅಭಿಜ್ಞಾನಂ ಪ್ರಯಚ್ಛ ತ್ವಂ ಜಾನಿಯಾದ್ರಾಘವೋ ಹಿ ಯತ್‌ ॥ ೧೦ 
ಏವಮುಕಾ ಹನುಮತಾ ಸೀತಾ ಸುರಸುತೋಪಮಾ । 

ಉವಾಚ ವಚನಂ ಮಂದಂ ಬಾಷಪ್ರಗ್ರಧಿತಾಕ್ಷರಮ್‌ | ೧೧ 


ದೇವಿ, ನೀನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಮೊದಲಾದ ಸಮಸಕೃತ್ಯಗಳನ್ನೂ 
ನೀನು ಆಡಿದ ಎಲ್ಲ ಮಾತುಗಳನ್ನೂ ಶ್ರೀರಾಮನಿಗೆ ತಿಳಿಸುತ್ತೇನೆ. (ನಿನ್ನನ್ನು 
ಬೆನ್ನಮೇಲೆ ಏರಿಸಿಕೊಂಡು ಹೋಗುತೇನೆಂದು) ನಾನು ಹೇಳಿದುದು ಕೆಲವು 
ಕಾರಣಗಳಿಂದ, ಶ್ರೀರಾಮನಿಗೆ ಸಂತೋಷವನ್ನುಂಟುಮಾಡಬೇಕೆಂಬ ಅಪೇಕ್ಟೆ 
ಯಿಂದಲೂ, ನಿನ್ನ ಕಷ್ಟವನ್ನು ನೋಡಿ ಮನಸ್ಸು ಕರಗಿಹೋದ್ದರಿಂದಲೂ ಹೀಗೆ 
ಹೇಳಿದೆನು (೬-೭). ಲಂಕೆಯನ್ನು ಪ್ರವೇಶಿಸುವುದೂ ಸಮುದ್ರವನ್ನು 
ದಾಟುವುದೂ ಇತರರಿಗೆ ಅಶಕ್ಕವುದ್ದರಿಂದ ನನ್ನ ಸಾಮರ್ಥ್ಯವನ್ನು 
ತೋರಿಸುವುದಕ್ಕೋಸ್ಕರ ಹೀಗೆ ಹೇಳಿಬಿಟೆನು. ರಾಘವನಲ್ಲಿ ನನಗೆ ಇರುವ 
ಅಪಾರವಾದ ಸ್ನೇಹ ಭಕಿಗಳಿಂದ ಈಗಲೇ ನಿನ್ನನ್ನು ಅವನ ಬಳಿಗೆ ಸೇರಿಸಬೇಕೆಂದು 
ಇಚ್ಛೆಯಾಯಿತು. ಆದ್ದರಿಂದ ಈ ಮಾತನ್ನು ಹೇಳಿದೆನೇ ಹೊರತು ಬೇರೆಯಲ್ಲ 
(೮-೯). ನನ್ನೊಡನೆ ಬರುವುದು ನಿನಗೆ ಸಮ್ಮತವಾಗದಿದ್ದರೆ ನಿನ್ನನ್ನು ನೋಡಿಬಂದ 
ವಿಷಯದಲ್ಲಿ ರಾಮನಿಗೆ ನಂಬಿಕೆಯಾಗುವಂತೆ ಏನಾದರೂ ಒಂದು ಗುರುತನ್ನು 
ಕೊಡು'' ಎಂದು ಹೇಳಿದನು (೧೦). ಆಗ ಸೀತಾದೇವಿಯು ಕಣ್ಣಲ್ಲಿ ನೀರು 
ತುಂಬಿಕೊಂಡು ಗದ್ದದಸ್ವರದಿಂದ ಮೆಲ್ಲಗೆ ಹೇಳತೊಡಗಿದಳು--""ಹನುಮಂತ, 


೨೯೨ ಸುಂದರಕಾಂಡಃ [| ಸರ್ಗಃ ೩೮ 


ದಾ ಪಾ ೨ ಆಹಾಘ 
ಇದಂ ಶ್ರೇಷ್ಠಮಭಿಜ್ಞಾನಂ ಬ್ರೂಯಾಸ್ಮಂ ತು ಮಮ ಪ್ರಿಯಮ್‌ । 


ಶ್ಸೆಲಸ್ಯ ಚಿತ್ರಕೂಟಸ್ಕ ಪಾದೇ ಪೂರ್ವೋತರೇ ಪುರಾ ॥ ಡಿ 
ತಾಪಸಾಶ್ರಮವಾಸಿನ್ಯಾಃ ಪ್ರಾಜ್ಯಮೂಲಫಲೋದಕೇ । 

ತಸ್ಮಿನ್‌ ಸಿದ್ಧಾಶ್ರಿತೇ ದೇಶೇ ಮಂದಾಕಿನ್ಯಾ ಹ್ಯದೂರತಃ ॥ ೧೩ 
ತಸ್ಫೋಪವನಷಂಡೇಷು ನಾನಾಪುಷಸುಗಂಧಿಷು । 

ವಿಹ್ನತ್ಯ ಸಲಿಲಕ್ಷಿನ್ನಾ ತವಾಂಕೇ ಸಮುಪಾವಿಶಮ್‌ ॥ ೧೪ 


ತತೋ ಮಾಂ ಸ ಸಮಾಯುಕೋ ವಾಯಸಃ ಪರೃತುಂಡಯತ್‌ | 
ತಮಹಂ ಲೋಷಮುದ್ಯಮ್ಯ ವಾರಯಾಮಿ ಸ್ಥ ವಾಯಸಮ್‌ ॥ ೧೫ 
ದಾರಯನ್‌ ಸ ಚ ಮಾಂ ಕಾಕಸತ್ರ್ಯವ ಪರಿಲೀಯತೇ | 

ನ ಚಾಪ್ರ್ಯಪಾರಮನ್ಮಾಂಸಾದ್ಬಕ್ಟಾರ್ಥಿೀ ಬಲಿಭೋಜನಃ ॥ ೧೬ 
ಉತ್ಕರ್ಷಂತ್ಯಾಂ ಚ ರಶನಾಂ ಕ್ರುದ್ದಾಯಾಂ ಮಯಿ ಪಕ್ಷಿಣೇ । 
ಸ್ರಸ್ಯಮಾನೇ ಚ ವಸನೇ ತತೋ ದೃಷ್ಟಾ ತ್ವಯಾ ಹೃಹಮ್‌ ॥ ೧೭ 
ತ್ರಯಾಪಹಸಿತಾ ಚಾಹಂ ಕ್ರುದ್ದಾ ಸಂಲಜ್ಜಿತಾ ತಥಾ | 


ಯ 
ಬಕಗರ್ಧೇನ ಕಾಕೇನ ದಾರಿತಾ ತಾಮುಪಾಗತಾ ॥ ೧೮ 


CA 


ಇದೇ ದೊಡ್ಡ ಗುರುತು. ಇದನ್ನು ನನ್ನ ಪ್ರಿಯನಿಗೆ ಹೇಳು: "ಹಿಂದೊಮ್ಮೆ 
ಚಿತ್ರಕೂಟದ ಈಶಾನ್ಯದ ಕಡೆಗಿರುವ ಒಂದು ಉಪಪರ್ವತದಮೇಲೆ, 
ಮಂದಾಕಿನೀನದಿಯ ಸಮೀಪದಲ್ಲಿದ್ದ ಸಿದ್ದಾಶ್ರಮದಲ್ಲಿ ವಾಸವಾಗಿದ್ದೆವು. ಹಣ್ಣು 
ಹಂಪಲುಗಳಿಂದ ಸಮೃದ್ಧವಾದ ಆ ಸ್ಥಳದಲ್ಲಿ ಇರುವಾಗ, ಒಂದು ದಿನ ನಾನು 
ನಾನಾವಿಧ ಪುಷ್ಪಗಳ ಗಂಧವನ್ನು ಬೀರುವ ಉಪವನಗಳಲ್ಲಿವಿಹರಿಸಿ ಬೆವತು, ನಿನ್ನ 
ತೊಡೆಯ ಮೇಲೆ ಕುಳಿತಿದ್ದನು (೧೧-೧೪). ಆಗ ಒಂದು ಕಾಗೆಯು ಬಂದು 
ನನ್ನನ್ನು ಕುಕ್ಕತೂಡಗಿತು. ನಾನು ಒಂದು ಮಣ್ಣು ಹೆಂಟೆಯನ್ನು ತೆಗೆದುಕೊಂಡು 
ಅದನ್ನು ಓಡಿಸುವುದಕ್ಕೆ ಯತ್ನಿಸಿದೆನು. ಅದು ಮತೆ, ಮತೆ ಕುಕ್ಕುತ್ತ ಅಲ್ಲಿಯೇ 
ಅಡಗಿಕೊಳ್ಳುತಿತು. ಆ ಕಾಗೆಯು ಮಾಂಸಾಪೇಕೆಯಿಂದ ನನ್ನನ್ನು ಬಿಟ್ಟು ತೊಲಗಲೇ 
ಇಲ್ಲ (೧೫-೧೬). ನಾನು ಆ ಪಕಿಯಮೇಲೆ ಕೋಪಗೊಂಡು 
ಹೊಡೆಯುವುದಕ್ಕಾಗಿ ಕಾಂಚಿಯನ್ನು ಬಿಚ್ಚಿ ಕೈಗೆ ತೆಗೆದುಕೊಳ್ಳಲು, ನನ್ನ ಸೀರೆಯು 


ಸರ್ಗಃ ೩೮ | ವಾಯಸವೃತಾಂತಕಥನಮ್‌ ೨೯೩ 


ಆಸೀನಸ್ಯ ಚ ತೇ ಶ್ರಾಂತಾ ಪುನರುತಂಗಮಾವಿಶಮ್‌ |। 


ಕ್ರುಧ್ಯಂತೀ ಚ ಪ್ರಹ್ನಷೇನ ತಯಾಹಂ ಪರಿಸಾಂತಿತಾ || ೧೯ 


ಬಾಷಪೂರ್ಣಮುಖೀ ಮಂದಂ ಚಕ್ಷುಷೀ ಪರಿಮಾರ್ಜತೀ । 


ಲಕಿತಾಹಂ ತ್ವಯಾ ನಾಥ ವಾಯಸೇನ ಪ್ರಕೋಪಷಿತಾ ॥ ೨೦ 
ಪರಿಶ್ರಮಾತ್‌ ಪ್ರಸುಪ್ಮಾ ಚ ರಾಘವಾಂಕೇ5ಪೃಹಂ ಚಿರಮ್‌ । 
ಪರ್ಯಾಯೇಣ ಪ್ರಸುಪಶ್ಲ ಮಮಾಂಕೇ ಭರತಾಗ್ರಜಃ ॥ ೨೧ 


ಸ ತತ್ರ ಪುನರೇವಾಥ ವಾಯಸಃ ಸಮುಹಾಗಮತ್‌ । 
ತತಃ ಸುಪಪ್ರಬುದ್ದಾಂ ಮಾಂ ರಾಘವಾಂಕಾತ್‌ ಸಮುತಿತಾಮ್‌ ॥ ೨೨ 
ವಾಯಸಃ ಸಹಸಾಗಮ್ಯ ವಿರರಾದ ಸನಾಂತರೇ | 


ಪುನಃ ಪುನರಥೋತತ್ವ ಎದದಾರ ಸ ಮಾಂ ಭ್ಹಶಮ್‌ ॥ ೨೩ 
ತತಃ ಸಮುಕ್ತಿತೋ ರಾಮೋ ಮುಕ್ತೈಃ ಶೋಣಿತಬಿಂದುಬಿಃ | 
ವಾಯಸೇನ ತತಸೇನ ಬಲವತ್‌ ಕ್ಲಿಶ್ರಮಾನಯಾ ॥ ೨೪ 


ಸ ಮಯಾ ಬೋಧಿತಃ ಶ್ರೀಮಾನ್‌ ಸುಖಸುಪ; ಪರಂತಪಃ | 


ಇಸಾ 


ಸ ಮಾಂ ದಷ್ಠಾ ಮಹಾಬಾಹುರ್ವಿತುನ್ನಾಂ ಸನಯೋಸದಾ | ೨೫ 


ಸಡಿಲಿತು. ಆಗ ನನನ್ನು ನೋಡಿ ನೀನು ಹಾಸ್ಯಮಾಡಿದೆ. ನನಗೆ ಇತ್ತಕೋಪ, ಇತ್ತ 
ನಾಚಿಕೆ. ಕಡೆಗೂ ಕಾಗೆಯನ್ನು ಓಡಿಸಲಿಕ್ಕಾಗದೆ ಗಾಯಗೊಂಡು ಸಾಕುಸಾಕಾಗಿ, 
ಮತ್ತೆ ನಿನ್ನ ತೊಡೆಯ ಮೇಲೆ ಬಂದು ಕುಳಿತೆನು. ನಾನು ಕಣ್ಣೀರು ತುಂಬಿಕೊಂಡು 
ಕಣ್ಣನ್ನು ಒರೆಸಿಕೊಳ್ಳುತ್ತ ಕೋಪಗೊಂಡಿರಲು, ನೀನು ನಗುತಲೇ ನನ್ನನ್ನು 
ಸಮಾಧಾನಪಡಿಸಿದೆ' ಎಂದು ರಾಮನಿಗೆ ಹೇಳು (೧೭-೨೦). ವಾನರೋತಮ, 
ಅನಂತರ ನಾನು ಆಯಾಸಗೊಂಡು ರಾಘವನ ತೊಡೆಯಮೇಲೆ ಬಹಳ ಹೊತ್ತು 
ಮಲಗಿದ್ದೆನು. ನಾನು ಎದ್ದಮೇಲೆ ರಾಘವನು ನನ್ನ ತೊಡೆಯಮೇಲೆ ಮಲಗಿ 
ನಿದ್ರಿಸಿದನು. ಪುನಃ ಆ ಕಾಗೆಯು ಬಂದು ನನ್ನ ಎದೆಯನ್ನು ಕುಕ್ಕತೊಡಗಿತು 
(೨೧-೨೩). ರಕ್ತದ ಹನಿಗಳು ರಾಮನ ಮೇಲೆ ಸುರಿದವು. ಹೀಗೆ ಬಾಧೆಪಡುತಿದ್ದ 
ನಾನು ಬೇರೆ ಉಪಾಯ ಕಾಣದೆ ಸುಖನಿದ್ರೆಯಲ್ಲಿದ್ದ ನನ್ನ ಪ್ರಿಯನನ್ನು 
ಎಚ್ಚರಗೊಳಿಸಿದೆನು. ಆ ವೀರನು ಎದ್ದು ನನ್ನ ಎದೆಯ ಗಾಯವನ್ನು ನೋಡಿ 


೨೯೪ ಸುಂದರಕಾಂಡಃ [| ಸರ್ಗಃ ೩೮ 


ಆಶೀವಿಷ ಇವ ಕ್ರುದ್ಧಃ ಶ್ವಸನ್‌ ವಾಕ್ಯಮಭಾಷತ | 

ಕೇನ ತೇ ನಾಗನಾಸೋರು ವಿಕ್ಷ್ತತಂ ವೈ ಸ್ತನಾಂತರಮ್‌ ॥ ೨೬ 

ಕಃ ಕ್ರೀಡತಿ ಸರೋಷೇಣ ಪಂಚೆವಕ್ಷೇಣ ಭೋಗಿನಾ | 

ವೀಕಮಾಣಸತಸಂ ವೈ. ವಾಯಸಂ ಸಮುದಕತ ॥ ೨೭ 
೦, ಎಮು ಲ ಲಲ 

ನಖ್ಛಃ ಸರುಧಿರೈಸ್ತೀಕ್ಷೆ ಎರ್ಮಾಮೇವಾಭಿಮುಖಂ ಸ್ಥಿತಮ್‌ 

ಪುತ್ರಃ ಕಿಲ ಸ ಶಕ್ರಸ್ಯ ವಾ ಸಃ ಪತತಾಂ ವರಃ ॥ ೨೮ 

ಧರಾಂತರಗತಃ ಶೀಘ್ರಂ ಪವನಸ್ಥ ಗತೌ ಸಮಃ | 

ತತಸಪ್ಸಿನ್‌ ಮಹಾಬಾಹುಃ ಕೋಪಸಂವರ್ತಿತೇಕ್ಷಣಃ ॥ ೨೯ 

ವಾಯಸೇ ಕ್ಷತವಾನ್‌ ಕ್ರೂರಾಂ ಮತಿಂ ಮತಿಮತಾಂ ವರಃ | 


ದರ್ಬಂ ಸಂಸರಾದ ಹ ಬಾಹೇಣಾಸೇಣ ಯೋಜಯತ್‌ ॥ ೩೦ 
ಇಂ ೧ಲ ರೆ ಖಿ ಕು 


UL 


ದೀಪ ಇವ ಕಾಲಾಗ್ದಿರ್ಜಜ್ವಾಲಾಭಿಮುಖೋ ದ್ವಿಜಮ್‌ | 


ತಂ ಪ್ರದೀಪಂ ಚಿಕ್ಷೇಪ ದರ್ಭಂ ತಂ ವಾಯಸಂ ಪ್ರತಿ ॥ ೩೧ 


೭ ೭೬ 





ಸರ್ಪದಂತೆ ಕ್ರುದ್ಧನಾದನು. "ಸುಂದರಿ, ಯಾವನು ನಿನ್ನ ಎದೆಯನ್ನು ಗಾಯಗೊಳಿಸಿ 
ದವನು? ಐದು ಹೆಡೆಯ ಕ್ರುದಸರ್ಪ್ಷದೊಡನೆ ಸರಸವಾಡುವವನು 
ಯಾವನು 9' ಎಂದು ಹೇಳುತ ಸುತಲೂ ನೋಡಿ ಆ ಕಾಗೆಯನ್ನು ಕಂಡನು 
(೨೪-೨೭). ಅದು ನನಗೆ ಅಭಿಮುಖವಾಗಿ ಕುಳಿತಿದ್ದಿತು. ಅದರ ತೀಕ್ಷ್ಮ; ವಾದ 
ಉಗುರುಗಳು ರಕದಿಂದ ತೊಯ್ದಿದ್ದವು. ದೇವೇಂದ್ರನ ಮಗನಾದ ಜಯಂತನೇ 
ವಾಯಸವೇಷದಿಂದ ಭೂಲೋಕಕ್ಕೆ ಬಂದಿದ್ದನಂತೆ. ವೇಗದಲ್ಲಿ ಆ ವಾಯಸವು 
ವಾಯುದೇವನಿಗೆ ಸಮಾನವಾಗಿತ್ಕು ರಾಘವನು ಕೋಪದಿಂದ ಕಣ್ಣನ್ನು 
ತಿರುಗಿಸುತ್ತ ಆ ಕಾಗೆಯನ್ನು ಕೊಲ್ಲಬೇಕೆಂದು ಘೋರವಾದ ನಿಶ್ಚಯವನ್ನು 
ತಳೆದನು. ತಾನು ಕುಳಿತಿದ್ದ ಚಾಪೆಯಿಂದ ಒಂದು ದರ್ಭೆಯನ್ನು ಸೆಳೆದುಕೊಂಡು 
ಬ್ರಹ್ನಾಸಿದ ಮಂತ್ರದಿಂದ ಅಭಿಮಂತ್ರಿಸಿದನು (೨೮-೩೦). ಆಗ ದರ್ಭೆಯು 
ಕಾಲಾಗ್ನಿಯಂತೆ ಜ್ವಲಿಸಲಾರಂಭಿಸಲು, ಅದನ್ನು ವಾಯಸದ ಮೇಲೆ 
ಪ್ರಯೋಗಿಸಿದನು. ವಾಯಸವು ದಿಕ್ಕುಗೆಟ್ಟು ಓಡಿತು. ದರ್ಭೆಯು ಆಕಾಶ 


ಸರ್ಗಃ ೩೮ | ವಾಯಸವೃತಾಂತಕಥನಮ್‌ ೨೯೫ 


ತತಸಂ ವಾಯಸಂ ದರ್ಭಃ ಸೋರ5ಂಬರೇ5 ನುಜಾಗಮ ತಮ್‌ । 


ಅನುಸ್ಪಪಸದಾ ಕಾಕೋ ಜಗಾಮ ವಿವಿಧಾಂ ಗತಿಮ್‌ ॥! ೩೨ 
ತ್ರಾಣಕಾಮ ಅಮಂ ಲೋಕಂ ಸರ್ವಂ ವ್ಳ ವಿಚಚಾರ ಹ 
ಸ ಪಿತ್ರಾ ಚ ಪರಿತ್ಯಕ; ಸುರೈಃ ಸರ್ವರ್ಮಹರ್ಷಿಭಿಃ ॥ ೩೩ 
ತ್ರೀನ್‌ ಲೋಕಾನ್‌ ಸಂಪರಿಕ್ರಮ್ಮ ತಮೇವ ಶರಣಂ ಗತಃ | 
ಸ ತಂ ನಿಪತಿತಂ ಭೂಮಾ ಶರಣ್ಯಃ ಶರಣಾಗತಮ್‌ ॥ ೩೪ 
ವಧಾರ್ಹಮವಪಿ ಕಾಕುತ ಸಿ ಕೃಪಯಾ ಹಪರ್ಯಪಾಲಯತ್‌ | 
ಪರಿದ್ಯೂನಂ ವಿಷಣ್ಣಂ ಚ ಸ ತಮಾಯಾಂತಮಬ್ರವೀತ್‌ ॥ ೩೫ 
ಮೋಘಂ ಕರ್ತುಂ ನ ಶಕ್ಕಂ ತು ಬ್ರಾಹ್ಮಮಸ್ವಂ ತದುಚ್ಛತಾಮ್‌ 
ಹಿನಸು ದಕ್ಷಿಣಾಕ್ಷಿ ತಚ್ಚರ ಇತ್ಯಥ ನೋತಬ್ರವೀತ್‌ || ೩೬ 
ತತಸಸ್ಯಾಕ್ಟಿ ಕಾಕಸ್ಕ್ಯ ಹಿನಸ್ತಿ ಸ್ಥ ಸ ದಕ್ಷಿಣಮ್‌ 
ದತ್ತ್ವಾ ಸ ದಕ್ಷಿಣಂ ನೇತ್ರಂ ಪ್ರಾಣೇಭ್ಯಃ ಪರಿರಕ್ಷಿತಃ ॥ ೩೭ 
ಸ ರಾಮಾಯ ನಮಸ್ಕೃತ್ವಾ ರಾಜ್ಹೇ ದಶರಥಾಯ ಚ । 

ವಿಸ್ಪಷಸೇನ ವೀರೇಣ 'ಪ್ರಶಿಷೇದೇ ಸಮಾಲಯಮ್‌ ॥ ೩೮ 





ಮಾರ್ಗದಲ್ಲಿ ಅದನ್ನು ಬೆನ್ನಟಿತು (೩೧-೩೨). ವಾಯಸವು ತನ್ನನ್ನು 
ಯಾರಾದರೂ ಉಳಿಸಿಯಾರೆಂದು ಪ್ರಪಂಚವನ್ನೆಲ್ಲಾ ಸುತಿತು. ಅದರ ತಂದೆಯಾದ 
ಇಂದ್ರನೂ, ದೇವತೆಗಳೂ, ಮಹರ್ಷಿಗಳೂ ಕೈಬಿಟ್ಟರು. ಕಾಗೆಯು ಮೂರು 
ಲೋಕಗಳನ್ನೂ ಸುತ್ತಿ ಕಡೆಗೆ ಶ್ರೀರಾಮನಿಗೇ ಶರಣುಬಂದು ನೆಲದಮೇಲೆ 
ಅದ್ಡಬಿದ್ದಿತು. ಶರಣಾಗತವತಲನಾದ ರಾಮನು ಕೃಪೆದೋರಿ ವಧಾರ್ಹವಾಗಿ 
ದ್ದರೂ ಆ ಕಾಗೆಯನ್ನು ಕಾಪಾಡಿದನು. ಬಳಲಿ ಬೆಂಡಾಗಿ ಬಂದ ಕಾಗೆಯನ್ನು ಕುರಿತು 
ಹೀಗೆ ಹೇಳಿದನು (೩೩-೩೫): 'ಎಲ್ಪ, ಈ ಬ್ರಹ್ಮಾಸವು ಎಂದಿಗೂ ನಿರರ್ಥಕ 
ವಾಗಲಾರದು. ಇದು ಯಾವುದನ್ನು ನಾಶಮಾಡಲಿ ? ಹೇಳು.' ಆಗ ಕಾಗೆಯು 
"ನಿನ್ನ ಅಸ್ಪವು ನನ್ನ ಬಲಗಣ್ಣನ್ನು ನಾಶಮಾಡಲಿ' ಎನ್ನಲಾಗಿ ಅಸವು ಅದರ 
ಬಲಗಣ್ಣನ್ನು ನಾಶಪಡಿಸಿತು. ಹೀಗೆ ವಾಯಸವು ಬಲಗಣ್ಣನ್ನು ಬಲಿಯಾಗಿ ಕೊಟ್ಟು 
ಪ್ರಾಣಸಹಿತ ಉಳಿದುಕೊಂಡಿತು (೩೬-೩೭). ಆಮೇಲೆ ಆ ಜಯಂತನು 


೨೯೬ ಸುಂದರಕಾಂಡಃ [| ಸರ್ಗಃ ೩೮ 


ಮತೃತೇ ಕಾಕಮಾತ್ರೇ ತು ಬ್ರಹ್ನಾಸ್ತು ಸಮುದೀರಿತಮ್‌ | 


AH, 
ಕಸಾದೋ ಮಾಂ ಹರೇತ ತಃ ಕಮಸೇ ತಂ ಮಹೀಪತೇ ॥ ೩೯ 
೬ ಬೆ ಮನವೂ ಎ 
ಸು ಕುರುಪ್ವ ಮಹೋತಾಹಂ ಕೃಪಾಂ ಮಯಿ ನರರ್ಷಭ । 
ತ್ರಯಾ ನಾಥವತೀ ನಾಥ ಹೃನಾಥಾ ಇವ ದೃಶ್ಯತೇ || ೪೦ 


ಆನ್ಫಶಂಸ್ಯಂ ಪರೋ ಧರ್ಮಸ್ಮತ್ತ ಏವ ಮಯಾ ಶ್ರುತಃ | 
ಜಾನಾಮಿ ತ್ತಾಂ ಮಹಾವೀರ್ಯಂ ಮಹೋತಾಹಂ ಮಹಾಬಲಮ್‌ ॥ 


ಅಪಾರಪಾರಮಕ್ಟೋಭ್ಯಂ ಗಾಂಭೀರ್ಯಾತಾಗರೋಪಮಮ್‌ 
ಭರ್ತಾರಂ ಸಸಮುದ್ರಾಯ ಧರಣ್ಯಾ ವಾಸವೋಷಪಮಮ್‌ ॥ ೪೨ 


ಏವಮಸಿವಿದಾಂ ಶ್ರೇಷ್ಠಃ ಸತ್ಯವಾನ್‌ ಬಲವಾನಪಿ | 
ಕಿಮರ್ಥಮಸ್ತಂ ರಕ್ಸಸ್ತು ನ ಯೋಜಯಸಿ ರಾಘವ ॥ ೪೩ 


ನ ನಾಗಾ ನಾಪಿ ಗಂಧರ್ವಾ ನಾಸುರಾ ನ ಮರುದಣಾಃ 
ರಾಮಸ್ಯ ಸಮರೇ ವೇಗಂ ಶಕಾಃ ಪ್ರತಿಸಮೀಹಿತುಮ್‌ ॥ ೪೪ 


ಶ್ರೀರಾಮನಿಗೂ ದಶರಥ ಮಹಾರಾಜನಿಗೂ ವಂದಿಸಿ ಅನುಜ್ಞೆಯನ್ನು ಪಡೆದು ತನ್ನ 
ಲೋಕಕ್ಕೆ ಹೊರಟುಹೋದನು. (ಹನುಮಂತ, ಈ ವೃತಾಂತವನ್ನು ರಾಮನಿಗೆ 
ತಿಳಿಸಿ ನಾನು ಹೇಳಿದೆನೆಂದು ಹೀಗೆ ಹೇಳು.) "ನಾಥ ನನಗೋಸ್ಕರ ಒಂದು ಕಾಗೆಯ 
ಮೇಲೆ ಬ್ರಹ್ನಾಸವನ್ನೇ ಪ್ರಯೋಗಿಸಿದೆ. ಈಗ ನಿನ್ನನ್ನು ವಂಚಿಸಿ ನನ್ನನ್ನು 
ಕದ್ದುತಂದವನನ್ನು ಕಮಿಸುವುದಾದರೂ ಏಕೆ? (೩೮-೩೯). ನನ್ನನ್ನು ಪಾರು 
ಮಾಡಲು ಉತ್ಪಾಹ ಗೊಂಡು, ನನ್ನಮೇಲೆ ದಯೆಯನ್ನುತೋರಿಸು. ನೀನೇ ನನಗೆ 
ದಿಕ್ಕು. ಈಗ ದಿಕ್ಕಿಲ್ಲದವಳಂತೆ ಆಗಿದ್ದೇನೆ. ದಯೆಯೆಂಬುದು ಶ್ರೇಷ್ಠವಾದ ಧರ್ಮ 
ವೆಂದು ನಿನ್ನ ಬಾಯಿಂದಲೇ ಕೇಳಿದ್ದೇನೆ. ನಿನ್ನ ಪರಾಕ್ರಮವನ್ನೂ ಬಲೋತಾಹ 
ಗಳನ್ನೂ ನಾನು ಬಲ್ಲೆನು (೪೦-೪೧). ನೀನು ಅಪಾರ ಮಹಿಮನೂ, 
ಅಜೇಯನೂ, ಸಮುದ್ರದಂತೆ ಗಂಭೀರಸ್ವಭಾವದವನೂ, ಪೃಧಿವೀಮಂಡಲವನ್ನೇ 
ಪೋಷಿಸಬಲ್ಲವನೂ, ದೇವೇಂದ್ರಸದೃಶನೂ ಎಂಬುದನ್ನು ಬಲ್ಲೆನು. ಶ್ರೀರಾಮ, 
ಹೀಗೆ ಅಸ್ವವಿದರಲ್ಲಿ ಅಗ್ರಗಣ್ಯನೂ, ಸತ್ಯವಂತನೂ, ಬಲಾಢ್ಯನೂ ಆಗಿದ್ದರೂ ಈ 


ಸರ್ಗಃ ೩೮ | ವಾಯಸವೃತಾಂತಕಥನಮ್‌ ೨೯೭ 


ತನ್ನ ವೀರ್ಯವತಃ ಕರಿದದ ಸಿ ಮಯಿ ಸಂಭ್ರಮಃ | 
ಲೆ ಚಲೆ ಬೆಂ 4) 


ಕಿಮರ್ಥಂ ನ ಶರೃಸೀಕ್ಷೈಃ ಕಯಂ ನಯತಿ ರಾಕ್ಟಸಾನ್‌ || ೪% 
ಭ್ರಾತುರಾದೇಶಮಾದಾಯ ಲಕ್ಷ್ಮಣೋ ವಾ ಪರಂತಪಃ | 

ಕಸ್ಕ ಹೇತೋರ್ನ ಮಾಂ ವೀರಃ ಪರಿತ್ರಾತಿ ಮಹಾಬಲಃ ॥ ೪೬ 
ಯದಿ ತೌ ಪುರುಷವ್ಯಾಘೌ ವಾಯಗಿಸಮತೇಜಸ್‌್‌ | 
ಸುರಾಣಾಮಪಿ ದುರ್ಧರ್ಮೌ ಕಿಮರ್ಥಂ ಮಾಮುಪೇಕ್ಟತಃ 1... ೪೭ 
ಮಮೈವ ದುಷ್ಕೃತಂ ಕಿಂಚಿನ್ನಹದಸ್ತಿ ನ ಸಂಶಯಃ | 

ಸಮರ್ಥಾಮಷಿ ತ್‌ ಯನ್ನಾಂ ನಾವೇಕ್ಷೇತೇ ಹರಂತಪಾ ॥ ೪೮ 
ವೈದೇಹ್ಯಾ ವಚನಂ ಶ್ರುತ್ವಾ ಕರುಣಂ ಸಾಶ್ರು ಭಾಷಿತಮ್‌ 1 
ಅಥಾಬ್ರವೀನ್ನಹಾತೇಜಾ ಹನುಮಾನ್‌ ಮಾರುತಾತ್ಮಜಃ [ ೪೯ 
ತ್ವಕ್ಬೋಕವಿಮುಖೋ ರಾಮೋ ದೇವಿ ಸತ್ಯೇನ ಮೇ ಶಪೇ ।ಟ 
ರಾಮೇ ದು:ಖಾಭಿಷನ್ನೇ ಚ ಲಕ್ಷ್ಮಣಃ ಪರಿತಪ್ಯತೇ || ೫೦ 


ರಾಕ್ಷಸರ ಮೇಲೆ ನೀನು ಅಸ್ಪವನ್ನೇಕೆ ಪ್ರಯೋಗಿಸುವುದಿಲ್ಲ?' ಎಂದು ರಘುನಾಥ 
ನಿಗೆ ತಿಳಿಸು (೪೨-೪೩). ಎಲ್ಫೆ ಕಪಿವೀರನೆ, ನಾಗ, ಗಂಧರ್ವ, ಅಸುರ, ಮರುತು, 
ಗಳು ಯಾರೂ ಯುದ್ದದಲ್ಲಿ ರಾಮನ ವೇಗವನ್ನು ತಡೆದುಕೊಳ್ಳಲಾರರು. ಆ ವೀರ 
ನಿಗೆ ನನ್ನವಿಷಯದಲ್ಲಿತವಕವಿದ್ದರೆ, ಈ ರಾಕ್ಷಸರನ್ನುಉಗ್ರವಾದ ಬಾಣಗಳಿಂದ ಏಕೆ 
ನಾಶ ಮಾಡಬಾರದು? (೪೪-೪೫). ಬಲಾಡ್ಯನಾದ ಲಕ್ಷ್ಮಣನಾದರೂ ಅಣ್ಣನ 
ಆಜ್ಲೇಯನ್ನು ಪಡೆದು ನನ್ನನ್ನು ಏಕೆ ಉಳಿಸಿಕೊಳ್ಳದೆ ಇರಬಹುದು ? ಅಗ್ನಿವಾಯು 
ಗಳಂತೆ ಮಹಾತೇಜಸ್ಸಿಗಳಾದ ಆ ಪುರುಷಶ್ರೇಪ್ನರು ದೇವತೆಗಳಿಗೂ ಅಜೇಯ 
ರಾಗಿರುವಾಗ, ನನ್ನನ್ನು ಏಕೆ ಉಪೇಕಿಸುತಾರೆ ? (೪೬-೪೭). ಮುಖ್ಯವಾಗಿ ನಾನು 
ಮಾಡಿರುವ ಪಾಪಕರ್ಮ ದೊಡ್ಡದು. ಅದು ಅವರನ್ನು ಉಪೇಕಿಸುವಂತೆ 
ಮಾಡಿದೆ” ಎಂದಳು (೪೮). ಹೀಗೆ ಸೀತೆಯು ಕಣ್ಣೀರು ಸುರಿಸುತ್ತ ಆಡಿದ 

ಎದೆಕರಗುವ ಮಾತನ್ನು ಆಲಿಸಿ ಹನುಮಂತನು ""ದೇವಿ, ಆಣೆ ಮಾಡಿ ಹೇಳುತೇನೆ. 

ಶ್ರೀರಾಮನಿಗೆ ನಿನ್ನ ಎರಹ ದುಃಖದಿಂದಲೇ ಸಮಸ್ತ ಕಾರ್ಯಗಳೂ ಬೇಡವಾಗಿವೆ. 

ಅವನ ದುಃಖವನ್ನು ನೋಡಿ ಲಕ್ಷ್ಮಣನೂ ಸಂಕಟಪಡುತಿದ್ದಾನೆ (೪೯-೫೦). 


ಸುಂ. 10* 


೨೯೮ ಸುಂದರಕಾಂಡಃ | ಸರ್ಗಃ ೩೮ 


ಕಥಂಚಿದ್ದವತೀ ದಹ್ನಾ ನ ಕಾಲಃ ಪರಿಶೋಚಿತುಮ್‌ | 
ಅಮಂ ಮಹೂರ್ತ ದುಃಖಾನಾಂ ದ್ರಕ್ಷ್ಯಸ್ಯ ೦ತಮನಿಂದಿತೇ ॥ ೪೫೧ 
ತಾವುಭೌ ಪುರುಷವ್ಯಾಘ್ರ ರಾಜಪುತ್ರೌ ಮಹಾಬಲ್‌ | 


ತದರ್ಶನ ೯ನಕ್ಷತೋತಾಹ್‌ೌ ಲಂಕಾಂ ಭಸ್ಮೀಕರಿಷ್ಯತಃ || ೫೨ 
ಹತ್ಹಾ ಚ ಸಮರೇ ಕ್ರೂರಂ ರಾವಣಂ ಸಹಬಾಂಧವಮ್‌ । 
ರಾಘವಸ್ನಾಂ ವಿಶಾಲಾಕ್ಷಿ ನೇಷ್ಮತಿ ಸ್ಟಾಂ ಪುರೀಂ ಪ್ರತಿ ॥ ೫೩ 
ಬ್ರೂಹಿ ಯದ್ರಾಘವೋ ವಾಚ್ಯೋ ಲಕ್ಷ್ಮಣಶ್ಲ ಮಹಾಬಲ; | 

ಇಟಿ. 20 
ಸುಗ್ರೀವೋ ವಾಪಿ ತೇಜಸ್ಲೀ ಹರಯೋತಪಿ ಸಮಾಗತಾಃ ॥ ೫೪ 
ಇತ್ಯುಕಪತಿ ತಸ್ಮಿಂಶ್ಚ ಸೀತಾ ಸುರಸುತೋಹಮಾ | 
ಉವಾಚ ಶೋಕಸಂತಪಾ ಹನುಮಂತಂ ಪ್ಲವಂಗಮಮ್‌ ॥ ೫% 
ಕೌಸಲ್ಯಾ ಲೋಕಬಭರ್ತಾರಂ ಸುಷುವೇ ಯಂ ಮನಸಿನೀ । 
ತಂ ಮಮಾರ್ಥ ಸುಖಂ ಪಚ್ಚ ಶಿರಸಾ ಚಾಭಿವಾದಯ ॥ ೫೬ 


ಸ್ರಜಶ್ಹ ಸರ್ವರತ್ನಾನಿ ಪ್ರಿಯಾ ಯಾಶ್ಚ ವರಾಂಗನಾಃ | 
ಐಶ್ವರ್ಯಂ ಚೆ ವಿಶಾಲಾಯಾಂ ಪೃಥಿವ್ಯಾಮಪಿ ದುರ್ಲ್ಬಭಮ್‌ ॥ ೫೭ 


ಅಂತೂ ನಿನ್ನನ್ನು ಕಂಡದ್ದಾಯಿತು. ಇದು ಶೋಕಿಸುವ ಕಾಲವಲ್ವ 
ಸ್ನಲಕಾಲದಲ್ಲಿಯೇ ನಿನ್ನ ಶೋಕವು ಪರಿಹಾರಹೊಂದುವುದು. ಆ ಇಬ್ಬರು 
ರಾಜಪುತ್ರರೂ ನಿನ್ನನ್ನು ಕಾಣುವ ಉತಾಹದಿಂದ ಲಂಕೆಯನ್ನು ಸುಟ್ಟು ಬೂದಿ 
ಮಾಡುವರು (೫೧-೫೨). ಹೇ ವಿಶಾಲಾಕ್ಷಿ, ರಾಘವನು ಕ್ರೂರಿಯಾದ 
ರಾವಣನನ್ನು ಬಂಧುಸಮೇತ ಸಂಹಾರಮಾಡಿ ನಿನ್ನನ್ನು ಅಯೋಧ್ಯಾನಗರಕ್ಕೆ 
ಕರೆದುಕೊಂಡು ಹೋಗುವನು. ಈಗ ರಾಮಲಕ್ಷ್ಮ ಣರಿಗೂ ಸುಗ್ರೀವ ವಾನರರಿಗೂ 
ಏನನ್ನಾದರೂ ಹೇಳಿಕಳಿಸಬೇಕಾಗಿದ್ದರೆ ಹೇಳು'' ಎಂದನು (೫೩-೫೪). ಆಗ 
ಸೀತಾದೇವಿಯು ದುಃಖಿಸುತ್ತ ಹನುಮಂತನಿಗೆ ""ಕೌಸಲ್ಯಾ ಮಾತೆಯು 
ಲೋಕಸಂರಕ್ಷಣಾರ್ಥವಾಗಿ ಯಾರನ್ನು ಹಡೆದಿರುವಳೋ ಆತನಿಗೆ ಕುಶಲವನ್ನು 
ಎಚಾರಿಸಿದ್ದೇನೆಂದು ನನ್ನ ಪರವಾಗಿ ಹೇಳಿ ತಲೆಬಾಗಿ ನಮಸ್ಕರಿಸಿದ್ದೇನೆಂದು ತಿಳಿಸು 
(೫೫-೫೬). ಸುಮಿತ್ರಾದೇವಿಯ ಸುಕುಮಾರ ಲಕ್ಷ ಣಿ. ಅವನು ಹೂಮಾಲೆಗಳು, 


ಸರ್ಗಃ ೩೮ | ವಾಯಸವೃತಾಂತಕಥನಮ್‌ ೨೯೯ 


ಪಿತರಂ ಮಾತರಂ ಚೈವ ಸಂಮಾನ್ಯಾಭಿಪ್ರಸಾದ್ಯ ಚ | 


ಅನುಪ್ರವ್ರಾಜಿತೋ ರಾಮಂ ಸುಮಿತ್ರಾ ಯೇನ ಸುಪ್ರಜಾ: 1 ೫೮ 
ಆನುಕೂಲ್ಯೇನ ಧರ್ಮಾತ್ಮಾ ತೃಕ್ತಾ ಸುಖಮನುತಮಮ್‌ | 
ಅನುಗಚ್ಛತಿ ಕಾಕುತ್ತಂ ಭ್ರಾತರಂ ಪಾಲಯನ್‌ ವನೇ ॥ ರ್ಜ 
ಸಿಂಹಸ್ಕಂಧೋ ಮಹಾಬಾಹುರ್ಮನಸ್ವೀ ಪ್ರಿಯದರ್ಶನಃ | 
ಪಿತ್ತ್ರವದ್ದರ್ತತೇ ರಾಮೇ ಮಾತ್ಸವನ್ನಾಂ ಸಮಾಚರನ್‌ ॥ ೬೦ 
ಹ್ರಿಯಮಾಣಾಂ ತದಾ ವೀರೋ ನ ತು ಮಾಂ ವೇದ ಲಕ್ಷ್ಮಣಃ | 
ವೃದ್ಧೋಪಸೇವೀ ಲಕ್ಷ್ಮೀವಾನ್‌ ಶಕ್ತೋ ನ ಬಹು ಭಾಷಿತಾ “। ೬೧ 
ರಾಜಪುತ್ರಃ ಪ್ರಿಯಃ ಶ್ರೇಷ್ಠಃ ಸದೃಶಃ ಶ್ರಶುರಸ್ಕ ಮೇ | 

ಮತಃ ಪ್ರಿಯತರೋ ನಿತ್ಯಂ ಭ್ರಾತಾ ರಾಮಸ್ಯ ಲಕ್ಷ್ಮಣಃ ॥ ೬.೨ 


ನಿಯುಕೋ ಧುರಿ ಯಸ್ಯಾಂ ತು ತಾಮುದಹತಿ ವೀರ್ಯವಾನ್‌ | 
ಯಂ ದೃಷ್ಟಾ ರಾಘವೋ ನೈವ ವತಮಾರ್ಯಮನುಸ್ಥ ರತ್‌ || ೬೩ 


ರತ್ತಗಳು, ಉತಮಸ್ವೀಯರು, ಇನ್ನೆಲ್ಲಿಯೂ ದೊರಕದಷ್ಟು ಐಶ್ವರ್ಯ ಇವೆಲ್ಲ 

ನ್ನೂ ತೊರೆದು ತಂದೆ ತಾಯಿಗಳನ್ನು ಒಪಿಸಿ ಅಣ್ಣನ ಹಿಂದೆಯೇ ಬಂದುಬಿಟ್ಟನು 
(೫೭-೫೮). ಆ ಧರ್ಮಾತ್ನನು ಉತಮವಾದ ಸುಖವನ್ನು ತ್ಯಜಿಸಿ ಕಾಡಿನಲ್ಲಿ 
ಅಣ್ಣನಿಗೆ ಬೆಂಬಲನಾಗಿ ಇದ್ದುಬಿಟನು. ಅವನಿಗೆ ಸಿಂಹದಂತಹ ಹೆಗಲು; ಅಜಾನು 
ಬಾಹು ; ಧೀರ ; ನೋಡಿದರೆ ಆನಂದವಾಗುವುದು. ರಾಮನನ್ನು ತಂದೆಯೆಂದೂ, 
ನನ್ನನ್ನು ತಾಯಿಯೆಂದೂ ತಿಳಿದುಕೊಂಡಿದ್ದಾನೆ (೫೯-೬೦). ರಾವಣನು ನನ್ನನ್ನು 
ಅಪಹರಿಸಿದ್ದು ಆ ವೀರನಿಗೆ ಗೊತಾಗದೆ ಹೋಯಿತು. ಲಕ ಕನು ಗುರುಹಿರಿಯರ 
ಸೇವಕ ; ಸಮರ್ಥ ಹೆಚ್ಚು ಮಾತನಾಡತಕ್ಕವನಲ್ಲ ನನ್ನ "ಮಾವನಿಗೆ ಪ್ರಿಯನಾದ 
ರಾಜಪುತ್ರ. ಆತನಿಗೆ ತಕ್ಕ ಮಗ. ರಾಮನಿಗೆ ಲಕ್ಷ್ಮ ನೆಂದರೆ ನನ್ನಮೇಲೆ ಇರುವುದ 
ಕಿಂತಲೂ ಅಧಿಕ ಪ್ರೀತಿ (೬೧-೬೨). ಯಾವ ಕಾರ್ಯವನ್ನು ವಹಿಸಿದರೂ 
ನಡೆಸಬಲ್ಲ ದಕ್ಷ ರಾಮನು ಅವನನ್ನು ಕಂಡು, ಮೃತನಾದ ತಂದೆಯನ್ನೂ 
ಸ್ಫರಿಸಿಕೊಂಡು ದುಃಖಿಸದೆ ಇದ್ದನು. ಲಕ್ಷ್ಮಣನು ಮೃದುಸ್ತಭಾವದವನು; 


೩೦೦ ಸುಂದರಕಾಂಡಃ [| ಸರ್ಗಃ ೩೮ 


ಸ ಮಮಾರ್ಥಾಯ ಕುಶಲಂ ವಕವ್ಯೋ ವಚನಾನ್ಸ್ನಮ 
ಲಾ 


ಮದುರ್ನಿತ್ತಂ ಶುಚಿರ್ದಕಃ ಪ್ರಿಯೋ ರಾಮಸ್ಕ ಲಕ್ಷ್ಮಣ: ॥ ೬೪ 
ಲ ರ ಲ ಖಿ ಶರ ಲ 

ಯಥಾ ಹಿ ವಾನರಶ್ರೇಷ್ಠ ದುಃಖಕ್ಷಯಕರೋ ಭವೇತ್‌ | 

ತ್ರಮಸ್ಥಿನ್‌ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ॥ ೬೫% 


ರಾಘವಸ್ಮತಮಾರಂಭಾನ್ನಯಿ ಯತ್ನಪರೋ ಭವೇತ್‌ | 
ಇದಂ ಬ್ರೂಯಾಶ್ಚ ಮೇ ನಾಥಂ ಶೂರಂ ರಾಮಂ ಪುನಃ ಪುನಃ ೬೬ 
ಜೀವಿತಂ ಧಾರಯಿಷ್ಕಾಮಿ ಮಾಸಂ ದಶರಥಾತ್ನಜ | 

ಊರ್ಧ್ವಂ ಮಾಸಾನ್ನ ಜೀವೇಯಂ ಸತ್ಯೇನಾಹಂ ಬ್ರವೀಮಿ ತೇ॥ ೬೭ 


ರಾವಣೇನೋಪರುದಾಂ ಮಾಂ ನಿಕೃತ್ಯಾ ಪಾಪಕರ್ಮಣಾ । 


ತ್ರಾತುಮರ್ಹಸಿ ವೀರ ತ್ವಂ ಪಾತಾಲಾದಿವ ಕೌಷಿಕೀಮ್‌ ॥ ೬೮ 
ತತೋ ವಸ್ತಗತಂ ಮುಕ್ತ್ವಾ ದಿವ್ಯಂ ಚೂಡಾಮಣಿಂ ಶುಭಮ್‌ | 
ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೇ ದದ್‌ ॥ ೬೯ 


ಶುದ್ದಾತ್ತ; ಕಾರ್ಯದಕ್ಟ ಆತನ ಕುಶಲವನ್ನು ನಾನು ವಿಚಾರಿಸಿದ್ದೇನೆಂದು ಹೇಳು 
(೬೩-೬೪). ವಾನರೋತಮ, ಮುಖ್ಯವಾಗಿ ನನ್ನ ಕಷವು ಮುಗಿಯುವಂತೆ 
ಮಾಡುವ ಕಾರ್ಯಭಾರ ನಿನಗೆ ಸೇರಿದೆ. ನಿನ್ನ ಪ್ರಯತ್ನದಿಂದಲೇ ಶ್ರೀರಾಮನು 
ನನ್ನನ್ನು ಕರೆಯಿಸಿಕೊಳ್ಳಬೇಕಾಗಿದೆ. ನನ್ನ ಸ್ವಾಮಿಗೆ ಮತ್ತೆಮತ್ತೆ ಈ ಮಾತನ್ನು ಹೇಳು 
(೬೫-೬೬): ""ರಾಮ, ಇನ್ನು ಒಂದು ತಿಂಗಳು ಮಾತ್ರ ನಾನು ಬದುಕಿರುತೇನೆ. 
ಒಂದು ತಿಂಗಳಾದಮೇಲೆ ಸತ್ಯದ ಆಣೆಯಾಗಿಯೂ ನಾನು ಬದುಕಿರುವುದಿಲ್ಲ 
ಶ್ರೀಮನ್ನಾರಾಯಣನು ಇಂದ್ರನ ರಾಜ್ಯಲಕ್ಷ್ಮಿಯನ್ನು ಪಾತಾಳದಿಂದ ಉದ್ದರಿಸಿ 
ತಂದಂತೆ ಪಾಪಿಯಾದ ರಾವಣನ ಸೆರೆಯಿಂದ ನನ್ನನ್ನು ಬಿಡಿಸಿ ನೀನೇ 
ರಕ್ಷಿಸಬೇಕು'' ಎಂದಳು (೬೭-೬೮). ಅನಂತರ ತನ್ನ ಸೆರಗಿನಲ್ಲಿಕಟ್ಟಿದ್ದ ದಿವ್ಯವಾದ 
ಚೂಡಾಮಣಿಯನ್ನು ತೆಗೆದು "ಇದನ್ನು ಶ್ರೀರಾಮನಿಗೆ ಕೊಡು' ಎಂದು ಹೇಳಿ 
ಹನುಮಂತನ ಕೈಯಲ್ಲಿ ಇಟಳು. ಆಂಜನೇಯನು ಸರ್ವೋತಮವಾದ ಆ 


* ಅನುಬಂಧವನ್ನು ನೋಡಿ. 


ಸರ್ಗಃ ೩೮ ] ವಾಯಸವೃತಾಂತಕಥನಮ್‌ ೩೦೧ 


ಪತಿ ತಿಗ್ಗಹ , ತತೋ ವೀರೋ ಮಣರತ್ತಮನುತಮಮ್‌ 


ಭ್‌, 

ಅಂಗುಲ್ಯಾ ಯೋಜಯಾಮಾಸ ನ ಹ ಹ್ಯಸ್ಯ ಪ್ರಾಭವದ್ದುಜಃ || ೭೦ 
ಮಣರತ್ತಂ ಕಪಿವರಃ ಪ್ರತಿಗೃಹ್ಯಾಭಿವಾದ್ಯ ಚ | 

ಸೀತಾಂ ಪ್ರದಕ್ಷಿಣಂ ಕ್ಷತ್ತಾ ಪ್ರಣತಃ ಪಾರ್ಶತಃ ಸ್ಥಿತಃ ॥ ೭೧ 
ಹರ್ಷೇಣ ಮಹತಾ ಯುಕ; ಸೀತಾದರ್ಶನಜೇನ 

ಹೃದಯೇನ ಗತೋ ರಾಮಂ ಶರೀರೇಣ ತು ನಿಷ್ಠಿತಃ || ೭೨ 


ಮಣವರಮುಪಗೃಹ್ಯ ತಂ ಮಹಾರ್ಹಂ 
ಜನಕನ್ಫಪಾತ್ಮಜಯಾ ಧ್ದತಂ ಪ್ರಭಾವಾತ್‌ | 
ಗಿರಿರಿವ ಪವನಾವಧೂತಮುಕಃ 
ಸಂಕ್ರಮಂ ಪ್ರಪೇದೇ ॥ ೭೩ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷ್ಟಾಶ್ರಿಂಶಃ ಸರ್ಗಃ 


ಚೂಡಾಮಣಿಯನ್ನು ಸ್ವೀಕರಿಸಿ ತನ್ನ ಬೆರಳಿನಲ್ಲಿ ಹಾಕಿಕೊಂಡನು. (ಆಗ 
ಸೂಕ್ಷ್ಮ! ರೂಪಿಯಾಗಿದ್ದರೂ) ಅವನ ಭುಜವು ರಂಧ್ರದಲ್ಲಿ ಹಿಡಿಸಲಿಲ್ಲ 
(೬೯-೭೦). ಅನಂತರ ಸೀತಾದೇವಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ 
ನಮ್ರತೆಯಿಂದ ಬಳಿಯಲ್ಲಿ ನಿಂತುಕೊಂಡನು. ಸೀತಾದರ್ಶನದಿಂದ ಅವನಿಗಾದ 
ಹರ್ಷಕ್ಕೆ ಪಾರವೇ ಇರಲಿಲ್ಲ ಆಗಲೇ ಮನಸಿನಲ್ಲಿ ಶ್ರೀರಾಮನ ಬಳಿಗೆ 
ಹೋಗಿಬಿಟ್ಟಿದನು ! ದೇಹದಿಂದ ಮಾತ್ರ ಅಲ್ಲಿ ನಿಂತಿದ್ದನು (೭೧-೭೨). ಹೀಗೆ 
ಆಂಜನೇಯನು ತನ್ನ ಒಂದು ಸಾಮರ್ಥ್ಯದಿಂದ, ಜಾನಕಿಯು ಧರಿಸಿದ್ದ 
ಅಮೂಲ್ಯವಾದ ಚೂಡಾಮಣಿಯನ್ನು ಪಡೆದನು. (ಸೀತೆಯು ಸಿಕ್ಕುವಳೋ 
ಇಲ್ಲವೋ ಎಂಬ ಕಳವಳವು ಮಾಯವಾಗಿ) ಮನಸಿಗೆ ನೆಮ್ಮದಿಯಾಯಿತು. 
ಬಿರುಗಾಳಿಯ ಹೊಡೆತವು ನಿಂತಮೇಲೆ ಕಾಣುವ ಪರ್ವತದಂತೆ ಸ್ವಸ್ಥನಾಗಿ 
ಹಿಂದಿರುಗಿ ಪ್ರಯಾಣಮಾಡಲು ಸಿದ್ದನಾದನು (೭೩). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತೆಂಟನೆಯ ಸರ್ಗ 


ಏಕೋನಚತಾಧಿಂಶಃ ಸರ್ಗಃ 
ಹನೂಮತಂದೇಶಃ 


ಮಣಿಂ ದತ್ತಾ ತತಃ ಸೀತಾ ಹನುಮಂತಮಥಾಬ್ರವೀತ್‌ ಟ 
ಅಭಿಜ್ಞಾನಮಭಿಜ್ಞಾತಮೇತದ್ರಾಮಸ್ಯ ತತ್ತ್ವತಃ ॥ ೧ 
ಮಣಿಂ ತು ದಷ್ಟ್ವಾ ರಾಮೋ ವ್ಸ ತ್ರಯಾಣಾಂ ಸಂಸ್ಕರಿಷ್ಯತಿ | 
ವೀರೋ ಜನನ್ಯಾ ಮಮ ಚೆ ರಾಜ್ಞೋ ದಶರಥಸ್ಯ ಚ ॥ 19 
ಸ ಭೂಯಸ್ಸಂ ಸಮುತಾಹಚೋದಿತೋ ಹರಿಸತಮ ಟ 

ಅಸ್ಥಿನ್‌ ಕಾರ್ಯಣಾಮಾರಳಟೀ ಪ್ರಚಿಂತಯ ಯದುತರಮ್‌ ॥ ೩ 
ತ್ರಮಸ್ಸಿನ್‌ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತಮ | 

ತಸ್ಯ ಚಿಂತಯ ಯೋ ಯತ್ನೋ ದುಃಖಕ್ಷಯಕರೋ ಭವೇತ್‌ ॥ ೪ 
ಹನುಮನ್‌ ಯತ್ತಮಾಸ್ನಾಯ ದುಃಖಕಯಕರೋ ಬವ | 

ಸ ತಥೇತಿ ಪ್ರತಿಜ್ಞಾಯ ಮಾರುತಿರ್ಭೀಮವಿಕ್ರಮಃ ॥ ೫ 


ಸರ್ಗ ೩೯ 


ಸೀತೆಯು ತನ್ನನ್ನು ಬಿಡಿಸಿಕೊಂಡು ಹೋಗುವಂತೆ ರಾಮನಿಗೆ ಸಂದೇಶವನ್ನು 
ಕಳುಹಿಸುವುದು. ರಾಮ ಮುಂತಾದವರು ಸಮುದ್ರವನ್ನು ದಾಟುವುದು 
ಹೇಗೆಂದು ಅವಳು ಸಂದೇಹವನ್ನು ವ್ಯಕಪಡಿಸಲು, 
ಹನುಮಂತನು ಸಮಾಧಾನ ಹೇಳುವುದು. 

ಸೀತೆಯು ಹನುಮುಂತನಿಗೆ ಚೂಡಾಮಣಿಯನ್ನು ಕೊಟ್ಟು 
""ವಾನರೋತಮ, ಈ ಅಭಿಜ್ಞಾನವನ್ನು ಶ್ರೀರಾಮನು ಚೆನ್ನಾಗಿ ಬಲ್ಲನು. ತ 
ಮಣಿಯನ್ನು ನೋಡಿದೊಡನೆ ಅವನಿಗೆ ತನ್ನ ತಾಯಿ, ನಾನು, ದಶರಥ 
ರಟ ಈ ಮೂವರ ನೆನಪಾಗುವುದು (೧- ಈ ಅವನು (ಮುಂದಿನ ರಾಜ 
ಕಾರ್ಯಕ್ಕಾಗಿ) ಉತ್ಸಾಹದಿಂದ ನಿನ್ನನ್ನೇ ಪ್ರೇರಿಸಬಹುದು. ಅನಂತರ ಏನು 
ಮಾಡಬೇಕೆಂಬುದನ್ನು ಆಲೋಚಿಸು. ಒಟ್ಟಿನಲ್ಲಿ ಈ ಕಾರ್ಯವು ನಿನ್ನನ್ನೇ 
ಅವಲಂಬಿಸಿದೆ. ಹೇಗಾದರೂ ಪ್ರಯತ್ನಿಸಿ ನನ್ನ ದುಃಖವು ನೀಗುವಂತೆ ಮಾಡು'' 


ಎಂದಳು (೩-೪). ಪರಾಕ್ರಮಿಯಾದ ವಾಯುಪುತ್ರನು ಹಾಗೆಯೇ ಆಗಲೆಂದು 
೫೨೨2 


ಸರ್ಗಃ ೩೯ ] ಹನೂಮತಂದೇಶಃ ೩೦೩ 


ಶಿರಸಾ ವಂದ್ಯ ವೈದೇಹೀಂ ಗಮನಾಯೋಪಚಕ್ರಮೇ । 
ಜ್ಞಾತ್ಹಾ ಸಂಪ್ರಸ್ಥಿತಂ ದೇವೀ ವಾನರಂ ಮಾರುತಾತ್ಮಜಮ್‌ || ೬ 


ಬಾಷಗದದಯಾ ವಾಚಾ ಮಧಿಲೀ ವಾಕ್ಷಮಬವೀತ್‌ | 
ಐಎ ೧ ಲ ಬೆ — 


ಕುಶಲಂ ಹನುಮನ್‌ ಬ್ರೂಯಾಃ ಸಹಿತೌ ರಾಮಲಕ್ಷ್ಮಣ್‌ೌ್‌ ॥ ೭ 
ಸುಗ್ರೀವಂ ಚ ಸಹಾಮಾತ್ಯಂ ವೃದ್ಧಾನ್‌ ಸರ್ವಾಂಶ್ಚ ವಾನರಾನ್‌ | 
ಬ್ರೂಯಾಸ್ತಂ ವಾನರಶ್ರೇಷ್ಠ ಕುಶಲಂ ಧರ್ಮಸಂಹಿತಮ್‌ | ಲ 


ಯಥಾ ಸ ಚ ಮಹಾಬಾಹುರ್ಮಾಂ ತಾರಯತಿ ರಾಘವಃ | 
ಅಸ್ಥಾದ್ದುಖಾಂಬುಸಂರೋಧಾತ್ಮ್ವ ೦ ಸಮಾಧಾತುಮರ್ಹಸಿ ॥ ತ 


ಜೀವಂತೀಂ ಮಾಂ ಯಥಾ ರಾಮಃ ಸಂಭಾವಯತಿ ಕೀರ್ತಿಮಾನ್‌ | 
ತತಾ ಹನುಮನ್ಹಾಚ್ಯೋ ವಾಚಾ ಧರ್ಮಮವಾಪ್ನಹಿ ॥ ೧೦ 


ನಿತ್ಯಮುತ್ತಾಹಯುಕಾಫ್ಚ ವಾಚಃ ಶ್ರುತ್ವಾ ತ್ವಯೇರಿತಾಃ | 
ವರ್ಧಿಷ್ಠತೇ ದಾಶರಥೇಃ ಪೌರುಷಂ ಮದವಾಪಯೇ ॥ ೧೧ 


ಮಾತುಕೊಟ್ಟು ಜಾನಕಿಗೆ ನಮಸ್ಕಾರ ಮಾಡಿ, ಹೊರಡಲು ಉದ್ಯುಕನಾದನು. ಆಗ 
ಜಾನಕಿಯು ಮತ್ತೆ ಕಣ್ಣೀರು ಬಿಡುತ್ತ ಗದ್ಗದಸ್ವರದಿಂದ “ಹನುಮಂತ, 
ರಾಮಲಕ್ಷ್ಮ! ಣರ ಯೋಗಕ್ಷೇಮಗಳನ್ನು ಕೇಳಿದೆನೆಂದು ಹೇಳು (೫-೭). 
ಸುಗ್ರೀವನಿಗೂ ಅವನ ಮಂತ್ರಿಗಳಿಗೂ ಹಿರಿಯರಾದ ಎಲ್ಲಾ ವಾನರರಿಗೂ ನಾನು 
ಧರ್ಮಯುಕವಾಗಿ ಕ್ಷೇಮವನ್ನು ಎಚಾರಿಸಿದೆನೆಂದು ಹೇಳು. ಈ ದುಃಖ 
ಸಮುದ್ರದಿಂದ ನನ್ನನ್ನು ಪಾರುಮಾಡಬೇಕೆಂದು ನೀನು ರಾಮನನ್ನು ಪ್ರೋತ್ಸಾಹಿಸ 
ಬೇಕು. ಅಪಾ-ಹನುಮಂತ, ನಾನು ಪ್ರಾಣವನ್ನು ಬಿಡುವುದರೊಳಗೆ ರಾಮನು 
ನನ್ನನ್ನು ಉಳಿಸಿ ಮನಿಸುವ ಹಾಗೆ ಮಾಡು. ಹೀಗೆ ಹೇಳುವುದರಿಂದ ನಿನಗೆ ಎಷ್ಟೋ 
ಪುಣ್ಯಬರುತದೆ (೮-೧೦). ನೀನು ಪ್ರೋತ್ಸಾಹದ ಮಾತನ್ನಾಡಿದರೆ ನನ್ನನ್ನು 
ಬಿಡಿಸಿಕೊಳ್ಳಬೇಕೆಂದು ರಾಮನಿಗೆ ಉತ್ಸಾಹ ಹುಟ್ಟುತದೆ. ನನ್ನ ಸಂದೇಶವನ್ನು ನಿನ್ನ 


೩೦೪ ಸುಂದರಕಾಂಡ; | ಸರ್ಗಃ ೩೯ 


ಎ) ಳೆ ಸೆ ಠ್‌ oF ಲ 
ಮತಂದೇಶಯುತಾ ವಾಚಸ್ಮ ತಃ ಶ್ರುತ್ವೈವ ರಾಘವಃ | 


ಪರಾಕ್ರಮೇ ಮತಿಂ ವೀರೋ ಎಧಿವತಂವಿಧಾಸ್ಯತಿ || ೧೨ 
ಸೀತಾಯಾ ವಚನಂ ಶ್ರುತ್ವಾ ಹನುಮಾನ್‌ ಮಾರುತಾತ್ಮಜಃ । 
ಶಿರಸ್ಕಂಜಲಿಮಾಧಾಯ ವಾಕ್ಕಮುತರಮಬ್ರವೀತ್‌ ॥ ೧೩ 
ಕಿಪ್ರಮೇಷ್ಯತಿ ಕಾಕುತ್ತೋ ಹರ್ಯ್ಯಕೃಪ್ರವರೈರ್ವೃತಃ | 

ಯಸೇ ಯುಧಿ ವಿಜಿತ್ಯಾರೀನ್‌ ಶೋಕಂ ವ್ಯೃಪನಯಿಷ್ಠತಿ ॥ ೧೪ 
ನ ಹಿ ಪಶ್ಯಾಮಿ ಮತ್ತೆ ಷು ನಾಮರೇಷ ಸಸುರೇಷು ವಾ । 

ಯಸಸ್ಥ ಕಿಪತೋ ಬಾಣಾನ್‌ ಸ ಸ್ವಾತುಮುತಹತೇಶಗ್ರತಃ | ೧೫ 
ಅಪ್ಕರ್ಕಮಪಿ ಪರ್ಜನ್ಯಮಪಿ ವೃವಸ್ತತಂ ಯಮಮ್‌ । 

ಸ ಹಿ ಸೋಢುಂ ರಣೇ ಶಕಸವ ಹೇತೋರ್ವಿಶೇಷತಃ ॥ ೧೬ 
ಸ ಹಿ ಸಾಗರಪರ್ಯಂತಾಂ ಮಹೀಂ ಶಾಸಿತುಮರ್ಹತಿ | 

ತನ್ನಿಮಿತೋ ಹಿ ರಾಮಸ್ಕ ಜಯೋ ಜನಕನಂದಿನಿ ॥ ೧೭ 


ಮುಖದಿಂದ ಕೇಳಿದೊಡನೆ, ಆ ವೀರನು ಪರಾಕ್ರಮವನ್ನು ಮೆರಸಲು ಮನಸ್ಸು 
ಮಾಡುತಾನೆ'' ಎಂದಳು (೧೧-೧೨). ಆಗ ಆಂಜನೇಯನು ತಲೆಯಮೇಲೆ 
ಕೈಜೋಡಿಸಿಕೊಂಡು "ಅಮ್ಚಾ ಶ್ರೀರಾಮನು ವಾನರ ಭಲ್ಲೂಕಗಳೊಡನೆ 
ಶೀಘ್ರದಲ್ಲಿಯೇ ಬಂದು ಶತ್ರುಗಳನ್ನು ಗೆದ್ದು ನಿನ್ನ ಶೋಕವನ್ನು ಪರಿಹರಿಸುವನು. 
ಅವನು ಅಸ್ತಗಳನ್ನು ಸೆಳೆದು ಬಿಡುತ್ತ ಯುದ್ಧಕ್ಷೆ ನಿಂತರೆ, ಮನುಷ್ಯರಲ್ಲಾಗಲಿ, 
ದೇವಾಸುರರಲ್ಲಾಗಲಿ ಎದುರಿಸಬಲ್ಲವನನ್ನು ನಾನು ಅರಿಯೆ (೧೩-೧೫). 
ಸೂರ್ಯನನಾ ಗಲಿ, ಇಂದ್ರನನ್ನಾಗಲಿ, ಕಡೆಗೆ ಯಮನನ್ನೇ ಆಗಲಿ ಅವನು 
ಎದುರಿಸಿ ನಿಲ ಬಲನು. ಅದರಲ್ಲಿಯೂ ನಿನಗೋಸ್ಕರ ಯುದ್ಧ ಮಾಡುತಾನೆಂದರೆ 
ಹೇಳುವುದೇನು? ಜನಕಪುತ್ತಿ, ನಿನಗೋಸ್ಕರ ಜಯಾಪೇಕ್ವೆಯಿಂದ ನಿಂತರ ಇಡೀ 
ಜಗತನ್ನೇ ವಶಪಡಿಸಿಕೊಳ್ಳಬಲ್ಲನು'' ಎಂದು ಹೇಳಿದನು (೧೬-೧೭) 


ಸರ್ಗಃ ೩೯ ] ಹನೂಮತ್ಪಂದೇಶಃ ೩೦೫ 


ತಸ್ಯ ತದ್ದಚನಂ ಶ್ರುತ್ಹಾ ಸಮ್ಯಕತ್ತಂ ಸುಭಾಷಿತಮ್‌ । 


ಜಾನಕೀ ಬಹು ಮೇನೇ5 ಥ ವಚನಂ ಚೇದಮಬ್ರವೀತ್‌ ॥ ೧೮ 
ತತಸಂ ಪ್ರಸ್ಥಿತಂ ಸೀತಾ ವೀಕ್ಷಮಾಣಾ ಪುನಃ ಪುನಃ । 
ಭರ್ತೃಸ್ನೇಹಾನ್ವಿಶಂ ವಾಕ್ಕಂ ನಸೌಹಾರ್ದಾದನುಮಾನಯತ್‌ ॥ ೧೯ 
ಯದಿ ವಾ ಮನ್ಯಸೇ ವೀರ ವಸ್ಸಕಾಹಮರಿಂದಮ 
ಕಸ್ಲಿಂಶ್ಲಿತಂವುತೇ ದೇಶೇ ವಿಶ್ರಾಂತಃ ಶ್ಲೋ ಗಮಿಷ್ಯಸಿ || ೨೦ 


ಮಮ ಚೈವಾಲಭಾಗ್ಯಾಯಾಃ ಸಾಂನಿಧ್ಯಾತವ ವಾನರ | 
ಅಸ್ಪ ಶೋಕಸ್ಕ ಮಹತೋ ಮುಹೂರ್ತಂ ಮೋಕ್ಷಣಂ ಭವೇತ್‌ ॥ ೨೧ 
ಗತೇ ಹಿ ಹರಿಶಾರ್ಮೂಲ ಪುನರಾಗಮನಾಯ ತು! 


ಪ್ರಾಣಾನಾಮಪಿ ಸಂದೇಹೋ ಮಮ ಸ್ಕಾನ್ಹಾತ್ರ ಸಂಶಯಃ ॥ ೨೨ 
ತವಾದರ್ಶನಜಃ ಶೋಕೋ ಭೂಯೋ ಮಾಂ ಪರಿತಾಪಯೇತ್‌ | 
ದುಃಖಾದ್ದುಖಪರಾಮೃಷ್ಟಾಂ ದೀಪಯನ್ನಿವ ವಾನರ ॥ ಹು 
ಅಯಂ ಚ ವೀರ ಸಂದೇಹಸಿಷತೀವ ಮಮಾಗ್ರತಃ | 

ಸುಮಹಾಂಸ್ಕ; ತಹಾಯೇಷು ಹ ೯ಕ್ಷೀಷು ಹರೀಶಧ |! ೨೪ 


ಸತ್ಯವೂ ಮಧುರವೂ ಆದ ಹನುಮಂತನ ಮಾತನ್ನು ಆಲಿಸಿ, ಜಾನಕಿಯು 
ಅವನನ್ನು ಶ್ಲಾಘಿಸಿದಳು. ಅವನನ್ನೇ ಮತೆ ಮತ್ತೆ ನೋಡುತಿದ್ದಳು. ತನ್ನ ಗಂಡನ 
ಮೇಲಿದ್ದ ಪ್ರೇಮದಿಂದ ಹನುಮಂತನನ್ನು ಕುರಿತು ""ಎಲ್ಫೈೆ ವೀರನೆ, ನಿನಗೆ 
ಸಮ್ಮತವಾದರೆ ಒಂದು ದಿನ ಇಲ್ಲಿಯೇ ಉಳಿದುಕೊ. ಎಲ್ಲಿಯಾದರೂ ಅಡಗಿ 
ಕೊಂಡು ವಿಶ್ರಾಂತಿಯನ್ನು ಪಡೆದು ನಾಳೆ ಹೋಗಬಹುದು (೧೮-೨೦). ನೀನು 
ಇದ್ದರೆ ಮಂದಭಾಗ್ಕಳಾದ ನನ್ನ ದುಃಖವು ಸ್ವಲ್ಪ ಹೊತಾದರೂ ತಪ್ಪವುದು. 
ವಾನರಶ್ರೇಷ್ಠ, ನೀನು ಹೊರಟುಹೋದರೆ ಪುನಃ ಬರುವವರೆಗೆ ನನ್ನ ಪ್ರಾಣವು 
ಉಳಿದಿರುತದೆಯೊ ಇಲ್ಲವೊ (೨೧-೨೨). ನೀನು ಹೋದಮೇಲೆ ನಿನ್ನನ್ನು 
ಕಾಣದಿರುವ ದುಃಖವು ನನ್ನ ಹಿಂದಿನ ದುಃಖವನ್ನು ಕೆರಳಿಸಿ ಎಬ್ಬಿಸುವುದು. ಅಲ್ಲದೆ 
ನಿನಗೆ ಸಹಾಯವಾಗಿ ಬರುವ ವಾನರ ಭಲ್ಲೂಕಗಳ ವಿಷಯದಲ್ಲಿ ನನಗೆ ಒಂದು 
ಸಂಶಯ ಇನ್ನೂ ಇದೆ (೨೩-೨೪). ದುಸರವಾದ ಮಹಾಸಾಗರವನ್ನು 


೩೦೬ ಸುಂದರಕಾಂಡಃ [ ಸರ್ಗಃ ೩೯ 


ಕಥಂ ನು ಖಲು ದುಷಾ ರಂ ತರಿಷ್ಕಂತಿ ಮಹೋದದಿಮ್‌ | 


ತಾನಿ ಹರ್ಯ ಕೃಸೈನ್ಯಾನಿ ಘಾ ವಾ ನರವರಾತ್ಗಜ್‌ೌ | ೨೫ 
ತ್ರಯಾಣಾಮೇವ ಭೂತಾನಾಂ ಸ ಸಾಗರಸ್ಯಾಸ್ತ. ಲಂಘನೇ । 

ಶಕಿ; ಸ್ಯಾದ್ವೃನತೇಯಸ್ಯ ತವ ವಾ ಮಾರುತಸ್ಯ ವಾ ॥ ೨೬ 
ತದಸ್ಸಿನ್‌ ಕಾರ್ಯನಿರ್ಯೋಗೇ ವೀರೈವಂ ದುರತಿಕ್ರಮೇ | 

ಕಿಂ ಪಶ್ಯಸಿ ಸಮಾಧದಾನಂ ತಂ ಹಿ ಕಾರ್ಯವಿದಾಂ ವರಃ ॥ ೨೭ 
ಕಾಮಮಸ್ಕ ತ್ರಮೇವ್ಳೃಕಃ ಕಾರ್ಯಸ್ಯ ಪರಿಸಾಧನೇ | 

ಪರ್ಯಾಪ; ಪರವೀರಘ ಯಶಸ್ವಸೇ ಬಲೋದಯ:ಃ ॥ ೨೮ 


ಬಲ್ಪಃ ಸಮಗೈೈರ್ಯದಿ ಮಾಂ ರಾವಣಂ ಜಿತ್ಯ ಸಂಯುಗೇ । 
ವಿಜಯೀ ಸಪುರೀಂ ಯಾಯಾತತ್ತು ಮೇ ಸ್ಯಾದ್ಯಶಸ್ಕರಮ್‌ |. ೨೯ 
ಶರ್ಧಸ್ತು ಸಂಕುಲಾಂ ಕೃತ್ವಾ ಲಂಕಾಂ ಪರಬಲಾರ್ದನಃ | 


ಮಾಂ ನಯೇದೃದಿ ಕಾಕುತ್ತನತಸ್ಯ ಸದ್ದಶಂ ಭವೇತ್‌ ॥ ೩೦ 
ತದ್ಯಥಾ ತಸ್ಯ ವಿಕ್ರಾಂತಮನುರೂಪಂ ಮಹಾತ್ಮನಃ ॥ 
ಭವೇದಾಹವಶೂರಸ್ಯ್ಥ ತಥಾ ತಮುಪಪಾದಯ ॥ ೩೧ 


ಅವರಾಗಲಿ, ರಾಮಲಕ್ಷ್ಮ ಣರಾಗಲಿ ಹೇಗೆ ದಾಟುವರು? ಈ ಸಾಗರವನ್ನು 
ದಾಟಲು ಗರುಡ, ನೀನು, ವಾಯು ಈ ಮೂವರಿಗೆ ಮಾತ್ರ ಶಕ್ತಿ ಇದೆ 
(೨೫-೨೬). ಇಂತಹ ಅಸಾಧ್ಯವಾದ ಕಾರ್ಯದಲ್ಲಿ ನಿನ್ನ ಸಮಾಧಾನವೇನು ? 
ಕಾರ್ಯವನ್ನು ಸಾಧಿಸುವುದರಲ್ಲಿ ನೀನೇ ಅಗ್ರಗಣ್ಯ. ವೀರಾಗ್ರಣಿ, ನೀನೊಬ್ಬನೇ 
ಬೇಕಾದರೂ (ನನ್ನನ್ನು ಬಿಡಿಸಿ) ಕಾರ್ಯವನ್ನು ಸಾಧಿಸಬಲ್ಲೆ ಬಲಿಶಾಲಿಯೆಂದು 
ನಿನಗೆ ಕೀರ್ತಿ ಬರುವುದು (೨೭-೨೮). ಆದರೆ ರಾಮನು ತನ್ನ ಸಮಗ್ರಬಲದಿಂದ 
ರಾವಣನನ್ನು ಗೆದ್ದು ವಿಜಯಶಾಲಿಯಾಗಿ ನನ್ನನ್ನು ತನ್ನ ಪಟ್ಟಣಕ್ಕೆ ಕರೆದುಕೊಂಡು 
ಹೋಗುವುದಾದರೆ, ನನಗೆ ಒಳ್ಳೆಯ ಹೆಸರು ಬರುತದೆ. ಆ ವೀರನು ತನ್ನ 
ಶರಗಳಿಂದ ಲಂಕೆಯನ್ನು ಮುಚ್ಚಿ ಶತ್ರುವನ್ನು ನಾಶಮಾಡಿ ನನ್ನನ್ನು ಕರೆದೊಯ್ದರೆ, 
ಆಗ ಅದು ರಾಮನ ಹೆಸರಿಗೆ ಯೋಗ್ಯವಾದ ಕೆಲಸವಾಗುವುದು (೨೯-೩೦). 
ರಣಧೀರನಾದ ಆ ಮಹಾತ್ಮನು ತನಗೆ ಅನುರೂಪವಾದ ಪರಾಕ್ರಮವನ್ನು 


ಸರ್ಗಃ ೩೯ ] ಹನೂಮತ್ತಂದೇಶಃ ೩೦೭ 


ತದರ್ಥೋಪಹಿತಂ ವಾಕ್ಕಂ ಸಹಿತಂ ಹೇತುಸಂಹಿತಮ್‌ । 


ನಿಶಮ್ಯ ಹನುಮಾನ್‌ ಶೇಷಂ ವಾಕ್ಕಮುತರಮಬ್ರವೀತ್‌ ॥ ೩೨ 
ದೇವಿ ಹರ್ಯಕ್ಷಸೈನ್ಯಾನಾಮೀಶ್ವರಃ ಪ್ಷವತಾಂ ವರಃ । 
ಸುಗ್ರೀವಃ ಸತ ಸಂಪನಸವಾರ್ಥೇ ಕತನಿಶಯಃ ॥ ೩೩ 
ಸ ವಂ ಲ ಜ 
ಸ ವಾನರಸಹಸ್ರಾಣಾಂ ಕೋಟೀಭಿರಭಿಸಂವತಃ | 
ಕಿಪ್ರಮೇಷ್ಯತಿ ವೈದೇಹಿ ರಾಕ್ಷಸಾನಾಂ ನಿಬರ್ಹಣಃ ॥ ೩೪ 
ತಸ್ಯ ವಿಕ್ರಮಸಂಪನ್ಹಾಃ ಸತ್ತವಂತೋ ಮಹಾಬಲಾಃ । 
ಮನಸಿಂಕಲಸಂಪಾತಾ ನಿದೇಶೇ ಹರಯಃ ಸ್ಥಿತಾಃ ॥ ೩೫ 
ಯೇಷಾಂ ನೋಪರಿ ನಾಧಸಾನ್ನ ತಿರ್ಯಕಜತೇ ಗತಿಃ | 
ನ ಚ ಕರ್ಮಸು ಸೀದಂತಿ ಮಹತ್ತ್ವಮಿತತೇಜಸಃ ॥ ೩೬ 
ಅಸಕ್ಛತ್ಯರ್ಮಹೋತ್ಪಾಹಃ ಸಸಾಗರಧರಾದರಾ | 
ಪ್ರದಕ್ಷಿಣೀಕ್ಷತಾ ಭೂಮಿರ್ವಾಯುಮಾರ್ಗಾನುಸಾರಿಭಿಃ ॥ ೩೭ 
ಮದಿಶಿಷಾಶ್ಲ ತುಲ್ಕಾಶ್ಚ ಸಂತಿ ತತ್ರ ವನೌಕಸಃ । 
ಟಬ ರಚ -ೆ 
ಮತಃ ಪ್ರತೃವರಃ ಶಶ್ಚಿನ್ನಾಸ್ತಿ ಸುಗ್ರೀವಸಂನಿಧ್‌ೌ ॥ ೩೮ 
ಹಾ ಔಚ ೪.೦ 


ತೋರಿಸುವಂತೆ ನೀನು ಏರ್ಪಡಿಸಬೇಕು'' ಎಂದು ಹೇಳಿದಳು (೩೧). ಅರ್ಥ 
ಗರ್ಭಿತವೂ ಯುಕಿಯುಕವೂ ಆದ ಸೀತೆಯ ಮಾತನ್ನು ಕೇಳಿ ಹನುಮಂತನು 
"ದೇವಿ, ನಮ್ಮ ವಾನರಭಲ್ಲೂಕಗಳಿಗೆ ಅಧಿಪತಿಯಾದ ಸುಗ್ರೀವನು ಮಹಾ 
ವೀರನು. ಈ ಕಾರ್ಯವನ್ನು ಸಾಧಿಸಬೇಕೆಂದು ದೃಢನಿಶ್ಚಯವನ್ನು ಮಾಡಿದ್ದಾನೆ. 
ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ಅವನು ಸಾವಿರಕೋಟಿ ಮನರರೊಡನೆ 
ಕಿಪ್ರದಲ್ಲಿಯೇ ಇಲ್ಲಿಗೆ ಬರುವನು (೩೨-೩೪). ಅವನ ಬಳಿಯಲ್ಲಿರುವ ಕಪಿಗಳು 
ಅಧಿಕ ಬಲಸಂಪನ್ನರು ; ಮನೋವೇಗದಿಂದ ಪ್ರಯಾಣ ಮಾಡಬಲ್ಲರು; ಮೇಲೆ 
ಕಳಗೆ, ಅಡ್ಡಲಾಗಿ ಸಂಚಾರಮಾಡಲು ಎಲ್ಲಿಯೂ ಅವರಿಗೆ ತಡೆಯೇ ಇಲ್ಲ ಯಾವ 
ದೊಡ್ಡಕಾರ್ಯವನ್ನು ಸಾಧಿಸುವುದಕ್ಕೂ ಅವರು ಹಿಂಜರಿಯುವುದಿಲ್ಲ 
(೩೫-೩೬). ಈ ಜಗತಿನಲ್ಲಿರುವ ಸಕಲ ಸಮುದ್ರಪರ್ವತಗಳನ್ನೂ ಆಕಾಶ 
ಮಾರ್ಗದಲ್ಲಿ ಎಷ್ಟೋ ಸಲ ಸುತಿಬಂದಿದ್ದಾರೆ. ಆ ಕಪಿಗಳು ನನಗಿಂತ 


೩೦೮ ಸುಂದರಕಾಂಡಃ [| ಸರ್ಗಃ ೩೯ 


ಅಹಂ ತಾವದಿಹ ಪ್ರಾಪ ಕಿಂ ಪುನಸೇ ಮಹಾಬಲಾಃ । 


ನ ಹಿ ಪ್ರಕೃಷ್ಟಾಃ ಪ್ರೇಷ್ಠಂತೇ ಪ್ರೇಷ್ಠಂತೇ ಹೀತರೇ ಜನಾಃ ॥॥ ೩೯ 
ತದಲಂ ಪರಿತಾಪೇನ ದೇವಿ ಶೋಕೋ ವ್ಯಪೃತು ತೇ | 
ಏಕೋತಾತೇನ ತೇ ಲಂಕಾಮೇಷ್ನಂತಿ ಹರಿಯೂಥಪಾ: II ೪೦ 
ಮಮ ಪುಷ್ಠಗತ್‌ ತೌ ಚ ಚಂದ್ರಸೂರ್ಯಾವಿವೋದಿತಾ | 
ತತಕಾಶಂ ವ ಮಹಾಸತ್ಕ್‌್‌ ನಸಿಂಹಾವಾಗಮಿಷ್ಯತಃ || ೪೧ 
ತೌ ಹಿ ವೀರೌ ನರವರ್‌ೌ ಸಹಿತೌ ರಾಮಲಕ್ಷ್ಮ ಣೌ | 

ಆಗಮ್ಮ ನಗರೀಂ ಲಂಕಾಂ ಸಾಯಕೃರ್ವಿದಮಿಷ್ಯತಃ || ೪೨ 


ಸಗಣಂ ರಾವಣಂ ಹತ್ಹಾ ರಾಘವೋ ರಘುನಂದನ: । 
ತ್ಲಾಮಾದಾಯ ವರಾರೋಹೇ ಸ್ವಪುರಂ ಪ್ರತಿಯಾಸ್ಯತಿ ॥ ೪೩ 
ತದಾಶಸಿಹಿ ಭದ್ರಂ ತೇ ಭವ ತಂ ಕಾಲಕಾಂಕ್ಷಿಣೀ | 

ನ ಚಿರಾದ್ಧಕ್ಷ್ಯಸೇ ರಾಮಂ ಪ್ರಜಲಂತಮಿವಾನಲಮ್‌ | ಲಲ 


ನಿಹತೇ ರಾಕಸೇಂದ್ರೇ$ಸ್ಸಿನ್‌ ಸಪುತ್ರಾಮಾತೃ್ಮಬಾಂಧವೇ 
ತಂ ಸಮೇಷ್ಠಸಿ ರಾಮೇಣ ಶಶಾಂಕೇನೇವ ರೋಹಿಣೀ ॥ ೪% 


ಬಲಶಾಲಿಗಳು. ಕೆಲವರು ನನ್ನಷ್ಟು ಬಲಶಾಲಿಗಳು. ನನಗಿಂತ ಕಡಿಮೆಯಾದವನು 
ಸುಗ್ರೀವನ ಬಳಿ ಒಬ್ಬನೂ ಇಲ್ಲ!(೩೭-೩೮). ನಾನೇ ಸಮುದ್ರವನ್ನು ದಾಟಬಂದೆ. 
ಆ ವೀರರ ವಿಷಯದಲ್ಲಿ ಹೇಳುವುದೇನು ? ಸಾಮಾನ್ಯರಾದವರನ್ನು ಇಂತಹ 
ದೂತಕಾರ್ಯಕ್ಕೆ ಕಳುಹಿಸುತಾರೆಯೇ ಹೊರತು ಉತಮರನ್ನು ಕಳುಹಿ ಸುವುದಿಲ್ಲ 
ಆದ್ದರಿಂದ, ದೇವಿ, ನೀನು ಚಿಂತಿಸಬೇಡ. ಕಪಿವೀರರು ಒಂದೇ ನೆಗೆತಕ [ ಲಂಕೆಯನ್ನು 
ಸೇರಿಬಿಡುವರು (೩೯-೪೦). ರಾಮಲಕ್ಷ್ಮಣರು ಉದಿಸಿಬಂದ ಸೂರ್ಯಚಂದ 
ರಂತೆ, ನನ್ನ ಬೆನ್ನಿನ ಮೇಲೆ ಏರಿ ಇಲ್ಲಿಗೆ ಬರುವರು. ನರಶ್ರೇಷ್ಠರಾದ ಆ ವೀರರು 
ಶರಗಳಿಂದ ಈ ಲಂಕೆಯನ್ನು ಧ್ವಂಸಮಾಡುವರು. ಶ್ರೀರಾಮನು ರಾವಣನನ್ನು 
ಸಪರಿವಾರವಾಗಿ ವಧಿಸಿ ನಿನನ್ನು ಅಯೋಧ್ಯಾನಗರಕ್ಕೆ ಕರೆದೊಯ್ಯುವನು 
(೪೧-೪೩). ಸಮಾಧಾನ ಮಾಡಿಕೊಳ್ಳಮ್ಮ ನಿನಗೆ ಮಂಗಳವಾಗುವುದು. ಸ್ವಲ 


ಸರ್ಗಃ ೩೯] ಹನೂಮತಂದೇಶಃ ೩೦೯ 


ಕಿಪ್ರಂ ತಂ ದೇವೀ ಶೋಕಸ್ಯ ಪಾರಂ ಯಾಸ್ಕಸಿ ಮೈಥಿಲಿ । 


ರಾವಣಂ ಚೈವ ರಾಮೇಣ ನಿಹತಂ ದ್ರಕ್ಟ್ಯಸೇಇಚಿರಾತ್‌ ॥ ೪೬ 
ಏವಮಾಶ್ವಾಸ್ಯ ವೈದೇಹೀಂ ಹನುಮಾನ್‌ ಮಾರುತಾತ್ಮಜಃ | 
ಗಮನಾಯ ಮತಿಂ ಕೃತ್ವಾ ವೈದೇಹೀಂ ಪುನರಬ್ರವೀತ್‌ ॥ ೪೭ 


ತಮರಿಘಂ ಕತಾತಾನಂ ಕಿಪ್ರಂ ದ್ರಕ್ಷಸಿ ರಾಘವಮ್‌ | 

೩ ಲ ಆ eh ಎಲೆ 

ಲಕ ಣಂ ಚ ಧನುಷಾಣಿಂ ಲಂಕಾದಾರಮುಪಸಿತಮ್‌ ॥ ೪೮ 
ಎ, ೦ು ಯ ಇ 

ನಖದಂಷ್ಟಾಯುಧಾನ್‌ ವೀರಾನ್‌ ಸಿಂಹಶಾರ್ದೂಲವಿಕ್ರಮಾನ್‌ । 

ವಾನರಾನ್‌ ವಾರಣೇಂದ್ರಾಭಾನ್‌ ಕಿಪ್ರಂ ದ್ರಕ್ಷಸಿ ಸಂಗತಾನ್‌ ॥ ೪೯ 

ಆ ಇಲೆ 
ಶೈಲಾಂಬುದನಿಕಾಶಾನಾಂ ಲಂಕಾಮಲಯಸಾನುಷು । 
ನರ್ದತಾಂ ಕಪಿಮುಖ್ಯಾನಾಮಚಿರಾಚ್ಛೋಷ್ಯಸಿ ಸನಮ್‌ || ೫೦ 
ಲ) 


ಸತು ಮರ್ಮಣಿ ಘೋರೇಣ ತಾಡಿತೋ ಮನ್ನಥೇಷುಣಾ | 
ನ ಶರ್ಮ ಲಭತೇ ರಾಮಃ ಸಿಂಹಾರ್ದಿತ ಇವ ದ್ವಿಪಃ ॥ ೫೧ 





ಸಮಯವನ್ನು ಪ್ರತೀಕಿಸುತಿರು. ಪ್ರಜ್ವಲಿಸುವ ಅಗ್ನಿಯಂತೆ ರಾಮನು ನಿನಗೆ 
ಗೋಚರಿಸುವನು. ರಾವಣನು ಸತಮೇಲೆ, ರೋಹಿಣಿಯು ಚಂದ್ರನೊಡನೆ 
ಕೂಡಿಕೊಳ್ಳುವಂತೆ, ನೀನು ರಾಮನೊಡನೆ ಸೇರುವೆ (೪೪-೪೫). ಸದ್ಯದಲ್ಲಿಯೇ 
ನಿನ್ನ ಶೋಕವು ಕೊನೆಗೊಳ್ಳುವುದು. ಶ್ರೀರಾಮನು ರಾವಣನನ್ನು ಕೊಲ್ಲುವುದನ್ನು 
ನೀನೇ ನೋಡುವೆ'' ಎಂದು ಹೇಳಿ ಪ್ರಯಾಣಸನ್ನದ್ದನಾದನು. ಮತೆ ಸೀತೆಯ ಕಡೆ 
ತಿರುಗಿ "ರಾಮಲಕ್ಷ್ಮಣರು ಧನುಷ್ಟಾಣಿಗಳಾಗಿ ಲಂಕೆಯ ಬಾಗಿಲಲ್ಲಿ ಬಂದು ನಿಲ್ಲುವ 
ದನ್ನು ನೀನೇ ನೋಡುತೀಯೆ (೪೬-೪೭). ಸಿಂಹಶಾರ್ದೂಲಗಳಂತೆ ಪರಾಕ್ರಮಿ 
ಗಳೂ, ಸಲಗಗಳಂತೆ ಮಹಾ ಶರೀರಧಾರಿಗಳೂ, ನಖದಂಷ್ಪಗಳಿಂದಲೇ 
ಹೋರಾಡತಕ್ಕವರೂ ಆದ ಕಪಿವೀರರು ಬಂದು ಮುತುವುದನ್ನು ನೀನೇ ನೋಡು 
ತೀಯೆ. ಲಂಕೆಯ ಸಮೀಪದಲ್ಲಿ ಮಲಯಪರ್ವತಗಳ ಮೇಲೆ ಬೆಟ್ಟಗಳಂತೆಯೂ 
ಮೇಘಗಳಂತೆಯೂ ನೆರೆದು ಗರ್ಜಿಸುವ ಕಪಿವೀರರ ಸಿಂಹನಾದವನ್ನು ನೀನೇ 
ಕೇಳುತೀಯೆ (೪೮-೫೦). ಮದನಬಾಣದಿಂದ ಪೀಡಿತನಾದ ರಘಂನಾಥನು 


೩೧೦ ಸುಂದರಕಾಂಡಃ | ಸರ್ಗಃ ೩೯ 


ಮಾ ರುದೋ ದೇವಿ ಶೋಕೇನ ಮಾ ಭೂತೇ ಮನಸೋಇಪ್ರಿಯಮ್‌ 
ಶಚೀವ ಪತ್ಕಾ ಶಕ್ರೇಣ ಭರ್ತ್ರಾ ನಾಥವತೀ ಹ್ಯಸಿ ॥ ೫೨ 


ರಾಮಾದಿಶಿಷ; ಕೋಠನ್ಯೋಶಸ್ತಿ ಶಶ್ಚಿತೌಮಿತ್ರಿಣಾ ಸಮಃ | 
ಅಗ್ನಿಮಾರುತಕಲ್ಟ್‌ ತೌ ಭ್ರಾತರೌ ತವ ಸಂಶ್ರಯಾೌ ॥ ೫೩ 


ನಾಸ್ಥಿಂಶ್ಚಿರಂ ವತ್ತ್ಯಸಿ ದೇವಿ ದೇಶೇ 
ರಕೋಗಣೆರದುಷಿತೇಆ*ತಿರ್‌ದ್ರೇ | 
ಆಪ ಲ ಲ ನ್‌ 
ನ ತೇ ಚಿರಾದಾಗಮನಂ ಪ್ರಿಯಸ್ಕ 
ಕೃಮಸ್ವ ಮತಂಗಮಕಾಲಮಾತ್ರಮ್‌ || ೫೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕೋನಚತ್ಪಾರಿಂಶಃ ಸರ್ಗಃ 


ಶಾಕ್‌ 


ನಿನ್ನನ್ನು ಅಗಲಿದಮೇಲೆ, ಸಿಂಹಪೀಡಿತನಾದ ಗಜರಾಜನಂತೆ ವೃಥೆಪಡುತಿದ್ದಾನೆ. 
ಅಮೃ ಅಳಬೇಡ; ಕೆಡಕನ್ನು ಚಿಂತಿಸಬೇಡ. ನಿನಗೆ ದೇವೇಂದ್ರನಂತಹ ಪತಿ 
ಇದ್ದಾನೆ. ನೀನು ಅನಾಥಳಲ್ಲ (೫೧-೫೨). ರಾಮನಿಗಿಂತ ಮೇಲಾದವನು 
ಯಾರು 9 ಲಕ್ಷ್ಮ! ಣನಿಗೆ ಸಾಟಿ ಯಾರು? ಆ ಸಹೋದರರು ಅಗ್ನಿ ಮಾರುತಗಳಂತೆ 
ನಿನಗೆ ಬೆಂಬಲವಾಗಿದ್ದಾರೆ. ದೇವಿ, ರಾಕ್ಷಸರು ವಾಸವಾಗಿರುವ ಈ ಭಯಂಕರ 
ದೇಶದಲ್ಲಿನೀನು ಇನ್ನು ಹೆಚ್ಚುಕಾಲ ಇರಬೇಕಾಗಿಲ್ಲ ಸದ್ಯದಲ್ಲಿಯೇ ನಿನ್ನ ಪ್ರಿಯನ 
ಸಮಾಗಮವಾಗುವುದು. ನಾನು ರಾಮನ ಬಳಿಗೆ ಹೋಗಿ ಸೇರುವುದೊಂದೇ ತಡ. 
ಅಲ್ಲಿಯವರೆಗೆ ಸಹಿಸಿಕೊಂಡಿರು'' ಎಂದನು (೫೩-೫೪). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಮೂವತೊಂಬತನೆಯ ಸರ್ಗ 


ಚತಾಧಿಂಶಃ ಸರ್ಗಃ 

ಹನೂಮತ್ರೇಷಣಮ್‌ 
ಶ್ರುತ್ವಾ ತು ವಚನಂ ತಸ್ಯ ವಾಯುಸೂನೋರ್ಮಹಾತ್ಮನಃ । 
ಉವಾಚಾತ್ಮಹಿತಂ ವಾಕ್ಯಂ ಸೀತಾ ಸುರಸುತೋಪಮಾ ॥ ೧ 
ತ್ಲಾಂ ದೃಷ್ಟ್ಯಾ ಪ್ರಿಯವಕಾರಂ ಸಂಪ್ರಹ್ನಷ್ಯಾಮಿ ವಾನರ | 
ಅರ್ಧಸಂಜಾತಸಸ್ಕೇವ ವೃಷಿಂ ಪ್ರಾಪ್ಯ ವಸುಂಧರಾ ॥ ೨ 
ಯಥಾ ತಂ ಪುರುಷವ್ಯಾಘ್ರಂ ಗಾತ್ರೆ ಶೋಕಾಧಿಕರ್ಶಿತ್ರಃ 
ಸಂಸ್ಕೃಶೇಯಂ ಸಕಾಮಾಹಂ ತಥಾ ಕುರು ದಯಾಂ ಮಯಿ ॥ ೩ 
ಅಭಿಜ್ಞಾನಂ ಚಿ ರಾಮಸ್ಕ ದದ್ಯಾ ಹರಿಗಣೋತಮ | 
ಕಿಹಾಮಿಷೀಕಾಂ ಕಾಕಸ್ಯ ಕೋಪಾದೇಕಾಕಿಶಾತನೀಮ್‌ || ೪ 
ಮನಃಶಿಲಾಯಾಸಿಲಕೋ ಗಂಡಪಾರ್ಶೇ ನಿವೇಶಿತಃ | 
ತ್ತಯಾ ಪ್ರನಷೇ ತಿಲಕೇ ತಂ ಕಿಲ ಸರ್ತುಮರ್ಹಸಿ ॥ ೫ 


ಎ. ಲು ಫ್ರಿ 


ಸರ್ಗ ೪೦ 


ರಾಮನು ಸೀತೆಯ ಹಣೆಯಮೇಲೆ ಮಣಿಶಿಲೆಯಿಂದ ತಿಲಕವನ್ನು 
ರಚಿಸಿದನೆಂಬ ಇನ್ನೊಂದು ಗುರುತನ್ನು ಹೇಳಿ, ಸೀತೆಯು 
ಹನುಮಂತನನ್ನು ಬೀಳ್ಕೊಡುವುದು. 

ಆಗ ದೇವಕನ್ಯೆಯಂತಿರುವ ಸೀತಾದೇವಿಯು ತನಗೆ ಹಿತಕರವಾದ 
ಇನ್ನೊಂದು ಮಾತನ್ನು ಹೇಳಿದಳು: ""ಕಪಿಶ್ರೇಷ್ಠನೆ, ಸಸಿಗಳು ಅರ್ಥ ಬೆಳೆದು 
ನಿಂತಿರುವಾಗ ಒಣಗುತಿರುವ ಭೂಮಿಗೆ ಮಳೆಯು ಬಂದರೆ ಉಲ್ಲಾಸವಾಗುವಂತೆ, 
ನಿನ್ನ ಮಾತನ್ನು ಕೇಳಿ ನನಗೆ ಉಲ್ಲಾಸವಾಯಿತು (೧-೨). ವಿರಹಶೋಕದಿಂದ ಬಸ 
ವಳಿದ ಅಂಗಗಳಿಂದ ಶ್ರೀರಾಮನನ್ನು ಗಾಢವಾಗಿ ಸರ್ಶ ಮಾಡಲು ಹಾತೊರೆಯು 
ತಿದೇನೆ. ನನ್ನ ಆಸೆಯನ್ನು ದಯೆದೋರಿ ನೆರವೇರಿಸಿಕೊಡು. ನಾನು ಅಭಿಜ್ಞಾನ 
ವಾಗಿ ಕೊಟ್ಟಿರುವ ಚೂಡಾಮಣಿಯನ್ನು ರಾಮನಿಗೆ ಕೊಡು. ಅವನು ಕೋಪದಿಂದ 
ದರ್ಭೆಯನ್ನು ಪ್ರಯೋಗಿಸಿ ಕಾಗೆಯ ಕಣ್ಣನ್ನು ನಾಶಮಾಡಿದ ವೃತಾಂತವನ್ನು ಹೇಳು 


PRO 


೩೧೨ ಸುಂದರಕಾಂಡ | ಸರ್ಗಃ ೪೦ 


ಸ ವೀರ್ಯವಾನ್‌ ಕಥಂ ಸೀತಾಂ ಹೃತಾಂ ಸಮನುಮನ್ಯಸೇ 


ವಸಂತೀಂ ರಕ್ಷಸಾಂ ಮಧ್ಯೇ ಮಹೇಂದ್ರವರುಣೋಪಮಃ ॥ ೬ 
ಏಷ ಚೂಡಾಮಣರ್ದಿವ್ಯೋ ಮಯಾ ಸುಪರಿರಕಿತಃ । 

5 ಹಾ] ಅ ಹಾ ಸಾ ಸಾ ಹಾಲ ಆ 
ಏತಂ ದೃಷ್ಟ್ವಾ ಪ್ರಹ್ನಷ್ಯಾಮಿ ವ್ಯಸನೇ ತ್ವಾಮಿವಾನಘ ॥ 2 


ಏಷ ನಿರ್ಯಾತಿತಃ ಶ್ರೀಮಾನ್‌ ಮಯಾ ತೇ ವಾರಿಸಂಭವಃ । 

ಅತಃ ಪರಂ ನ ಶಕ್ಟ್ಯಾಮಿ ಜೀವಿತುಂ ಶೋಕಲಾಲಸಾ ॥ ೮ 
ಅಸಹ್ಯಾನಿ ಚ ದುಃಖಾನಿ ವಾಚಿಶ್ತ ಹೃದಯಚ್ಚಿದಃ । 

ರಾಕ್ಷಪೀನಾಂ ಸುಘೋರಾಣಾಂ ತತ್ರೃತೇ ಮರ್ಷಯಾಮ್ಯಹಮ್‌ ॥ ೯ 
ಧಾರಯಿಷ್ಯಾಮಿ ಮಾಸಂ ತು ಜೀವಿತಂ ಶತ್ರುಸೂದನ । 
ಮಾಸಾದೂರ್ದ್ವಂ ನ ಜೀವಿಷ್ಯೇ ತಯಾ ಹೀನಾ ನಪಾತ್ಮಜ ||... ೧೦ 
ಘೋರೋ ರಾಕ್ಷಸರಾಜೋತ ಯಂ ದೃಷ್ಠಿವ, ನ ಸುಖಾ ಮಯಿ | 

ತ್ಲಾಂ ಚ ಶ್ರುತ್ವಾ ವಿಷಜ್ಜಂತಂ ನ ಜೀವೇಯಮಹಂ ಕ್ಷಣಮ್‌ ॥ ೧೧ 


(೩-೪). ಇನ್ನೂ ಒಂದು ಗುರುತನ್ನು ನಾನು ಹೇಳಿದೆನೆಂದು ತಿಳಿಸು: “ಹೇ ಪ್ರಿಯ, 
ಒಮ್ಮೆ ನನ್ನ ತಿಲಕವು ಅಳಿಸಿಹೋಗಿರಲು, ನೀನೇ ನನ್ನ ಕಪೋಲದಮೇಲೆ 
ಮಣಿಶಿಲೆಯಿಂದ ತಿಲಕವನ್ನಿಟ್ರಿಯಲ್ಲವ ೧ ಜ್ಞಾಪಿಸಿಕೊಂಡು ನೋಡು. ಅಂತಹ 
ನೀನು ಮಹಾವೀರನಾಗಿದ್ದರೂ ಸೀತೆಯು ಅಪಹೃತಳಾಗಿ ರಾಕಸರ ಮಧ್ಯದಲ್ಲಿರು 
ವುದನ್ನು ಹೇಗೆ ಸಹಿಸಿಕೊಂಡಿರುವೆ ?' (೫-೬). ಈ ಚೂಡಾಮಣಿಯನ್ನು ಬಹು 
ಶ್ರಮದಿಂದ ಕಾಪಾಡಿಕೊಂಡಿದ್ದೆನು. ನನಗೆ ತಡೆಯಲಾರದಷ್ಟು ದುಃಖವಾದಾಗ 
ಇದನ್ನು ನೋಡಿ ನಿನ್ನನ್ನು ನೋಡಿದಂತೆ ಸಂತೋಷಪಡುತಿದ್ದೆನು ಈ 
ದಿವ್ಯಮಣಿಯನ್ನು ಈಗ ನಿನಗೆ ಕಳಿಸಿಬಿಟ್ಟೆನು. ಇನ್ನು ಈ ದುಃಖದಲ್ಲಿ ನಾನು 
ಬದುಕುವುದು ಕಷ್ಟ (೭-೮). ಈ ಘೋರರಾಕಸಿಯರು ಕೊಡುವ ಅಸಹ್ಯವಾದ 
ಯಾತನೆಗಳನ್ನು ಆಡುವ ಕರ್ಣಕಠೋರವಾದ ಮಾತುಗಳನ್ನು ನಿನಗೋಸ್ಕರ 
ಸಹಿಸಿಕೊಂಡಿದ್ದೇನೆ. ಇನ್ನು ಒಂದು ತಿಂಗಳು ಹೇಗಾದರೂ ಜೀವಿಸಿರುವೆನು. 
ಅನಂತರ ನಿಶ್ಚಯವಾಗಿಯೂ ಪ್ರಾಣವನಿಟುಕೊಳ್ಳುವುದಿಲ್ಲ (೯-೧೦). ಈ 
ರಾಕ್ಷಸರಾಜನು ಭಯಂಕರನು. ಅವನಿಗೆ ನನ್ನ ಮೇಲೆ ಸ್ವಲ್ಪವೂ ಸೌಮ್ಯದೃಷ್ಟಿ ಇಲ್ಲ 


ಸರ್ಗಃ ೪೦] ಹನೂಮತ್ಟೇಷಣಮ್‌ ೩೧೩ 


ವೃದೇಹ್ಯಾ ವಚನಂ ಶ್ರುತ್ವಾ ಕರುಣಂ ಸಾಶ್ರುಭಾಷಿತಮ್‌ । 


ಅಥಾಬ್ರವೀನ್ನಹಾತೇಜಾ ಹನುಮಾನ್‌ ಮಾರುತಾತ್ಮಜಃ ॥ ೧೨ 
ತ್ರಚ್ಛೋಕವಿಮುಖೋ ರಾಮೋ ದೇವಿ ಸತ್ಯೇನ ತೇ ಶಪೇ । 
ರಾಮೇ ದುಃಖಾಭಿಭೂತೇ ತು ಲಕ್ಷ್ಮ ಣಃ ಪರಿತಪ್ಯತೇ || ೧೩ 


ಕಥಂಚಿದ್ದವತೀ ದೃಷ್ಟಾ ನ ಕಾಲಃ ಪರಿಶೋಚಿತುಮ್‌ । 
ಅಮಂ ಮುಹೂರ್ತಂ ದುಃಖಾನಾಮಂತಂ ದ್ರಕ್ಷ್ಯಸಿ ಭಾಮಿನಿ ॥ ೧೪ 


ತಾವುಭೌ ಪುರುಷವ್ಯಾಘಾ ರಾಜಪುತ್ರಾವರಿಂದಮಾ | 


ತ್ರದರ್ಶನಕ್ಸತೋತ್ತಾಹ** ಲಂಕಾಂ ಭಸ್ಮೀಕರಿಷ್ಯತಃ || ೧೫ 
ಹತ್ವಾ ತು ಸಮರೇ ಕ್ರೂರಂ ರಾವಣಂ ಸಹಬಾಂಧವಮ್‌ | 
ರಾಘವಾ ತ್ಹಾಂ ವಿಶಾಲಾಕ್ಷಿ ಸ್ವಾಂ ಪುರೀಂ ಪ್ರಾಪಯಿಷ್ಯತಃ ॥ ೧೬ 
ಯತು ರಾಮೋ ಎಜಾನೀಯಾದಭಿಜ್ಞಾನಮನಿಂದಿತೇ | 
ಪ್ರೀತಿಸಂಜನನಂ ತಸ್ಯ ಭೂಯಸ್ಸಂ ದಾತುಮರ್ಹಸಿ ॥ ೧೭ 
ಸಾಬ್ರವೀದ್ದತಮೇವೇತಿ ಮಯಾಭಿಜ್ಞಾನಮುತಮಮ್‌ ।ಟ 

ಏತದೇವ ಹಿ ರಾಮಸ್ಕ ದಹ್ನಾ ರಿ ಮತ್ತೇಶಭೂಷಣಮ್‌ || ೧೮ 


ನೀನು ತಡಮಾಡುವುದಾದರೆ ಒಂದು ನಿಮಿಷವೂ ನಾನು ಬದುಕಿರಲಾರೆ'' (೧೧). 
ಸೀತೆಯು ಹೀಗೆ ಕಣ್ಣೀರು ಸುರಿಸುತ್ತ ಆಡಿದ ಮಾತನ್ನು ಕೇಳಿ ಹನುಮಂತನು 
"ಅಮ್ಚಾ ಸತ್ಯದ ಆಣೆಯಾಗಿಯೂ ರಾಮನು ನಿನ್ನ ವಿರಹದುಃಖದಿಂದ ಲೋಕ 
ವ್ಯಾಪಾರವನ್ನೇ ಮರೆತಂತಿರುವನು. ಅವನ ದುಃಖವನ್ನು ಕಂಡು ಲಕ್ಷ್ಮ ಣನೂ 
ಸಂಕಟಪಡುತಿದ್ದಾನೆ. ಅಂತೂ ನಿನ್ನನ್ನು ಕಂಡದ್ದಾಯಿತು. ಇದು ಶೋಕಿಸುವ 
ಕಾಲವಲ್ಲ ಬೇಗನೆ ನಿನ್ನ ದುಃಖವು ಮುಗಿಯುವುದು (೧೨-೧೪). ಆ ರಾಜ 
ಪುತ್ರರು ನಿನ್ನನ್ನು ಕಾಣುವ ಉತಾಹದಿಂದ ಲಂಕೆಯನ್ನು ಸುಟ್ಟು ಬೂದಿಮಾಡು 
ವರು. ಅವರು ರಾವಣನನ್ನು ಬಂಧುಸಮೇತವಾಗಿ ಕೊಂದು ನಿನ್ನನ್ನು ಅಯೋಧ್ಯೆಗೆ 
ಕರೆದೊಯ್ಯುವರು. ಶ್ರೀರಾಮನಿಗೆ ಆನಂದವನ್ನುಂಟುಮಾಡತಕ್ಕ ಇನ್ನೂ ಯಾವು 
ದಾದರೂ ಅಭಿಜ್ಞಾನವಿದ್ದರೆ ಅದನ್ನು ಕೊಡು'' ಎಂದನು (೧೫-೧೭). ಸೀತೆಯು 
“ಶ್ರೇಷ್ಠವಾದ ಅಭಿಜ್ಞಾನವನ್ನೇ ಕೊಟ್ಟಿರುವೆನು. ನನ್ನ ಶಿರೋಭೂಷಣವಾದ ಈ 


೩೧೪ ಸುಂದರಕಾಂಡಃ [ ಸರ್ಗಃ ೪೦ 


ಕ್ಕಂ ತವ ವೀರ ಭವಿಷ್ಯತಿ [ 
(ಮಾನ್‌ ಪವಗಸತಮಃ || ೧೯ 


we 9 


ಪ್ರಣಮ್ಯ ಶಿರಸಾ ದೇವೀಂ ಗಮನಾಯೋಪಚಕ್ರಮೇ | 


ತಮುತ್ತಾತಕ್ಕತೋತ್ತಾಹಮವೇಕ್ಷ s ಹರಿಪುಂಗವಮ್‌ ॥ ೨೦ 
ವರ್ಧಮಾನಂ ಮಹಾವೇಗಮುವಾಚ ಜನಕಾತ್ಗಜಾ 
ಅಶ್ರಪೂರ್ಣಮುಖೀ ದೀನಾ ಬಾಷಗದದಯಾ ಗಿರಾ ॥ ೨೧ 


ಹನುಮನ್‌ ಸಿಂಹಸಂಕಾಶ್‌ ಭ್ರಾತರ್‌ ರಾಮಲಕೃ್ಶ| ಣೌ | 
ಸುಗ್ರೀವಂ ಚ ಸಹಾಮಾತ್ಯಂ ಸರ್ವಾನ್‌ ಬ್ರೂಯಾ ಹೃನಾಮಯಮ್‌ 


ಯಥಾ ಚ ಸ ಮಹಾಬಾಹುರ್ಮಾಂ ತಾರಯತಿ ರಾಘವಃ । 
ಅಸ್ಥಾದ್ದುಖಾಂಬುಸಂರೋಧಾತ್ತ್ವ ೦ ಸಮಾಧಾತುಮರ್ಹಸಿ ॥ ೨೩ 


ಅಮಂ ಚ ತೀವ್ರಂ ಮಮ ಶೋಕವೇಗಂ 
ರಕ್ಟೋಭಿರೇಭಿಃ ಪರಿಭರ್ತನಂ ಚ | 
ಬ್ರೂಯಾಸ್ತು ರಾಮಸ್ಕ ಗತಃ ಸಮೀಪಂ 
ಶಿವಶ್ಚ ತೇನಧ್ವಾಸ್ಮು ಹರಿಪ್ರವೀರ ॥ ೨೪ 


ಚೂಡಾಮಣಿಯನ್ನು ನೋಡಿದಕೂಡಲೆ, ರಾಮನಿಗೆ ನಿನ್ನ ಮಾತಿನಲ್ಲಿ ನಂಬಿಕೆ 
ಹುಟುವುದು'' ಎಂದಳು. ಆ ದಿವ್ಯಮಣಿಯನ್ನು ತೆಗೆದುಕೊಂಡು ಹನುಮಂತನು 
ಸೀತೆಗೆ ವಂದಿಸಿ ಹೊರಡಲನುವಾದನು (೧೮-೨೦). ಪ್ರಯಾಣಕ್ಕಾಗಿ ದೇಹವನ್ನು 
ಬೆಳೆಯಿಸಿಕೊಳ್ಳುತಿದ್ದ ಆ ವೇಗಶಾಲಿಯನ್ನು ಕಂಡು ಸೀತೆಗೆ ದುಃಖವು ಉಕ್ಕಿ 
ಬಂದಿತು. ಬಳಬಳನೆ ಕಣ್ಣೀರು ಸುರಿಸುತ್ತ ಗದ್ದದಸ್ವರದಿಂದ ""ಅಪ್ಪಾ- ಹನುಮಂತ, 
ಸಿಂಹಪರಾಕ್ರಮಿಗಳಾದ ರಾಮಲಕ್ಷ್ಮ ಣರಿಗೂ, ಸುಗ್ರೀವನಿಗೂ, ಅವನ 
ಮಂತ್ರಿಗಳಿಗೂ, ಎಲ್ಲರಿಗೂ ಕುಶಲವನ್ನು ವಿಚಾರಿಸಿದೆನೆಂದು ಹೇಳು. ನನ್ನನ್ನು ಈ 
ದುಃಖಸಮುದ್ರದಿಂದ ಶ್ರೀರಾಮನು ಪಾರುಮಾಡುವಂತೆ ಏರ್ಪಡಿಸುವ ಭಾರ 
ನಿನಗೆ ಸೇರಿದ್ದು (೨೧-೨೩). ತಡೆಯಲಾಗದ ನನ್ನ ಕಷ್ಟವನ್ನೂ ಈ ರಾಕ್ಷಸರು 
ಹೆದರಿಸುವುದನ್ನೂ ರಾಮನ ಹತಿರ ಹೋಗಿ ಹೇಳು. ನಿನ್ನ ಪ್ರಯಾಣ ಸುಖವಾಗಿ 


ಸರ್ಗಃ ೪೦] ಹನೂಮತ್ಟೇಷಣಮ್‌ ೩೧೫ 


ಸ ರಾಜಪುತ್ರ್ಯಾ ಪ್ರತಿವೇದಿತಾರ್ಥಃ 
ಕಪಿಃ ಕ್ಷತಾರ್ಥ:ಃ ಪರಿಷಷಚೀತಾಃ 
ಅಲಾವಶೇಷಂ ಪ್ರಸಮೀಕ್ಷ್ಯ ಕಾರ್ಯಂ 
ಉು ಊರೆ 
ದಿಶಂ ಹ್ಯುದೀಚೀಂ ಮನಸಾ ಜಗಾಮ ॥ ೨೫ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತ್ಲಾಧಿಂಶಃ ಸರ್ಗಃ 


ಇಷ್ಟಾ: 





ನಡೆಯಲಿ'' ಎಂದಳು (೨೪). ಹೀಗೆ ಆಂಜನೇಯನು ಆ ರಾಜಪುತ್ರಿಯಿಂದ 
ವಿಷಯವೆಲ್ಲವನ್ನೂ ತಿಳಿದುಕೊಂಡು, ತಾನು ಬಂದುದು ಸಫಲವಾಯಿತೆಂದು 
ಆನಂದದಿಂದ ಹಿಗ್ಗಿಹೋದನು. ಇನ್ನು ಉಳಿದಿರುವ ಕೆಲಸ ಅತ್ಯಲವೆಂದೆಣಿಸಿ, 
ಮನಸಿನಲ್ಲಿಯೇ ಉತರ ದಿಕ್ಕಿನಲ್ಲಿರಾಮನಿದ್ದೆಡೆಯನ್ನು ಸೇರಿಬಿಟ್ಟನು (೨೫). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತನೆಯ ಸರ್ಗ 


ನ್‌ 


ಏಕಚತ್ನಾದಿಂಶಃ ಸರ್ಗಃ 
ಪ್ರಮದಾವನಭಂಜನಮ್‌ 
ಸ ಚ ವಾಗ್ದಿಃ ಪ್ರಶಸಾಭಿರ್ಗಮಿಷ್ಯನ್‌ ಪೂಜಿತಸಯಾ | 
ತಸ್ನಾದ್ದೇಶಾದಪಕ್ರಮ್ಯ ಚಿಂತಯಾಮಾಸ ವಾನರಃ ॥ ೧ 
ಅಲಶೇಷಮಿದಂ ಕಾರ್ಯಂ ದಷ್ಠೇಯಮಸಿತೇಕ್ಷಣಾ 
ತ್ರೀನುಪಾಯಾನತಿಕ್ರಮ್ಮ ಚತುರ್ಥ ಇಹ ದೃಶ್ಯತೇ ॥ ೨ 
ನ ಸಾಮ ರಕ್ಷಸು ಗುಣಾಯ ಕಲತೇ | 
ನ ದಾನಮರ್ಥೋಪಚಿತೇಷು ಯುಜೃತೇ | 
ನ ಭೇದಸಾಧ್ಯಾ ಬಲದರ್ಷಿತಾ ಜನಾಃ 
ಪರಾಕ್ರಮಸ್ಸೇವ ಮಮೇಹ ರೋಚತೇ ॥ ೩ 
ನ ಚಾಸ್ಕ ಕಾರ್ಯಸ್ಯ ಪರಾಕ್ರಮಾದ್ದತೇ 
ವಿನಿಶಯಃ ಕಶ್ಚಿದಿಹೋಪಪದ್ಯತೇ | 
ಹತಪ್ರವೀರಾಶ್ಚ ರಣೇ ಹಿ ರಾಕ್ಷಸಾಃ 
ಕಥಂಚಿದೀಯುರ್ಯದಿಹಾದ್ಯ ಮಾರ್ದವಮ್‌ ॥ ೪ 


ಸರ್ಗ ೪೧ 


ಹನುಮಂತನು ಅಶೋಕವನ್ನು ನಾಶಗೊಳಿಸುವುದು. 


ಈ ಪ್ರಕಾರ ಸೀತೆಯಿಂದ ಸಮ್ಮಾನಿತನಾದ ಹನುಮಂತನು ಅಲ್ಲಿಂದ 
ಹೊರಟು ಮತೊಂದು ಸ್ಥಳಕ್ಕೆ ಹೋಗಿ, ತನ್ನ ಮನಸಿನಲ್ಲಿಯೇ ಆಲೋಚಿಸಿದನು : 
"ಸೀತೆಯನ್ನು ನೋಡಬೇಕೆಂಬ ದೊಡ್ಡ ಕಾರ್ಯವು ನೆರವೇರಿತು. ಇನ್ನು 
ಉಳಿದಿರುವ ಕೆಲಸ ಅತ್ಯಲ್ಪ ಇದನ್ನು ಸಾಧಿಸಲು ಸಾಮ ದಾನ ಭೇದಗಳೆಂಬ 
ಮೂರು ಉಪಾಯಗಳೂ ಉಪಯುಕವಾಗಲಾರವು. ನಾಲ್ಕನೆಯ 
ದಂಡೋಪಾಯವೇ ಸರಿಯೆಂದು ತೋರುತದೆ (೧-೨). ಕ್ರೂರಿಗಳಾದ 
ರಾಕನರಲ್ಲಿ ಸಾಮೋಪಾಯದಿಂದ ಗುಣವಿಲ್ಲ ಶ್ರೀಮಂತರಲ್ಲಿ ದಾನವೂ ಕೆಲಸಕ್ಕೆ 
ಬಾರದು. ಬಲದಿಂದ ಸೊಕ್ಕಿಹೋಗಿರುವವರಲ್ಲಿ ಭೇದವೂ ಫಲಿಸುವುದಿಲ್ಲ 

೩೧೬ 


ಸರ್ಗಃ ೪೧] ಪ್ರಮದಾವನಭಂಜನಮ್‌ ೩೧೭ 


ಕಾರ್ಯೇ ಕರ್ಮಣಿ ನಿರ್ದಿಷ್ಟ ಯೋ ಬಹೂನ್ಯಪಿ ಸಾಧಯೇತ್‌ ।ಟ 
ಪೂರ್ವಕಾರ್ಯಾವಿರೋಧೇನ ಸ ಕಾರ್ಯಂ ಕರ್ತುಮರ್ಹತಿ ॥ ೫ 


ನ ಹ್ಯೇಕಃ ಸಾಧಕೋ ಹೇತುಃ ಸಲಸ್ಕಾಪೀಹ ಕರ್ಮಣಃ ।ಟ 
ಯೋ ಹೃರ್ಥಂ ಬಹುಧಾ ವೇದ ಸ ಸಮರ್ಥೊೋತರ್ಥಸಾಧನೇ ॥ ೬ 
ಇಹೃವ ತಾವತ್‌ ಕ್ಷತನಿಶ ಯೋ ಹ್ಯಹಂ 
ಯದಿ ವ್ರಜೇಯಂ ಪವಗೇಶ್ವರಾಲಯಮ್‌ 
ಪರಾತ್ಮಸಂಮರ್ದವಿಶೇಷತತ್ತೃವಿ- 
ತತಃ ಕೃತಂ ಸ್ಯಾನ್ನಮ ಭರ್ತೃಶಾಸನಮ್‌ || ೭ 
ಕಥಂ ನು ಖಲದ್ಯ ಭವೇತ್‌ ಸುಖಾಗತಂ 
ಪ್ರಸಹ್ಯ ಯುದ್ಧಂ ಮಮ ರಾಕ್ಸಸ್ಸೆ ಸಹ ।ಟ 
ತಥ್ಭವ ಖಲಾತಬಲಂ ಚ ಧಾರವಾ 
ಸಂಮಾನಯೇನ್ಭಾಂ ಚ ರಣೇ ದಶಾನನಃ ॥ ತ 


ಆದ್ದರಿಂದ ಇವರಲ್ಲಿ ಪರಾಕ್ರಮವನ್ನು ತೋರಿಸುವುದೇ ಸರಿಯೆಂದು ಅನ್ನಿಸುತ್ತದೆ. 
ಪರಾಕ್ರಮವನ್ನು ಬಿಟ್ಟರೆ ಇನ್ನು ಯಾವ ಉಪಾಯವೂ ಇಲ್ಲ ಈಗ ನಾನೊಬ್ಬನೇ 
ರಾಕಸರಲ್ಲಿ ಪ್ರಮುಖರಾದ ಕೆಲವರನ್ನು ಕೊಂದುಬಿಟರೆ, ಉಳಿದವರು ಆಮೇಲೆ 
ತಗ್ಗಿ ನಡೆಯಬಹುದು (೩-೪). ಒಂದು ಕಾರ್ಯಕ್ಕೆ ನೇಮಿಸಿದಾಗ ಆ ಕಾರ್ಯಕ್ಕೆ 
ವಿರೋಧವಿಲ್ಲದಂತೆ ಅದರ ಜೊತೆಗೆ ಇತರ ಕಾರ್ಯಗಳನ್ನು ಸಾಧಿಸುವುದು 
ಯುಕ್ಕ ಹಾಗೆ ಸುಧಿಸುವವನೇ ಕಾರ್ಯದಕ್ಟ ಚಿಕ್ಕ ಕೆಲಸವನ್ನು 
ಮಹಾಪ್ರಯತ್ನದಿಂದ ಸಾಧಿಸುವವನು ಕಾರ್ಯಸಾಧಕನೆನಿಸಲಾರನು. ಕೆಲಸವನ್ನು 
ಬಹುಮುಖದಿಂದ ವಿಚಾರಮಾಡಿ ನಡೆಸತಕ್ಕವನು ಕಾರ್ಯಸಾಧಕನೆನಿಸಿಕೊಳ್ಳು 
ತಾನೆ (೫-೬). ಈಗ ಶತ್ರುಗಳ ಬಲವೆಷ್ಟು? ನಮ್ಮ ಬಲವೆಷ್ಟು?--- ಎಂಬ 
ತಾರತಮ್ಯವನ್ನು ಇಲ್ಲಿಯೇ ನಾನು ನಿಶ್ಚಯಪಡಿಸಿಕೊಂಡು ಸುಗ್ರೀವನ ಬಳಿಗೆ 
ಹೋದರೆ ಸ್ವಾಮಿಯ ಆಜ್ಞೆಯನ್ನು ನೆರವೇರಿಸಿದಂತೆ ಆಗುವುದು (೭). 
ಏನುಮಾಡಿದರೆ ಈಗ ರಾಕ್ಷಸರೊಡನೆ ಯುದ್ಧಮಾಡುವ ಪ್ರಸಂಗವು ನನಗೆ 
ಸುಲಭವಾಗಿ ದೊರಕೀತು 9 ರಾವಣನಿಗೆ ತನ್ನ ಸ್ಫನ್ಯಕ್ಕೂ ನನಗೂ ಇರುವ 


೩೧೮ ಸುಂದರಕಾಂಡಃ [ ಸರ್ಗಃ ೪೧ 


ತತಃ ಸಮಾಸಾದ್ಯ ರಣೇ ದಶಾನನಂ 
ಸಮಂತ್ರಿವರ್ಗಂ ಸಬಲಪ್ರಯಾಯಿನಮ್‌ । 
ಹೃದಿ ಸ್ಥಿತಂ ತಸ್ಯ ಮತಂ ಬಲಂ ಚ ವ್ಸ 


ಸುಖೇನ ಮತ್ತಾಹಮಿತಃ ಪುನರ್ವಜೇ ॥ ೯ 


ಇದಮಸ್ಯ ನಶಂಸಸ್ಯ ನಂದನೋಪಮಮುತಮಮ್‌ 
ವನಂ ನೇತ್ರಮನಃಕಾಂತಂ ನಾನಾದ್ರುಮಲತಾಯುತಮ್‌ ॥ ೧೦ 


ಇದಂ ವಿಧಂಸಯಿಷ್ಯಾಮಿ ಶುಷ್ಕಂ ವನಮಿವಾನಲಃ | 
ಅಸ್ಥಿನ್‌ ಭಗ್ನೇ ತತಃ ಕೋಪಂ ಕರಿಷ್ಕತಿ ದಶಾನನಃ ॥ ೧೧ 


ತತೋ ಮಹತ್‌ ಸಾಶ್ರಮಹಾರಥದ್ದಿಪಂ 

ಬಲಂ ಸಮಾದೇಕ್ಷ ತಿ ರಾಕೃಸಾಧಿಷಃ | 
ತ್ರಿಶೂಲಕಾಲಾಯಸಪಟಸಾಯುಧಂ 

ತತೋ ಮಹದ್ಯುದ್ದಮಿದಂ ಭವಿಷ್ಯತಿ ॥ ೧೨ 
ಅಹಂ ತು ತೈಃ ಸಂಯತಿ ಚಂಡವಿಕ್ರಮೃಃ 

ಸಮೇತ್ರ ರಕ್ಟೋಭಿರಸಹ್ಯವಿಕ್ರಮಃ | 


ಪರಾಕ್ರಮದ ವ್ಯತ್ಯಾಸವು ಮನವರಿಕೆಯಾದೀತು? (೮). ಯುದ್ಧದಲ್ಲಿ 
ರಾವಣನನ್ನೂ ಅವನ ಮಂತ್ರಿಗಳನ್ನೂ ಸೇನಾಪತಿಗಳನ್ನೂ ಸಂದರ್ಶಿಸಿ, ರಾವಣನ 
ಬಲವೆಷ್ಟ 9 ಅವನ ಮನಸಿನಲ್ಲಿ ಇರುವುದಾದರೂ ಏನು 9--- ಎಂಬುದನ್ನು 
ತಿಳಿದುಕೊಂಡೇ ಇಲ್ಲಿಂದ ಹೋಗಬೇಕು (೯). ಇರಲಿ. ಆ ದುಷ್ಪನಿಗೆ ಸೇರಿದ ಈ 
ಅಶೋಕವನವು ನಂದನವನದಂತೆ ನೇತ್ರಾನಂದಕರವಾಗಿದೆ. ಮರಬಳ್ಳಿಗಳಿಂದ 
ಸುಂದರವಾಗಿದೆ. ಕಾಳ್ಗಿಚ್ಚು ಒಣಗಿದ ಕಾಡನ್ನು ಸುಡುವಂತೆ, ಇದನ್ನು 
ಧ್ವಂಸಮಾಡಿಬಿಡುತ್ತೇನೆ. ಆಗ ರಾವಣನಿಗೆ ಕೋಪ ಬರುತದೆ (೧೦-೧೧). 
ಅವನು ಆನೆ, ಕುದುರೆ, ರಥಗಳಿಂದ ಯುಕವಾದ ಸೇನೆಯನ್ನು ನನ್ನ ಮೇಲೆ 
ಕಳಿಸುವನು. ಸೈನಿಕರು ಶೂಲ, ಪಟಸ ಮುಂತಾದ ಆಯುಧಗಳನ್ನು ಧರಿಸಿ 
ಬರಲಾಗಿ ದೊಡ್ಡ ಯುದ್ದವೇ ಆರಂಭವಾಗುವುದು (೧೨). ನಾನು ಪ್ರಚಂಡರಾದ 


ಸರ್ಗಃ ೪೧] ಪ್ರಮದಾವನಭಂಜನಮ್‌ ೩೧೯ 
ನಿಹತ್ಯ ತದ್ರಾವಣಚೋದಿತಂ ಬಲಂ 
ಸುಖಂ ಗಮಿಷ್ಯಾಮಿ ಕಪೀಶರಾಲಯಮ್‌ || ೧೩ 


ತತೋ ಮಾರುತವತ್‌ ಕ್ರುದ್ದೋ ಮಾರುತಿರ್ಭೀಮವಿಕ್ರಮಃ | 
ಊರುವೇಗೇನ ಮಹತಾ ದ್ರುಮಾನ್‌ ಕ್ಷೇಪುಮಥಾರಭತ್‌ HW ೧೪ 


ತತಸ್ತು ಹನುಮಾನ್‌ ವೀರೋ ಬಭಂಜ ಪ್ರಮದಾವನಮ್‌ । 


ಮತದಿಜಸಮಾಘುಷಂ ನಾನಾದ್ರುಮಲತಾಯುತಮ್‌ ॥ ೧೫ 
ತದ್ದನಂ ಮಢಿತೃರ್ವೃಕ್ಷರ್ಭಿನ್ನ ಎಶ ಸಲಿಲಾಶಯ್ದಃ 

ಚೂರ್ಣಿತೈಃ ಪರ್ವತಾಗೈಶ್ಚ ಬಭೂವಾಪ್ರಿಯದರ್ಶನಮ್‌ ॥ ೧೬ 
ನಾನಾಶಕುಂತವಿರುತ್ಳೆಃ ಪ್ರಭಿನ್ನೆ ೨ ಸಲಿಲಾಶಯ್ಸೆಃ 

ತಾಮ್ಸೆಃ ಕಿಸಲಯ್ಸೆಃ ಕ್ಷಾಂತ್ಸೆಃ ಕ್ಲಾಂತದ್ರುಮಲತಾಯುತಮ್‌ ॥ ೧೭ 
ನ ಬಬ್‌ಾ ತದ್ದನಂ ತತ್ರ ದಾವಾನಲಹತಂ ಯಥಾ | 
ವ್ಯಾಕುಲಾವರಣಾ ರೇಜುರ್ಮ್ವಿಹಲಾ ಇವ ತಾ ಲತಾಃ ॥ ೧೮ 


ರಾಕಸರೊಡನೆ ಹೋರಾಡಿ ನನ್ನ ಪರಾಕ್ರಮವನ್ನು ಮೆರೆಯಿಸಿ, ಅವರೆಲ್ಲರನ್ನೂ 
ಸಂಹಾರಮಾಡುವೆನು. ಆಮೇಲೆ ಸುಗ್ರೀವನ ಬಳಿಗೆ ಸುಲಭವಾಗಿ ಹೋಗಿಬಿಡು 
ವೆನು” (೧೩). ಹೀಗೆಂದು ನಿಶ್ಚಯಿಸಿ ಆ ವಾಯುಪುತ್ರನು ಕ್ರುದ್ಧನಾಗಿ, ಬಿರುಗಾಳಿ 
ಯಂತೆ ತನ್ನ ತೊಡಯ ವೇಗದಿಂದಲೇ ಮರಗಳನ್ನು ಉರುಳಿಸಲಾರಂಬಸಿದನು. 
ಕೂಗುತಿರುವ. ಮದಿಸಿದ ಪಕ್ತಿಗಳಿಂದಲೂ ನಾನಾ ಬಗೆಯ ಗಿಡಬಳ್ಳಿಗಳಿಂದಲೂ 
ಸುಂದರವಾದ ಉದ್ಯಾನವನವನ್ನು ಹಾಳುಮಾಡಿದನು (೧೪-೧೫). ಆ ಉದ್ಯಾನ 
ವನವು ಭಿನ್ನಭಿನ್ನವಾದ ಗಿಡಮರಗಳಿಂದಲೂ, ಕಲಕಿಹೋದ ಜಲಾಶಯ 
ಗಳಿಂದಲೂ, ಪುಡಿಪುಡಿಯಾದ ಕ್ರೀಡಾಪರ್ವತಗಳಿಂದಲೂ, ಗಾಬರಿಗೊಂಡ 
ಪಕ್ಷಿಗಳ ಕೂಗಿನಿಂದಲೂ, ಒಡೆದುಹೋದ ಕೆರೆಗಳಿಂದಲೂ, ಕಾಂತಿಗುಂದಿದ 
ತಳಿರುಗಳಿಂದಲೂ ಬಾಡಿದ ಗಿಡಬಳ್ಳಿಗಳಿಂದಲೂ ಅಂದಗೆಟ್ಟುಹೋಯಿತು 
(೧೬-೧೭). ಅದು ದಾವಾಗ್ನಿಯಿಂದ ಸುಟ್ಟುಹೋದ ಕಾಡಿನಂತೆ ಕಾಂತಿಹೀನ 
ವಾಯಿತು. ಆಶ್ರಯವೃಕ್ಷಗಳು ಮುರಿದುಬಿದ್ದುದರಿಂದ ಬಳ್ಳಿಗಳು ಅನಾಥರಾದ 
ಹೆಂಗಸರಂತೆ ಕಾಣುತಿದ್ದವು. ಆ ಮಹಾವನದಲ್ಲಿದ್ದ ಲತಾಮಂಟಪಗಳೂ 


೩೨೦ ಸುಂದರಕಾಂಡಃ 


ಪ್ರನಷರೂಪಂ ತದಭೂನ್ಮಹದ್ದನಮ್‌ || 
ಸಾ ವಿಹಲಾಶೋಕಲತಾಪ್ರತಾನಾ 
ವನಸ್ಪಲೀ ಶೋಕಲತಾಪ್ರತಾನಾ | 
ಜಾತಾ ದಶಾಸ್ಕಪ್ರಮದಾವನಸ್ಯ 
ಕಪೇರ್ಬಲಾದ್ದಿ ಪ್ರಮದಾವನಸ್ಯ ॥ 
ಸು ತಸ್ಕ ಕತ್ತಾರ್ಥಪತೇರ್ಮಹಾಕಪಿ- 
ರ್ಮಹದ್ದ ಲೀಕಂ ಮನಸೋ ಮಹಾತ್ಮನಃ 
ಯುಯುತ್ತುರೇಕೋ ಬಹುಭಿರ್ಮಹಾಬಲ್ಪಃ 
ಶ್ರಿಯಾ ಬ್ವಲಂಸ್ತ್ಫೋರಣಮಾಸ್ತಿತಃ ಕಪಿಃ ॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕಚತ್ನಾರಿಂಶಃ ಸರ್ಗಃ 


ಉಲಯುಯಯಃಿ 


[| ಸರ್ಗಃ ೪೧ 


(೯ 


೨೦ 


೨ 


ಚಿತ್ರಶಾಲೆಗಳೂ ನಾಶವಾದವು. ದೊಡ್ಡದೊಡ್ಡ ಹಾವುಗಳೂ ಕಾಡುಮೃಗಗಳೂ 
ಓಡತೊಡಗಿದವು. ಕಲ್ಲಿನ ಮಂಟಪಗಳೂ ನಾನಾಬಗೆಯ ಮನೆಗಳೂ ನೆಲಸಮ 
ವಾದವು. ಅಶೋಕವನವು ಹಾಳುಬಿದ್ದುಹೋಯಿತು (೧೮-೧೯). ರಾವಣನ 
ಅಂತಃಪುರದಲ್ಲಿರುವ ಪ್ರಮದೆಯರಿಗೆ ವಿಹಾರಭೂಮಿಯಾಗಿದ್ದ ಉದ್ಯಾನವನ 
ದಲ್ಲಿ ಆ ಕಪಿಯ ಬಲದಿಂದ ಅಶೋಕಲತೆಗಳೆಲ್ಲಾ ಛಿನ್ನಭಿನವಾಗಿ ಶೋಕಲತೆಗಳು 
ತುಂಬಿಹೋದವು (೨೦). ಈ ರೀತಿಯಲ್ಲಿ ಹನುಮಂತನು ರಾವಣನ ಮನಸಿಗೆ 
ಬಹಳ ನೋವಾಗುವ ಕೆಲಸವನ್ನು ಮಾಡಿ, ತಾನೊಬ್ಬನೇ ಬಲಾಡ್ಕರಾದ 
ರಾಕ್ಷಸರೊಡನೆ ಹೋರಾಡಬೇಕೆಂದು ನಿರ್ಧರಿಸಿದನು. ಉದ್ಯಾನವನದ ಹೊರ 


ಬಾಗಿಲಿಗೆ ಬಂದು ತೇಜಸಿನಿಂದ ಜ್ವಲಿಸುತ್ತ ಕಾದುನಿಂತನು (೨೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತೊಂದನೆಯ ಸರ್ಗ 


ದಿಚತ್ತಾಧಿಂಶಃ ಸರ್ಗಃ 
ಕಿಂಕರನಿಷಾದನಮ್‌ 
ತತಃ ಪಕಿನಿನಾದೇನ ವಕಭಂಗಸ್ಪನೇನ ಚ | 
೦, ಲಮ 
ಬಭೂವುಸ್ವಾಸಸಂಭ್ರಾಂತಾಃ ಸರ್ವೇ ಲಂಕಾನಿವಾಸಿನಃ ॥ ೧ 
ಎದ್ರುತಾಶ್ನ ಭಯತ್ರಸ್ಥಾ ವಿನೇದುರ್ಮಗಪಕಿಣಃ | 
ಜ =? ಲ ೦, 
ರಕ್ಕಸಾಂ ಚ ನಿಮಿತಾನಿ ಕ್ರೂರಾಣಿ ಪ್ರತಿಪೇದಿರೇ ॥ ೨ 
ತತೋ ಗತಾಯಾಂ ನಿದ್ರಾಯಾಂ ರಾಕ್ಸಸ್ಕೋ ವಿಕ್ಠತಾನನಾಃ | 
ತದ್ದನಂ ದದ್ದಶುರ್ಭಗ್ನಂ ತಂ ಚ ವೀರಂ ಮಹಾಕಪಿಮ್‌ ॥ ೩ 
ಸುತಾ ದಷ್ಠಾ ಮಹಾಬಾರುರ್ಮಹಾಸತೊ ಶೀ ಮಹಾಬಲಃ | 


ಚಕಾರ ಸುಮಹದ್ರೂಪಂ ರಾಕಪೀನಾಂ ಭಯಾವಹಮ್‌ ॥ ೪ 

ತತಸಂ ಗಿರಿಸಂಕಾಶಮತಿಕಾಯಂ ಮಹಾಬಲಮ್‌ | 

ರಾಕಸೋ ವಾನರಂ ದಹಾ ಪಪಚುರ್ಜನಕಾತಜಾಮ್‌ ॥ ೫ 
ಆ, ಶೆ ಲ ಟನ ಖ್‌ ಲು ೬ 


ಸರ್ಗ ೪೨ 


ರಾವಣನು ಅಶೋಕವನದ ಭಂಗವನ್ನು ಕೇಳಿ, ಹನುಮಂತನನ್ನು 
ನಿಗ್ರಹಿಸುವುದಕ್ಕಾಗಿ ಕಿಂಕರರೆಂಬ ರಾಕ್ಷಸರನ್ನು ಕಳುಹಿಸುವುದು. 
ಹನುಮಂತನು ಅವರನ್ನು ವಧಿಸಲು, ರಾವಣನು ಪ್ರಹಸನ 
ಮಗನನ್ನು ಕಳುಹಿಸುವುದು. 
ಅಶೋಕವನದಲ್ಲಿ ಅಕಸ್ಥಾತ್‌ ಉಂಟಾದ ಪಕ್ಷಿಗಳ ಕೂಗಾಟವನ್ನೂ 
ಮರಗಳು ಮುರಿದುಬೀಳುವ ಶಬ್ದವನ್ನೂ ಕೇಳಿ. ಲಂಕಾನಿವಾಸಿಗಳಿಗೆ 
ದಿಗ್ಭ; ಮೆಯಾಯಿತು. ಮೃಗಪಕ್ಷಿಗಳು ಅರಚುತ, ಪಲಾಯನಮಾಡಿದವು. 
ರಾಕಸರಿಗೆ ಅನೇಕ ಕೆಟ್ಟ ಶಕುನಗಳಾದವು (೧- ೨). ಇತ್ತ ವನದಲ್ಲಿ ಮಲಗಿದ್ದ 
ರಾಕ್ಮಸಿಯರು ನಿದ್ರೆಯಿಂದ ಎಚ್ಚೆತ್ತು ಅಲ್ಲಿ ನಡೆದ " ಹಾವಳಿಯನ್ನೂ ಆ 
ಮಹಾಕಪಿಯನ್ನೂ ಕಂಡರು. ಮಹಾವೀರನಾದ ಹನುಮಂತನೂ ಕೂಡ 
ರಾಕ್ಟಸಿಯರನ್ನು ಕಂಡು, ಅವರಿಗೆ ಹೆದರಿಕೆಯಾಗುವಂತೆ ಶರೀರವನ್ನು ದೊಡ್ಡದಾಗಿ 
ಬೆಳೆಯಿಸಿಕೊಂಡನು (೩-೪). ರಾಕ್ಷಸಿಯರು ಪರ್ವತಾಕಾರನಾದ ಆ ವಾನರನನ್ನು 
ಸುಂ. 11 ೩೨೧ 


೩೨೨ ಸುಂದರಕಾಂಡ: | ಸರ್ಗಃ ೪೨ 


ಕೋಠ5ಯಂ ಕಸ್ಯ ಕುತೋ ವಾಯಂ ಕಿಂನಿಮಿತಮಿಹಾಗತಃ | 


ಕಥಂ ತ್ವಯಾ ಸಹಾನೇನ ಸಂವಾದಃ ಕೃತ ಇತ್ಯುತ ॥ ೬ 
ಆಚಕ್ಷ್ಸ ನೋ ವಿಶಾಲಾಕ್ಷಿ ಮಾ ಭೂತೇ ಸುಭಗೇ ಭಯಮ್‌ । 
ಸಂವಾದಮಸಿತಾಪಾಂಗೇ ತಯಾ ಕಿಂ ಕ್ಷತವಾನಯಮ್‌ |! 2: 
ಅಥಾಬ್ರವೀತದಾ ಸಾಧ್ವೀ ಸೀತಾ ಸರ್ವಾಂಗಸುಂದರೀ | 

ರಕ್ಷಸಾಂ ಕಾಮರೂಪಾಣಾಂ ವಿಜ್ಞಾನೇ ಮಮ ಕಾ ಗತಿಃ ॥ ೮ 


ಯೂಯಮೇವಾಭಿಜಾನೀತ ಯೋಂ್‌ಯಂ ಯದ್ವಾ ಕರಿಷ್ಠತಿ | 
ಅಹಿರೇವ ಹೃಹೇಃ ಪಾದಾನ್‌ ವಿಜಾನಾತಿ ನ ಸಂಶಯಃ ॥ ೯ 


ಅಹಮಪ್ಯಸ್ಯ ಭೀತಾಸ್ಪಿ ನ್ಫವ ಜಾನಾಮಿ ಕೋ ನ್ಹಯಮ್‌ | 
ವೇದ್ಧಿ ರಾಕಪಮೇವೃನಂ ಕಾಮರೂಪಿಣಮಾಗತಮ್‌ ॥ ೧೦ 


ವೈದೇಹ್ಯಾ ವಚನಂ ಶ್ರುತ್ವಾ ರಾಕ್ಠಸ್ಯೋ ವಿದ್ರುತಾ ದಿಶಃ । 
ಸ್ಥಿತಾಃ ಕಾಶ್ಲಿದತಾಃ ಕಾಶ್ಚಿದ್ರಾವಣಾಯ ನಿವೇದಿತುಮ್‌ ॥ ೧೧ 


ಕಂಡು ಸೀತೆಯ ಬಳಿಗೆ ಬಂದು "ಸೀತೆ, ಈ ಕಪಿಯು ಯಾರು? ಯಾರ 
ಕಡೆಯವನು ? ಎಲ್ಲಿಂದ ಬಂದಿದ್ದಾನೆ ? ಏಕೆ ಬಂದಿದ್ದಾನೆ ? ಇವನು ನಿನ್ನೊಡನೆ 
ಸಂಭಾಷಣೆಯನ್ನು ನಡೆಸಿದಂತೆ ಇತಲ್ಲ ಅದೇನು ? ಹೆದರಬೇಡ, ಹೇಳು. ಅವನು 
ನಿನ್ನೂಡನ ಏನು ಹೇಳಿದನು 9'' ಎಂದು ಕೇಳಿದರು (೫-೭). ಆಗ ಸೀತೆಯು ""ಈ 
ರಾಕಸನ ಸ್ವರೂಪ ನನಗೇನು ಗೊತ್ತು? ಇವನು ಯಾರು, ಏನು 
ಮಾಡುತಾನೆ-ಎಂಬುದನ್ನು ನೀವೇ ಬಲ್ಲಿರಿ. ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲದು | 
ಇವನನ್ನು ನೋಡಿ ನನಗೂ ಭಯವಾಗಿದೆ. ಇವನು ಯಾರೆಂಬುದು ನನಗೆ 
ತಿಳಿಯದು. ಯಾವನೋ ಕಾಮರೂಪಿಯಾದ ರಾಕ್ಟಸನಾಗಿರಬೇಕು'' ಎಂದಳು* 
(೮-೧೦). ಅದನ್ನು ಕೇಳಿದಕೂಡಲೇ ರಾಕ್ಟಸಿಯರು ಭಯದಿಂದ ದಿಕ್ಕುದಿಕ್ಕಿಗೆ 
ಓಡಿಹೋದರು. ಕೆಲವರು ಅಲ್ಲಿಯೇ ಅವಿತುಕೊಂಡರು. ಕೆಲವರು ಈ 


*ಪ್ರಾಣಾಪಾಯಕಾಲದಲ್ಲಿ ಸುಳ್ಳುಹೇಳುವುದರಿಂದ ದೋಷವಿಲ್ಲವೆಂದು ಶಾಸ್ತ್ರ 
ವಚನವಿದೆ. 


ಸರ್ಗಃ ೪೨] ಕಿಂಕರನಿಷೂದನಮ್‌ 
ರಾವಣಸ್ಕ ಸಮೀಪೇ ತು ರಾಕ್ಮಸ್ಯೋ ವಿಕ್ಷತಾನನಾಃ | 
ವಿರೂಪಂ ವಾನರಂ ಭೀಮಮಾಖ್ಯಾತುಮುಪಚಕ್ರಮುಃ || 
ಅಶೋಕವನಿಕಾಮಧ್ಯೇ ರಾಜನ್‌ ಭೀಮವಪುಃ ಕಪಿಃ । 
ಸೀತಯಾ ಕತಸಂವಾದಸಿಷತ್ರಮಿತವಿಕ್ರಮಃ ॥ 

ಲ ಜಿ A 
ನ ಚ ತಂ ಜಾನಕೀ ಸೀತಾ ಹರಿಂ ಹರಿಣಲೋಚನಾ । 
ಅಸ್ನಾಭಿರ್ಬಹುಧಾ ಪುಷ್ಪಾ ನಿವೇದಯಿತುಮಿಚ್ಛತಿ || 
ವಾಸವಸ್ಯ ಭವೇದ್ದೂತೋ ದೂತೋ ವೈಶ್ರವಣಸ್ಯ ವಾ | 
ಪ್ರೇಷಿತೋ ವಾಪಿ ರಾಮೇಣ ಸೀತಾನೇಷಣಕಾಂಕ್ಕಯಾ ॥ 
ತೇನ ತ್ವದ್ದುತರೂಪೇಣ ಯತತವ ಮನೋಹರಮ್‌ । 
ನಾನಾಮೃಗಗಣಾಕೀರ್ಣಂ ಪ್ರಮಷಂ ಪ್ರಮದಾವನಮ್‌ ॥ 


ನ ತತ್ರ ಕಶ್ಚಿದುದ್ದೇಶೋ ಯಸೇನ ನ ವಿನಾಶಿತಃ | 
ಯತ್ರ ಸಾ ಜಾನಕೀ ಸೀತಾ ಸ ತೇನ ನ ವಿನಾಶಿತಃ ॥ 


ಜಾನಕೀರಕ್ಷಣಾರ್ಥಂ ವಾ ಶ್ರಮಾದ್ದಾ ನೋಪಲಕ ಕೈತ 
ಅಥವಾ ಕಃ ಶ್ರ ಸಸ್ಕ ಸ್ಫವ ತೇನಾಭರಕ್ಷಿತಾ || 


೩೨೩ 


(೨೩ 


(೪ 


೧೫ 


(೬ 


೧೭ 


೧೮ 


ಸಂಗತಿಯನ್ನು ರಾವಣನಿಗೆ ತಿಳಿಸಬೇಕೆಂದು ಅವನ ಸಮೀಪಕ್ಕೆ ಹೋಗಿ, ಆ ಕಪಿಯ 
ವಿಲಕ್ಷಣವೂ ಭಯಂಕರವೂ ಆದ ಸ್ವಭಾವವನ್ನು ಹೇಳತೊಡಗಿದರು (೧೧-೧೨): 
“ಮಹಾರಾಜ, ಒಂದು ಭಯಂಕರವಾದ ಕಪಿಯು ಅಶೋಕವನಕ್ಕೆ ಬಂದಿದೆ. ಅದು 
ಸೀತೆಯೊಡನೆ ಏನೋ ಮಾತನಾಡಿತು. ಮಹಾಪರಾಕ್ರಮಶಾಲಿಯಾಗಿ ಕಾಣುತದೆ. 
ನಾವು ಸೀತೆಯೊಡನೆ ಆ ಕಪಿಯು ಯಾರೆಂದು ಎಷ್ಟು ಕೇಳಿದರೂ ಹೇಳದೆ 
ಹೋದಳು. ಆ ಕಪಿಯು ದೇವೇಂದ್ರನ ದೂತನೋ, ಕುಬೇರನ ದೂತನೊೋ 
ಅಲ್ಲದಿದ್ದರೆ ಸೀತೆಯನ್ನು ಹುಡುಕಲು ಬಂದ ರಾಮದೂತನೋ ಆಗಿರಬೇಕು 
(೧೩-೧೫). ಅದ್ಭುತಾಕಾರದ ಆ ಕಪಿಯು ನಿನಗೆ ಪ್ರಿಯವಾಗಿದ್ದ ಅಶೋಕವನ 
ವನ್ನು ನಾಶಮಾಡಿಬಿಟ್ಟಿತು. ಅದು ನಾಶಮಾಡದಿರುವ ಒಂದು ಪ ಪ ಪ್ರದೇಶವೂ ಅಲ್ಲಿಲ್ಲ 
ಆದರೆ ಸೀತೆ ಇರುವ. ಪ್ರದೇಶವನ್ನು ಮಾತ್ರ ಹಾಗೆಯೇ ಬಿಟ್ಟಿದೆ (೧೬-೧೭). 


೩೨೪ ಸುಂದರಕಾಂಡಃ [| ಸರ್ಗಃ ೪೨ 


ಚಾರುಪಲ್ಲವಪ್ಪ ಷ್ಟಾಡ್ರಂ 1 ಯಂ ಸೀತಾ ಸ್ನಯಮಾಸ್ಥಿತಾ | 
ಪ್ರವೃದ್ಧ; ಶಿಂಶಪಾವೃಕ ಸ ಚಿ ತೇನಾಭಿರಕಿತಃ | ೧೯ 
ತಸ್ನೋಗ್ರರೂಪಸ್ಕೋಗ್ರಂ ತಂ ದಂಡಮಾಜ್ಞಾತುಮರ್ಹಸಿ । 


5 5 
ಸೀತಾ ಸಂಭಾಷಿತಾ ಯೇನ ತದ್ದನಂ ಚ ವಿನಾಶಿತಮ್‌ ॥ ೨೦ 
ಮನಃ ಪರಿಗೃಹೀತಾಂ ತಾಂ ತವ ರಕ್ಟೋಗಣೇಶ್ಚರ 

ಕಃ ಸೀತಾಮಭಿಭಾಷೇತ ಯೋನ ಸ್ಯಾತ್ರ ಕಜೀವಿತ: || ೨೧ 


ರಾಕ್ಷಸ ಸೀನಾಂ ವಚಃ ಶ್ರುತ್ವಾ ರಾವಣೋ ರಾಕ್ಟನೀಶ್ರರಃ ] 
ಹುತಾಗ್ನಿರಿವ ಜಜ್ಞಾಲ ಕೋಪ ಸಂವರ್ತಿತೇಕ್ಷಣಃ N ೨೨ 


ಧ್‌ ನ ೦ 
ತಸ್ಯ ಕ್ರುದ್ಧಸ್ಯ ನೇತ್ರಾಭ್ಯಾಂ ಪ್ರಾಪತನ್ನಸ್ರಬಿಂದವಃ | 
ದೀಪಾಭ್ಯಾಮಿವ ದೀಪಾಭ್ಯಾಂ ಸಾರ್ಚಿಷಃ ಸ್ನೇಹಬಿಂದವಃ | ೨೩ 


ಆತ್ಮನಃ ಸಿದ್ದಶಾನ್‌ ಶೂರಾನ್‌ ಕಿಂಕರಾನ್ನಾಮ ರಾಕ್ಟಸಾನ್‌ 
ವ್ಯಾದಿದೇಶ ಮಹಾತೇಜಾ ನಿಗ್ರಹಾರ್ಥಂ ಹನೂಮತಃ ॥ ೨೪ 


ಅದೇನು ಸೀತೆಯನ್ನು ರಕ್ಷಿಸುವುದಕ್ಕಾಗಿಯೋ ಅಥವಾ ತನಗೆ ಬಹಳ 
ಆಯಾಸವಾದರಿಂದಲೋ ತಿಳಿಯದು. ಆ ಮಹಾಕಪಿಗೆ ಆಯಾಸವೆಂದರೇನು 9 
ಬೇಕೆಂದೇ ಅದು ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಹೀಗೆ ಮಾಡಿದೆ. ಚಿಗರು, 
ಹೂಗಳಿಂದ ಮನೋಹರವಾದ ಶಿಂಶಪಾವೃಕ್ಷವನ್ನು ಮಾತ್ರ ಉಳಿಸಿದೆ. ಅದರ 
ಅಡಿಯಲ್ಲಿಯೇ ಸೀತೆಯು ಕುಳಿತಿರುವುದು (೧೮-೧೯). ಮಹಾಪ್ರಭು, ಆ 
ಕಪಿಯು ಸೀತೆಯೊಡನೆ ಮಾತನಾಡಿದಲ್ಲದೆ ಉದ್ಯಾನವನ್ನೂ ಹಾಳುಮಾಡಿಬಿಟ್ಟಿದೆ. 
ಅದನ್ನು ಉಗ್ರವಾಗಿ ದಂಡಿಸಬೇಕು. ನೀನು ಮನಸಿನಲ್ಲಿ ಪರಿಗ್ರಹಿಸಿದ ಸೀತೆಯನ್ನು 
ಯಾವನು ತಾನೇ ಮಾತನಾಡಿಸಿಯಾನು ? ಅವನು ಬದುಕಬೇಕೆಂಬ ಆಸೆಯನ್ನು 
ತೊರೆದಿರಬೇಕು'' ಎಂದರು (೨೦-೨೧). ಅದನ್ನು ಕೇಳಿ ರಾವಣನು ಸಿಟಿನಿಂದ 
ಸಿಡಿದೆದ್ದನು. ಅವನ ಕಣ್ಣುಗಳು ಗಿರಗಿರನೆ ತಿರುಗಿದವು. ಉರಿಯುವ ದೀಪಗಳಿಂದ 
ಜ್ವಾಲೆಯೊಡಗೂಡಿ ಉದುರುವ ತೈಲಬಿಂದುಗಳಂತೆ, ಕಣ್ಣುಗಳಿಂದ ಕಿಡಿಗಳು 
ಸಿಡಿದವು. ಕೂಡಲೇ ಕಿಂಕರರೆಂಬ ಶೂರರಾದ ರಾಕ್ಷಸರನ್ನು ಕರೆದು 


ಸರ್ಗಃ ೪೨] ಕಿಂಕರನಿಷೂದನಮ್‌ ೩೨೫ 


ತೇಷಾಮಶೀತಿಸಾಹಸ್ರಂ ಕಿಂಕರಾಣಾಂ ತರಸಿನಾಮ್‌ 


ನಿರ್ಯಯುರ್ಭವನಾತಸ್ಯಾತ್‌ ಕೂಟಿಮುದರಪಾಣಯಃ || ೨೫ 
ಮಹೋದರಾ ಮಹಾದಂಷ್ಟಾ ಘೋರರೂಪಾ ಮಹಾಬಲಾಃ | 
ಯುದ್ದಾಭಿಮನಸಃ ಸರ್ವೇ ಹನುಮದ್ಗಹ ಣೋನ್ನುಖಾಃ || ೨೬ 
ತೇ ಕಪಿಂ ತಂ ಸಮಾಸಾದ್ಯ ತೋರಣಸ್ನಮವಸ್ಥಿತಮ್‌ | 
ಅಭಿಪೇತುರ್ಮಹಾವೇಗಾಃ ಪತಂಗಾ ಇವ ಪಾವಕಮ್‌ ॥ ೨೭ 
ತೇ ಗದಾಭಿರ್ವಿಚಿತ್ರಾಭಿಃ ಪರಿಫ್ಲಿಃ ಸಾಂನಾ: 
ಆಜಪಘ್ಪುರ್ವಾನರಶ್ರೆ ೇಷ್ಠಂ ಶಠೃಶ್ಥಾದಿತ್ಯಸಂನಿಭ್ಬಃ | ೨೮ 
ಮುದ: ಪಟಿಸಃ ಶೂಲೆ; 'ಪ್ರಾಸತೋಮರಶಕಭಿಃ 

ಪರಿವಾರ್ಯ ಔನೂಮಂತಂ ಸಹಸಾ ತಸ್ಸುರಗೃತಃ || ೨೯ 
ಹನುಮಾನಪಿ ತೇಜಸ್ವೀ ಶ್ರೀಮಾನ್‌ ಪರ್ವತಸಂನಿಭಃ | 

ಕಿತಾವಾವಿಧ್ಯ ಲಾಂಗೂಲಂ ನನಾದ ಚ ಮಹಾಸ್ತನಮ್‌ || ೩೦ 
2 ಭೂತ್ತಾ 'ನುಮಹಾಕಾಯೋ ಹನುಮಾನ್‌ ಮಾರುತಾತ್ಮಜಃ | 

ಧಷ ಮಾಸ್ಟೋಟಂಯಾಮಾಸ ಲಂಕಾಂ ಶಬ್ಲೇನ ಪೂರಯನ್‌ I ೩೧ 


ಹನುಮಂತನನ್ನು ನಿಗ್ರಹಿಸಬೇಕೆಂದು ಆಜ್ಞೆಮಾಡಿದನು (೨೨-೨೪). ಆಗ 
ವೀರರಾದ ಎಂಬತುಸಾವಿರ ಮಂದಿ ಕಿಂಕರರೆಂಬ ರಾಕಸರು ಕೂಟ ಮುದರ 
ಮುಂತಾದ ಆಯುಧಗಳನ್ನು ಹಿಡಿದು ಹೊರಟರು. ಅವರಲ್ಲಿ ಒಬ್ಬೊಬ್ಬರೂ 
ದೊಡ್ಡ ಹೊಟ್ಟೆಯವರು ! ದೊಡ್ಡ ಕೋರೆಯ ಹಲ್ಲುಳ್ಳವರು! ಘೋರಾಕೃತಿಗಳು ! 
ಯುದಮಾಡಿ ಹನುಮಂತನನ್ನು ಸೆರೆಹಿಡಿಯಬೇಕೆಂಬ ಉತ್ಪಾಹಶಾಲಿಗಳು 
(೨೫-೨೬) ಅವರೆಲ್ಲರೂ ಆಶೋಕವನದ ಮಹಾದ್ದಾರದ ಬಳಿಯಲ್ಲಿದ್ದ 
ಹನುಮಂತನ ಸಮೀಪಕ್ಕೆ ಬಂದು ಪತಂಗದ ಹುಳುಗಳು ಅಗ್ನಿಯನ್ನು ಮುತುವಂತೆ 
ಅವನನ್ನು ಮುತಿದರು. ಗದೆ, ಪರಿಘ, ಬಾಣ, ಮುದ್ದರ, ಪಟಸ ಮೊದಲಾದ 
ಆಯುಧಗಳನ್ನು ಹಿಡಿದು ಹನುಮಂತನ ಮೇಲೆ ಎರಗಿದರು (೨೭-೨೯). ಆಗ 
ಪರ್ವತಾಕಾರನಾದ ಆಂಜನೇಯನು ಬಾಲವನ್ನು ನೆಲಕ್ಕೆ ಅಪಳಿಸಿ, ಗಟಿಯಾಗಿ 
ಒಂದು ಸಲ ಗರ್ಜಿಸಿದನು. ಆ ಧ್ವನಿಯು ಲಂಕಾನಗರದಲ್ಲಿ ಮೊಳಗಿಹೋಯಿತು 


೩೨೬ ಸುಂದರಕಾಂಡಃ ANE 


ತಸ್ಯಾಸ್ಟೋಟತಶಬ್ಛೇನ ಮಹತಾ ಚಾನುನಾದಿನಾ | 
ಪೇತುರ್ವಿಹಂಗಾ ಗಗನಾದುಚ್ಚೆಶೇದಮಘೋಷಯತ್‌ ॥ ೩೨ 


ಜಯತೃತಿಬಲೋ ರಾಮ ಲಕ್ಷ್ಮಣಶ್ಚ ಮಹಾಬಲಃ | 
ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲತಃ ॥ ೩೩ 


ದಾಸೋ5ಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಷಿಷಕರ್ಮಣಃ | 


ಹನುಮಾನ್‌ ಶತ್ರುಸ್ಫನ್ಯಾನಾಂ ನಿಹಂತಾ ಮಾರುತಾತ್ಮಜಃ ॥ ೩೪ 
ನ ರಾವಣಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್‌ ಟ 
ಶಿಲಾಭಿಸು ಪ್ರಹರತಃ ಪಾದಪ್ಪೈಶ್ಸ ಸಹಸ್ರಶಃ ॥ ೩೫ 


ಅರ್ದಯಿತ್ಹಾ ಪುರೀಂ ಲಂಕಾಮಭಿವಾದ್ಯ ಚ ಮೈಥಿಲೀಮ್‌ | 
ಸಮೃದ್ಧಾರ್ಥೂೋ ಗಮಿಷ್ಕಾಮಿ ಮಿಷತಾಂ ಸರ್ವರಕ್ಷಸಾಮ್‌ IH ೩೬ 


ಸ್ಯ ಸಂನಾದಶಬ್ಬೇನ ತೇ5 ಭವನ್‌ ಭಯಶಂಕಿತಾಃ | 
ದದ್ಭಶುಶ್ಚ ಹನೂಮಂತಂ ಸಂಧ್ಯಾಮೇಘಮಿವೋನ್ನತಮ್‌ | ೩೭ 


(೩೦-೩೧). ಅದರ ರಭಸಕ್ಕೆ ಆಕಾಶದಲ್ಲಿ ಹಾರಾಡುತಿದ್ದ ಹಕ್ಕಿಗಳು ಕೆಳಕ್ಕೆ 
ಉದುರಿಬಿದ್ದವು. ಆಂಜನೇಯನು ಗಟ್ಟಿಯಾಗಿ--""ಅತಿಬಲಾಢ್ಸನಾದ ರಾಮನಿಗೆ 
ಜಯವಾಗಲಿ ! ಲಕ್ಷ್ಮ! ಣನಿಗೆ ಜಯವಾಗಲಿ ! ರಾಮನಿಂದ ರಕ್ಷಿತನಾದ ಸುಗ್ರೀವ 
ಮಹಾರಾಜನಿಗೆ ಜಯವಾಗಲಿ | ನಾನು ಕೋಸಲೇಂದ್ರನಾದ ಶ್ರೀರಾಮನ ದಾಸ: 
ನನ್ನ ಹೆಸರು ಹನುಮಂತ ; ನಾನು ವಾಯುಪುತ್ರ ; ಶತ್ರುಸ್ಫನ್ಯಗಳನ್ನು ಧ್ವಂಸಮಾಡ 
ತಕ್ಕವನು | (೩೨-೩೪). ರಾವಣನಂತಹವರು ಸಾವಿರ ಜನರು ಬಂದರೂ ನನಗೆ 
ಎದುರಲ್ಪ ಕಲ್ಲು ಮರಗಳಿಂದಲೇ ಯುದ್ದ ಮಾಡುವನು. ಈ ರಾಕ್ಟಸರೆಲ್ಲರೂ 
ಕಣ್ಣುಬಿಟ್ಟು ನೋಡುತಿರುವಾಗಲೇ ಲಂಕಾಪಟ್ಟಣವನ್ನು ನಾಶಮಾಡಿ, ಸೀತಾದೇವಿಗೆ 
ವಂದಿಸಿ, “ಕತಕ್ಕತ್ಯ ನಾಗಿ ಹೊರಟುಹೋಗುವನು [” ಎಂದು ಘೋಷಿಸಿದನು 
(೩೫-೩೬). ಹನುಮಂತನ ಆರ್ಭಟವನ್ನು ಕೇಳಿ ರಾಕ್ಷಸರು ಭಯಗೊಂಡು 
ಸಂಧ್ಯಾಕಾಲದ ಮೇಘದಂತೆ ಉನ್ನತನಾದ ಅವನನ್ನು ನೋಡುತ್ತ ನಿಂತರು. ಅವರು 


ನಿಗ ೨. ಕಿಂಕರನಿಷೂದನಮ್‌ ಬ 


ಸಾಮಿಸಂದೇಶನಿಃಶಂಕಾಸತಸೇ ರಾಕಸಾಃ ಕಪಿಮ್‌ | 


ಚಿತ್ರಃ ಪ್ರಹರಣ್ಫರ್ಭೀಮೈರಭಿಪೇತುಃ ಸಹಸ್ರಶಃ ॥ ೩೮ 
ಸ ತಃ ಪರಿವೃತಃ ಶೂರಃ ಸರ್ವತಃ ಸ ಮಹಾಬಲಃ | 
ಆಸಸಾದಾಯಸಂ ಭೀಮಂ ಪರಿಘಂ ತೋರಣಾಶ್ರಿತಮ್‌ ॥ ೩೯ 
ಸು ತಂ ಪರಿಘಮಾದಾಯ ಜಘಾನ ಚ ನಿಶಾಚರಾನ್‌ । 

ಸು ಪನ್ನಗಮಿವಾದಾಯ ಸುದಂತಂ ವಿನತಾಸುತಃ ॥ ೪೦ 


ವಿಚಚಾರಾಂಬರೇ ವೀರಃ ಪರಿಗೃಹ್ಯ ಚ ಮಾರುತಿಃ । 
ಸು ಹತ್ವಾ ರಾಕಸಾನ್‌ ವೀರಾನ್‌ ಕಿಂಕರಾನ್‌ ಮಾರುತಾತ್ಮಜಃ II ೪೧ 


ಯುದ್ಧಕಾಂಕ್ಷೀ ಪುನರ್ವೀರಸೋರಣಂ ಸಮುಪಾಶ್ರಿತಃ । 
ತತಸಸಾಧದಯಾನುಕಾಃ ಕತಿಚಿತತ, ರಾಕಸಾಃ ॥| ೪೨ 
ಇರಿ: ಟ್ರ |) ೬ ಎ೨ ೨ 5 


ನಿಹತಾನ್‌ ಕಿಂಕರಾನ್‌ ಸರ್ವಾನ್‌ ರಾವಣಾಯ ನ್ಯವೇದಯನ್‌ || 


ವಾಸ 


ಸು ರಾಕಸಾನಾಂ ನಿಹತಂ ಮಹದ್ಭಲಂ 
ನಿಶಮ್ಯ ರಾಜಾ ಪರಿವೃತಲೋಚನಃ 


ರಾಜಾಜ್ದೆಗೆ ಬದ್ದರಾದ್ದರಿಂದ ವಿವಿಧಾಯುಧಗಳಿಂದ ಅವನ ಮೇಲೆ ಯುದ್ದ 
ಮಾಡತೊಡಗಿದರು (೩೭-೩೮). ಶೂರರಾದ ರಾಕ್ಷಸರು ತನ್ನ ಸುತಲೂ 
ಮುತಿಕೊಂಡಿರುವುದನ್ನು ನೋಡಿ, ಹನುಮಂತನು ಮಹಾದ್ವಾರದ ಕದಕ್ಕೆ ಹಾಕಿದ್ದ 
ಕಬ್ಬಣದ ದೊಡ್ಡ ಲಾಳವಂಡಿಗೆ (ಅಗಳಿ) ಯನ್ನು ಕೈಗೆ ತೆಗೆದುಕೊಂಡು ರಾಕ್ಷಸರನ್ನು 
ಬಡಿಯಲಾರಂಭಿಸಿದನು. ಗರುಡನು ಕೃಷ್ಣಸರ್ಪವನ್ನು ಹಿಡಿದಿರುವಂತೆ, 
ಹನುಮಂತನು ಲಾಳವಂಡಿಗೆಯನ್ನು ಹಿಡಿದು ಆಕಾಶದಲ್ಲಿ ಚಿತ್ರಗತಿಯಿಂದ ಸುತುತ್ತ 
ರಾಕ್ಷಸರನ್ನು ಬಡಿದುಬಡಿದು ಸಂಹಾರಮಾಡಿದನು. ಕಿಂಕರರೆಲ್ಲರನ್ನೂ ಸಂಹರಿಸಿ 
ಮಹಾದ್ವಾರದ ಬಳಿಗೆ ಬಂದು ಪುನಃ ಯುದ್ಧವಾಗುತದೆಯೆಂಬ ನಿರೀಕ್ಷಣೆಯಿಂದ 
ಕಾದಿದ್ದನು (೩೯-೪೧). ಇತಲಾಗಿ ತಪಿಸಿಕೊಂಡುಬಂದ ಕೆಲವು ರಾಕ್ಟಸರು 
ರಾವಣನ ಹತಿರಕ್ಕೆ ಹೋಗಿ ಕಿಂಕರರೆಲ್ಲರೂ ಸತುಹೋದ ವಿಷಯವನ್ನು ಅರಿಕೆ 


೩೨೮ ಸುಂದರಕಾಂಡಃ [| ಸರ್ಗಃ ೪೩ 


ಸಮಾದಿದೇಶಾಪ್ರತಿಮಂ ಪರಾಕ್ರಮೇ 
ಪ್ರಹಸಪುತ್ರಂ ಸಮರೇ ಸುದುರ್ಜಯಮ್‌ ॥ ೪೩ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಿಚತಾರಿಂಶಃ ಸರ್ಗಃ 


ತ್ರಿಚತಾರಿಂಶಃ ಸರ್ಗಃ 
ವ 


ಚೈತ್ಯಪ್ರಾಸಾದದಾಹಃ 
ತತಃ ಸ ಕಿಂಕರಾನ್‌ ಹತ್ವಾ ಹನುಮಾನ್‌ ಧ್ಯಾನಮಾಸ್ತಿತಃ । 
ವನಂ ಭಗ್ಗಂ ಮಯಾ ಚ್ಛತ್ಯಪ್ರಾಸಾದೋ ನ ವಿನಾಶಿತಃ ॥ ೧ 


ತಸ್ಮಾತ್‌ ಪ್ರಾಸಾದಮಪ್ಯೇವಮಿಮಂ ವಿದಧ್ದಂಸಯಾಮೃಹಮ್‌ । 

ಇತಿ ಸಂಚಿಂತ್ಯ ಮನಸಾ ಹನುಮಾನ್‌ ದರ್ಶಯನ್‌ ಬಲಮ್‌ ॥ ೨ 
ಚೈತ್ಯಪ್ರಾಸಾದಮಾಪ್ಸತ್ರ್ಯ ಮೇರುಶ್ಫಂಗಮಿವೋನ್ನತಮ್‌ । 

ಆರುರೋಹ ಹರಿಶ್ರೇಷ್ಠೋ ಹನುಮಾನ್‌ ಮಾರುತಾತ್ಮಜಃ ॥ ೩ 


ಮಾಡಿದರು. ಅದನ್ನು ಕೇಳಿ ರಾವಣನು ಕೋಪದಿಂದ ಕಣ್ಣನ್ನು ತಿರುಗಿಸುತ್ತ 
ಮಹಾಶೂರನಾದ ಪ್ರಹಸನ ಮಗನನ್ನು ಕರೆದು, ಹನುಮಂತನನ್ನು 


ನಿಗ್ರಹಿಸಬೇಕೆಂದು ಆಜ್ಞಾಫಿಸಿ ಕಳುಹಿಸಿದನು (೪೨-೪೩). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತೆರಡನೆಯ ಸರ್ಗ 


ಸರ್ಗ ೪೩ 
ಹನುಮಂತನು ಚೆತ ಪ್ರಾಸಾದವನ್ನೇರಿ ಕಾವಲುಗಾರರನ್ನು 


ಲಶೆ 


ಸಂಹರಿಸಿ ಚೈತ್ಯವನ್ನು ನಾಶಪಡಿಸುವುದು. 


ಆಂಜನೇಯನು ಕಿಂಕರರನ್ನು ಕೊಂದ ತರುವಾಯ ""ಈ ಅಶೋಕ ವನವನ್ನು 
ನಾಶಮಾಡಿಬಿಟೆನು. ರಾಕ್ಷಸರ ಕುಲದೇವತಾಸ್ಥಾನವಾದ ಈ ಚೈತ್ಯವು ಮಾತ್ರ 
ಹಾಗೆಯೇ ಉರಿದಿದೆ. ಇದನ್ನು ಉರುಳಿಸಿಬಿಡುತೇನೆ'' ಎಂದು ಬೆಂತಿಸಿ ಮೇರು 
ಶಿಖರದಂತೆ ಅತ್ಯುನ್ನತವಾದ ಆ ಚೈತ್ಯ ಪ್ರಾಸಾದದ ಮೇಲೆ ನೆಗೆದನು (೧-೩). 


ಸರ್ಗಃ ೪೩ ] ಚೈತ್ಯಪ್ರಾಸಾದದಾಹಃ ೩೨೯ 


ಆರುಹ್ಯ ಗಿರಿಸಂಕಾಶಂ ಪ್ರಾಸಾದಂ ಹರಿಯೂಹಥಪಃ । 
ಬಭೌ ಸ ಸುಮಹಾತೇಜಾಃ ಪ್ರತಿಸೂರ್ಯ ಇವೋದಿತಃ ॥ ೪ 


ಸಂಪ್ರಧೃಷ್ಠ ಚ ದುರ್ಧರ್ಷಂ ಚೈತ್ಯಪ್ರಾಸಾದಮುತಮಮ್‌ | 
ಹನುಮಾನ್‌ ಪ್ರಜ್ವಲನ್‌ ಲಕ್ಟ್ಮ್ಯಾಪಾರಿಯಾತ್ರೋಪಮೋ5 ಭವತ್‌ ॥ 


ಸ ಭೂತ್ವಾ ಸುಮಹಾಕಾಯಃ ಪ್ರಭಾವಾನ್ಭಾರುತಾತ್ಮಜಃ । 


ಯ 
ಧಷಮಾಸ್ಟೋಟಯಾಮಾಸ ಲಂಕಾಂ ಶಬ್ದೇನ ಪೂರಯನ್‌ ॥ ೬ 


ತಸ್ಯಾಸ್ಟೋಟತಶಬ್ಬೇನ ಮಹತಾ ಶ್ರೋತ್ರಫಾತಿನಾ । 


ಪೇತುರ್ವಿ ಹಂಗಮಾಸತ್ರ ಚೈತ್ಯಪಾಲಾಶ್ಚ್ಣ ಮೋಹಿತಾಃ ॥| 


ಅಸ್ಪವಿಜಯತಾಂ ರಾಮೋ ಲಕ್ಷ್ಮ ಣಶ್ಣ ಮಹಾಬಲಃ | 
ರಾಜಾ ಜಯತಿ ಸುಗೀವೋ ರಾಘವೇಣಾಭಿಪಾಲಿತಃ ॥ ಲೆ 


ದಾಸೋ5ಹಂ ಕೋಸಲೇಂದ್ರಸ್ಯ ರಾಮಸ್ಕಾಕ್ಲಿಷಕರ್ಮಣಃ | 


ಹನುಮಾನ್‌ ಶತ್ರುಸ್ಪಿನ್ಯಾ ನಾಂ ನಿಹಂತಾ ಮಾರುತಾತ್ನಜಃ || ೯ 
ನ ರಾವಣಸಹಸ್ರಂ ಮೇ ಯುದ್ದೇ ಪ್ರತಿಬಲಂ ಭವೇತ್‌ ।ಟ 
ಶಿಲಾಭಿಸು ಪ್ರಹರತಃ ಪಾದಪೈಶ್ಲ ಸಹಸ್ರಶಃ ॥ ೧೦ 


ಮಹಾತೇಜಸ್ವಿಯಾದ ಆಂಜನೇಯನು ಅದನ್ನೇರಿ ಕುಳಿತಾಗ, ಬೇರೊಬ್ಬ 
ಸೂರ್ಯನೇ ಉದಯಿಸಿ ಬಂದಂತೆಯೂ ಉನ್ನತವಾದ ಪಾರಿಯಾತ್ರ ಪರ್ವತ 
ದಂತೆಯೂ ಕಂಗೊಳಿಸಿದನು (೪-೫). ತನ್ನ ಪ್ರಭಾವದಿಂದ ದೊಡ್ಡದೇಹವನ್ನು 
ತಾಳಿ ಆ ಕಟ್ಟಡವನ್ನು ಮುರಿದುಹಾಕಿದನು. ಆಸ್ಟೋಟನೆಯಿಂದಾದ ಮಹಾಶಬ್ದವು 
ಲಂಕೆಯಲ್ಲಿ ಮೊಳಗಿಹೋಯಿತು. ಕರ್ಣ ಕಠೋರವಾದ ಆ ಶಬ್ದವನ್ನು ಕೇಳಿ 
ಆಕಾಶದಿಂದ ಹಕ್ಕಿಗಳು ಉದುರಿಬಿದ್ದವು. ಕಾವಲುಗಾರರು ಎಚ್ಚರದಪ್ಪಿದರು 
(೬-೭). ಹನುಮಂತನು "ಅಸ್ತ್ರ ವಿಶಾರದನಾದ ರಾಮನಿಗೆ ಜಯವಾಗಲಿ | 
ಬಲಾಢ್ಯನಾದ ಲಕ್ಷ್ಮಣನಿಗೆ ಜಯವಾಗಲಿ! ಶ್ರೀರಾಮನಿಂದ ರಕ್ಷಿತನಾದ ಸುಗ್ರೀವ 
ಮಹಾರಾಜನಿಗೆ ಜಯವಾಗಲಿ! ನಾನು ಕೋಸಲೇಂದ್ರನಾದ ಶ್ರೀರಾಮನ ದಾಸ. 
ನನ್ನ ಹೆಸರು ಹನುಮಂತ. ನಾನು ವಾಯುಪುತ್ರ (೮-೯). ಶತ್ರು ಸ್ಫೆನ್ಯಗಳನ್ನು 


ಸುಂ. 11* 


೩೩೦ ಸುಂದರಕಾಂಡಃ [ ಸರ್ಗಃ ೪೩ 


ಅರ್ದಯಿತ್ಹಾ ಪುರೀಂ ಲಂಕಾಮಭಿವಾದ್ಯ್ಧ ಚ ಮೃಥಿಲೀಮ್‌ 
ಸಮೃದ್ಧಾರ್ಥೂ ಗಮಿಷ್ಕಾಮಿ ಮಿಷತಾಂ ಸರ್ವರಕ್ಕಸಾಮ್‌ |... ೧೧ 
ಏವಮುಕ್ತ್ವಾ ಮಹಾಬಾಹುಶೈತ್ಯಸ್ನೂೋ ಹರಿಯೂಥಪಃ | 
ನನಾದ ಭೀಮನಿರ್ಪ್ರಾದೋ ರಕ್ಕಸಾಂ ಜನಯನ್‌ ಭಯಮ್‌ ॥ ೧೨ 
ತೇನ ಶಬ್ದೇನ ಮಹತಾ ಚೈತ್ಯಪಾಲಾಃ ಶತಂ ಯಯುಃ | 
ಗೃಹೀತ್ವಾ ಎವಿಧಾನಸ್ಟಾನ್‌ ಪ್ರಾಸಾನ್‌ ಖಡ್ಸಾನ್‌ ಪರಶಧಾನ್‌ I ೧೩ 
ಎಸ್ಳಜಂತೋ ಮಹಾಕಾಯಾ ಮಾರುತಿಂ ಪರ್ಯವಾರಯನ್‌ 
ತೇ ಗದಾಭಿರ್ವಿಚಿತ್ರಾಭಿಃ ಪರಿಘುಃ ಕಾಂಚನಾಂಗದ್ಬೆಃ || ೧೪ 
ಆಜಘುರ್ವಾನರಶ್ರೇಷಂ ಬಾಣೆಶಾದಿತ್ನಸಂನಿಬ್ಲೆಃ 1 

ಲ್ಸ © ಲೆ ಚ ರ ಲ 
ಆವರ್ತ ಇವ ಗಂಗಾಯಾಸ್ಕೋಯಸ್ಕ ವಿಪುಲೋ ಮಹಾನ್‌ ॥ ೧೫ 


ತತೋ ವಾತಾತ್ಮಜಃ ಕುದೋ ಭೀಮರೂಪಂ ಸಮಾಸ್ಥಿತಃ ॥ ೧೬ 


ಪ್ರಾಸಾದಸ್ಯ ಮಹಾಂತಸ್ಯ ಸಂಭಂ ಹೇಮಪರಿಷ್ಟತಮ್‌ 
ಉತ್ಪಾಟಯಿತ್ವಾ ವೇಗೇನ ಹನುಮಾನ್‌ ಪವನಾತಜಃ ॥ ಸ 


ಧ್ವಂಸಮಾಡತಕ್ಕವನು |! ಸಾವಿರಮಂದಿ ರಾವಣರು ಬಂದರೂ ಯುದ್ದದಲ್ಲಿ ನನ್ನನ್ನು 
ಎದುರಿಸಲಾರರು. ಕಲ್ಲು ಮರಗಳಿಂದಲೇ ಹೊಡೆದಾಡಬಲ್ಲೆನು. ಈ ಲಂಕೆಯನ್ನು 
ಧ್ವಂಸಮಾಡಿ, ಸೀತಾದೇವಿಗೆ ಅಭಿವಂದಿಸಿ, ಕೃತಕೃತ್ಯನಾಗಿ ಈ ರಾಕ್ಷಸರ ಕಣ್ಣೆದುರಿಗೇ 
ಹಿಂತಿರುಗಿ ಹೋಗುವೆನು!” ಎಂದು ಕೂಗಿ ಹೇಳಿ, ರಾಕನರಿಗೆ ಭಯವುಂಟಾಗು 
ವಂತೆ ಭೀಕರ ಧ್ವನಿಯಿಂದ ಗರ್ಜಿಸಿದನು (೧೦-೧೨). ಅನಂತರ ಚೈತ್ಯದ 
ಕಾವಲುಗಾರರಾದ ನೂರಾರುಮಂದಿ ರಾಕ್ಷಸರು ಪ್ರಾಸ, ಖಡ್ಗ ಗಂಡುಗೊಡಲಿ, 
ಬಾಣ ಮುಂತಾದ ವಿವಿಧಾಸಿಗಳನ್ನು ಧರಿಸಿ ಮಾರುತಿಯನ್ನು ಸುತುಗಟ್ಟಿ 
ಪ್ರಹರಿಸಿದರು (೧೩-೧೪). ಅವನನ್ನುಸುತುಗಟ್ಟಿ ತಿರುಗುತಿದ್ದರಾಕ್ಷಸಸಮೂಹವು 
ಗಂಗಾನದಿಯ ದೊಡ್ಡ ಸುಳಿಯಂತೆ ಕಾಣುತಿದ್ದಿತು. ಆಗ ಕ್ರುದ್ದನಾದ ಮಾರುತಿಯು 
ಭೀಮಾಕಾರನಾಗಿ ಚೈತ್ಯಪ್ರಾಸಾದದಲ್ಲಿದ್ದ ಸುವರ್ಣಮಯವಾದ ಕಂಭವನ್ನು ಕಿತ್ತು 


ಸರ್ಗಃ ೪೩ ] ಚೈತ್ಯಪ್ರಾಸಾದದಾಹಃ ೩೩೧ 


ತತಸಂ ಭ್ರಾಮಯಾಮಾಸ ಶತಧಾರಂ ಮಹಾಬಲ; । 
ತತ್ರ ಚಾಗಿಃ ಸಮಭವತ್‌ ಪ್ರಾಸಾದಶಾಷ್ಟದಹ್ನತ ॥ ೧೮ 
ಲ್ಕ ಚರ ಲ 


ದಹ್ಯಮಾನಂ ತತೋ ದಷಾ ಪ್ರಾಸಾದಂ ಹರಿಯೂಥಪಃ । 
ಲ ಟನ 


ಸ ರಾಕ್ಷಸಶತಂ ಹತ್ಹಾ ವಜ್ರೇಣೇಂದ್ರ ಇವಾಸುರಾನ್‌ ॥ ೧೯ 
ಅಂತರಿಕ್ಷೇ ಸ್ಥಿತಃ ಶ್ರೀಮಾನಿದಂ ವಚನಮಬ್ರವೀತ್‌ | 

ಮಾದ್ದಶಾನಾಂ ಸಹಸ್ರಾಣಿ ವಿಸೃಷ್ಠಾನಿ ಮಹಾತ್ಮನಾಮ್‌ ॥ ೨೦ 

ಲ ಲ ಆ 

ಬಲಿನಾಂ ವಾನರೇಂದ್ರಾಣಾಂ ಸುಗ್ರೀವವಶವರ್ತಿನಾಮ್‌ | 

ಅಟಂತಿ ವಸುಧಾಂ ಕತ್ಸ್ದಾಂ ವಯಮನ್ಯೇ ಚ ವಾನರಾಃ ॥ ೨೧ 
ದಶನಾಗಬಲಾಃ ಕೇಚಿತ್‌ ಕೇಚಿದಶಗುಣೋತರಾಃ । 
ಕೇಚಿನ್ನಾಗಸಹಸ್ರಸ್ಯ ಬಭೂವುಸುಲ್ಯವಿಕ್ರಮಾಃ ॥ ೨೨ 


ಸಂತಿ ಚ್‌ಫಬಲಾಃ ಕೇಚಿತ್‌ ಕೇಚಿದ್ದಾಯುಬಲೋಪಮಾಃ ಫ 
ಅಪ್ರಮೇಯಬಲಾಶ್ಚಾನ್ಯೇ ತತ್ರಾಸನ್‌ ಹರಿಯೂಥಪಾಃ ॥ ೨೩ 


ವಜ್ರಾಯುಧದಂತಿದ್ದಅದನ್ನುಗಿರ್ರನೆ ತಿರುಗಿಸಿದನು. ತಿರುಗಿಸಿದ ವೇಗಕ್ಕೆ ಬೆಂಕೆಯು 
ಹುಟ್ಟಿ ಪ್ರಾಸಾದವು ಉರಿದುಹೋಯಿತು. ಇಂದ್ರನು ವಜ್ರಾಯುಧದಿಂದ 
ಅಸುರರನ್ನು ಕೊಲ್ಲುವಂತೆ, ಹನುಮಂತನು ಆ ಕಂಭದಿಂದಲೇ ರಾಕ್ಷಸರನ್ನೆಲ್ಲಾ 
ಕೊಂದುಬಿಟನು (೧೫-೧೯). ಚೈತ್ಯವು ಸುಟುಹೋಗಲಾಗಿ ಹನುಮಂತನು 
ಆಕಾಶ ಮಧ್ಯದಲ್ಲಿ ನಿಂತು “ಎಲ್ಫೆ ರಾಕನರೆ, ನನ್ನಂತಹ ಸಾವಿರಾರು ಮಂದಿ ವಾನರ 
ವೀರರನ್ನು ಸುಗ್ರೀವನು ಕಳಿಸಿದ್ದಾನೆ. ನಾವೆಲ್ಲರೂ ಸೀತಾನ್ವೇಷಣಕ್ಕಾಗಿ 
ಭೂಮಿಯನ್ನು ಸುತುತಿದ್ದೇವೆ. ನಮಲ್ಲಿ ಕೆಲವರು ಹತ್ತು ಆನೆಗಳ ಬಲವುಳ್ಳವರೂ 
ಇದ್ದಾರೆ (೨೦-೨೨). ನಮ್ಮ ವಾನರವೀರರಲ್ಲಿ ನದೀಪ್ರವಾಹದಂತೆಯೂ 
ವಾಯುವಿನಂತೆಯೂ ಬಲಸಂಪನ್ನರಿದ್ದಾರೆ. ಕೆಲವರ ಬಲವನ್ನಂತೂ ಇಷ್ಟೇ ಎಂದು 
ಹೇಳುವುದಕ್ಕೇ ಶಕ್ಯವಿಲ್ಲ ದಂತ ನಖಗಳೇ ನಮ್ಮ ಆಯುಧಗಳು. ಇಂತಹ ನೂರು, 
ಸಾವಿರ, ಲಕ್ಷ ಕೋಟಿಗಟ್ಟಲೆ ವೀರರನ್ನು ಕರೆದುಕೊಂಡು ಸುಗ್ರೀವ ಮಹಾರಾಜನು 


೩೩೨ ಸುಂದರಕಾಂಡಃ | ಸರ್ಗಃ ೪೩ 
ಈ ಗಿದ್ದನ್ನು ಹರಿಭಿರ್ವತೋ ದಂತನಖಾಯುಭ್ಛಃ 
ನಶ  ಕೋಟೀಭಿರಯುತ್ಳೆರಿ l ೨೪ 


ಆಗಮಿಷ್ಯತಿ ಸುಗ್ರೀವಃ ಸರ್ವೇಷಾಂ ವೋ ನಿಷೂದನಃ । 
ನೇಯಮಸಿ ಪುರೀ ಲಂಕಾ ನ ಯೂಯಂ ನ ಚ ರಾವಣಃ ॥ ೨೫ 


ಸಾದಿಕಾ ಕುನಾದೇನ ಬದಂ ವೆರಂ ಮಹಾತನಾ ॥ 
ಟ್ರ ಎನ 78 ಲ ಟ್ರ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಿಚತ್ತಾರಿಂಶಃ ಸರ್ಗಃ 


ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬರುತಾನೆ. ಇಕ್ಚ್ವಾಕುನಾಥನಾದ ಶ್ರೀರಾಮನೊಡನೆ 
ನೀವು ವೈರವನ್ನು ಬೆಳೆಯಿಸಿದ್ದೀರಿ. ಆದ್ದರಿಂದ ಇನ್ನು ಲಂಕಾಪುರಿಯೂ 
ಉಳಿಯುವುದಿಲ್ಲ ನೀವೂ ಉಳಿಯುವುದಿಲ್ಲ ರಾವಣನೂ ಉಳಿಯುವುದಿಲ್ಲ !'' 
ಎಂದು ಉದ್ರೋಷಿಸಿದನು (೨೩-೨೫). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತುಮೂರನೆಯ ಸರ್ಗ 


ಚತುಶತಾರಿಂಶಃ ಸರ್ಗಃ 
ಚ ವ 
ಜಂಬುಮಾಲಿವಧಃ 


ಸಂದಿಷೋ ರಾಕಸೇಂದೇಣ ಪ್ರಹಸಸ್ಯ ಸುತೋ ಬಲೀ | 
ಟ ವ. ಡೆ A 


ಜಂಬುಮಾಲೀ ಮಹಾದಂಷ್ಟೋ ನಿರ್ಜಗಾಮ ಧನುರ್ಧರಃ ॥ ೧ 

ರಕಮಾಲ್ಯಾಂಬರಧರಃ ಸ್ರಗ್ನೀ ರುಚಿರಕುಂಡಲಃ | 

ಮಹಾನ್‌ ಎವೃತನಯನಶ್ಸಂಡಃ ಸಮರದುರ್ಜಯಃ ॥ ೨ 

ಧನುಃ ಶಕ್ರಧನುಃಪ್ರಖ್ಯಂ ಮಹದ್ರುಚಿರಸಾಯಕಮ್‌ । 

ಎಸ್ಟಾರಯಾಣೋ ವೇಗೇನ ವಜ್ರಾಶನಿಸಮಸ್ತನಮ್‌ ॥ ೩ 

ತಸ್ಯ ಎಸ್ಟಾರಘೋಷೇಣ ಧನುಷೋ ಮಹತಾ ದಿಶಃ | 

ಪ್ರದಿಶಶ್ಹ ನಭಶೈವ ಸಹಸಾ ಸಮಪೂರ್ಯತ ॥ ೪ 

ರಥೇನ ಖರಯುಕೇನ ತಮಾಗತಮುದೀಕ್ಟ್ಯ ಸಃ | 

ಹನುಮಾನ್‌ ವೇಗಸಂಪನ್ನೋ ಜಹರ್ಷ ಚ ನನಾದ ಚ ॥ ೫ 
ಸರ್ಗ ೪೪ 


ಹನುಮಂತನು ಪ್ರಹಸಪುತ್ರನಾದ ಜಂಬುಮಾಲಿಯನ್ನು ಸಂಹರಿಸುವುದು. 


ವ್‌ 

ರಾಕಸೇಶ್ವರನ ಆಜ್ಞೆಯನ್ನು ಪಡೆದು ಪ್ರಹಸಪುತ್ರನಾದ ಜಂಬುಮಾಲಿಯು 
ಧನುರ್ಧಾರಿಯಾಗಿ ಯುದ್ಧಕ್ಕೆ ಹೊರಟನು. ಅವನು ಕೆಂಪಾದ ವಸ್ತ್ರವನ್ನೂ 
ಹೂವಿನ ದಂಡೆಯನ್ನೂ ದರಿಸಿ ಕಿವಿಗಳಲ್ಲಿ ಕುಂಡಲಗಳನ್ನು ಹಾಕಿಕೊಂಡಿದನು. 
ಪ್ರಚಂಡನೂ ವೀರನೂ ಆದ ಜಂಬುಮಾಲಿಯು ಕೋಪದಿಂದ ಕಣ್ಣಾಲಿಗಳನ್ನು 
ತಿರುಗಿಸುತಿದ್ದವು. ಹರಿತವಾದ ಬಾಣಗಳನ್ನು ಹಿಡಿದು ಧನುಸನ್ನು ಸಿಡಿಲಿನಂತೆ 
ಟಂಕಾರಮಾಡುತಿದನು (೧-೩). ಆ ಟಂಕಾರದ್ದ ನಿಯಿಂದ ಸಮಸ, ದಿಕ್ಕುಗಳೂ 
ಆಕಾಶವೂ ತುಂಬಿಹೋದವು. ಅವನು ಹೇಸರಗತೆಗಳನ್ನು ಹೂಡಿದ ರಥವನ್ನೇರಿ 
ಬರುವುದನ್ನು ಕಂಡು, ಹನುಮಂತನು ಸಂತೋಷದಿಂದ ಸಿಂಹನಾದ ಮಾಡಿದನು 
(೪-೫). 

೩೩೩ 


೩೩೪ ಸುಂದರಕಾಂಡ | ಸರ್ಗಃ ೪೪ 


ತಂ ತೋರಣವಿಟಂಕಸಂ ಹನುಮಂತಂ ಮಹಾಕಪಿಮ್‌ | 


ಲು 


ಜಂಬುಮಾಲೀ ಮಹಾಬಾಹುರ್ವಿವ್ಯಾಧ ನಿಶಿತ್ರ!ಃ ಶರೈಃ || ೬ 
ಅರ್ಧಚಂದ್ರೇಣ ವದನೇ ಶಿರಸ್ಕೇಕೇನ ಕರ್ಣನಾ | 
ಬಾಹ್ಹೋರ್ವಿವ್ಯಾಧ ನಾರಾಚೈರ್ದಶಭಿಸಂ ಕಪೀಶ್ರರಮ್‌ || ೭ 
ತಸ್ಯ ತಚ್ಛುಶುಭೇ ತಾಮ್ರಂ ಶರೇಣಾಭಿಹತಂ ಮುಖಮ್‌ । 
ಶರದೀವಾಂಬುಜಂ ಪುಲ್ಲಂ ಎದ್ದಂ ಭಾಸ್ಕರರಶ್ಚಿನಾ || ೮ 
ತತಸ್ಯ ರಕಂ ರಕೇನ ರಂಜಿತಂ ಶುಶುಭೇ ಮುಖಮ್‌ ।ಟ 

ಯಥಾಕಾಶೇ ಮಹಾಪದ್ಧಂ ಸಿಕಂ ಚಂದನದುಂದುಭಿಃ ॥ ೯ 


ಚುಕೋಪ ಬಾಣಾಭಿಹತೋ ರಾಕ್ಷನಸ್ಯ ಮಹಾಕಪಿಃ | 
ತತಃ ಪಾರ್ಶೇ$ತಿವಿಪುಲಾಂ ದದರ್ಶ ಮಹತೀಂ ಶಿಲಾಮ್‌ ॥ ೧೦ 
ತರಸಾ ತಾಂ ಸಮುತ್ತಾಟ್ಕ ಚಿಕ್ಷೇಪ ಬಲವದ್ಧಲೀ 
ತಾಂ ಶರೈರ್ದಶಭಿಃ ಕ್ರುದ್ದಸಾಡಯಾಮಾಸ ರಾಕ್ಷಸಃ ॥ ೧೧ 
ವಿಷನಂ ಕರ್ಮ ತದ ಷಾ, ಹನುಮಾಂಶಂಡವಿಕ್ಕಮಃ | 

ಲ್ಕ ಎಲ ಜನ ಚ ಎ 
ಸಾಲಂ ವಿಪುಲಮುತಾಟ್ಕ್ಯ ಭ್ರಾಮಯಾಮಾಸ ವೀರ್ಯವಾನ್‌ ॥ ೧೨ 


ಜಂಬುಮಾಲಿಯು ಮಹಾದ್ವಾರದ ಅಡ್ಡತೊಲೆಯಮೇಲೆ ಕುಳಿತಿದ್ದ ಆ 
ಮಹಾಕಪಿಯನ್ನು ಕಂಡು ತೀಕ್ಷ್ಣ ಶರಗಳಿಂದ ಹೊಡೆಯಲಾರಂಭಿಸಿದನು. 
ಅರ್ಧಚಂದ್ರಾಕಾರದ ಶರದಿಂದ ಅವನ ಮುಖಕ್ಕೂ, ಅಂಕುಶಾಕಾರದ ಶರದಿಂದ 
ತಲೆಗೂ, ಹತ್ತು ಶರಗಳಿಂದ ತೋಳುಗಳಿಗೂ ಹೊಡೆದನು (೬-೭). ಆಗ 
ರಕಸುರಿದು ಕೆಂಪಾದ ಹನುಮಂತನ ಮುಖವು ಶರತ್ಕಾಲದಲ್ಲಿ ಸೂರ್ಯರಶ್ಟಿ 
ಯಿಂದ ಅರಳಿದ ಕೆಂದಾವರೆಯಂತೆ ಕಂಡಿತು. ಮೊದಲೇ ಕಂಪಗಿದ್ದ ಮುಖದ 
ಮೇಲೆ ರಕವು ಸುರಿಯಲು, ಅವನ ಮುಖವು ರಕಚಂದನವನ್ನು ಬಳಿದ ದೊಡ್ಡ 
ಕಮಲದಂತೆ ತೋರಿತು (೮-೯). ಅವನು ಕ್ರುದ್ದನಾಗಿ ಪಕ್ಕದಲ್ಲಿದ್ದ ಒಂದು ದೊಡ್ಡ 
ಬಂಡೆಯನ್ನು ಕೈಗೆ ಎತಿಕೊಂಡು ಜಂಬುಮಾಲಿಯ ಮೇಲೆ ರಭಸದಿಂದ 
ಬೀಸಿದನು. ರಾಕ್ಷಸನು ಹತ್ತು ಬಾಣಗಳನ್ನು ಬಿಟ್ಟು ಆ ಬಂಡೆಯನ್ನು ಸೀಳಿದನು 
(೧೦-೧೧). ತನ್ನಪ್ರಯತ್ನವು ವ್ಯರ್ಥವಾದುದನ್ನು ಕಂಡು, ಹನುಮಂತನು ಒಂದು 


ಸರ್ಗಃ ೪೪ | ಜಂಬುಮಾಲಿವಧಃ ೩೩೫ 


ಭ್ರಾಮಯಂತಂ ಕಪಿಂ ದೃಷ್ಟ್ವಾ ಸಾಲವ್ಪಕಂ ಮಹಾಬಲಮ್‌ । 
ಚಿಕೀಪ ಸುಬಹೂನ್‌ ಬಾಣಾನ್‌ ಜಂಬುಮಾಲೀ ಮಹಾಬಲಃ: ॥ ೧೩ 


ಸಾಲಂ ಚತುರ್ಧಿಶ್ಚಿಚ್ಛೀದ ವಾನರಂ ಪಂಚಭಿರ್ಬುಜೇ । 


ಶಿರಸ್ಯೇಕೇನ ಬಾಣೇನ ದಶಭಿಸ್ತು ಸನಾಂತರೇ ॥ ೧೪ 
ಸ ಶರೈಃ ಪೂರಿತತನುಃ ಕ್ರೋಧೇನ ಮಹತಾ ವತಃ J 

ತಮೇವ ಪರಿಘಂ ಗಹ್ಯ ಭ್ರಾಮಯಾಮಾಸ ವೇಗತಃ ॥ ೧೫ 
ಅತಿವೇಗೋಠತಿವೇಗೇನ ಭ್ರಾಮಯಿತ್ವಾ ಬಲೋತ್ಸಟಃ | 

ಪರಿಘಂ ಪಾತಯಾಮಾಸ ಜಂಬುಮಾಲೇರ್ಮಹೋರಸಿ ॥ ೧೬ 
ತಸ್ಯ ಚೈವ ಶಿರೋ ನಾಸ್ತಿನ ಬಾಹೂ ನ ಚ ಜಾನುನೀ | 

ನ ಧನುರ್ನ ರಥೋ ನಾವಶ್ದಾನತ್ರಾದ್ದಶ್ವಂತ ನೇಷವಃ ॥ ೧೭ 
ಸ ಹತಸರಸಾ ತೇನ ಜಂಬುಮಾಲೀ ಮಹಾಬಲ; | 

ಪಪಾತ ನಿಹತೋ ಭೂಮ್‌ ಚೂರ್ಣಿತಾಂಗವಿಭೂಷಣಃ ॥ ೧೮ 


ಜಂಬುಮಾಲಿಂ ಚ ನಿಹತಂ ಕಿಂಕರಾಶ್ಣ ಮಹಾಬಲಾನ್‌ | 
ಚುಕ್ರೋಧ ರಾವಣಃ ಶ್ರುತ್ಹಾ ಕೋಪಸಂರಕಲೋಚನಃ ॥ ೧೯ 


ದೊಡ್ಡ ಸಾಲವೃಕವನ್ನು ಕಿತು ಬೀಸಿಹೊಡೆಯಲಾಗಿ, ಜಂಬುಮಾಲಿಯು ನಾಲ್ಕು 
ಬಾಣಗಳಿಂದ ಸಾಲವೃಕವನ್ನು ಚೂರುಮಾಡಿದನು. ಮತ್ತೆ ಐದು ಬಾಣಗಳನ್ನು 
ಹನುಮಂತನ ಭುಜಗಳಿಗೂ ಒಂದನ್ನು ತಲೆಗೂ ಹತ್ತು ಬಾಣಗಳನ್ನು ಎದೆಗೂ 
ಹೊಡೆದನು (೧೨-೧೪). ಸುತಲೂ ಬಾಣಗಳು ಚುಚ್ಛಿಕೊಳ್ಳಲು, ಬಲಾಢ್ಯನಾದ 
ಆಂಜನೇಯನು ಮಹಾಕೋಪದಿಂದ ಹಿಂದೆ ಉಪಯೋಗಿಸಿದ್ದ ಬಾಗಿಲಿನ 
ಅಗುಳಿಯನ್ನೇ ತೆಗೆದುಕೊಂಡು ವೇಗದಿಂದ ತಿರುಗಿಸಿ ಜಂಬುಮಾಲಿಯ 
ಎದೆಯಮೇಲೆ ಅಪಳಿಸಿ ಹೊಡೆದನು (೧೫-೧೬). ಮರುಕಣದಲ್ಲಿ ನೋಡಿದರೆ 
ಜಂಬುಮಾಲಿಯ ಶಿರಸೂ ಇಲ್ಲ! ತೋಳುಗಳೂ ಇಲ್ಲ! ಮೊಳಕಾಲುಗಳೂ ಇಲ್ಲ! 
ಅವನ ಧನುಸ್ಸು ರಥ, ಕುದುರೆ, ಬಾಣ ಯಾವುದೂ ಕಾಣಿಸಲಿಲ್ಲ! 
ಜಂಬುಮಾಲಿಯು ಸತ್ತು ಜಜ್ಜಿಹೋಗಿ ನೆಲದಮೇಲೆ ಬಿದ್ದಿದ್ದನು ! (೧೭-೧೮). 


೩೩೬ ಸುಂದರಕಾಂಡ | ಸರ್ಗಃ ೪೫ 


ಸ ರೋಷಸಂವರ್ತಿತತಾಮ್ರ ಲೋಚನ 


ಪ್ರಹಸಪುತ್ರೇ ನಿಹತೇ ಮಹಾಬಲೇ | 
ಅಮಾತೃಪುತ್ರಾನತಿವೀರ್ಯವಿಕ್ರಮಾನ್‌ 


ಸಮಾದಿದೇಶಾಶು ನಿಶಾಚರೇಶರಃ || ೨೦ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುಶತ್ತಾಧಿಂಶಃ ಸರ್ಗ: 


ಪಂಚಚತ್ಲಾಧಿಂಶಃ ಸರ್ಗಃ 


ಅಮಾತ್ವಪುತ್ರವಧಃ 
ತತಸೇ ರಾಕನೀಂದ್ರ ೇೀಣ ಚೋದಿತಾ ಮಂತ್ರಿಣಾಂ ಸುತಾಃ | 
ನಿರ್ಯಯುಭ ರ೯ವನಾತಸ್ಟಾತ್‌ ಸ ಸಹ ಸಹ ಪಾರ್ಚಿವರ್ಚಸಃ || ೧ 
ಮಹಾಬಲಪರೀವಾರಾ. ಧನುಷ್ಯಂತೋ ಮಹಾಬಲಾಃ | 
ಕ್ಷತಾಸ್ಟಾನ್ರವಿದಾಂ ಶ್ರೇಷ್ಠಾ ಃ : ಪರಸರಜ ಯೈಷಿಣಃ || ೨ 


ಕಿಂಕರರಂತೆ ಜಂಬುಮಾಲಿಯೂ ಹತನಾದುದನ್ನು ಕೇಳಿ ರಾವಣನಿಗೆ 
ಮಹಾಕೋಪ ಉಂಟಾಯಿತು. ಅವನು ಕಣ್ಣುಗಳನ್ನು ತಿರುಗಿಸುತ್ತ ವೀರರಾದ 
ಏಳುಮಂದಿ ಮಂತ್ರಿಕುಮಾರರನ್ನು ಕರೆದು ಹನುಮಂತನೊಡನೆ ಯುದ್ದ 
ಮಾಡುವುದಕ್ಕಾಗಿ ಕಳಿಸಿದನು (೧೯-೨೦). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತುನಾಲ್ಪನೆಯ ಸರ್ಗ 


ಸರ್ಗ ೪೫% 


ಹನುಮಂತನು ಏಳುಮಂದಿ ಮಂತ್ರಿಕುಮಾರರನ್ನು ಸಂಹರಿಸುವುದು. 

ರಾವಣನು ಕಳುಹಿಸಿದ ಏಳುಮಂದಿ ಮಂತ್ರಿಪುತ್ರರೂ ಅಗ್ನಿಯಂತೆ 
ತೇಜಸ್ಸಿಗಳಾಗಿದ್ದರೂ. ಮಹಾಬಲಿಷ್ಠರೂ ಅಸ್ಪವಿದ್ಯೆಯಲ್ಲಿ ನಿಪುಣರೂ 
ಧನುರ್ಧಾರಿಗಳೂ ಹನುಮಂತನನ್ನು ಜಯಿಸಲು  ಉತಾಹಶಾಲಿಗಳೂ 


ಸರ್ಗಃ ೪೫ ] ಅಮಾತ್ಯಪುತ್ರವಧಃ ೩೩೭ 
ಹೇಮಜಾಲಪರಿಕ್ರಿಪೈರ್ದ್ವಜವದ್ದಿಃ ಪತಾಕಿಬಿಃ | 

ತರಗ ಣೆ ದ್ದು ವಾಚಿ ಗಿರತತತೆ ಮಜಾ 
ತೋಯ ಸನನಿರ್ಫೂಪ್ಫರ್ವಾ ಜಿಯುಕೃೈರ್ಮ ಹಾರದ: || ೩ 
ತಪಕಾಂಚನಚಿತ್ರಾಣ ಚಾಪಾನ್ಯಮಿತವಿಕ್ರಮಾಃ | 
ವಿಸಾರಯಂತಃ ಸಿಂಹೃಷಾಸಟಿತ್ತಂತ ಇವಾಂಬುದಾಃ ॥ ೪ 


ಜನನೃಸ್ಮು ತತಸೇಷಾಂ ವಿದಿತ್ಪಾ ಕಿಂಕರಾನ್‌ ಹತಾನ್‌ । 
ಬಭೂವುಃ ಶೋಕಸಂಭ್ರಾಂತಾಃ ಸಬಾಂಧವಸುಹೃಜ್ಜನಾಃ || ೫ 


ತೇ ಪರಸರಸಂಘರ್ಷಾತಪಕಾಂಚನಭೂಷಣಾಃ |। 
ಅಭಿಪೇತುರ್ಹನೂಮಂತಂ ತೋರಣೇ ಸಮವಸಿತಮ್‌ ॥ ೬ 


ಆ) 
ಸಜಂತೋ ಬಾಣವಷಿಂ ತೇ ರಥಗರ್ಜಿತನಿಃಸನಾಃ 
ಲ ಅಟ 
ವೃಷ್ಟಿಮಂತ ಇವಾಂಬೋದಾ ವಿಚೇರುರ್ನ್ವೈಯತಾಂಬುದಾಃ || ೭ 
ಅವಕೀರ್ಣಸತಸಾಭಿರ್ಹನುಮಾನ್‌ ಶರವೃಷಿಬಃ 
ಬವತ್‌ ಸಂವ್ಠತಾಕಾರಃ ಶ್ರಲರಾಡಿವ ವಷಿಭಿಃ ॥ ೮ 
ಎ. 


G 


ಆಗಿದ್ದರು (೧-೨). ಅವರು ಚಿನ್ನದ ತಗಡುಗಳಿಂದ ಭೂಷಿತವಾದ ಧ್ವಜ ಪತಾಕೆ 
ಗಳಿಂದ ವಿರಾಜಿಸುತಿರುವ, ಮೇಘದಂತೆ ದ್ವನಿಗೈಯುವ, ಉತಮಾಶ್ವಗಳಿಂದ 
ಎಳೆಯಲಡುವ ಮಹಾರಥಗಳನ್ನೇರಿ ಹೊರಟರು. ಸುವರ್ಣಾಲಂಕೃತವಾದ 
ಧನುಸನ್ನು ಮಿಡಿಯುತಿರುವಾಗ ಆ ಮಂತ್ರಿಕುಮಾರರು ವಿದ್ಯುಲ್ಲತೆಗಳಿಂದ 
ಕೂಡಿದ ಮೇಘಗಳಂತೆ ಕಾಣುತಿದ್ದರು (೩-೪). ಅವರ ತಾಯಂದಿರೂ 
ಬಂಧುಬಳೆಗದವರೂ ವೀರರಾದ ಕಿಂಕರರು ಹತರಾದ ಸುದ್ದಿಯನ್ನು ಕೇಳಿ, ಇವರ 
ಗತಿಯೂ ಏನಾಗುವುದೋ ಎಂದು ಶೋಕಾರ್ತರಾದರು. ಆ ಕುಮಾರರು ನಾನು 
ಮುಂದೆ ತಾನು ಮುಂದೆ ಎಂದು ನುಗ್ಗುತ್ತ ಮಹಾದ್ವಾರಗಳಲ್ಲಿ ಕಾದಿದ್ದ 
ಹನುಮಂತನ ಬಳಿಗೆ ಬಂದರು (೫-೬). ಅವರು ರಥದ್ದನಿಗಳೆಂಬ 
ಗುಡುಗುಗಳೊಡನೆ, ಮೋಡಗಳು ಮಳಸುರಿಸುವಂತೆ ಹನುಮಂತನ ಮೇಲೆ 
ಶರಗಳನ್ನು ತೂರಿದರು. ಶರವೃಷಿಗಳಿಂದ ಮುಚ್ಚಿಹೋದ ಹನುಮಂತನು, 


೩೩೮ ಸುಂದರಕಾಂಡಃ | ಸರ್ಗಃ ೪೫ 


ಸ ಶರಾನ್‌ ಮೋಘಯಾಮಾಸ ತೇಷಾಮಾಶುಚರಃ ಕಪಿಃ | 
ರಥವೇಗಂ ಚ ವೀರಾಣಾಂ ವಿಚರನ್‌ ವಿಮಲೇಇ5ಂಬರೇ ॥ ೯ 


೦ ಹ ನಿವ್‌ o = 
ಸ ತೈಃ ಕ್ರೀಡನ್‌ ಧನುಷ್ಯದ್ದಿರ್ವ್ಯೋಮ್ನಿ ವೀರಃ ಪ್ರಕಾಶತೇ | 
ಧನುಷ್ಠದ್ಧಿರ್ಯಥಾ ಮೇಫೈರ್ಮಾರುತಃ ಪ್ರಭುರಂಬರೇ ॥ ೧೦ 


ಸು ಕ್ಷತ್ತಾ ನಿನದಂ ಘೋರಂ ತ್ರಾಸಯಂಸಾಂ ಮಹಾಚಮೂಮ್‌ | 
ಚಕಾರ ಹನುಮಾನ್‌ ವೇಗಂ ತೇಷು ರಕ್ತಃಸು ವೀರ್ಯವಾನ್‌ ॥ ೧೧ 


ತಲೇನಾಭ್ಯಹನತ್‌ ಕಾಂಶ್ಚಿತ್‌ ಪದ್ದಾ ೦ ಕಾಂಫಿತ್‌ ಪರಂತಪಃ । 

ಸಾತ್‌ 9 ಗಾ ವಾಲ ಜ್‌ ಖ್‌ ಈ 

ಮುಷ್ಟಿನಾಭ್ಯಹನತ್‌ ಕಾಂಶ್ಚಿನಖ್ಛಃ ಕಾಂರ್ಚಿದ್ಯದಾರಯತ್‌ [ ೧೨ 
ಪ್ರಮಮಾಥೋರಸಾ ಕಾಂಶಿದೂರುಭ್ಯಾಮಪರಾನ್‌ ಕಪಿಃ | 

ಕೇಚಿಫಸ್ಯ ನಿನಾದೇನ ತತ್ರೈವ ಪತಿತಾ ಭುವಿ ॥ ೧೩ 
ತತಸೇಷವಸನೇಷು ಭೂಮ್‌ ನಿಪತಿತೇಷು ಚ 1 


ನಷ ಧು 
ತತ್ತ -ನೃಮಗಮತ್‌ ಸರ್ವಂ ದಿಶೋ ದಶ ಭಯಾರ್ದಿತಮ್‌ ॥ ೧೪ 
ವೃಷ್ಟಿಧಾರೆಗಳಿಂದ ಮುಚ್ಚಿದ ಪರ್ವತದಂತೆ ಕಂಗೊಳಿಸುತಿದ್ದನು (೭-೮). ಅವನು 
ಅತಿವೇಗದಿಂದ ಆಕಾಶದಲ್ಲಿ ಹಾರುತ್ತ ರಾಕ್ಷಸರ ಶರಗಳನ್ನೂ ರಥವೇಗವನ್ನೂ 
ತಪಿಸಿಕೊಳ್ಳುತಿದ್ದನು. ಮೇಘಗಳೂಡನೆ ಸಂಚರಿಸುವ ವಾಯುವಿನಂತೆ, ಆ 
ವೀರನು ರಾಕೃಸರನ್ನೆದುರಿಸಿ ಲೀಲಾಜಾಲವಾಗಿ ಆಕಾಶದಲ್ಲಿ ಸುತಾಡುತಿದ್ದನು 
(೯-೧೦). ಅನಂತರ ಒಂದು ಸಲ ಗಟ್ಟಿಯಾಗಿ ಗರ್ಜಿಸಿ, ತನ್ನ ಶೌರ್ಯವನ್ನು 
ಮೆರೆಸಲಾರಂಭಿಸಿದನು. ಕೆಲವರನ್ನು ಕೈಯಿಂದ ಅಪಳಿಸಿ ಹೊಡೆದು, ಕೆಲವರನ್ನು 
ಕಾಲಿನಿಂದ ತುಳಿದು, ಕೆಲವರನ್ನು ಮುಷಿಯಿಂದ ಗುದ್ದಿ ಕೆಲವರನ್ನು ಉಗುರಿನಿಂದ 
ಸೀಳಿ ಕೊಂದುಹಾಕಿದನು. ಕೆಲವರನ್ನು ಎದೆಯಿಂದ ನೂಕಿ, ಕೆಲವರನ್ನು 
ತೊಡೆಗಳಿಂದ ಹಿಚಿಕಿ ಕೊಂದೆಸೆದನು. ಕೆಲವರು ಅವನ ಗರ್ಜನೆಯನ್ನು ಕೇಳಿ 
ಎದೆಯೊಡೆದು ಸತುಬಿದ್ದರು (೧೧-೧೩). ಮಂತ್ರಿಕುಮಾರರೂ ಅನೇಕ 
ರಾಕಸಯೋಧರೂ ಸತುಹೋಗಲು, ಉಳಿದ ಸೈನಿಕರು ಕಂಗೆಟ್ಟು ದಿಕ್ಕುದಿಕ್ಕಿಗೆ 
ಓಡಿಹೋದರು. ಆನೆಗಳು ವಿಕಾರವಾಗಿ ಕೂಗುತಿದವು. ಕುದುರೆಗಳು ನೆಲದ 


ಸರ್ಗಃ ೪೫ ] ಅಮಾತ್ಯಪುತ್ರವಧಃ ೩೩೯ 


ವಿನೇದುರ್ವಿಸ್ತರಂ ನಾಗಾ ವಿಪೇತುರ್ಭುವಿ ವಾಜಿನಃ । 
ಭಗನೀಡದಧದಜಚತೆ ರ್ಭೂಶ ಕೀರ್ಣಾಭವದೃಥ: ॥ ೧೫ 
| ಸಜನ ಚ ಎಲ್ರ 


ಸ್ರವತಾ ರುಧಿರೇಣಾಥ ಸ್ರವಂತ್ಯೋ ದರ್ಶಿತಾಃ ಪಥಿ । 
ಎವಿದ್ಳಶ್ಲ ಸರೈರಲಂಕಾ ನನಾದ ವಿಕೃತಂ ತದಾ ॥ ೧೬ 


ಸ ತಾನ್‌ ಪ್ರವೃದ್ದಾನ್‌ ವಿನಿಹತ್ಯ ರಾಕ್ಸಸಾನ್‌ 
ಮಹಾಬಲಶ್ಗಂಡಪರಾಕ್ರಮ: ಕಪಿಃ | 

ಯುಯುತ್ತುರನೈೆ ಪುನರೇವ ರಾಕ್ಷಸ್ಪ- 
ಸದೇವ ವೀರೋನಂಭಿಜಗಾಮ ತೋರಣಮ್‌ ॥ ೧೭ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚಚತಾಧಿಂಶಃ ಸರ್ಗಃ 


KN 


ಮೇಲೆ ಉರುಳಿದವು. ಛತ್ರ ದಧ್ವಜಗಳೊಡನೆ ರಣಭೂಮಿಯಲ್ಲಿ ರಥಗಳು 
ಮುರಿದು ಬಿದ್ದು ಎಲ್ಲೆಲ್ಲಿಯೂ ತುಂಬಿದವು (೧೪-೧೫). ರಕದ ನದಿಗಳು 
ಹರಿದವು. ವಿಕಾರವಾದ ನಾನಾಬಗೆಯ ರೋದನದ್ದನಿಗಳಿಂದ ಲಂಕೆಯು 
ಗೋಳಿಟಿತು. ಚಂಡಪರಾಕ್ರಮನಾದ ಆಂಜನೇಯನು ಆ ರಾಕ್ಷಸರನ್ನು ಸಂಹರಿಸಿ, 
ಪುನಃ ಇತರ ರಾಕ್ಷಸರೊಡನೆ ಯುದ್ಧಮಾಡುವ ನಿರೀಕ್ಷಣೆಯಿಂದ ಮಹಾದ್ದಾರದ 
ಸಮೀಪಕ್ಕೆ ಬಂದು ನಿಂತನು (೧೬-೧೭). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತ್ತೈದನೆಯ ಸರ್ಗ 


ಷಟ್‌ ಚತ್ತಾರಿಂಶ ಶಃ ಸರ್ಗಃ 
ಸೇನಾಪತಿಹಂಚಕವದಃ 


ಹತಾನ್‌ ಮಂತ್ರಿಸುತಾನ್‌ ಬುದ್ದ್ವಾ ವಾನರೇಣ ಮಹಾತ್ಮನಾ 


ವಣಃ ಸಂವೃತಾಕಾರಶಕಾರ ಮತಿಮುತಮಾಮ್‌ || ೧ 
ಐ 


ರೂಪಾಕಯೂಪಾಕ್ನ್‌ ದುರ್ಧರಂ ಚ್ಛೆವ ರಾಕ್ಷಸಮ್‌ 
ನಂ ಭಾಸಕರ್ಣಂ ಚ "ಹಂಚ ಸೇನಾಗ್ರನಾಯಕಾನ್‌ || ೨ 


ನಂದಿದೇಶ ದಶಗ್ರೀವೋ ವೀರಾನ್ನಯವಿಶಾರದಾನ್‌ | 
ನ ಮದ್ದ ಹಣೇ ವಗ್ರಾನ್‌ ವಾಯುವೇಗಸ ಮಾನ್‌ ಯುಧಿ ॥1 ೩ 


ಯಾತ ಸೇನಾಗ್ರಗಾಃ ಸರ್ವೇ ಮಹಾಬಲಪರಿಗಹಾಃ | 


J 


೭೬ (1 ೭೬ 
¢l 
೭೬ 


a 
¢ 
t 


ಸವಾಜಿರಥಮಾತಂಗಾಃ ಸ ಕಪಿಃ ಶಾಸ್ಕಿತಾಮಿತಿ ॥ ಲ 

ಯತ್ರೈಶ್ಚ ಖಲು ಭಾವ್ಯಂ ಸ್ಯಾತಮಾಸಾದ್ಯ ವನಾಲಯಮ್‌ | 

ಕರ್ಮ ಚಾಪಿ ಸಮಾಧೇಯಂ ದೇಶಕಾಲಾವಿರೋಧಿತಮ್‌ ॥ ೫ 
ಸರ್ಗ ೪೬ 


ಹನುಮಂತನು ವಿರೂಪಾಕ್ಷನೇ ಮೊದಲಾದ ಐವರು ಸೇನಾಪತಿಗಳನ್ನು 
ಕೊಲುವುದು. 

ಹನುಮಂತನು ಮಂತ್ರಿಪುತ್ರರನೆ ಲ್ಲಾ ಸಿಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ 
ರಾವಣನಿಗೆ ಚಿಂತೆ ಹುಟಿತು. ಆದರೂ ಅದನ್ನು ತೋರಿಸಿಕೊಳ್ಳದೆ ವಿರೂಪಾಕ್ಷ 
ಯೂಪಾಕ್ಟ ದುರ್ಧರ, ಪ್ರಘಸ ಮತ್ತು ಭಾಸಕರ್ಣ ಎಂಬ ಐವರು 
ಸೇನಾಪತಿಗಳನ್ನು ಬರಮಾಡಿಕೊಂಡನು. ಅವರು ವೀರರೂ ನೀತಿವಿಶಾರದರೂ 
ವಾಯುವಿನಂತೆ ವೇಗಶಾಲಿಗಳೂ ಆಗಿದ್ದರು (೧-೩). ರಾವಣನು ಅವರನ್ನು 
ಕುರಿತು "ಎಲ್ಲೆ ಸೇನಾಪತಿಗಳೆ, ನೀವೆಲ್ಲರೂ ರಥ ಗಜ ತುರಗಾದಿ 
ಸಾಧನಗಳೊಡನೆ ದೊಡ ಸೇನೆಯನ್ನು ತೆಗೆದುಕೊಂಡು ಹೋಗಿ ಆ ಕಪಿಯನ್ನು 
ದಂಡಿಸಿರಿ. ನೀವು ಆ ಕಪಿಯ ಹತಿರ ದೇಶಕಾಲಗಳನ್ನರಿತು ಬಹಳ ಎಚ್ಚರಿಕೆಯಿಂದ 
ಯುದ್ದಮಾಡಬೇಕು (೪-೫). 


ಸರ್ಗಃ ೪೬ ] ಸೇನಾಪತಿಪಂಚಕವಧಃ ೩೪೧ 


ನ ಹ್ಯಹಂ ತಂ ಕಪಿಂ ಮನ್ಯೇ ಕರ್ಮಣಾ ಪ್ರತಿತರ್ಕಯನ್‌ । 
ಸರ್ವಥಾ ತನ್ನಹದ್ದೂತಂ ಮಹಾಬಲಪರಿಗ್ರಹಮ್‌ ॥ ೬ 
ಭವೇದಿಂದ್ರೇಣ ವಾ ಸ್ಥಷಮಸ್ಥದರ್ಥಂ ತಪೋಬಲಾತ್‌ । 
ಸನಾಗಯಕ್ಷಗಂಧರ್ವಾ ದೇವಾನಸುರಮಹರ್ಷ ಯಃ ॥ ೭ 
ಯುಷ್ಠಾಬಭಿಃ ಸಹಿತಃ ಸರ್ವರ್ಮಯಾ ಸಹ ವಿನಿರ್ಜಿತಾಃ | 

ತೈರವಶೃಂ ವಿಧಾತವ್ಯಂ ವ್ಯಲೀಕಂ ಕಿಂಚಿದೇವ ನಃ ॥ ಲ 
ತದೇವ ನಾತ್ರ ಸಂದೇಹಃ ಪ್ರಸಹ್ಯ ಪರಿಗ್ಗಹ್ಯತಾಮ್‌ । 

ನಾವಮಾನೃಶ್ಚ ಯುಷ್ಠಾಭಿರ್ಹರಿಃ ಕ್ರೂರಪರಾಕ್ರಮಃ ॥ ೯ 
ದೃಷ್ಟಾ ಹಿ ಹರಯಃ ಪೂರ್ವಂ ಮಯಾ ವಿಪುಲವಿಕ್ರಮಾಃ ಟ 

ವಾಲೀ ಚ ಸಹಸುಗ್ರೀವೋ ಜಾಂಬವಾಂಶ್ಚ ಮಹಾಬಲಃ ॥ ೧೦ 
ನೀಲಃ ಸೇನಾಪತಿಶೈವ ಯೇ ಚಾನ್ಯೇ ದ್ವಿವಿದಾದಯಃ | 

ನೃ್ವವಂ ತೇಷಾಂ ಗತಿರ್ಭೀಮಾ ನ ತೇಜೋ ನ ಪರಾಕ್ರಮಃ ॥ ೧೧ 
ನ ಮತಿರ್ನ ಬಲೋತಾಹ್‌ ನ ರೂಪಪರಿಕಲ್ಪನಮ್‌ | 

ಮಹತತ್ತ ಮಿದಂ ಜ್ಞೇಯಂ ಕಪಿರೂಪಂ ವ್ಯವಸ್ಥಿತಮ್‌ ॥ ೧೨ 


ಅದರ ಕಾರ್ಯವನ್ನು ನೋಡಿದರೆ ಅದು ಕಪಿಯೇ ಅಲ್ಲವೆಂದು 
ತೋರುತದೆ. ಅದು ಬಲಶಾಲಿಯಾದ ಒಂದು ಮಹಾಭೂತವಾಗಿರಬೇಕು ! 
ಇಂದ್ರನು ನಮ್ಮನ್ನು ನಿಗ್ರಹಿಸುವುದಕ್ವಾಗಿ ತಪೋಬಲದಿಂದ ಈ ಭೂತವನ್ನು ಸೃಷ್ಟಿಸಿರ 
ಬಹುದು. ಹಿಂದೆ ನಾನು ನಿಮ್ಮೆಲ್ಲರೊಡನೆ ಹೋಗಿ ದೇವ, ಅಸುರ, ಮಹರ್ಷಿಗಳೇ 
ಮೊದಲಾದವರನ್ನು ಸೋಲಿಸಿದ್ದೇನೆ. ಅವರು ಈಗ ನಮಗೆ ಏನಾದರೂ ಕೇಡನ್ನು 
ಮಾಡಲು ಉದ್ದೇಶಿಸಿರಬೇಕು (೬-೮). ಅದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ 
ಅದನ್ನು ಬಲಾತ್ಕಾರವಾಗಿ ಸೆರೆಹಿಡಿಯಿರಿ. ಅದು ಕಪಿಯಂದು ಉಪೇಕಿಸಬೇಡಿರಿ. 
ಕಪಿಗಳಲ್ಲಿಯೂ ಚಂಡಪೆರಾಕ್ರಮಿಗಳಿರುವುದನ್ನು ನಾನು ನೋಡಿದ್ದೇನೆ. ವಾಲಿ, 
ಸುಗ್ರೀವ, ಜಾಂಬವಂತ, ನೀಲ, ದ್ವಿವಿದ ಮೊದಲಾದವರು ವೀರರೆಂಬುದನ್ನು 
ಬಲ್ಲೆನು. ಅವರಿಗೆ ಹೀಗೆ ಭಯಂಕರವಾದ ವೇಗವೂ ತೇಜಃಪರಾಕ್ರಮಗಳೂ ಬುದ್ದಿ 
ಶಕಿ ಬಲೋತ್ತಾಹಗಳೂ ಇಷ್ಟಬಂದಂತೆ ರೂಪವನ್ನು ಪರಿವರ್ತಿಸುವ ಶಕ್ತಿಯೂ 


೩೪೨ ಸುಂದರಕಾಂಡಃ [| ಸರ್ಗಃ ೪೬ 


ಪ್ರಯತಂ ಮಹದಾಸಾಯ ಕ್ರಿಯತಾಮಸ್ಕ ನಿಗ್ರಹಃ । 
a ಟು ಶ 4 


ಕಾಮಂ ಲೋಕಾಸ್ತಯಃ ಸೇಂದ್ರಾಃ ಸಸುರಾಸುರಮಾನವಾಃ ॥ ೧೩ 
ಭವತಾಮಗ್ರತಃ ಸ್ಥಾತುಂ ನ ಪರ್ಯಾಪಾ ು, ರಣಾಜಿರೇ 

ತಥಾಪಿ ತು ನಯಚ್ಛೇನ ಜಯಮಾಕಾಂಕ್ಕತಾ ರಣೇ ॥ ೧೪ 
ಆತ್ಮಾ ರಕ್ತ್ಯಃ ಪ್ರಯತ್ನೇನ ಯುದ್ಧಸಿದ್ದಿರ್ಶಿ ಚಂಚಲಾ । 

ತೇ ಸಾಮಿವಚನಂ ಸರ್ವೇ ಪ್ರತಿಗೃಹ್ಯ ಮಹೌಜಸಃ ॥ ೧೫ 
ಸಮುತೇತುರ್ಮಹಾವೇಗಾ ಹುತಾಶಸಮತೇಜಸಃ | 

ರಥ್ಸೆರ್ಮಕ್ತೈಶ ಶೆ ಮಾಂತಗೈರ್ವಾಜಿಭಿಶ್ತ ವ ಮಹಾಜವೃಃ | ೧೬ 
ರಸ್ತೆ ಶ್ಲ ವಿವಧೆಸೀಕ್ಷ_ 3 ಸರ್ವೈಶ್ಲೋಪಚಿತಾ ಬಲೈಃ 

ತತಸಂ ದದ್ಭಶುರ್ವೀರಾ ದೀಷ್ಯಮಾನಂ ಮಹಾಕಪಿಮ್‌ ॥ ೧೭ 


ರಶ್ಡಿಮಂತಮಿವೋದ್ಯಂತಂ ಸಿತೇಜೋರಶ್ಲಿಮಾಲನಮ್‌ | 

ತೋರಣಸ್ಥಂ ಮಹೋತ್ಪಾಹಂ ಮಹಾವೇಗಂ ಮಹಾಬಲಮ್‌ ॥ ೧೮ 
ಮಹಾಮತಿಂ ಮಹೋತಾಹಂ ಮಹಾಕಾಯಂ ಮಹಾಬಜಮ್‌ । 
ತಂ ಸಮೀಕ್ಸೈವ ತೇ ಸರ್ವೇ ದಿಕ್ಷು ಸರ್ವಾಸ್ವವಸ್ಥಿತಾಃ || ೧೯ 


ಇಲ್ಲ ಇದು ಕಪಿಯ ವೇಷದಲ್ಲಿರುವ ಯಾವುದೋ ದೊಡ್ಡ ಭೂತವೇ ಸರಿ! 
(೯-೧೨). ಆದ್ದರಿಂದ ಮಹಾಪ್ರಯತ್ನದಿಂದಲೇ ಇದನ್ನು ನಿಗ್ರಹಿಸಬೇಕಾಗಿದೆ. 
ದೇವತೆಗಳೂ, ಅಸುರರೂ, ಮನುಷ್ಯರೂ, ಇಂದ್ರನೂ ಸೇರಿ ಮೂರು 
ಲೋಕಗಳೇ ಬಂದರೂ ನಿಮ್ಮೆದುರಿಗೆ ನಿಲ್ಲಲಾರರೆಂಬುದೇನೋ ನಿಜ. ಆದರೂ 
ಯುದ್ದದಲ್ಲಿ ಜಯವನ್ನು ಬಯಸತಕ್ಕ ನೀತಿಜ್ಜನು ಮೊದಲು ತನ್ನನ್ನು ರಕ್ತಿಸಿಕೊಳ್ಳ 
ಟಟ ಯುದ್ಧದಲ್ಲಿ ಆಟೋ ಯಾರಿಗೂ ಸಿರವಲ್ಲ'' Mer’ ಹೇಳಿದನು. 
(೧೩-೧೪). ಪ್ರಭುವಿನ ಆಜ್ಞೆಯಂತೆ ಆ ಸೇನಾಪತಿಗಳು ಅಗ್ನಿಯಂತ ಬೆಳಗುತ್ತ 
ರಥ ಮುಂತಾದ ಸಾಧನಗಳಿಂದ ಸಜ್ಜಾದ ಸೇನೆಯೊಡನೆ ಹೋಗಿ ಹನುಮಂತನನ್ನು 
ಕಂಡರು (೧೫-೧೭). ಅವನು ಉದಯಿಸುತಿರುವ ಸೂರ್ಯನಂತೆ ಬೆಳಗುತ್ತ 
ಮಹಾದ್ವಾರದ ಮೇಲೆ ಉತ್ಸಾಹದಿಂದ ಕುಳಿತಿದ್ದನು. ವೇಗ, ಬಲ, ಬುದ್ದಿ ಉತ್ಸಾಹ 
ಗಳಲ್ಲಿ Waki ಮಹಾಕಾಯ: sesso ಅವನನ್ನು ನೋಡುತಲೇ 


ಸರ್ಗಃ ೪೬ | ಸೇನಾಪತಿಪಂಚಕವಧಃ ೩೪೩ 


ತೆಸಃ ಪ್ರಹರಣೆರ್ಭೀಮೃರಭಿಪೇತುಸತಸತಃ । 
ಲ ಲ ಂ -20 


ಸ ಪಂಚಾಯಸಾಸೀಕ್ಟ್ವಾಃ : ಶಿತಾಃ ಪೀತಮುಖಾಃ ಶರಾಃ ॥ ೨೦ 
ಶಿರಸ್ಕುತಲಪತ್ರಾಭಾ “ದುರ್ಧರೇಣ ನಿಪಾತಿತಾಃ । 

ಸು ತ್ರಃ ಹಂ ಚಭಿರಾವಿದ್ದಃ ಶರೈಃ ಶಿರಸಿ ವಾನರಃ ॥ ೨೧ 
ಉತಪಾತ ನದನ್‌ ವ್ಯೂ "ಮ್ಲ ದಿಶೋ ದಶ ವಿನಾದಯನ್‌ । 

ತತಸು ದುರ್ಧರೋ ವೀರಃ 'ಸರಥ: ಸಜ್ಯಕಾರ್ಮುಕಃ || ೨೨ 
ಕಿರನ್‌ ಶರಶತ್ಛಸೀಕ್ಸ Jರಭಿಷಪೇದೇ ಮಹಾಬಲ: ! 

ಸು ಕಪಿರ್ವಾರಯಾಮಾನ ತಂ ವ್ಯೂ ಮ್ನಿ ಶರವರ್ಷಿಣಮ್‌ ॥ ೨೩ 
ವೃಷ್ಟಿಮಂತಂ ಹಯೋದಾಂತೇ ಪಯೋದಮಿವ ಮಾರುತಃ | 
ಅರ್ದ್ಯಮಾನಸತಸೇನ ದುರ್ಧರೇಣಾನಿಲಾತ್ನಜಃ ॥ ೨೪ 
ಚಕಾರ ನಿನದಂ ಭೂಯೋ ವವರ್ಥತ ಚ ವೇಗವಾನ್‌ 

ಸ ದೂರಂ ಸಹಸೋತತ್ತ ದುರ್ಧರಸ್ಕ ರಥೇ ಹರಿಃ ॥ ೨೫ 
ನಿಪಪಾತ ಮಹಾವೇಗೋ ವಿದ್ಭುದ್ರಾಶಿರ್ಗಿರಾವಿವ । 

ತತಃ ಸ ಮಧಿತಾಷ್ಠಾನಂ ರಥಂ ಭಗ್ತಾಕಕೂಬರಮ್‌ || ೨೬ 


ರಾಕಸರು ಸುತಲೂ ಮುತಿಕೊಂಡರು (೧೮-೧೯). ಕ್ರೂರವಾದ 
ಆಯುಧಗಳೊಡನೆ ಮೇಲೆಬಿದ್ದರು. ದುರ್ಧರನು ಉಕ್ಕಿನಿಂದ ಮಾಡಿದ 
ತೀಕ್ಷ್ಣವಾದ ಐದು ಬಾಣಗಳನ್ನು ತೆಗೆದು, ನೈದಿಲೆಯ ದಳಗಳನ್ನು ಮುಡಿಸುವಂತೆ 
ಹನುಮಂತನ ತಲೆಗೆ ಗುರಿಯಿಟ್ಟು ಹೊಡೆದನು. ಆಗ ಹನುಮಂತನು ಹತ್ತು 
ದಿಕ್ಕುಗಳೂ ಮೊಳಗುವಂತೆ ಗರ್ಜಿಸುತ್ತ ಆಕಾಶಕ್ಕೆ ನೆಗೆದನು (೨೦-೨೨). 
ದುರ್ಧರನೂ ಮೇಲಕ್ಕೆ ಹಾರಿ ನೂರಾರು ಬಾಣಗಳನ್ನು ಪ್ರಯೋಗಿಸಿದನು. 
ಶರತ್ಕಾಲದಲ್ಲಿ ಮೋಡವು ಸುರಿಸುವ ಮಳೆಹನಿಗಳನ್ನು ಗಾಳಿಯು ಹಾರಿಸಿಬಿಡು 
ವಂತೆ, ಹನುಮಂತನು ದುರ್ಧರನ ಬಾಣಗಳನ್ನು ತಳ್ಳಿ ಹಾರಿಸಿಬಿಡುತಿದ್ದನು. ಕಡೆಗೆ 
ದುರ್ಧರನ ಪೀಡೆಯು ಹೆಚ್ಚಾಗಲು ಆಂಜನೇಯನು ಒಂದು ಸಲ ಗರ್ಜಿಸಿ, 
ದೇಹವನ್ನು ಬೆಳೆಯಿಸಿಕೊಂಡು ಮೇಲಕ್ಕೆ ನೆಗೆದನು. ಅಲ್ಲಿಂದ ಥಟ್ಟನೆ ಬರಸಿಡಿಲಿ 
ನಂತೆ ದುರ್ಧರನ ರಥದಮೇಲೆ ಎರಗಿ ಅಪಳಿಸಿದನು (೨೩-೨೫). ರಥವು 


೩೪೪ ಸುಂದರಕಾಂಡ: [| ಸರ್ಗಃ ೪೬ 


ವಿಹಾಯ ನೃಪತದ್ಧೂಮ್‌್‌ೌ ದುರ್ಧರಸ್ಸಿಕಜೀವಿತಃ 


ತಂ ವಿರೂಪಾಕಯೂಪಾಕ್‌ ದಷ್ಟ್ಯಾ ನಿಪತಿತಂ ಭುವಿ ॥ ಹೆ 

ಸಂಚಾತರೋಷೌ್‌ ದುರ್ಧರ್ಷಾವುತೇತತುರರಿಂದಮಾೌ | 

ಸ ತಾಭ್ಯಾಂ ಸಹಸೋತತ್ಯ ವಿಷ್ಠಿತೋ ವಿಮಲೇಆ5ಂಬರೇ ॥ ೨೮ 

ಮುದ್ಧರಾಭ್ಯಾಂ ಮಹಾಬಾಹುರ್ವಕಸ್ಯಭಿಹತಃ ಕಪಿಃ । 

ತಯೋರ್ವೇಗವತೋರ್ವೆೇಗಂ ವಿನಿಹತ್ಯ ಮಹಾಬಲಃ ॥ ೨೯ 

ನಿಪಪಾತ ಪುನರ್ಭೂಮಾ ಸುಹರ್ಣಸಮವಿಕ್ರಮಃ | 

ವ ಸಾಲವೃಕ್ಷಮಾಸಾದ್ಯ ತಮುತ್ತಾಟ್ಠ ಚ ವಾನರಃ ॥ ೩೦ 

ತಾವುಭೌ ರಾಕ್ಸನ್‌ೌ ವೀರ್‌ ಜಘಾನ ಪವನಾತ್ಠಜಃ । 

ತತಸಾಂಸ್ಪೀನ್‌ ಹತಾನ್‌ ಜ್ಲಾತ್ನಾ ವಾನರೇಣ ತರಸಿನಾ ॥ ೩೧ 
2 ಈ ಇಗ ತ್ರ 

ಅಭಿಪೇದೇ ಮಹಾವೇಗಃ ಪ್ರಹಸ್ಯ ಪ್ರಘಸೋ ಹರಿಮ್‌ । 

ಭಾಸಕರ್ಣಶ್ಲ ಸಂಕ್ರುದಃ ಶೂಲಮಾದಾಯ ವೀರ್ಯವಾನ್‌ ॥ ೩೨ 

ಏಕತಃ ಕಪಿಶಾರ್ಮೂಲಂ ಯಶಸಿನಮವಸ್ಥಿತಮ್‌ | 

ಪಟಸೇನ ಶಿತಾಗ್ರೇಣ ಪ್ರಘಸಃ ಪ್ರತ್ತಬೋಧಯತ್‌ ॥ ೩೩ 

ಲ ಬ 
ಭಾಸಕರ್ಣಶ್ಲ ಶೂಲೇನ ರಾಕ್ಸಸಃ ಕಪಿಸತಮಮ್‌ । 
ಸ ತಾಭ್ಯಾಂ ವಿಕತೆರ್ಗಾತೆ ರಸಗಿಗತನೂರುಹಃ ॥ ೩೪ 
ರೆ ಇಲ ಇರಿ ಲಟಟು 


ಚೂರುಚೂರಾಯಿತು. ಎಂಟು ಕುದುರೆಗಳೂ ಸತವು. ದುರ್ಧರನು ಸತ್ತು 
ಧರೆಯಲ್ಲೊರಗಿದನು. ಅದನ್ನು ಕಂಡು ವಿರೂಪಾಕ್ಷ ಯೂಪಾಕರು ರೋಷಾವಿಷ್ನ 
ರಾಗಿ ಆಕಾಶಕ್ಕೆ ನೆಗೆದು ಹನುಂತನನ್ನು ಆಕ್ರಮಿಸಿದರು. (೨೬-೨೮). ಅವರು 
ಮುದ್ಧರಗಳಿಂದ ಎದೆಯಮೇಲೆ ಹೊಡೆಯಲು, ಹನುಮಂತನು ಗರುಡನಂತೆ 
ಸರ್ರನೆ ಭೂಮಿಗಿಳಿದು ಸಾಲವೃಕ್ಷವೊಂದನ್ನು ಕಿತುಕೊಂಡು ಆ ಇಬ್ಬರು ಸೇನಾಪತಿ 
ಗಳನ್ನೂ ಬಡಿದುಕೊಂದನು (೨೯-೩೦). ಆ ಮೂವರೂ ಹತರಾದ್ದನ್ನು ನೋಡಿ 
ಪ್ರಘಸನೂ ಶೂಲಧಾರಿಯಾದ ಭಾಸಕರ್ಣನೂ ನುಗ್ಗಿಬಂದರು. ಪ್ರಘಸನು ಪಟ್ಟಸ 
ದಿಂದಲೂ ಭಾಸಕರ್ಣನು ಶೂಲದಿಂದಲೂ ಹನುಮಂತನನ್ನು ತಿವಿಯತೊಡಗಿ 
ದರು. ಹನುಮಂತನ ಮೈಯೆಲ್ಲಾ ಗಾಯವಾಗಿ ರಕದಿಂದ ಒದ್ದೆಯಾಯಿತು 
(೩೧-೩೪). 


ಸರ್ಗಃ ೪೬] ಸೇನಾಪತಿಪಂಚಕವಧಃ ೩೪೫ 


ಅಭವದ್ದಾನರಃ ಕ್ರುದ್ದೋ ಬಾಲಸೂರ್ಯಸಮಪ್ರಭಃ ।ಟ 
ಎ 7 


ಸಮುತ್ತಾಟ್ಕ ಗಿರೇಃ ಶಂಗಂ ಸಮೃಗವ್ಯಾಲಪಾದಪಮ್‌ ॥ ೩೫ 
ಜಘಾನ ಹನುಮಾನ್‌ ವೀರೋ ರಾಕ್ಸಸ್‌ೌ ಕಪಿಕುಂಜರಃ । 
ತತಸೇಷ್ಟ್ಠವಸನ್ನೇಷು ಸೇನಾಪತಿಷು ಪಂಚಸು ॥ ೩೬ 


ಬಲಂ ತದವಶೇಷಂ ಚ ನಾಶಯಾಮಾಸ ವಾನರಃ । 

ಕ್ಷ ಗತೆ ಈ ವ 
ಅಶ್ಪೈರರ್ಶ್ವಾ ಗಬ್ಬರ್ನಾರ್ಗಾ ಯೋದಧ್ಭರ್ಯೋರ್ಧಾ ರದ್ದೆ ರರ್ಥಾ ॥ ೩೭ 
ಸ ಕಪಿರ್ನಾಶಯಾಮಾಸ ಸಹಸ್ರಾಕ್ಷ ಇವಾಸುರಾನ್‌ । 

ರ್ನಾಗೈಸುರಂಗೈಶ್ಚ ಭಗ್ನಾಕ್ಷೈಪ್ಲ ಮಹಾರಥಃ || ೩೮ 
ಶ್ಲ ರಾಕ್ಷಸರ್ಜೂಮಿೀ ರುದಮಾರ್ಗಾ ಸಮಂತತಃ ॥ 

ತತಃ ಕಪಿಸಾನ್‌ ಧ್ಹಜಿನೀಪತೀನ್‌ ರಣೇ 

ನಿಹತ್ಯ ವೀರಾನ್‌ ಸಬಲಾನ್‌ ಸವಾಹನಾನ್‌ । 
ತದೇವ ವೀರಃ ಪರಿಗೃಹ್ಯ ತೋರಣಂ 


ಕತಕಣಃ ಕಾಲ ಇವ ಪ್ರಜಾಕಯೇ ॥ ೩೯ 
ಲ ಪಿ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಟ್‌ ಚತ್ಪಾರಿಂಶಃ ಸರ್ಗಃ 
ಅವನು ಕ್ರುದ್ಧನಾಗಿ ಮೃಗ, ಸರ್ಪ, ವೃಕಗಳಿಂದ ತುಂಬಿದ್ದ ಒಂದು ಪರ್ವತ 
ಶಿಖರವನ್ನೇ ಕಿತು ತಂದು ಅವರಿಬ್ಬರನ್ನೂ ಕೊಂದುಹಾಕಿದನು. ಹೀಗೆ ಐವರು 
ಸೇನಾಪತಿಗಳೂ ಸಾಯಲಾಗಿ ಉಳಿದ ಸ್ಫನ್ಯವನ್ನು ಕೊಲ್ಲುತ್ತಬಂದನು (೩೫-೩೬). 
ಇಂದ್ರನು ಅಸುರರನ್ನು ಸಂಹರಿಸುವಂತೆ, ಅವನು ಕುದುರೆಗಳಿಂದ ಕುದುರೆ ಗಳನ್ನೂ 
ಆನೆಗಳಿಂದ ಆನೆಗಳನ್ನೂ ಸ್ಫನಿಕರಿಂದ ಸೃನಿಕರನ್ನೂ ರಥಗಳಿಂದ ರಥ ಗಳನ್ನೂ 
ಬೀಸಿ ಹೊಡೆದು ನಾಶಮಾಡಿದಹು. ಆ ರಣಭೂಮಿಯು ಸತುಬಿದ್ದ ಆನೆ ಕುದುರೆ 
ರಾಕ್ಷಸರುಗಳಿಂದಲೂ ಮುರಿದುಬಿದ್ದ ರಥಗಳಿಂದಲೂ ಎಡೆಯಿಲ್ಲದಂತೆ 
ತುಂಬಿಹೋಯಿತು (೩೭-೩೮). ಹನುಮಂತನು ಆ ಸೇನಾನಾಯಕರನ್ನು 
ಸೃನ್ಯಸಮೇತ ಕೊಂದುಹಾಕಿ, ಪ್ರಳಯಕಾಲದಲ್ಲಿ ಪ್ರಾಣಿಗಳನ್ನು ಕೊಂದು 
ಹಬ್ಬವಾಡುವ ಯಮನಂತೆ ಮಹಾದ್ವಾರದ ಬಳಿಗೆ ಬಂದು ನಿಂತನು (೩೯). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತಾರನೆಯ ಸರ್ಗ 


ಸಪಚತಾರಿಂಶಃ ಸರ್ಗಃ 
| ಇನ 
ಅಕ್ಷಕುಮಾರವಧಃ 


ಸೇನಾಪತೀನ್‌ ಪಂಚ ಸ ತು ಪ್ರಮಾಪಿತಾನ್‌ 
ಹನೂಮತಾ ಸಾನುಚರಾನ್‌ ಸವಾಹನಾನ್‌ | 
ನಿಮ. ರಾಜಾ ಸಮ ರೋದ್ಧತೋನ್ನುಖಂ 


ಕುಮಾರಮಕಂ ಪ್ರಸ ಮೈಕ್ಷತಾಗ್ರತ: || ೧ 
೫% 


ಸ ತಸ್‌ ದಷಾ ರ್ಪಣಸಂಪ್ರಚೋದಿತಃ 
ರೆ. ಲ ಒರಿ 


ಪ್ರತಾಪವಾನ್‌ ಕಾಂಚನಚಿತ್ರಕಾರ್ಮುಕಃ | 


ತತೋ ಮಹಾನ್‌ ಬಾಲದಿವಾಕರಪ್ರಭುಂ 
ಪ್ರತಪಜಾಂಬೂನದಜಾಲಸಂತತಮ್‌ । 

ರಥಂ ಸಮಾಸಾಯ ಯಯಾ ಸ ವೀರ್ಯವಾನ್‌ 
ಮಹಾಹರಿಂ ತಂ ಪ್ರತಿ ನೈರ್ಯತರ್ಷಭಃ ॥ ೩ 


ಸರ್ಗ ೪೭ 
ಹನುಮಂತನು ಅಕ್ಷಕುಮಾರನನ್ನು ವಧಿಸುವುದು. 


ಈ ಪ್ರಕಾರ ಐವರು ಸೇನಾಪತಿಗಳು ಸೈನ್ಯಸಮೇತರಾಗಿ ಹತರಾದ ಸುದ್ದಿ 
ರಾವಣನಿಗೆ ಮುಟಿತು. ಅವನು ಎದುರಿಗೆ ಕುಳಿತಿದ್ದ ಯುದ್ದವೀರನಾದ ಅಕ್ಷನೆಂಬ 
ತನ್ನ ಮಗನನ್ನು ದೃಷ್ಟಿಸಿ ನೋಡಿದನು. ಪ್ರತಾಪಿಯಾದ ಅಕ್ಷಕುಮಾರನು ತಂದೆಯ 
ಇಂಗಿತವನ್ನರಿತು ಉತೇಜನಗೊಂಡನು. ಕೂಡಲೇ ಅವನು ಹವಿಸನ್ನು ಸ್ವೀಕರಿಸಿದ 
ಅಗ್ನಿಯಂತೆ, ಸುವರ್ಣ ಧನುಸನ್ನು ಹಿಡಿದು ಧಿಗನೆ ಎದ್ದುನಿಂತನು (೧-೨). ಆ 
ವೀರನು ಬಾಲಸೂರ್ಯನಂತೆ ಪ್ರಜ್ವಲಿಸುವ ಸುವರ್ಣಾಲಂಕೃತವಾದ ರಥವನ್ನೇರಿ 


[a £) 
A 
Sd k 


ಸರ್ಗಃ ೪೭] ಅಕಕುಮಾರವಧಃ ೩೪೭ 


ತತಸಪಃ ಸಂಗ್ರಹಸಂಚಯಾರ್ಜಿತಂ 
ಪ್ರತಪಚಾಂಬೂನದಚಾಲಶೋಭಿತಮ್‌ 
ಪತಾಕಿನಂ ರತ್ತವಿಭೂಷಿತದ್ದಜಂ 
ಮನೋಜವಾಷ್ಠಾಶವರೈಃ ಸುಯೋಜಿತಮ್‌ ॥ 
ಸುರಾಸುರಾದಧೃಷ್ಯಮಸಂಗಚಾರಿಣಂ 
ರವಿಪ್ರಭಂ ವ್ಯೋಮಚರಂ ಸಮಾಹಿತಮ್‌ ।ಟ 
ಸತೂಣಮಷ್ಠಾಸಿನಿಬದ್ದಬಂಧುರಂ 
ಯಥಾಕ್ರಮಾವೇಶಿತಶಕಿತೋಮರಮ್‌ ॥ ೫ 
ವಿರಾಜಮಾನಂ ಪ್ರತಿಪೂರ್ಣವಸುನಾ 
ಸಹೇಮದಾಮ್ನಾ ಶಶಿಸೂರ್ಯವರ್ಚಸಾ । 
ದಿವಾಕರಾಭಂ ರಥಮಾಸ್ತಿತಸತಃ 


7 ನಿರ್ಜಗಾಮಾಮರತುಲ್ಕವಿಕ್ರಮಃ || 3 
ಸ ಪೂರಯನ್‌ ಖಂ ಚ ಮಹೀಂ ಚ ಸಾಚಲಾಂ 
ತುರಂಗಮಾತಂಗಮಹಾರಥಸನ್ಸಃ 
ಬಲ್ಪಃ ಸಮೆ ಮೇತ್ರೆಃ ಸ ಸ ಹಿ ತೋರಣಸ್ಥಿತಂ 
ಸಮರ್ಥ ಮಾಸೀನಮುಪಾಗಮತ್‌ ಕಪಿಮ್‌ ॥! ೭ 


ಹನುಮಂತನಿದ್ದ ಕಡೆಗೆ ಹೊರಟನು. ಆ ರಥವು ತಪಸ್ಸು ಮಾಡಿ ಸಂಪಾದಿಸಿದ್ದ 
ದಿವ್ಯರಥ. ಪತಾಕೆಗಳಿಂದಲೂ ರತ್ನಾಲಂಕೃತವಾದ ಧ್ವಜದಿಂದಲೂ ಶೋಬಿಸು 
ಶಿಶು ಮನೋವೇಗವುಳ್ಳ ಎಂಟು ಉತಮಾಶ್ಚಗಳು ಅದನ್ನು ಎಳೆಯುತಿದ್ದವು 
(೩-೪). ಅದನ್ನು ದೇವಾಸುರರಿಗೂ ತಡೆಯಲು ಸಾಧ್ಯವಿರಲಿಲ್ಲ ಸೂರ್ಯನಂತೆ 
ಹೊಳೆಯುತ್ತ ಆಕಾಶದಲ್ಲಿ ಸಂಚರಿಸಬಲ್ಲದು. ಆ ರಥವು ಬತಳಿಕೆಗಳಿಂದಲೂ, 
ಎಂಟು ದಿಕ್ಕುಗಳಲ್ಲಿ ತೂಗಾಡುತಿರುವ ಕತಿಗಳಿಂದಲೂ, ಶಕ್ತಿ ತೋಮರಗಳಿಂದಲೂ 
ಸಮೇತವಾಗಿತ್ತು ಸಮಸ ಯುದ್ಧಪರಿಕರಗಳಿಂದಲೂ ಸಜ್ಜಾಗಿ, ಸೂರ್ಯಚಂದ್ರರ 
ರಶ್ಚಿಗಳಂತೆ ಬೆಳಗುವ ಕಡಿವಾಣಗಳಿಂದ ರಂಜಿತವಾದ ಆ ದಿವ್ಯರಥವನ್ನೇರಿ ಅಕ್ಷ 
ಕುಮಾರನು ಯುದ ಕ್ಷೆಸಾಗಿದನು (೫-೬). ಅವನು ಕುದುರೆ, ಆನೆ ಮತ್ತು ರಥಗಳ 


೩೪೮ ಸುಂದರಕಾಂಡಃ | ಸರ್ಗಃ ೪೭ 


ಸ ತಂ ಸಮಾಸಾದ್ಯ ಹರಿಂ ಹರೀಕ್ಷಣೋ 
ಯುಗಾಂತಕಾಲಾಗಿಮಿವ ಪ್ರಜಾಕ್ಟಯೇ । 
ಅವಸ್ಥಿತಂ ವಿಸ್ಥಿತಜಾತಸಂಭ್ರಮಃ 
ಸಮೈೆಕ್ರತಾಕ್ಟೋ ಬಹುಮಾನಚಕುಷಾ ॥ ಆ 


Ch 


ಸ ತಸ ಸ್ಯ ವೇಗಂ 4 ಕಪೇರ್ಮಹಾತ್ಮನಃ 


ಪರಾಕ್ರಮಂ ಚಾರಿಷು ರಾವಣಾತ್ಮಜಃ | 
ವಿಚಾರಯನ್‌ ಸಂ ಚ ಬಲಂ ಮಹಾಬಲೋ 

ಯುಗಕ್ಷಯೇ ಸೂರ್ಯ ಇವಾಭಿವರ್ಥತೇ ॥ ೯ 
ಸ ಜಾತಮನ್ಯುಃ ಪ್ರಸಮೀಕ್ಬ , ವಿಕ್ರಮಂ 

ಸ್ಥಿರಂ ಸ್ಥಿತಃ ಸಂಯತಿ ದುರ್ನಿವಾರಣಮ್‌ | 
ಸಮಾಹಿತಾತ್ಸಾ ಹನುಮಂತಮಾಹವೇ 

ಪ್ರಚೋದಯಾಮಾಸ ಶರೈಸ್ತಿಭಿಃ ಶಿತ್ರಃ ॥ ೧೦ 
ತತಃ ಕಪಿಂ ತಂ ಪ್ರಸಮೀಕ್ಷ್ಯ ಡು 

ಜಿತಶ್ರಮಂ ಕತ್ರುಪರಾಜಯೋರ್ಜಿತಮ್‌ 
ಅವೃಕ್ಷತಾಕ್ಸಃ ಸಮುದೀರ್ಣಮಾನಸಃ 

ಸ ಬಾಣಪಾಣಿಃ ಪ್ರಗಹೀತಕಾರ್ಮುಕಃ ॥ ೧೧ 


ಶಬ್ದದಿಂದ ಭೂಮ್ಯಾಕಾಶಗಳನ್ನು ತುಂಬುತ್ತ ಸೈನ್ಯಸಮೇತನಾಗಿ ಹನುಮಂತ 
ನಿದ್ದಲ್ಲಿಗೆ ಬಂದನು. ಅಲ್ಲಿ ಪ್ರಜಾಸಂಹಾರಮಾಡುವುದಕ್ಕಾಗಿ ಹೊರಟ ಪ್ರಳಯ 
ಕಾಲದ ಅಗ್ನಿಯಂತೆ ಪ್ರಕಾಶಿಸುತಿದ್ದ ಆಂಜನೇಯನನ್ನು ಕಂಡು ಬೆರಗಾಗಿ ಠೀವಿ 
ಯಿಂದ ನೋಡುತ ನಿಂತನು (೭-೮). ಆ ರಾವಣಕುಮಾರನು ಹನುಮಂತನ 
ವೇಗಪರಾಕ್ರಮಗಳನ್ನೂ ತನ್ನ ಬಲವನ್ನೂ ಹೋಲಿಸಿ ನೋಡಿ, ಯುಗಾಂತಕಾಲದ 
ಸೂರ್ಯನಂತೆ ತೇಜಸನ್ನು ತನ್ನಲ್ಲಿ ಅಳವಡಿಸಿಕೊಂಡು ಉಬ್ಬಿದನು. ಅನಂತರ 
ಯುದ್ದ ಮಾಡಲು ಸ್ಪೈ ರ್ಯದಿಂದ ನಿಂತು, ಹನುಮಂತನನ್ನು "ರೇಗಿಸುವುದಕ್ಕಾಗಿ 
ತೀಕ್ಷ್ಣ nd ಜಟ ಬಾಣಗಳನ್ನು ಪ್ರಯೋಗಿಸಿದನು (೯-೧೦), ಜಾ 
ಅದನ್ನು ಲೆಕ್ಕಿಸದೆ ಶತ್ರುವನ್ನು ಪರಾಜಯಗೊಳಿಸಬಲೆನೆಂಬ ಹೆಮ್ಮೆಯಿಂದಲೇ 
ಕುಳಿತಿದ್ದನು. ಅಕಕುಮಾರನು ಧನುರ್ಬಾಣಗಳನ್ನು ಹಿಡಿದುಕೊಂಡು ಚಕಿತನಾಗಿ 


ಸರ್ಗಃ ೪೭ ] ಅಕಕುಮಾರವಧಃ ೩೪೯ 


ಸ ಹೇಮನಿಷಾ ಿಂಗದಚಾರುಕುಂಡಲಃ 
ಸಮಾಸಸಾದಾಶುಪರಾಕ್ರಮಃ ಕಪಿಮ್‌ | 
ತಯೋರ್ಜಭೂವಾಪ್ರತಿಮಃ ಸಮಾಗಮಃ 
ಸುರಾಸುರಾಣಾಮಪಿ ಸಂಭ್ರಮಪ್ರದಃ ॥ ೧೨ 
ರರಾಸ ಭೂಮಿರ್ನ ತತಾಪ ಭಾನುಮಾನ್‌ 
ವವೌ ನ ವಾಯುಃ ಪ್ರಚಚಾಲ ಚಾಚಲಃ | 
ಕಪೇಃ ಕುಮಾರಸ್ಯ ಚ ವೀಕ್ಷ್ಯ ಸಂಯುಗಂ 
ನನಾದ ಚ ದೌರುದಧಿಶ್ಲ ಚುಕುಬೇ || ೧೩ 
ತತಃ ಸ ವೀರಃ ಸುಮುಖಾನ್‌ ಪತತ್ರಿಣಃ 
ಸುವರ್ಣಪುಂಖಾನ್‌ ಸವಿಷಾನಿವೋರಗಾನ್‌ | 
ಸಮಾಧಿಸಂಯೋಗವಿಮೋಕತತ್ತ ವಿ- 
ಚ್ಚರಾನಥ ತ್ರೀನ್‌ ಕಪಿಮೂರ್ಧ್ಯಪಾತಯತ್‌ ॥ ೧೪ 
ಸು ತೈಃ ಶರೈರ್ಮೂರ್ಧ್ದಿಸಮಂ ನಿಪಾತಿತ್ಸೆಃ 
ಕೈರನ್ನಸಗ್ಗಿಗ್ಗವಿವೃತಲೋಚನಃ । 
ನವೋದಿತಾದಿತ್ಯನಿಭಃ ಶರಾಂಶುಮಾನ್‌ 
ವ್ಯರೋಚತಾದಿತ್ಯ ಇವಾಂಶುಮಾಲಿಕಃ ॥ ೧೫ 
ಅವನನ್ನು ನೋಡುತ್ತಿದ್ದನು. ಅನಂತರ ಆ ಪರಾಕ್ರಮಿಯು ಹನುಮಂತನಮೇಲೆ 
ಭೀಕರ ಯುದ್ಧವನ್ನಾರಂಭಿಸಿದನು. ದೇವಾಸುರರಿಗೂ ಭಯವನ್ನುಂಟುಮಾಡುವ 
ಘೋರಯುದ್ಧವು ಅವರಿಬ್ಬರ ನಡುವೆ ಆರಂಭವಾಯಿತು (೧೧-೧೨). ಅವರ 
ಹೋರಾಟವನ್ನು ನೋಡಿ ಭೂಮಿಯು ಮೊರೆಯಿತು. ಸೂರ್ಯನು ಪ್ರಕಾಶಿಸಲೇ 
ಇಲ್ಲ ಗಾಳಿಯು ಬೀಸಲಿಲ್ಲ ಪರ್ವತವು ಅಲ್ಲಾಡಿತು. ಆಕಾಶವು ಮೊಳಗಿತು. 
ಸಮುದ್ರವು ಉಲ್ಲೋಲಕಲ್ಹೋಲವಾಯಿತು. ಅಸ್ಪವಿದ್ಯಾ ವಿಶಾರದನಾದ 
ಅಕಕುಮಾರನು ವಿಷಸರ್ಪಗಳಂತಿದ್ದ ಮೂರು ಬಾಣಗಳನ್ನು: dads ತಲೆಗೆ 
ಗುರಿಯಿಟ್ಟು ಹೊಡೆದನು (೧೩-೧೪). ಅವು ತಲೆಯಲ್ಲಿ ನಾಟಿಕೊಳ್ಳಲು, ರಕವು 
ಸುರಿದು ಹನುಮಂತನ ಕಣ್ಣುಗಳು ತೊಳಲಿದವು. ಹನುಮಂತನು ಆಗಲೇ 
ಉದಯಿಸಿದ್ದ ಸೂರ್ಯನಂತೆಯೂ ದೇಹದಲ್ಲಿ ನೆಟ್ಟ ಬಾಣಗಳು ಸೂರ್ಯ 


೩೫೦ ಸುಂದರಕಾಂಡ: | ಸರ್ಗಃ ೪೭ 


ತತಃ ಸ ಪಿಂಗಾಧಿಪಮಂತ್ರಿಸತಮಃ 

ಸಮೀಕ್ಷ್ಯ ತಂ ರಾಜ ವರಾತ್ಮಜಂ ರಣೇ । 
ಉದಗ್ರ ಚಿತ್ರ ಯುಧಚಿತ್ರ ಜರ ಈ 

ಜಹರ್ಷ ಚಾಪೂರ್ಯತ ಚಾಹವೋನು ಮ ॥ ೧೬ 
ಪ ಮಂದರಾಗಸ್ತ ಇವಾಂಶುಮಾಲಿಕೋ 

ಎವ್ಪದಕೋಪೋ ಬಲವೀರ್ಯಸಂಯುತಃ । 
ಕುಮಾರಮಕ್ತಂ ಸಬಲಂ ಸವಾಹನಂ 

ದದಾಹ ನೇತ್ರಾಗಿಮರೀಚಿಭಿಸದಾ ॥ ೧೭ 
ತತಃ ಸ ಬಾಣಾಸನಚಿತ್ರಕಾರ್ಮುಕಃ 

ಶರಪ್ರವರ್ಷೂ ಯುಧಿ ರಾಕಸಾಂಬುದಃ । 
ಶರಾನ್‌ ಮುಮೋಚಾಶು ಹರೀಶರಾಚಲೇ 

ಬಲಾಹಕೋ ವಷ್ಟಿಮಿವಾಚಲೋತಮೇ || ೧೮ 
ತತಃ ಕಪಿಸಂ ರಣಚಂಡವಿಕ್ರಮಂ 

ವಿವೃದತೇಜೋಬಲವೀರ್ಯಸಂಚಯಮ್‌ 
ಕುಮಾರಮಕ್ತಂ ಪ್ರಸಮೀಕ್ಷ್ಯ ಸಂಯುಗೇ 

ನನಾದ ಹರ್ಷಾದ್ರನತುಲ್ಲನಿಸನ: ll ೧೯ 


ಕಿರಣಗಳಂತೆಯೂ ಶೋಭಿಸಿದವು. ಮಹಾಧನುಸನ್ನು ಹಿಡಿದು ರಾವಣನ ಮಗನೇ 
ಯುದ್ಧಕ್ಕೆ ಬಂದಿರುವುದನ್ನು ಕಂಡು ಹನುಮಂತನಿಗೆ ಹರ್ಷವಾಯಿತು. ತನ್ನ 
ದೇಹವನ್ನು ಇನ್ನೂ ಬೆಳೆಯಿಸಿದನು (೧೫-೧೬). ಅವನು ಮೊಡರನರ್ಷತದೆ 
ಮೇಲಕ್ಕೆ ಬಂದಿತು ಮಧ್ಯಾಹ್ನದ ಸೂರ್ಯನಂತೆ ವಿಜೃಂಭಿಸುತ್ತ ಅಕ್ಷನನ್ನೂ 
ಅವನ ಸೈನ್ಯವನ್ನೂ ವಾಹನಗಳನ್ನೂ ಸುಟ್ಟುಬಿಡುವಂತೆ ಕೆಂಗಣ್ಣಿನಿಂದ ನೋಡಿ 
ದನು. ಆಗ ಪರ್ವತದಮೇಲೆ ಮೇಘವು ಮಳೆಯನ್ನು ಸುರಿಸುವಂತೆ, ಅಕ್ಷನು 
ಹನುಮಂತನಮೇಲೆ ಬಾಣಗಳಿಂದ ಮಳೆಗರೆಯಲಾರಂಭಿಸಿದನು (೧೭-೧೮). 
ಹನುಮಂತನು ಮಹಾಶೂರನಾದ ಅಕ್ಷಕುಮಾರನನ್ನು ನೋಡುತ್ತ ಹರ್ಷದಿಂದ 
ಗುಡುಗಿನಂತೆ ಗರ್ಜಿಸಿದನು. ಅಕ್ಷನು ಶೌರ್ಯದಿಂದ ಗರ್ವಿತನಾಗಿ ರಕದಂತೆ 
ಕೆಂಪಡರಿದ ಕಣ್ಣುಗಳಿಂದ ನೋಡುತ್ತ ಹನುಮಂತನಮೇಲೆ ಹುಡುಗತನದಿಂದ 


ಸರ್ಗಃ ೪೭] ಅಕಕುಮಾರವಧಃ ೩೫೧ 


ಸು ಬಾಲಭಾವಾದ್ಯುಧಿ ವೀರ್ಯದರ್ಷಿತಃ 

ಪ್ರವೃದ್ಧಮನ್ಯುಃ ಕತಜೋಪಮೇಕಣಃ 
ಸಮಾಸಸಾದಾಪ್ರತಿಮಂ ಕಪಿಂ ರಣೇ 

ಗಜೋ ಮಹಾಕೂಷಮಿವಾವ್ಪತಂ ತಣೈಃ |! ೨೦ 
ಸ ತೇನ ಬಾಣ್ಫಃ ಪ್ರಸಭಂ ನಿಪಾತಿತ್ಸ- 

ಶಕಾರ ನಾದಂ ಘನನಾದನಿಃಸನಃ 
ಸಮುತಪಾತಾಶು ನಭಃ ಸ ಮಾರುತಿ- 

ರ್ಬುಜೋರುವಿಕೇಪಣಘೋರದರ್ಶನಃ | ೨೧ 
ಸಮುತ್ತತಂತಂ ಸಮಭಿದ್ರವದ್ಧಲೀ 

ಸ ರಾಕೃಸಾನಾಂ ಪ್ರವರಃ ಪ್ರತಾಪವಾನ್‌ । 


ರಥೀ ರಥಿಶ್ರೇಷ್ಠತಮಃ ಕಿರನ್‌ ಶರೈಃ 


ಪಯೋದಧರಃ ಶ್ರೈಲಮಿವಾಶ್ನವೃಷಿಭಃ ॥ ೨೨ 
ಸ ತಾನ್‌ ಶರಾಂಸಸ್ಯ ವಿಮೋಕ್ಷಯನ್‌ ಕಪಿ- 

ಶ್ಚಚಾರ ವೀರಃ ಪಥಿ ವಾಯುಸೇವಿತೇ । 
ಶರಾಂತರೇ ಮಾರುತವದಿನಿಷತನ್‌ 

ಮನೋಜವಃ ಸಂಯತಿ ಚಂಡವಿಕ್ರಮಃ ॥ ೨೩ 


ಏರಿಹೋದನು. ಹಾಗೆ ಹೋದುದು ಕಾಡಾನೆಯು ಹುಲ್ಲು ಮುಚ್ಚಿದ ದೊಡ್ಡ 
ಬಾವಿಯಮೇಲೆ ನುಗ್ಗಿದಂತಾಯಿತು (೧೯-೨೦). ಅವನು ಬಾಣಗಳನ್ನು ತೂರು 
ತಿರಲು, ಮಾರುತಿಯು ಸಿಂಹನಾದಮಾಡಿ ತೋಳುಗಳನ್ನೂ ತೊಡೆಗಳನ್ನೂ 
ಭಯಂಕರವಾಗಿ ಬೀಸುತ್ತ ಆಕಾಶಕ್ಕೆ ನೆಗೆದುಬಿಟನು. ಆಗ ಬಲಾಢ್ಯನಾದ 
ಅಕಕುಮಾರನು ರಥಾರೂಢನಾಗಿಯೇ ಮೇಘವು ಬೆಟ್ಟದಮೇಲೆ ಆಲಿಯ ಕಲ್ಲು 
ಗಳನ್ನು ಸುರಿಸುವಂತೆ, ಹನುಮಂತನಮೇಲೆ ಬಾಣಗಳನ್ನು ಸುರಿಸುತ ಬೆನ್ನಟ್ಟಿ 
ಹೋದನು (೨೧-೨೨). ಚಂಡವಿಕ್ರಮನಾದ ಆ ವಾನರಶ್ರೇಷ್ಠನು ಮನೋವೇಗ 
ದಿಂದ ಬಾಣಗಳ ಸಂದಿನಲ್ಲಿಯೇ ಗಾಳಿಯಂತೆ ತೂರಿ ತಪಿಸಿಕೊಳ್ಳುತ ಆಕಾಶದಲ್ಲಿ 
ಸುತಲಾರಂಭಿಸಿದನು. ಅಕ್ಷನು ಧನುರ್ಧಾರಿಯಾಗಿ ಎಡೆಬಿಡದೆ ಉಗ್ರಶರಗಳನ್ನು 
ಪ್ರಯೋಗಿಸಿ ಆಕಾಶವನ್ನೇ ಮುಚ್ಚುತಿರುವುದನ್ನು ಕಂಡು, ಹನುಮಂತನು ಅವನ 


೩೫೨ ಸುಂದರಕಾಂಡ; [| ಸರ್ಗಃ ೪೭ 


ತಮಾತಬಾಣಾ ಸನಮಾಹವೋನ್ನುಖಂ 
ಖಮಾಸ್ತ ಣಂತಂ ಎವಿದ್ಳಃ ಶರೋತಮೆ | 
ಅವೃಕತಾಕ್ಷಂ ಬಹುಮಾನಚಕ್ಕುಷಾ 
ಜಗಾಮ ಚಿಂತಾಂ ಚ ಸ ಮಾರುತಾತ್ಮಜಃ [ ೨೪ 
ತತಃ ಶಠೃರ್ಭಿನ್ನಭುಜಾಂತರಃ ಕವಿಃ 
ಕುಮಾರವೀರ್ಯೇಣ ಮಹಾತ್ಮನಾ ನದನ್‌ । 
ಮಹಾಭುಜಃ ಕರ್ಮವಿಶೇಷತತ್ನವಿ- 
ದ್ವಿಚಿಂತಯಾಮಾಸ ರಣೇ ಪ್ರರಾಕ್ರಮಮ್‌ ॥ ೨೫ 
ಅಬಾಲವದಾಲದಿವಾಕರಪ್ರಭಃ 
ಕರೋತ್ಯಯಂ ಕರ್ಮ ಮಹನ್ನಹಾಬಲಃ 
ನ ಚಾಸ್ಯ ಸರ್ವಾಹವಕರ್ಮಶೋಬಭಿನಃ 
ಪ್ರಮಾಪಣೇ ಮೇ ಮತಿರತ್ರ ಜಾಯತೇ ॥ ೨೬ 
ಅಯಂ ಮಹಾತ್ಮಾ ಚ ಮಹಾಂಶ್ಚ ವೀರ್ಯತಃ 
ಸಮಾಹಿತಶ್ಚಾತಿಸಹಶ್ಚ ಸಂಯುಗೇ | 
ಅಸಂಶಯಂ ಕರ್ಮಗುಣೋದಯಾದಯಂ 
ಸನಾಗಯಕ್ಸೈರ್ಮುನಿಭಶ್ಲ ಪೂಜಿತಃ ॥ ೨೭ 
ಶೌರ್ಯವನ್ನು ಮೆಚ್ಚಿದನು. ಅವನನ್ನು ಸಂಹರಿಸುವ ಉಪಾಯವೇನೆಂದು 
ಚಿಂತೆಯೂ ಆಯಿತು (೨೩-೨೪). ಅಷರಲ್ಲಿ ಅಕಕುಮಾರನು ಬಾಣಗಳಿಂದ 
ಅವನ ಎದೆಯನ್ನು ಗಾಯಗೊಳಿಸಲು, ನೋವನ್ನು ತಡೆಯಲಾರದೆ 
ಹನುಮಂತನು ಕೂಗಿಕೊಂಡನು. ಆಮೇಲೆ ಯಾವುದು ಕರ್ತವ್ಯವೆಂಬುದನ್ನು 
ಚೆನ್ನಾಗಿ ಬಲ್ಲ ಆತನು ಮನಸಿನಲ್ಲಿ ""ಈ ಹುಡುಗನು ಬಾಲಸೂರ್ಯನಂತೆ ಬೆಳಗು 
ತಿರುವನು. ಆದರೆ ಮಹಾಬಲಶಾಲಿ, ದೊಡ್ಡವರು ಮಾಡುವ ಕೆಲಸವನ್ನು ಮಾಡು 
ತಿರುವನು. ಸಮಸ್ತ ಯುದ್ಧತಂತ್ರಗಳೂ ಇವನಿಗೆ ಗೊತಿವೆ. ಇವನನ್ನು ಕೊಲ್ಲಲು 
ನನಗೆ ಮನಸ್ತುಬರುವುದಿಲ್ಲ (೨೫-೨೬). ಈ ಮಹಾತ್ಮನು ಮಹಾ ವೀರ. ಯುದ್ದ 
ದಲ್ಲಿ ಬಹು ಎಚ್ಚರಿಕೆಯಿಂದ ಇರುವನು. ಶ್ರಮಸಹಿಷ್ಣು "ಇವನ ರಣಕ್‌ೌಶಲ್ಯ ವನ್ನು 
ಕಂಡು ನಾಗರೂ ಯಕ್ಷರೂ ಮುನಿಗಳೂ ಇವನನ್ನು ಗಾರವಿಸುವುದರಲ್ಲಿ 


ಸರ್ಗಃ ೪೭] ಅಕ್ಷಕುಮಾರವಧಃ ೩೫೩ 


ಸಿ 
ಶೀಘ್ರಗಾಮಿನಃ ॥ ೨೮ 


₹1 
ಕಿ 
(ಈ 
tl 
el 
LU ” 
೧ 
| dL 
3, 
5 + 
“© 
| 
(ಲ 


ಬಿ 
ಪಣಂ ತೇವ ಮಮಾಸ್ಕ ರೋಚತೇ 
ವರ್ಧಮಾನೋಗಿರುಪೇಕಿತುಂ ಕಮಃ || ೨೯ 


ಇತಿ ಪ್ರವೇಗಂ ತು ಪರಸ್ಯ ತರ್ಕ ಯನ್‌ 

ಸಕರ್ಮಯೋಗಂ ಚ. ವಿಧಾಯ ವೀರ್ಯವಾನ್‌ । 
ಚಕಾರ ವೇಗಂ ತು ಮಹಾಬಲಸದಾ 

ಮತಿಂ ಚ ಚಕ್ರ ಸ್ಟ ವಧೇ ಮಹಾಕಪಿಃ ॥ ೩೦ 


ಸ ತಸ್ಕ ತಾನಷ್ಟ ಹಯಾನ್‌ ಮಹಾಜವಾನ್‌ 
ಸಮಾಹಿತಾನ್‌ ಭಾರಸಹಾನ್‌ ವಿವರ್ತನೇ । 
ಜಘಾನ ವೀರಃ ಪಥಿ ವಾಯುಸೇವಿತೇ 
ತಲಪ್ರಹಾರೈಃ ಪವನಾತ್ಮಜಃ ಕಪಿಃ ॥ ೩೧ 


ಸಂದೇಹವಿಲ್ಲ ಇವನು ವೀರ್ಯೋತ್ನಾಹಗಳಿಂದ ತುಂಬಿದ್ದಾನೆ. ಎದುರಿಗೆ ನಿಂತು 
ದೈರ್ಯದಿಂದ ನನನ್ನು ನೋಡುತಿದ್ದಾನೆ. ಇವನ ವೇಗಪರಾಕ್ರಮಗಳನ್ನು ಕಂಡು 
ದೇವಾಸುರರಿಗೂ ಹೃದಯವು ನಡುಗುವುದು (೨೭-೨೮). ನಾನು ಉಪೇಕ್ಷೆ 
ಮಾಡಿದರೆ ನನ್ನನ್ನು ಭಗ್ಗಗೊಳಿಸದೇ ಬಿಡುವುದಿಲ್ಲ ಕ್ಷಣಕ್ಷಣಕ್ಕೂ ಇವನ 
ಪರಾಕ್ರಮವು ಹೆಚ್ಚುತಿದೆ. ಆದ್ದರಿಂದ ಇವನನ್ನು ಕೊಂದುಬಿಡುವುದೇ ಸರಿ. 
ದೊಡ್ಡದಾಗುತಿರುವ ಕಿಚ್ಚನ್ನು ಉಪೇಕಿಸುವುದು ಸರಿಯಲ್ಲ'' ಎಂದು 
ಆಲೋಚಿಸಿದನು (೨೯). ಹೀಗೆ ಹನುಮಂತನು ಶತ್ರುವಿನ ಬಲವನ್ನೂ ತನ್ನ 
ಕರ್ತವ್ಯವನ್ನೂ ವಿಮರ್ಶಿಸಿ ಕಡೆಯಲ್ಲಿ ಅಕನನ್ನು ಸಂಹರಿಸಬೇಕೆಂದು 
ನಿರ್ಧರಿಸಿದನು. ಅನಂತರ ಆಕಾಶದಲ್ಲಿಯೇ ಅಕನ ಎಂಟು ಉತಮಾಶ್ಚಗಳನ್ನು 


ಸುಂ. 12 


೩೫೪ ಸುಂದರಕಾಂಡ: | ಸರ್ಗಃ ೪೭ 


ತತಸಲೇನಾಭಿಹತೋ ಮಹಾರಥಃ 
ಸು ತಸ್ಯ ಪಿಂಗಾಧಿಷಮಂತ್ರಿನಿರ್ಜಿತಃ | 
ಪ್ರಭ 'ನೀಡಃ ಪರಿಮುಕಕೂಬರಃ 


ಪಪಾತ ಭೂಮ್‌ ಹತವಾಜಿರಂಬರಾತ್‌ ॥ ೩೨ 
ತಂ ಪರಿತ್ಯಜ್ಯ ಮಹಾರಥೋ ರಥಂ 
ಸಕಾರ್ಮುಕಃ ಖಡಧರಃ ಖಮುತತನ್‌ | 
ತತೋ5 ಭಿಯೋಗಾದೃಷಿರುಗ್ರವೀರ್ಯವಾನ್‌ 
ವಿಹಾಯ ದೇಹಂ ಮರುತಾಮಿವಾಲಯಮ್‌ ॥ ೩೩ 
ಪಿಸಂ ವಿಚರಂತಮಂಬರೇ 
ಪತತಿರಾಜಾನಿಲಸಿದಸೇವಿತೇ । 
ಸಮೇತ್ಯ ತಂ ಮಾರುತತುಲ್ಕವಿಕ್ರಮಃ 
ಕ್ರಮೇಣ ಜಗ್ರಾಹ ಸ ಪಾದಯೋರ್ದಢಮ್‌ ॥ ೩೪ 
ಸ ತಂ ಸಮಾವಿದ್ಯ ಸಹಸ್ರಶಃ ಕಪಿ- 
ರ್ಮಹೋರಗಂ ಗೃಹ್ಯ ಇವಾಂಡಜೇಶರಃ । 
ಮುಮೋಚ ವೇಗಾತ್‌ ಪಿತ್ನತುಲ್ಕವಿಕ್ರಮೋ 
ಮಹೀತಲೇ ಸಂಯತಿ ವಾನರೋತಮಃ ॥ ೩೫ 


೭೬ 


ಅಂಗೈಯಿಂದ ಅಪಳಿಸಿ ಕೂಂದುಹಾಕಿದನು. ಆ ಹೊಡೆತವನ್ನು ತಡೆದು 
ಕೊಳ್ಳಲಾರದೆ ಅಕ್ಸನ ಮಹಾರಥವೂ, ಚಕ್ರಗಳೂ ಮೂಕಿಯೂ ಮುರಿದು 
ಪುಡಿಪುಡಿಯಾಗಿ ಬಿದ್ದವು (೩೦-೩೨). ಅಕ್ಷಕುಮಾರನು ರಥವನ್ನು ಬಿಟ್ಟು 
ಧುಮುಕಿ, ಧನುಸನ್ನೂ ಖಡವನ್ನೂ ಹಿಡಿದು, ಯಷಿಯು ತಪೋಮಹಿಮೆಯಿಂದ 
ದೇವಲೋಕವನ್ನು ಏರುವಂತೆ ಆಕಾಶವನ್ನಡರಿದನು. ಅವನು ಗರುಡ, ವಾಯು 
ಮತ್ತು ಸಿದ್ದರು ಸಂಚರಿಸುವ ಆಕಾಶಮಾರ್ಗವನ್ನೇರಿ ಬರುವುದನ್ನು ಕಂಡು, 
ಹನುಮಂತನು ವಾಯುವೇಗದಿಂದ ಧಾವಿಸಿ, ಗರುಡನು ಮಹಾಸರ್ಪವನ್ನು 
ಹಿಡಿಯುವಂತೆ ಅಕ್ಷಕ್ಷುಮಾರನ ಕಾಲುಗಳನ್ನು ಬಿಗಿಯಾಗಿ ಹಿಡಿದು, ಗಿರ್ರನೆ ತಿರುಗಿಸಿ 
ನೆಲದ ಮೇಲೆ ಬಡಿದನು (೩೩-೩೫). 


ಸರ್ಗಃ ೪೭ ] ಅಕ್ಷಕುಮಾರವಧಃ ೩೫೫ 


ಜ್ನ ಭಗ್ಗಬಾಹೂರುಕಟೀಶಿರೋಧರಃ 
ಕರನಸಜ್‌ರ್ಮಧಿತಾಸಿಲೋಚನಃ । 
A NO ೧ 
ಪ್ರಭಿನ್ನಸಂಧಿಃ ಪ್ರವಿಕೀರ್ಣಬಂಧನೋ 
ಹತಃ ಕಿತ್‌ ವಾಯುಸುತೇನ ರಾಕ್ಮಸಃ ॥ ೩೬ 
ಮಹಾಕಪಿರ್ಬೂಮಿತಲೇ ನಿಪೀಡ್ಯ ತಂ 
ಚಕಾರ ರಕ್ಟೋಧಿಪತೇರ್ಮಹದ್ದಯಮ್‌ 
ಮಹರ್ಷಿಭಿಶ್ಛಕ್ರಚರೈರ್ಮಹಾವ್ರತ್ರೆಃ 
ಸಮೇತ, ಭೂತಶ ಸಯಕ್ಷಪನ್ನಗ್ಗೆ: || ೩೭ 
ರೆ ಲಚಜ ಆಖ €೯ 
ಸುರೆಶ ಸೇಂದ ರ್ಭಶಜಾತವಿಸಯೆ- 
ಲಚ ಲೆ "ಲ ಆ ಲ 
ರ್ಹತೇ ಕುಮಾರೇ ಸ ಕಪಿರ್ನಿರೀಕ್ಷಿತಃ | 
ನಿಹತ್ಯ ತಂ ವಜ್ರಿಸುತೋಪಮಂ ರಣೇ 
ಕುಮಾರಮಕ್ತಂ ಕತಜೋಪಮೇಕಣಮ್‌ || ೩೮ 
ತದೇವ ವೀರೋನಭಿಜಗಾಮ ತೋರಣಂ 
ಕತಕಣಃ ಕಾಲ ಇವ ಪ್ರಜಾಕಯೇ ॥ 
ಲ ೪% ಲಷ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪಚತ್ಲಾರಿಂಶಃ ಸರ್ಗಃ 


ಆಗ ಅಕ್ಷಕುಮಾರನ ತೋಳು, ತೊಡೆ, ಸೊಂಟ, ಕಂಠಗಳೆಲ್ಲವೂ 
ಮುರಿದುಹೋದವು. ಸರ್ವಾಂಗವೂ ರಕಮಯವಾಯಿತು. ಮೂಳೆಗಳೂ 
ಪುಡಿಯಾದವು. ಕಣ್ಣುಗಳು ಕಳಚಿಬಿದ್ದವು. ಸಂದುಗಳು ಸಡಲಿದವು. ತೊಟ್ಟಿದ್ದ 
ಕವಚವು ಸಿಡಿಯಿತು. ಈ ಪ್ರಕಾರ ಆ ರಾಕ್ಷಸನು ಸತುಹೋದನು (೩೬). ಹೀಗೆ 
ಹನುಮಂತನು ಅವನನ್ನು ನೆಲದಮೇಲೆ ಬಡಿದು ಕೊಂದು ರಾವಣನಿಗೂ 
ಭಯವನ್ನುಂಟುಮಾಡಿದನು. ಆಗ ನಕತ್ರಪಥದಲ್ಲಿ ಸಂಚರಿಸುವ ಮಹರ್ಷಿಗಳೂ 
ಭೂತಗಳೂ ಯಕರೂ ಪನ್ನಗರೂ ಇಂದ್ರಾದಿದೇವತೆಗಳೂ ಆಶ್ಚರ್ಯದಿಂದ 
ಆಂಜನೇಯನನ್ನುನೋಡುತ್ತನಿಂತರು. ಆಂಜನೇಯನು ದೇವೇಂದ್ರನ ಮಗನಾದ 
ಜಯಂತನಂತಿದ್ದ ಅಕ್ಬಕುಮಾರನನ್ನು ಸಂಹರಿಸಿ, ಪ್ರಳಯಕಾಲದಲ್ಲಿ ಹಬ್ಬವಾಡುವ 
ಯಮನಂತೆ ಪುನಃ ಮಹಾದ್ವಾರದ ಸಮೀಪಕ್ಕೆ ಹೋಗಿ ನಿಂತನು (೩೭-೩೮). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತೇಳನೆಯ ಸರ್ಗ 


ಅಪ್ಪಚತತ್ಹಾರಿಂಶಃ ಸರ್ಗಃ 


ಇಂದ್ರಜಿದಭಿಯೋಗಃ 


ಸಮಾದಿದೇಶೇಂದಬೆಿತಂ ಸ ರೋಷಾತ್‌ ಟ ೧ 


ನೇಂದೇಷು ಚ ದಷಕರ್ಮಾ 


ಪಿತಾಮಹಾರಾಧನಸಂಚಿತಾಸ್ತು || ೨ 
ತವಾಸ್ತಬಲಮಾಸಾದ್ಯ ನಾಸುರಾ ನ ಮರುದಣಾಃ 
ನ ಶೇಕು: ಸಮರೇ ಸ್ಥಾತುಂ ಸುರೇಶ್ದರಸಮಾಶ್ರಿತಾಃ il ೩ 
ನ ಕಶ್ಚಿತ್‌ ತ್ರಿಷು ಲೋಕೇಷು ಸಂಯುಗೇ ನ ಗತಶ್ರಮಃ | 
ಭುಜವೀರ್ಯಾಭಿಗುಪಪ್ಲ ತಪಸಾ ಚಾಭಿರಕ್ಕಿತಃ ` ೪ 


ದೇಶಕಾಲವಿಭಾಗಜ್ಜಸ್ಪ ಮೇವ ಮತಿಸತಮಃ ॥ 


ಸರ್ಗ ೪೮ 
ಇಂದ್ರಜಿತು ಹನುಮಂತನನ್ನು ಬ್ರಹ್ನಾಸದಿಂದ ಬಂಧಿಸಿ 
ರಾವಣನ ಬಳಿಗೆ ತರುವುದು. 
ಅನಂತರ ರಾಕ್ಸಸೇಶ್ವರನು ತನ್ನ ಮಗನಾದ ಅಕಕುಮಾರನು ಹತನಾದ 
ನೆಂಬುದನ್ನು ಕೇಳಿ (ದುಃಖಿತನಾದರೂ) ತಾನೇ ಸಮಾಧಾನಪಡಿಸಿಕೊಂಡು, 
ಇಂದ್ರಜಿತನ್ನು ಕುರಿತು ""ವತ್ಸ ನೀನು ಅಸ್ಪವಿದ್ಯೆಯಲ್ಲಿ ಗಟ್ಟಿಗ. ದೇವಾಸುರರನ್ನು 
ಗೆದ್ದು ಪರಾಕ್ರಮವನ್ನು ಮೆರೆಯಿಸಿದ್ದೀಯೆ. ಬ್ರಹ್ಮನನ್ನು ತಪಸಿನಿಂದ ಮೆಚ್ಚಿಸಿ 
ಬ್ರಹ್ಮಾಸವನ್ನು ಸಂಪಾದಿಸಿದ್ದೀಯೆ (೧-೨). ನಿನ್ನ ಅಸ್ತಬಲಕ್ಕೆ ಅಸುರರಾಗಲಿ, 
ಇಂದ್ರಸಮೇತರಾಗಿ ಬಂದ ದೇವತೆಗಳಾಗಲಿ ಎದುರು ನಿಲ್ಲಲಾರದೆ ಹೋಗಿದ್ದಾರೆ. 


ಮೂರುಲೋಕಗಳಲ್ಲಿ ಯಾವನೂ ನಿನ್ನೊಡನೆ ಯುದ್ಧಮಾಡಿ ಆಯಾಸಗೊಂಡು 
೩೫೬ 


ಸರ್ಗಃ ೪೮] ಇಂದ್ರಜಿದಭಿಯೋಗಃ ೩೫೭ 


ನ ತೇತಸ್ಪಶಕ್ಕಂ ಸಮರೇಷು ಕರ್ಮಣಾ 
ನ ತೇತsಸ್ವಕಾರ್ಯಂ ಮತಿಪೂರ್ವಮಂತ್ರಣೇ | 
ನ ಸೋಸಿ ಕಶ್ಟಿತ್‌ ತ್ರಿಷು ಸಂಗ್ರಹೇಷು ವೃ 


ನ ವೇದ ಯಸೆ ನೇ$ಸುಲಂ ಬಲಂ ಚ ತ || ಲಃ 


ಇ 


ಮಮಾನುರೂಪಹಂ ತಪಸೋ ಬಲಂ ಚ ತೇ 
ಪರಾಕ್ರಮಶ್ಚಾಸ್ತಬಲಂ ಚ ಸಂಯುಗೇ | 
ನ ತಾಂ ಸಮಾಸಾದ್ಯ ರನಣಾವಮರ್ದೇ 


ಮನಃ ಶ್ರಮಂ ಗಚ್ಛತಿ ನಿಶ್ಚತಾರ್ಥಮ್‌ | ೬ 
ನಿಹತಾಃ ಕಿಂಕರಾಃ ಸರ್ವೇ ಜಂಬುಮಾಲೀ ಚ ರಾಕ್ಸಸಃ | 
ಅಮಾತೃಪುತ್ರಾ ವೀರಾಶ್ಚ ಪಂಚ ಸೇನಾಗ್ರಯಾಯಿನಃ ॥ ೭ 
ಬಲಾನಿ ಸುಸ ಸಮೃದ್ಧಾನಿ ಸ ಸಾಶನಾಗರಥಾನಿ ಚ । 

ಸಹೋದರಸೇ 'ದಯಿತಃ ಕುಮಾರೋಠಕೃಶ್ಚ ಸೂದಿತಃ ॥ ತ 


ನಹಿ ತೇಷ್ಟೇವ ಮೇ ಸಾರೋ ಯಸ್ಮಯೃರಿನಿಷೂದನ || 


ಸೋತುಹೋಗದೆ ಇಲ್ಲ ಭುಜಬಲವೂ ತಪೋಬಲವೂ ನಿನ್ನನ್ನು ರಕಿಸುತಿವೆ. ನೀನು 
ಬುದ್ಧಿಶಾಲಿ. ದೇಶಕಾಲಗಳ ವಿಭಾಗವನ್ನು ಬಲ್ಲವನು (೩-೪). ಯುದ್ಧದಲ್ಲಿ ನಿನಗೆ 
ಅಸಾಧ್ಯವಾದುದಿಲ್ಲ ನಿನ್ನ ಮಂತ್ರಾಲೋಚನೆಗೆ ನಿಲುಕದ ವಿಷಯವಿಲ್ಲ ಮೂರು 
ಲೋಕಗಳಲ್ಲಿಯೂ ನಿನ್ನ ಅಸ್ತಬಲ ತಪೋಬಲಗಳ ಮಹತ್ವವನ್ನು ತಿಳಿಯದೇ 
ಇರತಕ್ಕವನು ಇಲ್ಲ ತಪೋಬಲದಲ್ಲಾಗಲಿ, ಅಸ್ಪವಿದ್ಯೆ ಯಲ್ಲಾಗಲಿ, ಪರಾಕ್ರಮ 
ದಲ್ಲಾಗಲಿ ನೀನು ನನಗೆ ಸಮಾನನಾಗಿದ್ದೀಯೆ. ಎಂತಹ ಯುದ್ಧಪ ಸಂಗದಲ್ಲಿಯೂ 
ನೀನು ಸಹಾಯಕನಾಗಿರುವುದರಿಂದ ನನಗೆ ಜಯವೆಂಬುದು ನಿಶ್ಚಯ ಆದರಿಂದ 
ನನ್ನ ಮನಸಿಗೆ ಆಯಾಸವೇ ಆಗುವುದಿಲ್ಲ (೫-೬). ಇದುವರೆಗೆ. ಆ ಕಪಿಯಿಂದ 
ಕಿಂಕರರೂ, ಜಂಬುಮಾಲಿಯೂ, ಏಳು ಮಂದಿ ಅಮಾತ್ವಪುತ್ರರೂ, ಐವರೂ 
ಸೇನಾಪತಿಗಳೂ ಹತರಾದರು. ಅಶ್ಚಗಜರಥಗಳಿಂದ ಸಹಿತವಾದ ಮಹಾಸ್ಸನ್ಯವು 
ನಾಶವಾಯಿತು. ನಿನ್ನ ಪ್ರಿಯಸ ಹೋದರನಾದ ಅಕನೂ ಹತನಾದನು. ಹೇ 
ಶತ್ರುಸೂದನ, ಪರಾಕ್ರ "ಮದ ವಿಷಯದಲ್ಲಿ ನನಗೆ ನಿನಲ್ಲಿರುವಷು ಅವರಲ್ಲಿ ನಂಬಿಕ 


೩೫೮ ಸುಂದರಕಾಂಡ | ಸರ್ಗಃ ೪೮ 


ಇದಂ ಹಿ ದಷ್ಟ್ಯಾ ಮತಿಮನ್‌ ಮಹದ್ದಲಂ 

ಕಪೇಃ ಪ್ರಭಾವಂ ಚ ಪರಾಕ್ರಮಂ ಚ | 
ತಮಾತ್ನನಶಾಷಿ ಸಮೀಕ್ಷ , ಸಾರಂ 

ಕುರುಷ್ವ ವೇಗಂ ಸ್ವಬಲಾನುರೂಪಮ್‌ | ೯ 
ಬಲಾವಮರ್ದಸ್ಪಯಿ ಸಂನಿಕೃಷ್ಟೇ 

ಯಥಾ ಗತೇ ಶಾಮೃತಿ ಶಾಂತಶತ್‌ೌ । 
ತಥಾ ಸಮೀಕ್ಷಾ ಎತ್ನಬಲಂ ಪರಂ ಚಿ 

ಸಮಾರಭಸ್ಪಾಸವಿದಾಂ ವರಿಷ್ಠ ॥ ೧೦ 
ನ ವೀರ ಸೇನಾ ಗಣಶೋ ಚ್ಯವಂತಿ 

ನ ವಜ್ರಮಾದಾಯ ವಿಶಾಲಸಾರಮ್‌ । 
ನ ಮಾರುತಸ್ಯಾಸ್ಯ ಗತಿಪ್ರಮಾಣಂ 

ನ ಚಾಗ್ನಿಕಲ; ಕರಣೇನ ಹಂತುಮ್‌ ॥ ೧೧ 
ತಮೇವಮರ್ಥಂ ಪ್ರಸಮೀಕ್ಷ ಸಮ್ಮಕ್‌ 

ಸಿಕರ್ಮಸಾಮ್ಯಾದ್ದಿ ಸಿಮಾಹಿತಾತ್ಸಾ 
ಸ್ಫರಂಶ್ಹ ದಿವ್ಯಂ ಧನುಷೋತಸ್ತವೀರ್ಯಂ 

ವ್ರಜಾಕತಂ ಕರ್ಮ ಸಮಾರಭಸ್ತ ॥ ೧೨ 


ಇರಲಿಲ್ಲ (೭-೮). ಇಷ್ಟು ಅನರ್ಥಗಳನ್ನು ತಂದೊಡ್ಡಿದ ಆ ಕಪಿಯ 
ದೇಹಬಲವನ್ನೂ ಪ್ರಭಾವ ಪರಾಕ್ರಮಗಳನ್ನೂ ವಿಮರ್ಶೆಮಾಡಿ, ನಿನ್ನಸಾಮರ್ಥ್ಯಕ್ಕೆ 
ತಕ್ಕ ಕಾರ್ಯವನ್ನು ಮಾಡು. ಶತ್ರುಸೂದನನಾದ ನೀನು ನಮ್ಮ ಸ್ಫನ್ಯವು 
ನಾಶವಾಗದಂತೆ ನೋಡಿಕೊಳ್ಳುತ್ತ ಶತ್ರುವನ್ನು ಅಡಗಿಸುವುದಕ್ಕೆ ಪ್ರಯತ್ನಮಾಡು 
(೯-೧೦). ಎಲ್ಫೆ ವೀರನೆ, ಆ ಕಪಿಯನ್ನು ನಮ್ಮಸೇನೆಗಳು ಜಯಿಸಲಾರವು.* ಅವು 
ಗುಂಪುಗುಂಪಾಗಿ ಸೋತು ಓಡಿಹೋಗುತವೆ. ಅತಿ ತೀಕ್ಷ್ಣವಾದ ವಜ್ರಾಯುಧವು 
ಕೂಡ ಏನೂ ಮಾಡಲಾರದು. ಈ ಕಪಿಯ ವೇಗವು ವಾಯುವಿಗೂ ಇಲ್ಲ ಅಗ್ನಿ 
ಸಮಾನನಾದ ಈತನನ್ನು ಆಯುಧಗಳಿಂದ ಕೊಲ್ಲಲೂ ಶಕ್ಯವಿಲ್ಲ (೧೧). ಈ 


¥ ಅನುಬಂಧವನ್ನು ನೋಡಿ. 


ಸರ್ಗಃ ೪೮] ಇಂದ್ರಜಿದಭಿಯೋಗಃ ೩೫೯ 


ನ ಖಲ್ವಿಯಂ ಮತಿಃ ಶ್ರೇಷ್ಠಾ ಯತ್ತ್ನಾಂ ಸಂಪ್ರೇಷಯಾಮ್ಯಹಮ್‌ । 


ಇಯಂ ಚ ರಾಜಧರ್ಮಾಣಾಂ ಕತ್ತಸ್ಯ ಚ ಮತಿರ್ಮತಾ ॥ ೧೩ 
ನಾನಾಶಸ್ತ್ರೈಶ್ಚ ಸಂಗ್ರಾಮೇ ವೃಶಾರದ್ಯಮರಿಂದಮ 
ಅವಶೃಮೇವ ಬೋದ್ಧವ್ಯಂ ಕಾಮೃಶ್ಲ ವಿಜಯೋ ರಣೇ ॥ ೧೪ 


ತತಃ ಪಿತುಸದಚನಂ ನಿಶಮ್ಯ 
ಪ್ರದಕ್ಷಿಣಂ ದಕ್ಷಸುತಪ್ರಭಾವಃ | 
ಚಕಾರ ಭರ್ತಾರಮಹೀನಸತ್ನ್ನೋ 


ರಣಾಯ ವೀರಃ ಪ್ರತಿಪನ್ನಬುದ್ಧಿಃ ॥ ೧೫ 
ತತಸ್ಪೈಃ ಸ್ವಗಣ್ಫರಿಷ್ಟೈರಿಂದ್ರಜಿತ್‌ ಪ್ರತಿಪೂಜಿತಃ । 
ಯುದೋದತಃ ಕತೋತಾಹಃ ಸಂಗ್ರಾಮಂ ಪ್ರತ್ನಹದ್ಧತ ॥ ೧೬ 
೧ ಬೂ ಲ ೯ ಖರೆ ಶಿ 
ಶ್ರೀಮಾನ್‌ ಪದ್ಧಪಲಾಶಾಕ್ಟೋ ರಾಕ್ಷಸಾಧಿಪತೇಃ ಸುತಃ । 
ನಿರ್ಜಗಾಮ ಮಹಾತೇಜಾಃ ಸಮುದ್ರ ಇವ ಹರ್ವಸು ॥ ೧೭ 


ವಿಷಯವನ್ನು ನೀನು ಚೆನ್ನಾಗಿ ವಿಚಾರಮಾಡಿ ಕಾರ್ಯಸಿದ್ದಿಯಾಗುವುದಕ್ಕೆ ತಕ್ಕ 
ಮುನ್ನೆಚ್ಚರಿಕೆಯನ್ನು ವಹಿಸು. ಧನುಸಿಗೆ ಹೂಡುವ ದಿವ್ಯಮಂತ್ರಾಸದ ಬಲವನ್ನು 
ಸ್ನರಣೆಯಲ್ಲಿಟ್ಟುಕೊಂಡಿರು. ನಮ್ಮ ಕಾರ್ಯವು ಕೆಡದಂತೆ ಉದ್ಯೋಗಮಾಡು 
(೧೨). ವತ್ಸ ಇಂತಹ ವಿಪತ್ಕಾರಿಯಾದ ಯುದ್ಧಕ್ಕೆ ನಿನನ್ನು ಕಳುಹಿಸುವುದು 
ಯುಕವಲ್ಲ ಆದರೆ ರಾಜನೀತಿಯನ್ನೂ* ಕ್ರತ್ರಿಯ ಧರ್ಮವನ್ನೂ ವಿಚಾರಿಸಿದಾಗ 
ಇದು ಸರಿಯೆಂದೇ ತೋರುವುದು (೧೩). ಸಂಗ್ರಾಮದಲ್ಲಿನಾನಾಬಗೆಯ ಶಸ್ತಾಸ್ತ್ರ 
ಗಳಿಂದ ಹೋರಾಡುವ ಕೌಶಲವನ್ನು ಅವಶ್ಯವಾಗಿ ಪಡೆಯಬೇಕು. ವಿಜಯವೇ 
ನಮ್ಮ ಧ್ಯೇಯವಾಗಿರಬೇಕು'' ಎಂದು ಹೇಳಿದನು (೧೪). ಆಗ ದೇವತೆಗಳಿಂದ 
ಪ್ರಭಾವಶಾಲಿಯಾದ ಮೇಘನಾದನು (ಇಂದ್ರಜಿತ್‌) ಯುದ್ಧಮಾಡಲು ನಿಶ್ಚಯಿಸಿ 
ತಂದೆಗೆ ಪ್ರದಕ್ಷಿಣಪೂರ್ವಕ ನಮಸ್ಕಾರ ಮಾಡಿದನು. ಇಷಮಿತ್ರರು 

*ರಾಜನು ಮೊದಲು ತಾನೇ ಯುದ್ದಕ್ಕೆ ಹೋಗದೆ ಸಹಾಯಕರನ್ನು 


ಕಳುಹಿಸಬೇಕೆಂಬುದು ರಾಜನೀತಿ. ಕೃತ್ರಿಯ ಧರ್ಮದ ವಿಷಯ ಮುಂದಿನ ಶ್ಲೋಕದಲ್ಲಿ 
ಬಂದಿದೆ. 


೩೬೦ ಸುಂದರಕಾಂಡಃ | ಸರ್ಗಃ ೪೮ 


ಸು ಪಕ್ಷಿರಾಜಾನಿಲತುಲ್ಯವೇಗೈ- 
ರ್ವಾಲೆಶತುರ್ಭಿಃ ಸಿತತೀಕ ದಂಷ್ನ : | 
ರಿ. ೮ಚ ಇಣ ಲಲ 
ರಥಂ ಸಮಾಯುಕಮಸಂಗವೇಗಂ 
ಸಮಾರುರೋಹೇಂದ್ರಜಿದಿಂದ್ರಕಲ; ॥ ೧೮ 
ಸ ರಥೀ ಧನಿನಾಂ ಶ್ರೇಷ್ಠಃ ಶಸ್ತ್ರಜ್ಲೋ 5 ಸ್ರವಿದಾಂ ವರಃ । 
ರಥೇನಾಭಿಯಯೌಾ ಕ್ಲಿಪ್ರಂ ಹನೂಮಾನ್‌ ಯತ್ರ ಸೋತಭವತ್‌ ॥ 
ಸ ತಸ್ಯ ರಥನಿರ್ಫೋಹಷಂ ಜ್ಯಾಸನಂ ಕಾರ್ಮುಕಸ್ಯ ಚ । 


ನಿಶಮ್ಯ ಹರಿವೀರೋತಸ ಸಂಪ್ರಹಷತರೋತಭವತ್‌ || ೨೦ 
ಸುಮಹಚ್ಚಾಪಮಾದಾಯ ಶಿತಶ ಶಲ್ಯಾಂಶ್ಲೆ ಸ ಸಾಯಕಾನ್‌ । 
ಹನುಮಂತಮಭಿಪ್ರೇತ್ಯ ಜಗಾಮ ರಣಪಂಡಿತಃ ॥ ೨೧ 


ತಸ್ಥಿಂಸತಃ ಸಂಯತಿ ಜಾತಹರ್ಹೇ 
"ರಾಯ ನಿರ್ಗಚ್ಛತಿ ಬಾಣಪಾಣಾ | 
ದಿಶಶ್ಚ ಸರ್ವಾಃ ಕಲುಷಾ ಬಭೂವು- 
ರ್ಮಗಾಶ್ವ ರೌದ್ರಾ ಬಹುಧಾ ವಿನೇದುಃ ॥ ೨೨ 
ಸಮಾಗತಾಸತ್ರ ತು ನಾಗಯಕಾ 
೨ 
ಮಹರ್ಷಯಶ್ಛಕ್ರ ಚರಾಶ್ಚ ಸಿದ್ದಾ! | 


ಹೊಗಳುತಿರಲು ಮಹೋತಾಹದಿಂದ ಯುದ್ದಕ್ಷೆ ಹೂರಟನು (೧೫-೧೬). 
ತಾವರೆಯ  ದಳೆಗಳಂತೆ ನೇತ್ರ ಗಳುಳ್ಳ ರಾವಣಕುಮಾರನು ಪರ್ವಕಾಲದ ಸಮುದ್ರ 
ದಂತೆ ಉತಾಹದಿಂದ ಉಕ್ಕುತೆ ಯುದ್ದಾಭಿಮುಖನಾದನು. ಅಸ್ಪವಿದ್ಯಾ 
ವಿಶಾರದನಾದ. ಆತನು ಗರುಡ ಮಾಯುಗಳಂತೆ ಅತಿಶಯ ವೇಗಶಾಲಿಗಳಾದ 
ಬಿಳಿಯ ಕೋರೆದಾಡೆಗಳಿಂದ ಕೂಡಿದ ನಾಲ್ಕು ಸಿಂಹಗಳನ್ನು ಕಟ್ಟಿದ್ದ ಮಹಾರಥ 
ವನ್ನೇರಿ ಹನುಮಂತನಿದ್ದಲ್ಲಿಗೆ ಹೊರಟನು (೧೭-೧೯). ಇತ್ತ ಹನುಮಂತನು 
ಮೇಘನಾದನ ರಥಘೋಷವನ್ನೂ ಧನುಸಿನ ಟಂಕಾರವನ್ನೂ ಕೇಳ ಯುದ್ದ ಒದಗಿ 
ತೆಂದು ಸಂತೋಷದಿಂದ ಹಿಗುತಿದ್ದನು. ರಣಪಂಡಿತನಾದ ಇಂದ್ರಜಿತು "ಮಹಾ 
ಧನುಸನ್ನೂ ಹರಿತವಾದ ಅಸ್ತಗಳನ್ನೂ ಹಿಡಿದು ಹನುಮಂತನಿಗೆ ಎದುರಾಗಿ 
ಬರುತಿದನು (೨೦-೨೧). ಆಗ ದಿಕ್ಕುಗಳೆಲ್ಲವೂ ಮಲಿನವಾದವು. ಕ್ರೂರ 


ಸರ್ಗಃ ೪೮ | ಇಂದ್ರಜಿದಭಿಯೋಗಃ ೩೬೧ 


ನಭಃ ಸಮಾವತ್ಯ ಚ ಪಕ್ಷಿಸಂಘಾಃ 


ಎನೇದುರುಚ್ಚೆಃ ಪರಮಪ್ರಹ್ಟಷ್ಟಾಃ ॥ ೨೩ 
ಆಯಾಂತಂ ಸರಥಂ ದೃಷ್ಟ್ವಾ ತೂರ್ಣಮಿಂದ್ರಜಿತಂ ಕಪಿಃ | 
ಎನನಾದ ಮಹಾನಾದಂ ವ್ಯವರ್ಧತ ಚ ವೇಗವಾನ್‌ ॥ ೨೪ 
ಇಂದ್ರಜಿತ್ತು ರಥಂ ದಿವ್ಯ ಮಾಸ್ಟಿತಶ್ರಿತ್ರಕಾರ್ಮುಕ: 
ಧನುರ್ವಿಸ್ಟಾರಯಾಮಾಸ ತಟಿದೂಜಿ ೯ತನಿಃ ಸನಮ್‌ || ೨೫ 


ತತಃ ಸ ಮೇತಾವತಿತೀಕ್ಷೇ್ಯವೇಗೌ 
ಮಹಾಬಲ್‌ ತೌ ರಣನಿರ್ವಿಶಂಕ್‌ | 
ಕಪಿಶ ರಕೋರ ಧಿಹತೇಶ್ವ ಪುತ್ರಃ 
ಲೆ CA ಲತೆ 
ಸುರಾಸುರೇಂದ್ರಾವಿವ ಬದ್ಗವೈರ್‌ೌ ॥ ೨೬ 
ಸ ತಸ್ಯ ವೀರಸ್ಕ ಮಹಾರಥಸ್ಯ 
ಧನುಷ್ಠತಃ Na ೨ ಸಂಮತಸ್ಯ 
ಶರಪ್ರ ವೇಗಂ ವೃಹ ಪ್ರವ್ಳ ಜಾ 


ಶಚಾರ ಎ ಜೀ ತ || ಟ್‌ 


ತತಃ ಶರಾನಾಯತತೀಕ್ಷ್ಷ ಶಲ್ಯಾನ್‌ 
ಸುಪತ್ರಿಣಃ ಕಾಂಚನಚಿತ್ರಪುಂಖಾನ್‌ । 


ಮೃಗಗಳು ಅರಚಿಕೊಂಡವು. ನಾಗರೂ ಯಕರೂ, ಮಹರ್ಷಿಗಳೂ ಸಿದ್ದರೂ 
ಹಟ್‌ ಬಂದು ನೆರೆದರು. ಪಕ್ಷಿಗಳು ಆಕಾಶದಲ್ಲಿ ಆನಂದದಿಂದ 
ಕೂಗುತಿದ್ದವು (೨೨-೨೩). ಹನುಮಂತನು ಯುದ್ಧಕ್ಕಾಗಿ ಇಂದ್ರಜಿತು ಬರು 
ತರುವುದನ್ನು ಕಂಡು ಗಟ್ಟಿಯಾಗಿ ಗರ್ಜಿಸಿ ದೇಹವನ್ನು ಬೆಳೆಯಿಸಿಕೊಂಡನು. 
ಇಂದ್ರಜಿತು ಸಿಡಿಲು ಹೊಡೆದಂತೆ ಧನುಸನ್ನು _ ಮಿಡಿಯುತ್ತ ‘oka (೨೪-೨೫). 
ಅನಂತರ ಅತ್ಯಂತ ಬಲಿಷ್ಠರೂ Ee ಆದ ಅವರಿಬ್ಬರೂ ದೇವೇಂದ್ರ 
ದಾನವೇಂದ್ರರಂತೆ ಸಂಗ್ರಾಮವನ್ನಾರಂಭಿಸಿದರು. ಹನುಮಂತನು ಆಕಾಶದಲ್ಲಿ 
ಚಿತ್ರಗತಿಯಿಂದ ಸಂಚರಿಸುತ್ತ ಮಹಾವೀರನಾದ ಇಂದ್ರಜಿತಿನ ಶರವೇಗವನ್ನು 
ತಪ್ಪಿಸಿಕೊಳ್ಳುತಿದನು (೨೬-೨೭). ಇಂದ್ರಜಿತು ಕೂರಲಗುಗಳಿಂದಲೂ, 


ಸುಂ 12* 


೩೬೨ ಸುಂದರಕಾಂಡಃ [| ಸರ್ಗಃ ೪೮ 


ಮುಮೋಚ ವೀರಃ ಪರವೀರಹಂತಾ 

ಸುಸಂನತಾನ್‌ ವಜ್ರನಿಪಾತವೇಗಾನ್‌ [ ೨೮ 
ಸ ತಸ ತು ಸ್ಯಂದನನಿಃಸ್ಪನಂ ಇತ 

ಮ್ಹದಂಗಭೇರೀಪಟಹಸ್ಸನಂ ಚಿ । 
ವಿಕ್ಷಷ್ಠಮಾಣಸ್ಯ ಚ ಕಾರ್ಮುಕಸ್ಯ 


ನಿಶಮ್ಯ ಘೋಷಂ ಪುನರುತ್ಸಪಾತ ॥ ೨೯ 
ಶರಾಣಾಮಂತರೇಷ್ಟಾರು ವ ವ್ಯವರ್ತತ ಮಹಾಕಪಿಃ । 
ಹರಿಸಸ್ಯಾಭಿಲಕ್ಷ್ಯಸ , ಮೋಹಯನ್‌ ಲಕ್ಷ್ಯಸಂಗ್ರಹಮ್‌ ॥ ೩೦ 
ಶರಾಣಾಮಗ್ರತಸಸ್ತ ಪುನಃ ಸಮಭಿವರ್ತತ | 
ಪ್ರಸಾರ್ಯ ಹಸ್‌ ೨ ಹನುಮಾನುತ್ತಪಾತಾನಿಲಾತ್ನಜಃ ॥ ೩೧ 
ತಾವುಭೌ ವೇಗಸಂಪನ್ನ್‌ ರಣಕರ್ಮವಿಶಾರದ್‌ಾ್‌ । 
ಸರ್ವಭೂತಮನೋಗ್ರಾಹಿ ಚಕ್ರತುರ್ಯುದಮುತಮಮ್‌ || ೩೨ 


ಹನೂಮತೋ ವೇದ ನ ರಾಕಸೋ$ಂತರಮ್‌ 
ನ ಮಾರುತಿಸಸ್ಯ ಮಹಾತ್ಮನೋ5ಂತರಮ್‌ 
ಪರಸರಂ ನಿರ್ವಿಷಹ್‌ ಬಭೂವತುಃ 
ಸಮೇತ್ಯ ತೌ ದೇವಸಮಾನವಿಕ್ರಮ್‌ೌ ॥ ೩೩ 


ಗರಿಗಳಿಂದಲೂ, ಸುವರ್ಣಾಲಂಕಾರಗಳಿಂದಲೂ ಯುಕವಾಗಿ ವಜ್ರಾಯುಧದಂತೆ 
ತೀಕ್ಷ್ಣವಾಗಿದ್ದ ಬಾಣಗಳನ್ನು ಪ್ರಯೋಗಿಸುತಿದ್ದನು. "ಹನುಮಂತನು ಅವನ 
ರಥಘೋಷ, ಮದಂಗಾದಿ "ವಾದ್ಯದ್ದನಿ ಧನುಷ್ಪಂಕಾರಗಳನ್ನು ಕೇಳುತ್ತ ತಿರುಗಿ 
ಆಕಾಶಕ್ಕೆ ನೆಗೆದನು (೨೮-೨೯). ಇಂದ್ರಜಿತ್ತು ಗುರಿ ಇಟ್ಟು ಹೊಡೆಯುತಿದ್ದರೂ, 
ಹನುಮಂತನು ಬಾಣಗಳ ಮಧ್ಯದಲ್ಲಿ ತೂರಿ ಹಾರುತ್ತ ಗುರಿಯು 
ತಪಿಹೋಗುವಂತೆ ಮಾಡುತಿದನು. ಕೆಲವು ಬಾಣಗಳಿಗೆ ಎದುರಾಗಿ ನಿಂತು, ಅವು 
ತನ್ನ ಬಳಿಗೆ ಬರುವಷ್ಟರಲ್ಲಿ ಕೈಬೀಸಿ ಹಾರಿಬಿಡುತಿದನು (೩೦-೩೧). ಹೀಗೆ 
ಯುದ್ಧವಿಶಾರದರಾದ ಕಪಿರಾಕಸರಿಬ್ಬರೂ ಸಮಸರಿಗೂ ಆಶ್ಚರ್ಯವಾಗುವಂತೆ 
ಯುದ್ಧಮಾಡುತಿದ್ದರು. ಅವರಿಬ್ಬರೂ ಮಹಾವೇಗಶಾಲಿಗಳು. ಇಂದ್ರಜಿತಿಗೆ 


ಸರ್ಗಃ ೪೮ ] ಇಂದ್ರಜಿದಭಿಯೋಗಃ ೩೬೩ 
ತತಸ್ತು ಲಕ್ಷ್ಮೇ ಸ ವಿಹನ್ಯಮಾನೇ 
ಶರೇಷ್ಠಮೋಘೇಷು ಚ ಸಂಪತತ್ತು । 
ಜಗಾಮ ಚಿಂತಾಂ ಮಹತೀಂ ಮಹಾತ್ಮಾ 
ಸಮಾಧಿಸಂಯೋಗಸಮಾಹಿತಾತ್ಮಾ || ೩೪ 
ತತೋ ಮತಿಂ ರಾಕಸರಾಜಸೂನು- 
ಶಕಾರ ತಸ್ಮಿನ್‌ ಹರಿವೀರಮುಖ್ಯೇ 
ಅವಧ್ಯತಾಂ ತಸ್ಯ ಕಪೇಃ ಸಮೀಕ್ಷ್ಯ 


ಕಥಂ ನಿಗಚ್ಛೇದಿತಿ ನಿಗ್ರಹಾರ್ಥಮ್‌ ॥ ೩೫ 
ತತಃ ಪೃತಾಮಹಂ ವೀರಃ ಸೋ ಸ್ತ್ರಮಸ್ತವಿದಾಂ ವರಃ | 
ಸಂದಧೇ ಸುಮಹಾತೇಜಾಸಂ ಹರಿಪ್ರವರಂ ಪ್ರತಿ ॥ ೩೬ 
ಅವಧೋರ ಯಮಿತಿ ಜಾತಾ ತಮಸೇಣಾಸ ತತ್ತ್ವವಿತ್‌ I 
ರೆ ಇ”. ವ ಘೆ ಮ್‌ 
ನಿಜಗ್ರಾಹ ಮಹಾಬಾಹುರ್ಮಾರುತಾತ್ಮಜಮಿಂದ್ರಜಿತ್‌ ॥ ೩೭ 


ತೇನ ಬದಸತೋತಸ್ರೇಣ ರಾಕಸೇನ ಸ ವಾನರಃ | 
ಅಭವನಿರ್ವಿಚೇಷ್ನಶ್ತ ಪಪಾತ ಚ ಮಹೀತಲೇ ॥ ೩೮ 


ಹನುಮಂತನನ್ನು ನಿಗ್ರಹಿಸಲು ಅವಕಾಶವೇ ಸಿಗಲಿಲ್ಲ ಹನುಮಂತನಿಗೂ ಇಂದ್ರ 
ಜಿತನ್ನು ನಿಗ್ರಹಿಸಲು ಅವಕಾಶ ದೊರೆಯಲಿಲ್ಲ (೩೨-೩೩). ಆಗ ಇಂದ್ರಜಿತಿಗೆ 
ತಾನು ಏಕಾಗ್ರಚಿತನಾಗಿ ಅಮೋಘವಾದ ಅಸುಗಳನ್ನು ಪ್ರಯೋಗಿಸುತಿದ್ದರೂ 
ಗುರಿತಪಿ ಹೋಗುವುದನ್ನು ಕಂಡು ಬಹಳ ಚಿಂತೆಯುಂಟಾಯಿತು : "ಈ 
ಮಹಾಕಪಿಯನ್ನು ಕೊಲ್ಲುವುದಕ್ಕೆ ಶಕ್ಕವಿಲ್ಲ ಇವನನ್ನು ಹೇಗಾದರೂ ಸೆರೆ 
ಹಿಡಿಯಬೇಕು'' ಎಂದು ವಿಚಾರಮಾಡಿದನು (೩೪-೩೫). ಕೊನೆಗೆ ಅಸ್ತ್ರ ಎದ್ಯಾ 
ವಿಶಾರದನಾದ ಆ ವೀರನು ಹನುಮಂತನಮೇಲೆ ಬ್ರಹ್ಮಾಸವನ್ನು ಪ್ರಯೋಗಿಸ 
ಬೇಕೆಂದು ನಿರ್ಧರಿಸಿ, ಅದನ್ನು ಧನುಸಿನಲ್ಲಿ ಹೂಡಿದನು. ಬೇರೆ ಅಸುಗಳಿಗೆ ಇವನು 
ಜಗುವವನಲ್ಲವೆಂದು ನಿಶ್ಚಯಿಸಿ ಇಂದ್ರಜಿತು ಬ್ರಹ್ಮಾಸವನ್ನು ಪ್ರಯೋಗಿಸಿ 
ವಾಯುಪುತ್ರನನ್ನು ಬಂಧಿಸಿದನು (೩೬-೩೭). ಹನುಮಂತನು ಆ ಬ್ರಹ್ಮಾಸಕ್ಸೆ 
ಕಟ್ಟುಬಿದ್ದು ನಿಶ್ಚೇಷನಾಗಿ ನೆಲದಮೇಲೆ ಬಿದ್ದನು. ಆಗ ಅಸವು ಬ್ರಹ್ಮದೇವತಾಕವಾದ 


೩೬೪ ಸುಂದರಕಾಂಡ [ ಸರ್ಗಃ ೪೮ 


ತತೋಕ5ೇಥ ಬುದ್ದ್ವಾ ಸ ತದಸ್ಪಬಂಧಂ 
ಪ್ರಭೋಃ ಪ್ರಭಾವಾದಿಗತಾತ್ಸವೇಗಃ । 
ವ ಆ 


ಪಿತಾಮಹಾನುಗ್ರಹಮಾತ್ಮನಶ್ಚ 
ವಿಚಿಂತಯಾಮಾಸ ಹರಿಪ್ರವೀರಃ II ೩೯ 
ತತಃ ಸಾಯಂಬುವೆರ್ಮಂತೆ ರ್ಬಹಾಸಮಬಿಮಂತಿತಮ್‌ । 
ವ ಹ್‌ ಇಲ್ರಿ ಎಳೆ ಅಮು ಎ 
ಹನೂಮಂಶ್ಲಿಂತಯಾಮಾಸ ವರದಾನಂ ಪಿತಾಮಹಾತ್‌ ॥। ೪೦ 


ನ ಮೇತಸ್ಯ ಬಂಧಸ್ಯ ಚ ಶಕಿರಸ್ತಿ 
ವಿಮೋಕ್ಷಣೀ ಲೋಕಗುರೋಃ ಪ್ರಭಾವಾತ್‌ | 

ಇತ್ಯೇವ ಮತ್ತಾ ಎಹಿತೋತಸ್ವಬಂಧೋ 
ಮಯಾತ್ಮಯೋನೇರನುವರ್ತಿತವ್ಯಃ | ೪೧ 


ಸು ವೀರ್ಯಮಸ್ಪಿಸ್ಯ ಕಪಿರ್ಮಿ ಚಾರ್ಯ 
ಪಿತಾಮಹಾನುಗ್ರಹಮಾತ್ಮನಪ್ಸ । 
ವಿಮೋಕ್ಷಶಕಿಂ ಪರಿಚಿಂತಯಿತ್ತಾ 


ಪಿತಾಮಹಾಜ್ಞಾಮನುವರ್ತತೇ ಸ್ಥ || ೪೨ 
(ನಾಪಿ ಹಿ ಬದ್ಧಸ್ಯ ಭಯಂ ಮಮ ನ ಜಾಯತೇ | 


ಮಿ 
~ 
ಈ 


ತಾಮಹಮಹೇಂದ್ರಾಭ್ಯಾಂ ರಕ್ಷಿತಸ್ಕಾನಿಲೇನ ಚ ॥ ೪೩ 


G 


ಲ 


ಮಂತ್ರಗಳಿಂದ ಮಂತ್ರಿಸಲಟಿದೆಯೆಂದೂ ಬ್ರಹ್ಮದೇವನ ಮಹಿಮೆಯಿಂದ 
ಬ್ರಹ್ನಾಸದಲ್ಲಿ ತಾನು ಕಟುಬಿದ್ದಿರುವೆನೆಂದೂ ಅವನು ತಿಳಿದುಕೊಂಡನು. ಬ್ರಹ್ಮನು 
ತನಗೆ ಅನುಗ್ರಹಿಸಿದ ವರವೂ ಸ್ಥರಣಗೆ ಬಂದಿತು (೩೮-೪೦). “ಬ್ರಹ್ನಾಸದ 
ಬಂಧನದಿಂದ ತಾನು ತಪಿಸಿಕೊಳ್ಳಲಾರೆನೆಂದು ಭಾವಿಸಿ, ಇಂದ್ರಜಿತು ಈ ಅಸುವನ್ನು 
ಪ್ರಯೋಗಿಸಿದ್ದಾನೆ. ಲೋಕಗುರುವಾದ ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿ 
ನಡೆಯುವುದು ಯೋಗ್ಯವಾದದ್ದು (೪೧). ಬ್ರಹ್ಮದೇವನೂ, ದೇವೇಂದ್ರನೂ, 
ವಾಯುದೇವನೂ ನನಗೆ ವರವನ್ನು ಅನುಗ್ರಹಿಸಿ ರಕಿಸುತಿರುವುದರಿಂದ ನಾನು ಠಃ 
ಅಸಕ್ಷೆ ಕಟ್ಟುಬಿದ್ದರೂ ನನಗೆ ಭಯವಿಲ್ಲ ಈ ರಾಕಸರು ನನನ್ನು ಹಿಡಿದುಕೊಂಡು 
ಹೋದರೂ ದೊಡ್ಡ ಪ್ರಯೋಜನವೇ ಇದೆ. ರಾಕಸರಾಜನಾದ ರಾವಣನೊಡನೆ 


ಸರ್ಗಃ ೪೮] ಇಂದ್ರಜಿದಭಿಯೋಗಃ ೩೬೫ 


ಗೃಹಣೇ ವಾಪಿ ರಕ್ಟೋಭಿರ್ಮಹಾನ್‌ ಮೇ ಗುಣದರ್ಶನಃ | 
ರಾಕ್ಟಸೇಂದ್ರೇಣ ಸಂವಾದಸಸ್ಥಾದ್ದ ಹತು ಮಾಂ ಹರೇ ॥ ೪೪ 


ಸ ನಿಶ್ಚಿತಾರ್ಥ: ಪರವೀರಹಂತಾ 
ಸಮೀಕ ಕಾರೀ ವಿನಿವತಚೇಷಃ | 
೨೦ ಲಂ ಸ 


ಇಸ ವ ದ್‌ 
ಪರೈಃ ಪ್ರಸಹ್ಯಾಭಿಗತ್ಫರ್ನಿಗಹ್ಯ 


ನನಾದ ತ್ರೆಸ್ನೈಃ ಪರಿಭರ್ತ್ಸ್ನೃಮಾನಃ ॥ ೪೫ 
ತತಸಂ ರಾಕ್ಠಸಾ ದಷ್ಠಾ ರಿ ನಿರ್ವಿಚೀಷಮರಿಂದಮಮ್‌ 
ಬಬಂದುಃ ಶಣವಲೆ 3 ದ್ರಮಚೀರೆಫ ಸಂಹತಃ ೪೬ 
ಕಲ ಬ ಲಚ SY 


ಸ ರೋಚಯಾಮಾಸ ಪರ್ಫಶ್ಚ ಬಂಧನಂ 
ಪ್ರಸಹ್ಯ ವೀಕೈರಭಿನಿಗ್ರಹಂ ಚ | 
ಘೌತೂಹಲಾನ್ನಾಂ ಯದಿ ರಾಕಸೇಂದ್ರೋ 


ದ್ರಷುಂ ವ್ಯವಸ್ಥೆ ದಿತಿ ನಿಶ್ಚಿತಾರ್ಥ: || ೪೭ 
ಆ ಲೆ 

ಸ ಬದ ಸೇನ ವಲ್ಪೇನ ವಿಮುಕೋತಸ್ಪೂಣ ವೀರ್ಯವಾನ್‌ । 
ಅಸಬಂದ: ಸ ಚಾನ್ಕಂ ಹಿ ಹಿ ನ ಬಂಧಮನುವರ್ತತೇ || ೪೮ 


ನಾನು ಸಂಭಾಷಣೆಯನ್ನು ನಡೆಸಬಹುದು. ಆದ್ದರಿಂದ ನನ್ನನ್ನು ಬಂಧಿಸಿ ಒಯ್ಯಲಿ'' 
ಎಂದು ಹನುಮಂತನು ನಿಶ್ಚಯಿಸಿಕೊಂಡನು (೪೨-೪೪). ಶತ್ರುವಿದ್ದಂಸಕನಾದ 
ಹನುಮಂತನು ಯಾವಾಗಲೂ ವಿಮರ್ಶಿಸಿ ಕೆಲಸಮಾಡತಕ್ಕವನು. ಅವನು ಹೀಗೆ 
ನಿಶ್ಚಯಿಸಿ ಕೈಕಾಲುಗಳನ್ನು ಅಲ್ಲಾಡಿಸಿದೆ ನಿಶ್ಲೇಷನಾಗಿದ್ದನು. ಆಗ ರಾಕ್ಷಸರು ಅವನನ್ನು 
ಮೂದಲಿಸುತ್ತ ಸೆಣಬು ಮತು ಇತರ ನಾರುಗಳಿಂದ ಬಿಗಿದು ಕಟಿದರು. 
ಹನುಮಂತನು (ತನಗೆ ಪೀಡೆಯಾದಂತೆ ನಟಿಸುತ) ಕೂಗಿಕೊಳ್ಳುತಿದ್ದನು 
(೪೫-೪೬). ಈ ನೆವದಲ್ಲಿ ರಾವಣನು ತನ್ನನ್ನು ನೋಡಬಹುದೆಂದು ಭಾವಿಸಿ, 
ಶತ್ರುಗಳು ಕಟ್ಟಿದರೂ ಮೂದಲಿಸಿದರೂ ಹನುಮಂತನು ಅದಕ್ಕೆ ಸಮೃತಿಸಿ 
ಸುಮ್ಮನಿದನು. ಅವರು ನಾರಿನಿಂದ ಹನುಮಂತನನ್ನು ಬಿಗಿದೊಡನೆ ಬ್ರಹ್ನಾಸದ 
ಕಟು ಸಡಿಲಿಹೋಯಿತು. ಏಕೆಂದರೆ, ಬ್ರಹ್ಮಾಸವು ಬೇರೆ ವಿಧವಾದ ಕಟ್ಟನ್ನು 


೩೬೬ ಸುಂದರಕಾಂಡಃ [| ಸರ್ಗಃ ೪೮ 


ಅಥೇಂದ್ರಜಿತು ದ್ರುಮಚೀರಬದ್ದಂ 

ವಿಚಾರ್ಯ ವೀರಃ ಕಪಿಸತಮಂ ಹತ್ರ | 
ವಿಮುಕಮಸ್ತೇಣ ಜಗಾಮ ಚಿಂತಾಂ 

ನಾನೇನ ಬದ್ದೋ ಹೃನುವರ್ತತೇಪಸ್ವ ಮ್‌ ॥ ೪೯ 
ಅಹೋ ಮಹತ್‌ ಕರ್ಮ ಕ್ಷತಂ Re 

ನ ರಾಕಸೆರ್ಮಂತ ಗತಿರ್ವಿಮೃಷ್ಟಾ 

ಇಲೆ — 

ಪುನಶ್ಚ ನಾಸ ವಿಹತೇ5ಸ್ತಮನ್ಯತ್‌ 


ಪ್ರವರ್ತತೇ ಸಂಶಯಿತಾ: ಸ್ಥ ಸರ್ವೇ | ೫೦ 
ಅಸ್ಪೂಣ ಹನುಮಾನ್‌ ಮುಕೋ ನಾತ್ನಾನಮವಬುದೃತ 
ಕೃಷ್ಕಮಾಣಸ್ತು ರಕ್ಟೋಭಿಸ್ಪಶ್ಲ ಬಂಧ್ಫರ್ನಿಪೀಡಿತಃ [ ೫೧ 
ಹನ್ಯಮಾನಸತಃ ಕ್ರೂರ್ಸೈೆ ರಾಕ್ಷಸಃ ಕಾಷ್ಠಮುಷ್ಠಿಭಿಃ | 
ಸಮೀಪಂ ರಾಕಸೀಂದ್ರಸ್ಯ ಪ್ರಾಕೃಷ್ಠತ ಸ ವಾನರ: ॥ ೫೨ 


ಅಥೇಂದ್ರಜಿತಂ ಪ್ರಸಮೀಕ್ಷ್ಯ ಮುಕ- 
ಮಸೇಣ ಬದಂ ದ್ರಮಚೀರಸೂತ್ತೇಃ 
ಈ ಡು ಲೆ 


ಎಂದಿಗೂ ಸಹಿಸದು (೪೭-೪೮). ರಾಕಸರು ಹೀಗೆ ನಾರಿನಿಂದ ಕಟ್ಟಿದ್ದನ್ನು 
ತಿಳಿದೊಡನೆ ಇಂದ್ರಜಿತ್ತು "ಅಯ್ಯೋ, ಬ್ರಹ್ಮಾಸವು ಸಡಿಲಿಹೋಯಿತು. ಇವನು 
ಹಗ್ಗದಿಂದ ಬಿಗಿಯಲ್ಪಟ್ಟಮೇಲೆ ಬ್ರಹ್ನಾಸಕ್ತೆ ಮಣಿಯುವುದಿಲ್ಲ ನನ್ನ ದೊಡ್ಡ 
ಪ್ರಯತ್ನವೂ ವ್ಯ ರ್ಥವಾಯಿತು. ಮಂತ್ರ ಪದ್ಧತಿಯನ್ನು ರಾಕ್ಷಸರು ತಿಳಿದುಕೊಳ್ಳ ದೇ 
ಹೋದರು. ಬ್ರಹಾಸವು ಆ ಇನ್ನು ಯಾವ ಅಸವೂ 4 
ಮಾಡುವುದಿಲ್ಲ ಈಗೆ ನಾವೆಲ್ಲರೂ ಘೋರವಿಪತಿನಲ್ಲಿ ಸಿ್ಕಬಿದ್ದವು ” ಎಂದು 
ಚಿಂತಾಕ್ರಾಂತನಾದನು (೪೯-೫೦). ಆದರೆ ತಾನು ಬ್ರಹ್ನಾಸಿದಿಂದ ಬಿಡುಗಡೆ 
ಹೂಂದಿದೆನೆಂಬುದನ್ನು ಹನುಮಂತನು ತೋರಿಸಿಕೊಳ್ಳಲಿಲ್ಲ ಕ್ರೂರಿಗಳಾದ 
ರಾಕ್ಷಸರು ಹಗ್ಗಗಳಿಂದ ಬಿಗಿದು ದೊಣ್ಣೆಗಳಿಂದಲೂ ಮುಷಿಗಳಿಂದಲೂ ಅವನನ್ನು 
ಹೊಡೆಯುತ್ತ ರಾವಣನ ಸಮೀಪಕ್ಕೆ ಎಳೆದುಕೊಂಡು ಹೋದರು (೫೧-೫೨). 
ಅವನು ಬ್ರಹ್ಮಾಸದಿಂದ ವಿಮುಕನಾಗಿ ಹಗ್ಗಗಳಿಂದ ಮಾತ್ರ ಬಿಗಿಯಲ್ಪಟ್ಟಿರುವ 


ಸರ್ಗಃ ೪೮] ಇಂದ್ರಜಿದಭಿಯೋಗಃ ೩೬೭ 


ವ್ಯದರ್ಶಯತತ್ರ ಮಹಾಬಲಂ ತಂ 


ಹರಿಪ್ರವೀರಂ ಸಗಣಾಯ ರಾಜ್ಞೇ || ೫೩ 
ತಂ ಮತವಿವ ಮಾತಂಗಂ ಬದಂ ಕಪಿವರೋತಮಮ್‌ | 
ರಾಕಸಾ 'ರಾಕ್ಸಸೇಂದ್ರಾಯ ರಾವಣಾಯ ನ್ನವೇದಯನ್‌ || ೫೪ 
ಕೋಠಯಂ ಕಸ್ಯ ಕುತೋ ವಾತ್ರ ಕಿಂ ಕಾರೃಂ ಕೋ ವೃಪಾಶ್ರಯಃ । 
ಇತಿ ರಾಕ್ಟಸವೀರಾಣಾಂ ತತ್ರ ಸಂಜಜ್ಜಿರೇ ಕಥಾಃ | ೫೫ 


ಹನ್ಶತಾಂ ದಹ್ಯತಾಂ ವಾಪಿ ಭಕ್ಷೃತಾಮಿತಿ ಚಾಪರೇ | 
ರಾಕ್ಸಸಾಸತ್ರ ಸಂಕ್ರುದ್ಧಾಃ ಪರಸರಮಥಾಬ್ರುವನ್‌ ॥ ೫೬ 
ಅತೀತ್ರ ಮಾರ್ಗಂ ಸಹಸಾ ಮಹಾತ್ಮಾ 
ಸ ತತ್ರ ರಕ್ಟೋ5 ಧಿಪಪಾದಮೂಲೇ | 
ದದರ್ಶ ರಾಜ್ಞಃ ಪರಿಚಾರವೃದ್ದಾನ್‌ 


ಗೃಹಂ ಮಹಾರತ್ತವಿಭೂಷಿತಂ ಚ ॥ ೫೭ 
ಸ ದದರ್ಶ ಮಹಾತೇಜಾ ರಾವಣಃ ಕಪಿಸತಮಮ್‌ | 
ರಕ್ಟೋಭಿರ್ವಿಕೃತಾಕಾರೈ: ಕೃಷ್ಯಮಾಣಮಿತಸತಃ || ಲೆ 


ನೆಂದು ಅರಿತಿದ್ದ ಇಂದ್ರಜಿತ್ತು ಹನುಮಂತನನ್ನು ಪರಿವಾರಸಮೇತನಾಗಿ ಸಭೆಯಲ್ಲಿ 
ಕುಳಿತಿದ್ದ ರಾವಣನಿಗೆ ತೋರಿಸಿದನು. ಇತರ ರಾಕಸರೂ ಕೂಡ ಸೆರೆಹಿಡಿದ 
ಮದ್ದಾನೆಯಂತಿದ್ದವಾನರಶ್ರೇಷ್ಠನನ್ನು ರಾವಣನಿಗೆ ತೋರಿಸುತಿದ್ದರು (೫೩-೫೪). 
ಸಭೆಯಲ್ಲಿ ನೆರೆದಿದ್ದ ರಾಕ್ಷಸರು “ಯಾರಿವನು ? ಯಾರ ಮಗ? ಎಲ್ಲಿಂದ 
ಬಂದಿದ್ದಾನೆ ? ಇಲ್ಲಿ ಏನು ಕೆಲಸ ? ಇವನ ಆಶ್ರಯದಾತನು ಯಾರು ?' ಎಂದು 
ತಮ್ಮತಮಲ್ಲಿ ಮಾತಾಡಿಕೊಳ್ಳುತಿದರು. ಕಲವರು ಕ್ರುದ್ಧರಾಗಿ "'ಈ ಕಪಿಯನ್ನು 
ಕೊಂದುಬಿಡಬೇಕು ಸುಟುಬಿಡಬೇಕು, ತಂದುಬಿಡಬೇಕು ಎಂದು ಹೇಳುತಿದರು 
(೫೫-೫೬). ಇಷ್ಟರಲ್ಲಿ ಆಂಜನೇಯನು ಮುಂದೆ ಬಂದು ರಾವಣನ ಪಾದದ ಬಳಿ 
ಕುಳಿತಿದ್ದ ಮಂತ್ರಿವೃದ್ದರನ್ನೂ ಶ್ರೇಷ್ಠ ರತ್ನಗಳಿಂದ ಭೂಷಿತವಾದ ಅರಮನೆಯನ್ನೂ 
ನೋಡಿದನು. ವಿಕಾರಿಗಳಾದ ರಾಕ್ಷಸರು ಎಳೆದು ತರುತಿದ್ದ ವಾರನಶ್ರೇಷ್ಠನನ್ನು 
ರಾವಣನು ಕಂಡನು. ಈ ವಾನರಶ್ರೇಷ್ಠನೂ ತೇಜೋಬಲಗಳಿಂದ ಯುಕನಾಗಿ 


೩೬೮ ಸುಂದರಕಾಂಡಃ [| ಸರ್ಗಃ ೪೮ 


ರಾಕಸಾಧಿಪತಿಂ ಚಾಪಿ ದದರ್ಶ ಕಪಿಸತಮಃ ಟ 
ತೇಜೋಬಲಸಮಾಯುಕಂ ತಪಂತಮಿವ ಭಾಸ್ಕರಮ್‌ [ ರ೯ 


ಸ ರೋಷಸಂವರ್ತಿತತಾಮ್ರದ್ಧಷ್ಠಿ- 
ರ್ದಶಾನನಸಂ ಕಪಿಮನ್ಪವೇಕ್ವ್ಯ | 
ಅಥೋಪವಿಷಾನ್‌ ಕುಲಶೀಲವದಾನ್‌ 
೪ ಟ 
ಸಮಾದಿಶತಂ ಪ್ರತಿ ಮಂತ್ರಿಮುಖ್ಯಾನ್‌ || ೬೦ 


ಯಥಾಕ್ರಮಂ ತ್ರೆಃ ಸ ಕಪಿರ್ವಿಷ್ಟಷಃ 
ಕಾರ್ಯಾರ್ಥಮರ್ಥಸ್ಯ ಚ ಮೂಲಮಾದ್‌ೌ । 
ನಿವೇದಯಾಮಾಸ ಹರೀಶರಸ್ಯ 
ದೂತಃ ಸಕಾಶಾದಹಮಾಗತೋಸ್ಥಿ || ೬೧ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷ್ಟಚತ್ವಾರಿಂತಃ ಸರ್ಗಃ 


ಸೂರ್ಯನಂತೆ ಬೆಳಗುತಿದ್ದ ರಾಕ್ಟಸೇಶ್ವರನನ್ನು ಕಂಡನು (೫೭-೫೯). ಆಗ 
ರಾವಣನು ಹನುಮಂತನನ್ನು ದೃಷ್ಟಿಸಿ ನೋಡಿ ಕೋಪದಿಂದ ಕೆಂಪಡರಿದ 
ಕಣ್ಣುಗಳನ್ನು ತಿರುಗಿಸುತ್ತ ಅವನ ಸಂಗತಿಯನ್ನು ವಚಾರಿಸಬೇಕೆಂದು ಕುಲಶೀಲ 
ವೃದ್ದರಾದ ಮಂತ್ರಿಗಳಿಗೆ ಆಜ್ಞಾಪಿಸಿದನು. ಅವರು ಹನುಮಂತನನ್ನು ಕುರಿತು 
“ನೀನು ಬಂದ ಕೆಲಸವೇನು ? ಯಾರು ನಿನ್ನನ್ನು ಕಳುಹಿಸಿದರು ?'' ಎಂದು ಪ್ರಶ್ನೆ 
ಮಾಡಿದರು. ""ನಾನು ದೂತನಾಗಿ ಬಂದಿದ್ದೇನೆ. ಕಪೀಶ್ಚರನಾದ ಸುಗ್ರೀವನು 
ನನ್ನನ್ನು ಕಳುಹಿಸಿದ್ದಾನೆ '' ಎಂದು ಹನುಮಂತನು ತಿಳಿಸಿದನು (೬೦-೬೧). 


ಇಲ್ಲಿಗೆ ಶ್ರೀಮದ್ರಾಮಯಣದ ಸುಂದರಕಾಂಡದಲ್ಲಿ ನಲವತೆಂಟನೆಯ ಸರ್ಗ 


ಏಕೋನಪಂಚಾಶಃ ಸರ್ಗಃ 
ರಾವಣಪ್ರಭಾವದರ್ಶನಮ್‌ 


ತತಃ ಸ ಕರ್ಮಣಾ ತಸ್ಯ ವಎಸ್ಥಿತೋ ಭೀಮವಿಕ್ರಮಃ । 

ಹನುಮಾನ್‌ ರೋಷತಾಮ್ರಾಕ್ಟೋ ರಕ್ಟೋ5 ಧಿಪಮವೃಕ್ಕತ ॥ ೧ 
ಭ್ರಾಜಮಾನಂ ಮಹಾರ್ಹೇಣ ಕಾಂಚನೇನ ವಿರಾಜತಾ | 
ಮುಕ್ತಾಜಾಲವೃತೇನಾಥ ಮಕುಟೇನ ಮಹಾದ್ಯುತಿಮ್‌ ॥ ೨ 
ವಜ್ರಸಂಯೋಗಸಂಯುಕ್ಕೈರ್ಮಹಾರ್ಹಮಣವಿಗ್ರಷ್ಟ: | 
ಹೃಮೈರಾಭರಣೃಶ್ಚಿತೈರ್ಮನಸೇವ ಪ್ರಕಲಿತ್ರಃ ॥ ೩ 
ಮಹಾರ್ಹಕೌಮಸಂವೀತಂ ರಕಚಂದನರೂಷಿತಮ್‌ |। 

ಸಿನುಲಪಂ ಎಚಿತ್ರಾಭಿರ್ವಿವಿಧಾಭಿಶ್ಚ ಭಕಿಭಿಃ ॥ ೪ 


ವತೆದರ್ಶನೀಯಿಶ ರಕಾಕೆ ರ್ಭೀಮದರ್ಶನೆಃ 1 
ಲಲ ಲಚ ಖಿ ಲ 
ದೀಪತೀಕ ಮಹಾದಂಷ, ಃ ಪೃಲಂಬದಶನಚ ದ: ॥ ೫ 
ಎ ಉಣ ಲಲ ಖಂ ಲ 


ಸರ್ಗ ೪೯ 


ಹನುಮಂತನು ರಾವಣನ ವೈಭವವನ್ನು ಕಂಡು ಆಶ್ಚರ್ಯಪಡುವುದು. 

ಪರಾಕ್ರಮಿಯಾದ ಆಂಜನೇಯನು ತನ್ನನ್ನು ಸೆರೆಹಿಡಿಸಿದರಿಂದ ವಿಸ್ಥಿತನಾಗಿ 
ಕಣ್ಣನ್ನು ಕೆಂಪಗೆಮಾಡಿಕೊಂಡು ರಾವಣನನ್ನು ನೋಡುತ್ತ ನಿಂತನು. 
ರಾವಣನಾದರೋ ಮುತಿನ ಕುಚುಗಳಿಂದ ಅಲಂಕೃತವಾದ ಸುವರ್ಣಮಯ 
ಕಿರೀಟವನ್ನು ಧರಿಸಿದ್ದು (೧-೨). ವಜ್ರ ಮುಂತಾದ ಮಹಾಮಣಿಗಳಿಂದ 
ಖಚಿತವಾಗಿಯೂ ಮನಸಿನಿಂದಲೇ ನಿರ್ಮಿತವಾಗಿವೆಯೋ ಎಂಬಷ್ಟು 
ಸುಂದರವಾಗಿಯೂ ಚಿತ್ರವಿಚಿತ್ರವಾಗಿಯೂ ಇದ್ದ ಸುವರ್ಣಾಭರಣಗಳನ್ನು 
ಹಾಕಿಕೊಂಡಿದ್ದನು. ಉತಮವಾದ ರೇಷ್ಟೆಯ ದುಕೂಲವನ್ನುಟ್ಟು ಮೈಗೆ 
ರಕಚಂದನವನ್ನೂ ಕಸೂರಿ ಮುಂತಾದ ಲೇಪನಗಳನ್ನೂ ಪೂಸಿಕೊಂಡಿದ್ದನು 


(೩-೪). ಮಹಾತೇಜಸ್ವಿಯಾದ ರಾವಣನಿಗೆ ಅಂದವಾದ ಹತ್ತು ತಲೆಗಳಿದವು. 
೩೬೯ 


೩೭೦ ಸುಂದರಕಾಂಡಃ | ಸರ್ಗಃ ೪೯ 
ಶಿರೋಭಿರ್ದಶಭಿರ್ವೀರಂ ಭ್ರಾಜಮಾನಂ ಮಹಾಜಸಮ್‌ । 
ನಾನಾವ್ಯಾಲಸಮಾಕೀರ್ಣ್ಶಃ ಶಿಖರೈಠಿವ ಮಂದರಮ್‌ ॥ ೬ 
ನೀಲಾಂಜನಚಯಪ್ರಖ್ನಂ ಹಾರೇಣೋರಸಿ ರಾಜತಾ | 
ಪೂರ್ಣಚಂದ್ರಾಭವಕ್ಕಣ ಸಬಲಾಕಮಿವಾಂಬುದಮ್‌ ॥ ೭ 
ಬಾಹುಭಿರ್ಬದ್ದಕೇಯೂರೈೆ ಶಂದನೋತಮರೂಪಿತ್ತೆ: 

ದ್ರ Ne = | ೦ ೦ ಕರ್‌ಗಾಗಿ ಸಶಿ ಇದ್ಲು ೦ 
ಭ್ರಾಜಮಾನಾಂಗದ್ಳಃ ಪೀನ್ಫಃ ಪಂಚಶೀರ್ಷ್ಟರಿವೋರಗೈ: || ಲಿ 
ಮಹತಿ ಸ್ಥಾಟಿಕೇ ಚಿತ್ರೇ ರತ್ತಸಂಯೋಗಸಂಸ್ಕೃತೇ | 
ಉತಮಾಸರಣಾಸೀರ್ಣೇ ಸೂಪವಿಷಂ ವರಾಸನೇ ॥ ೯ 


ಅಲಂಕ್ಷತಾಭಿರತ್ವ್ಯರ್ಥಂ ಪ್ರಮಾದಾಭಿಃ ಸಮಂತತಃ । 


ವಾಲವ್ಯಜನಹಸಾಭಿರಾರಾತ್‌ ಸಮುಪಸೇವಿತಮ್‌ ॥ ೧೦ 

ದುರ್ಧರೇಣ ಪ್ರಹಸೇನ ಮಹಾಪಾರ್ಶೇನ ರಕ್ಕಸಾ । 

ಮಂತ್ರಿಭಿರ್ಮಂತ್ರತತ ಜ್ಲೆರ್ನಿಕುಂಭೇನ ಚ ಮಂತ್ರಿಣಾ ॥ ೧೧ 
ದ ಇಲ ೨೨ 


ಕೆಂಪಾದ ಕಣ್ಣುಗಳು. ತೀಕ್ಷ್ಣವಾದ ದೊಡ್ಡ ದೊಡ್ಡ ಹಲ್ಲುಗಳು. ಜೋಲುವ ಭಾರಿ 
ತುಟಿಗಳು. ರಾವಣನು ಮಂದರಪರ್ವತದಂತೆಯೂ ಅವನ ತಲೆಗಳು ನಾನಾ 
ದುಷ್ಠಮೃಗಗಳಿಂದ ಕೂಡಿದ ಪರ್ವತ ಶಿಖರಗಳಂತೆಯೂ ಕಾಣಿಸುತ್ತಿದ್ದವು 
(೫-೬). ಕಪ್ಪು ಕಾಡಿಗೆಯ ರಾಶಿಯಂತಿದ್ದ ರಾವಣನು ಪೂರ್ಣಚಂದ್ರನಂತಹ 
ಮಧ್ಯಮಣಿಯಿಂದ ಯುಕವಾದ ಮುತ್ತಿನ ಹಾರವನ್ನು ಧರಿಸಿದ್ದನು. ಆದ್ದರಿಂದ 
ಅವನು ಕೊಕ್ಕರೆಗಳ ಸಾಲಿನಿಂದ ರಂಜಿಸುವ ಮೇಘದಂತೆ ಕಾಣುತಿದನು. 
ಶ್ರೀಗಂಧದಿಂದ ಲಿಪವಾಗಿ ಭುಜಕೀರ್ತಿಗಳಿಂದ ಭೂಷಿತವಾದ ಅವನ ಇಪತ್ತು 
ಬಾಹುಗಳು ಐದುಹೆಡೆಯ ಸರ್ಪಗಳಂತೆ ವಿರಾಜಿಸುತಿದ್ದವು (೭-೮). ರಾವಣನು 
ಸಟಿಕಮಯವಾಗಿಯೂ ನಾನಾ ಚಿತ್ರಗಳಿಂದಲೂ ರತ್ತಗಳಿಂದಲೂ ಭೂಷಿತ 
ವಾಗಿಯೂ ಉತಮವಾದ ರತ್ತಗಂಬಳಿಯನ್ನು ಹಾಸಿಯೂ ಇದ್ದ ಸಿಂಹಾಸನದ 
ಮೇಲೆ ಮಂಡಿಸಿದನು. ಸುತಲೂ ಅಲಂಕೃತೆಯರಾದ ಸುಂದರ ಸ್ತ್ರೀಯರು 
ಚಾಮರವನ್ನು ಹಿಡಿದು ಬೀಸುತಿದ್ದರು (೯-೧೦). ಮಂತ್ರಾಲೋಚನೆಯಲ್ಲಿ 


ಸರ್ಗಃ ೪೯ | ರಾವಣಪ್ರಭಾವದರ್ಶನಮ್‌ ೩೭೧ 


ಉಪೋಪವಿಷಂ ರಕೋಭಿಶತುರ್ಭ್ಬಿರ್ಬಲದರ್ಪಿತೆಃ । 
ಆ ಇ "ಚ ಲ 


ಕ್ಷತ್ರ ೦ ಪರಿವ್ನತಂ ಲೋಕಂ ಚತುರ್ಬಿರಿವ ಸಾಗದೆ! |! ೧೨ 
ಮಂತ್ರಿಭಿರ್ಮಂತ್ರತತ್ತಜೆ ನೈ ರನ್ಯೃ ಶ್ಲ ಶುಭಬುದ್ದಿಭಿಃ 

ಅನ್ವಾಸ್ಯಮಾನಂ ಸಚಿವೈಃ ಸುರೈರಿವ ಸುರೇಶ್ವರಮ್‌ || ೧೩ 
ಅಪಶ್ಯದ್ರಾಕಸಪತಿಂ ಹನುಮಾನತಿತೇಜಸಮ್‌ । 

ವಿಷಿತಂ ಮೇರುಶಿಖರೇ ಸತೋಯಮಿವ ತೋಯದಮ್‌ ॥ ೧೪ 
ಸ ತೈಃ ಸಂಪೀಡ್ಯಮಾನೋಇಪಿ ರಕ್ಲೋಭಿರ್ಭೀಮವಿಕ್ರಮೃಃ | 
ವಿಸ್ಮಯಂ ಪರಮಂ ಗತ್ವಾ ರಕ್ಟೋ5 ಧಿಪಮವ್ಳಕ್ಕತ [ ೧೫ 
ಭ್ರಾಜಮಾನಂ ತತೋ ದೃಷ್ಟ್ವಾ ಹನುಮಾನ್‌ ರಾಕಸೇಶಥಮ್‌ | 
ಮನಸಾ ಚಿಂತಯಾಮಾಸ ತೇಜಸಾ ತಸ ಮೋಹಿತಃ ॥। ೧೬ 
ಅಹೋ ರೂಪಮಹೋ ಧ್ವರ್ಯಮಹೋ ಸತ್ತಮಹೋ ದ್ಯುತಿಃ 
ಅಹೋ ರಾಕಸರಾಜ ಸ್ಟ ಸರ್ವಲಕ್ಷಣಯುಕತಾ || 2: 


ಬಿ 


ನಿಪುಣರೂ ಬಲಾಢ್ಯರೂ ಆದ ದುರ್ಧರ, ಪ್ರಹಸ್ತ ಮಹಾಪಾರ್ಶ್ವ, ನಿಕುಂಭ 
ಎಂಬ ನಾಲ್ನರು ಮಂತ್ರಿಗಳು ಸುತಲೂ ಕುಳಿತಿದ್ದರು. ಅವರು ನಾಲ್ಕು 
ಸಮುದ್ರಗಳಂತೆಯೂ ಮಧ್ಯದಲ್ಲಿದ್ದ ರಾವಣನು ಅವುಗಳಿಂದ ರಕಿತವಾದ 
ಭೂಮಂಡಲದಂತೆಯೂ ತೋರುತಿದ್ದನು (೧೧-೧೨). ರಾಜನೀತಿಯನ್ನು 
ಬಲ್ಲ ಚಾಣಾಕರಾದ ಇನ್ನೂ ಅನೇಕ ಸಚಿವರಿಂದ ಸೇವಿತನಾಗಿ, ದೇವತೆಗಳೊಡ 
ನಿರುವ ದೇವೇಂದ್ರನಂತೆ ಅವನು ಶೋಭಿಸುತಿದನು. ಆ ರಾವಣನು ಮೇರು 
ಪರ್ವತದ ಮೇಲೆ ಕುಳಿತ ಕಾಲಮೇಘದಂತೆ ಸಿಂಹಾಸನದಲ್ಲಿ ಕುಳಿತಿರುವುದನ್ನು 
ಹನುಮಂತನು ನೋಡಿದನು (೧೩-೧೪). ರಾಕಸರು ಸುತಲೂ ತನ್ನನ್ನು ಪೀಡಿಸು 
ತಿದ್ದರೂ ಹನುಮಂತನು ಆಶ್ಚರ್ಯದಿಂದ ರಾಕ್ಟಸೇಶ್ವ ರನನ್ನೇ ಗಮನಿಸಿ ನೋಡುತ್ತ 
ನಿಂತನು. ಅವನ ಅದ್ಭುತವಾದ ತೇಜಸಿಗೆ "ಮಾರುಹೋಗಿ ಹನುಮಂತನು. 
"ಅಬ್ಬಾ! ಈತನ ಸೂಪರು ದೈರ್ಯವೇನು | ತೇಜಸೇನು | ಅಬ್ಬಾ! ಈ 
ರಾಕ್ಷಸೇಶ್ವರನು ಸಮಸ್ತ ರಾಜಲಕ್ಷಣಗಳಿಂದಲೂ ಕೂಡಿದ್ದಾನೆ (೧೫-೧೭) 


೩೭೨ ಸುಂದರಕಾಂಡ [| ಸರ್ಗಃ ೪೯ 


ಯದ್ಯಧರ್ಮೊೋ ನ ಬಲವಾನ್‌ ಸ್ಕಾದಯಂ ರಾಕ್ಮಸೇಶರಃ | 
ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತಾ ॥ ೧೮ 


ಅಸ್ಕ ಕ್ರೂರೈರ್ನ್ಯಶಂಸ್ಥೆಶ್ಚ ಕರ್ಮಭಿರ್ಲೋಕಕುತಿತ್ರ: 
ತೇನ ಬಿಭೃತಿ ಖಲಸ್ನಾಲ್ಲೋಕಾಃ ಸಾಮರದಾನವಾ: ॥ ೧೯ 


ಅಯಂ ಹ್ಯುತಹತೇ ಕ್ರುದ್ಧಃ ಕರ್ತುಮೇಕಾರ್ಣವಂ ಜಗತ್‌ ಟ 
ಅತಿ ಚಿಂತಾಂ ಬಹುವಿಧಾಮಕರೋನ್ಸತಿಮಾನ್‌ ಕಪಿಃ ॥ ೨೦ 


ದೃಷ್ಟ್ಯಾ ರಾಕಸರಾಜಸ್ಯ ಪ್ರಭಾವಮಮಿತಾಜಸಃ ॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕೋನಪಂಚಾಶಃ ಸರ್ಗಃ 


ಮಿ 


ಇವನಲ್ಲಿ ಬಲವಾದ ಅಧರ್ಮ ಒಂದು ಇಲ್ಲದಿದ್ದ ಪಕ್ಷದಲ್ಲಿ ಇವನು ರಾಕ್ಷಸರಿಗೆ 
ಮಾತ್ರವಲ್ಲ ದೇವತೆಗಳಿಗೂ ದೇವೇಂದ್ರನಿಗೂ ಅಧಿಪತಿಯಾಗಬಲ್ಲನು. ಈತನು 
ಲೋಕನಿಂದಿತವಾದ ಕ್ರೂರಕಾರ್ಯಗಳನ್ನು ನಿರ್ದಯವಾಗಿ ನಡೆಸುತಿರುವುದ 
ರಿಂದ, ದೇವದಾನವಾದಿ ಸಮಸ್ತ ಜನರೂ ಭೀತಿಗೊಂಡಿದ್ದಾರೆ. ಈತನು 
ಕ್ರುದ್ದನಾದರೆ ಜಗತನ್ನೇ ಸಮುದ್ರದಲ್ಲಿ ಮುಳುಗಿಸಬಲ್ಲನು'' ಎಂಬುದಾಗಿ 
ರಾವಣನ ಪ್ರಭಾವವನ್ನು ಕಂಡು ಮನಸಿನಲ್ಲಿ ನಾನಾವಿಧವಾಗಿ ಎಣಿಸುತಿದ್ದನು 
(೧೮-೨೦). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ನಲವತೊಂಬತನೆಯ ಸರ್ಗ 


ಕೀರ ಲಲ 


ತಮುದ್ದೀಕ್ಚ್ಯ ಮಹಾಬಾಹುಃ ಪಿಂಗಾಕಂ ಪುರತಃ ಸ್ಥಿತಮ್‌ । 


CA 
ರೋಹೇಣ ಮಹತಾವಿಷ್ಟೋ ರಾವಣೋ ಲೋಕರಾವಣಃ: ೧ 


ಶಂಕಾಹತಾತ್ಸಾ ದಧ ಸ ಕಪೀಂದ್ರಂ ತೇಜಸಾವ್ಹತಮ್‌ | 

ಕಿಮೇಷ ಭಗದಾನಂದೇ. ಭವೇತ್‌ ಸ ಸಾಕ್ಷಾದಿಹಾಗತಃ ॥ ೨ 
ಯೇನ ಶಪೋಪಸ್ಥಿ ಕೈಲಾಸೇ ಮಯಾ ಸಂಚಾಲಿತೇ ಪುರಾ । 
ಸೋರ5ಯಂ ವಾನರಮೂರ್ತಿಃ ಸ್ವಾತ್‌ ಕಿಂಸಿದಾಣೋತಪಿ ವಾಸುರಃ ॥॥ 
ಸ ರಾಜಾ ರೋಷತಾಮ್ರಾಕಃ ಪ್ರಹಸಂ ಮಂತ್ರಿಸತಮಮ್‌ | 
ಕಾಲಯುಕಮುವಾಚೀದಂ ವಚೋ ವಿಪುಲಮರ್ಥವತ್‌ || ೪ 


ಸರ್ಗ ೫೦ 


ಪ್ರಹಸನ ಪ್ರಶ್ನೆಗಳಿಗೆ ಹನುಮಂತನು ಉತರ ಹೇಳುವುದು. 


ಸಮಸ್ತ ಲೋಕವನ್ನೂ ಗೋಳಾಡಿಸುತಿದ್ದ ರಾವಣನು ತನ್ನೆದುರಿಗೆ ಬಂದು 
ನಿಂತ ಹನುಮಂತನನ್ನು ನೋಡಿದೊಡನೆ ಕೋಪಾವಿಷನಾದನು. ಅವನ 
ತೇಜಸನ್ನು ನೋಡಿ ರಾವಣನಿಗೆ ಮನಸಿನಲ್ಲಿ "ಹಿಂದೆ ಕೈಲಾಸದಲ್ಲಿ ನನಗೆ 
ಶಾಪವನ್ನು ಕೊಟಿದ್ದ ಭಗವಾನ್‌ ನಂದಿಕೇಶ್ಚರನೇ ಇವನಾಗಿರಬಹುದೆ ? ಅಥವಾ 
ಬಾಣಾಸುರನು ಈ ವಾನರಾಕೃತಿಯಿಂದ ಬಂದಿರಬಹುದೆ 9'' ಎಂದು ಶಂಕೆ 
ಯುಂಟಾಯಿತು* (೧-೩). ಅವನು ಮುಖ್ಯಮಂತ್ರಿಯಾದ ಪ್ರಹಸನನ್ನು 
ಕಾಲೋಚಿತವೂ ಅರ್ಥಗರ್ಬಿತವೂ ಆದ ಮಾತಿನಿಂದ ' 'ಪ್ರಹಸ್ಪ, ಈ ದುರಾತನು 
ಯಾರೆಂದು ಕೇಳು. ಇವನು ಎಲ್ಲಿಂದ ಬಂದಿದ್ದಾನೆ ? ಅಶೋಕ ವನವನ್ನು ನಾಶ 


* ರಾವಣನು ಕೈಲಾಸದಲ್ಲಿ ನಂದೀಕೇಶ್ವರನನ್ನು ನೋಡಿ ಕಪಿಯ ಮುಖದವನೆಂದು 
ಹಾಸ್ಯಮಾಡಿದ್ದನು. ಆಗ ನಂದಿಯು " ನಿನಗೆ ಕಪಿಯ ಮುಖದವರಿಂದಲೇ ನಾಶ ಒದಗಲಿ' 
ಎಂದು ರಾವಣನನ್ನು ಶಪಿಸಿದ್ದನು. ಬಾಣಾಸುರನು ಶಿವಭಕನಾದ್ದರಿಂದ ನಂದಿಯು ಅವನನ್ನು 
ಕಳಿಸಿರಬಹುದೆಂದು ರಾವಣನಿಗೆ ಸಂದೇಹವಾಯಿತು. 

೩೭೩ 


೩೭೪ ಸುಂದರಕಾಂಡಃ | ಸರ್ಗಃ: ೫೦ 
ದುರಾತ್ಮಾ ಪಚ್ಚ ತಾಮೇಷ ಕುತಃ ಕಿಂ ವಾಸ್ಯ ಕಾರಣಮ್‌ | 

ವನಭ ಭಂಗೇ ಚ ' ಹೋತನಾ ರ್ಥೋೇ ರಾಕ್ಷಸೀನಾಂ ಚ ತರ್ಜನೇ ॥ ೫ 
ಮತ್ತುರೀಮಪ್ರದ್ಧಷ್ಯಾಂ ವಾ ಗಮನೇ ಕಿಂ ಪ್ರಯೋಜನಮ್‌ । 
ಅಯೋದನೇ ವಾ ಕಿಂ ಕಾರ್ಯಂ ಪುಚ್ಛತಾಮೇಷ ದುರ್ಮತಿಃ ॥ ೬ 


ರಾವಣಸ. ವಚಃ ಶ್ರುತ್ಹಾ ಪ್ರಹಸೂೋ ವ ವಾಕ್ಯಮಬ್ರವೀತ್‌ 


ಸ ಗ) 
ಸಮಾಶಸಿಹಿ ಭದ್ರಂ ತೇ ನ ಭೀಃ “ಕಾರ್ಯಾ ತಯಾ ಕಪೇ ॥ ೭ 
ಯದಿ ತಾವತ್ತ್ಯಮಿಂದ್ರೇಣ ಪ್ರಷಿತೋ ರಾವಣಾಲಯಮ್‌ | 
ತತ್ತಮಾಖ್ಯಾಹಿ ಮಾ ಭೂತೇ ಭಯಂ ವಾನರ ಮೋಕ ಸೇ॥ ೮ 

ಊರಿ 


ಯದಿ ವೆ ವೃಶ ಶ್ರವಣಸ್ಯ ತಂ ಯಮಸ್ಕ ವರುಣಸ್ಯ ವಾ। 
ಚಾರರೂಪಮಿದಂ ಕಾ ಪ್ರವಿಷ್ಣೋ ನಃ ಪುರೀಮಿಮಾಮ್‌ ॥ ೯ 


ಎಷ್ಟುನಾ ಪ್ರೇಷಿತೋ ವಾಪಿ ದೂತೋ ವಿಜಯಕಾಂಕ್ಟಿಣಾ 
ನ ಹಿತೇ ವಾನರಂ ತೇಜೋ ರೂಪಮಾತ್ರಂ ತು ವಾನರಮ್‌ ॥ ೧೦ 


ತತ್ತತಃ ಕಥಯಸ್ವಾದ್ಯ ತತೋ ವಾನರ ಮೋಕ್ಟೃಸೇ 1 
ಅನ್ನತಂ ವದತಶ್ಚಾಪಿ ದುರ್ಲಭಂ ತವ ಜೀವಿತಮ್‌ ॥ ೧೧ 


ಮಾಡುವುದಕ್ಕೂ ರಾಕ್ಷಸಿಯರನ್ನು ಹೆದರಿಸುವುದಕ್ಕೂ ಕಾರಣವೇನು? ನನ್ನ 
ನಗರಕ್ಕೆ ಏಕೆ ಬಂದಿದ್ದಾನೆ ೧ ನಮ್ಮೊಡನೆ ಯುದ್ದ ಮಾಡಿದ್ದೇಕೆ ಎಂದು ಈ 
ದುಷನನ್ನು ವಿಚಾರಿಸು'' ಎಂದನು (೪-೬). ಆಗ ಪ್ರಹಸಿ ನನು * "ಎಲ್ಲೆ ಕಪಿಯೇ, 
ಸಮಾಧಾನದಿಂದಿರು, ಒಳ್ಳೆಯದಾಗುವುದು. ಅಂಜಬೇಡ ! ಇಂದ್ರನೇನಾದರೂ 
ನಿನನ್ನು ಇಲ್ಲಿಗೆ ಕಳಿಸಿದ್ದಾನೆಯೆ ? ಸತ್ಯವನ್ನು ಹೇಳು; ಹೆದರಬೇಡ. ನಿನ್ನನ್ನು 
ಬಿಟುಬಿಡುತೇವೆ (೭-೮). ಕುಬೇರನಿಗಾಗಲಿ, ಯಮನಿಗಾಗಲಿ, ವರುಣನಿಗಾಗಲಿ 
ಕಿಂಕರನಾಗಿ ನಮ್ಮ ನಗರಕ್ಕೆ ಬಂದಿರುವೆಯಾ ? ಅಥವಾ ನಮ್ಮನ್ನು 
ಜಯಿಸುವುದಕ್ಕಾಗಿ ವಿಷ್ಣುವೇನಾದರೂ ಕಳಿಸಿದ್ದಾನೊ ? ರೂಪದಲ್ಲಿಮಾತ್ರ ನೀನು 
ವಾನರನಾಗಿದ್ದರೂ ನಿನ್ನ ತೇಜಸ್ಸು ಯಾವ ವಾನರನಿಗೂ ಇಲ್ಲ (೯-೧೦). ಎಲ್ಲ 
ಕಪಿಯೆ, ನೀನು ಸತ್ಯವನ್ನು ಹೇಳಿದರೆ ನಿನ್ನನ್ನು ಬಿಟುಬಿಡುತೇವೆ. ಸುಳ್ಳು ಹೇಳಿದರೆ 


ಸರ್ಗಃ ೫೦ | ಪ್ರಹಸಪ್ರಶ್ರಃ ೩೭೫ 


ಅಥವಾ ಯನ್ನಿಮಿತಂ ತೇ ಪ್ರವೇಶೋ ರಾವಣಾಲಯೇ । 


ಏವಮುಕೋ ಹರಿವರಸದಾ ಕತರ ರಮ್‌ | ೧೨ 
ಅಬ್ರವೀನ್ಹಾಸ್ಮಿ ಶಕ್ರಸ್ಯ ಯಮಸ್ಕ ವರುಣಸ್ಯ ವಾ | 

ಧನದೇನ ನ ಮೇ "ಸಖ್ಯಂ ವಿಷ್ಣುನಾ ನಾಸ್ಟಿ 'ಹೋದಿತ: | ೧೩ 
ಜಾತಿರೇವ ಮಮ ತ್ವೇಷಾ ವಾನರೋತಹಮಿಹಾಗತಃ | 

ದರ್ಶನೇ ರಾಕಸೇಂದ್ರಸ್ಯ ದುರ್ಲಭೀ ತದಿದಂ ಮಯಾ ॥ ೧೪ 


ವನಂ ರಾಕ್ಷಸರಾಜಸ್ಯ ದರ್ಶನಾರ್ಧೇ ವಿನಾಶಿತಮ್‌ । 
ತತಸೆ ನೇ ರಾಕಸಾಃ ಪ್ರಾಪ್ತಾ ಬಲಿನೋ ಯುದ್ಧಕಾಂಕ್ಷಿಣಃ || ೧೫ 


ರಕ್ಮಣಾರ್ಥಂ ತು ದೇಹಸ್ಯ ಪ್ರತಿಯುದ್ದಾ ಮಯಾ ರಣೇ । 
ಅಸ್ಪಪಾಶೈರ್ನ ಶಕ್ಕೂ ಹಂ ಬದ್ದುಂ ದೇವಾಸುಕೈರಪಿ || ೧೬ 


ಪಿತಾಮಹಾದೇವ ವರೋ ಮಮಾಪ್ಕ ಷೋ 5 ಭ್ಯುಷಾಗತಃ | 
ರಾಜಾನಂ ದ್ರಷ್ಠುಕಾಮೇನ ಮಯಾಸ ಮನುವರ್ತಿತಮ್‌ || ೧೭ 


ಮಾತ್ರ ನಿನ್ನ ಪ್ರಾಣ ಉಳಿಯುವುದಿಲ್ಲ ಅಥವಾ (ನೀನು ಯಾರ ಕಿಂಕರನೂ 
ಅಲ್ಲದಿದ್ದರೆ) ರಾವಣೇಶ್ವರನ ಪಟ್ಟಣಕ್ಕೆ ನೀನು ಏಕೆ ಬಂದೆ ?'' ಎಂದು ಕೇಳಿದನು. 
ಆಗ ಹನುಮಂತನು (ಪ್ರಹಸನನ್ನು ಲಕ್ಷಿಸದೆ) ರಾವಣನ ಕಡಗೆ ತಿರುಗಿ ""ನಾನು 
ಇಂದ್ರನಿಗಾಗಲಿ, ಯಮನಿಗಾಗಲಿ, ವರುಣನಿಗಾಗಲಿ ಕಿಂಕರನಲ್ಲ ಕುಬೇರ 
ನೊಡನೆಯೂ ನನಗೆ ಸ್ನೇಹವಿಲ್ಲ ವಿಷ್ಣುವೂ ನನ್ನನ್ನು ಕಳಿಸಿಲ್ಲ(೧೧-೧೩). ನಾನು 
ವಾನರಜಾತಿಯವನೇ ಹೌದು. ರಾಕಸರಾಜನಾದ ನಿನ್ನ ದರ್ಶನವು 
ದುರ್ಲಭವೆಂದು ತಿಳಿದು, ಈ ನೆವದಿಂದಲಾದರೂ ನಿನ್ನ ದರ್ಶನವಾದೀತೆಂದು 
ಅಶೋಕವನವನ್ನು ನಾಶ ಮಾಡಿದೆನು. ಆಗ ಬಲಶಾಲಿಗಳಾದ ರಾಕಸರು ನನ್ನ 
ಮೇಲೆ ಯುದ್ದಕ್ಷೆ ಬಂದರು (೧೪-೧೫). ಆತ್ಮರಕ್ಷಣೆಗಾಗಿ ನಾನು 
ಯುದ್ಧಮಾಡಬೇಕುಯಿತು. ಯಾವ ಅಸಗಳಿಂದಲೂ ಪಾಶಗಳಿಂದಲೂ ನನ್ನನ್ನು 
ಕಟ್ಟುವುದಕ್ಕೆ ದೇವಾಸುರರಿಗೂ ಶಕ್ಕವಿಲ್ಲ "ನಾನು ಬ್ರಹ್ಮದೇವನಿಂದ ಈ ವರವನ್ನು 
ಪಡದಿದ್ದೇನೆ. ರಾಕಸರಾಜನಾದ ನಿನ್ನನ್ನು ನೋಡುವ "ಅಪೇಕ್ಷೆಯಿಂದ ಬ್ರಹ್ಮಾಸ್ತ್ರ 


೩೭೬ ಸುಂದರಕಾಂಡ [| ಸರ್ಗಃ ೫೦ 


ವಿಮುಕೂೋ ಹೃಹಮಸ್ತೇಣ ರಾಕಸ್ಪಸ್ಪಭಪೀಡಿತಃ | 
ಕೇನಚೀದ್ರಾಜಕಾರ್ಯೇಣ ಸಂಪ್ರಾಪ್ರೋಜಸ್ಥಿ ತವಾಂತಿಕಮ್‌ ॥ ೧೮ 


ದೂತೋ 5ಹಮಿತಿ ವಿಚ್ಛೇಯೋ ರಾಘವಸ್ಯಾಮಿತೌೌಜಸಃ | 
ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ವಮಿದಂ ಪ್ರಭೋ ॥ ೧೯ 


ಅತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚಾಶಃ ಸರ್ಗಃ 


೪S 


ಮಣಿದು ಬದ್ಧನಾಗಿದ್ದೇನೆ (೧೬-೧೭). ರಾಕ್ಷಸರು ಹಗ್ಗಗಳಿಂದ ನನ್ನನ್ನು 
ಕಟಿದಾಗಲೇ ಬ್ರಹ್ನಾಸಿವು ಬಿಟುಹೋಯಿತು. ಒಂದಾನೊಂದು ರಾಜಕಾರ್ಯಕ್ಕಾಗಿ 
ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ಮಹಾತೇಜಸ್ವಿಯಾದ ಶ್ರೀರಾಮನ ದೂತನೆಂದು 
ತಿಳಿ. ರಾಜ, ನಿನಗೆ ಪಥ್ಯವಾದ ಕೆಲವು ಮಾತುಗಳನ್ನು ಹೇಳುವೆನು, ಕೇಳು'' 
ಎಂದನು (೧೮-೧೯). 


ಇಲ್ಲಿಗೆ ಶ್ರೀಮದ್ರಾಮಯಣದ ಸುಂದರಕಾಂಡದಲ್ಲಿ ಐವತನೆಯ ಸರ್ಗ 


~~ 


ಏಕಪಂಚಾಶಃ ಸರ್ಗಃ 
ಹನೂಮದುಪದೇಶಃ 


ತಂ ಸಮೀಕ್ಬ ನ ಮಹಾಸತ್ತ್ಯಃ ೦ ಸತ್ತವಾನ್‌ ಹರಿಸತಮಃ 


ವಾಕ್ಕಮರ್ಥವದವ್ಯಗಸಮುವಾಚ ದಶಾನನಮ್‌ ॥ ೧ 
ಅಹಂ ಸುಗ್ರೀವಸಂದೇಶಾದಿಹ ಪ್ರಾಪಸವಾಲಯಮ್‌ | 
ರಾಕಸೇಂದ್ರ ಹರೀಶಸ್ಟ್ರಾಂ ಭ್ರಾತಾ ಕುಶಲಮಬ್ರವೀತ್‌ ॥ ೨ 


ಭ್ರಾತುಃ ಶೃಣು ಸಮಾದೇಶಂ ಸುಗ್ರೀವಸ್ಯ ಮಹಾತ್ಮನಃ | 
ಧರ್ಮಾರ್ಥೂಹಪಹಿತಂ ವಾಕೃಮಿಹ ಚಾಮುತ್ರ ಚ ಕಮಮ್‌ | A 
ರಾಜಾ ದಶರಥೋ ನಾಮ ರಥಕುಂಜರವಾಜಿಮಾನ್‌ | 


ಹಿತೇವ ಬಂಧುಲೋಕಸ್ಯ ಸುರೇಶ್ದರಸಮದ್ಳುತಿಃ || ೪ 
ಜ್ಯೇಷ್ಠಸಸ್ತ್ಯ ಮಹಾಬಾಹುಃ ಪುತ್ರಃ ಪ್ರಿಯಕರಃ ಪ್ರಭುಃ | 
ಪಿತುರ್ನಿದೇಶಾನಿಷ್ಕಾಂತಃ ಪ್ರವಿಷೋ ದಂಡಕಾವನಮ್‌ ॥ % 
೬ ಈ ಆ 
ಸರ್ಗ ೫೧ 


ಶ್ರೀರಾಮನ ವನವಾಸವೇ ಮೊದಲಾಗಿ ತಾನು ಸೀತಾದರ್ಶನ ಮಾಡಿದ 
ವೃತಾಂತವನ್ನು ಹೇಳಿ, ಸೀತೆಯನ್ನು ರಾಮನಿಗೆ ಒಪಿಸಬೇಕೆಂದು 
ಹನುಮಂತನು ರಾವಣನಿಗೆ ಉಪದೇಶಿಸುವುದು. 

ಧೀರನಾದ ಆಂಜನೇಯನು ರಾವಣನನ್ನು ದಿಟ್ಟಿಸಿ ನೋಡಿ, ಎಚ್ಚರಿಕೆಯಿಂದ 
ಅರ್ಥವತಾದ ಮಾತನ್ನು ಹೇಳಲಾರಂಭಿಸಿದನು : --""ಎಲ್ಫೆ ರಾಕಸೇಶ್ವರ, ನಾನು 
ಸುಗ್ರೀವನ ಸಂದೇಶವನ್ನು ನಿನಗೆ ಮುಟ್ಟಿಸಲು ಬಂದಿದ್ದೇನೆ. ಆ ಕಪೀಶ್ವರನು ನಿನ್ನ 
ಕ್ಷೇಮವನ್ನು ವಿಚಾರಿಸಿದಾನೆ (೧-೨). ನಿನಗೆ ಸೋದರನಂತೆ ಹಿತವನ್ನು ಕೋರುವ 
ಸುಗ್ರೀವನು ಇಹಪರಗಳೆರಡಕ್ಕೂ ಶ್ರೇಯಸ್ಕರವಾಗಿ ಧರ್ಮಾರ್ಥಯುಕವಾದ 
ಮಾತನ್ನು ಹೇಳಿಕಳಿಸಿದ್ದಾನೆ : ರಥಗಜಾಶ್ನಗಳ ಸಮೃದ್ದಿಯುಳ್ಳ ದಶರಥನೆಂಬ 
ಮಹಾರಾಜನಿದ್ದನು. ಅವನು ಪ್ರಜೆಗಳಿಗೆ ತಂದೆಯಂತಿದ್ದನು. ದೇವೇಂದ್ರನಂತೆ 
ತೇಜಸ್ವಿ (೩-೪). ಆತನಿಗೆ ಮಹಾಭುಜನೂ ಸಮರ್ಥನೂ ಆದ ರಾಮನೆಂಬ 


೩೭೮ ಸುಂದರಕಾಂಡ | ಸರ್ಗಃ ೫೧ 


ಲಕ್ಷ್ಮಣೇನ ಸಹ ಭ್ರಾತ್ರಾ ಸೀತಯಾ ಚಾಪಿ ಭಾರ್ಯಯಾ | 
ರಾಮೋ ನಾಮ ಮಹಾತೇಜಾ ಧರ್ಮ್ಶಂ ಪಂಥಾನಮಾಶ್ರಿತಃ ॥ ೬ 
ತಸ್ಯ ಭಾರ್ಯಾ ವನೇ ನಷ್ಟಾ ಸೀತಾ ಪತಿಮನುವ್ರತ್‌ । 

ವೃದೇಹಸ್ಯ ಸುತಾ ರಾಜ್ಞೋ ಜನಕಸ್ಯ ಮಹಾತ್ಮನಃ || 
ಸ ಮಾರ್ಗಮಾಣಸಾಂ ದೇವೀಂ ರಾಜಪುತ್ರ: ಸಹಾನುಜಃ | 

ಪಃ ಸುಗ್ರೀವೇಣ ಸಮಾಗತಃ ॥ ೮ 


ತಂ ಸೀತಾಯಾಃ ಪರಿಮಾರ್ಗಣಮ್‌ । 
ಸುಗ್ರೀವಸ್ಥಾಪಿ ರಾಮೇಣ ಹರಿರಾಜ್ಯಂ ನಿವೇದಿತಮ್‌ ॥ ೯ 


ತತಸ್ಟೇನ ಮೃಧೇ ಹತ್ವಾ ರಾಜಪುತ್ರೇಣ ವಾಲಿನಮ್‌ । 
ಸುಗ್ರೀವಃ ಸಾಪಿತೋ ರಾಜ್ಞೇ ಹರ್ಯಕಾಣಾಂ ಗಣೇಶರಃ ॥1 ೧೦ 
ಟು ರ ಲ ದ 


ತ್ತಯಾ ಎಜ್ಲಾತಪೂರ್ವಶ್ಚ ವಾಲೀ ವಾನರಪುಂಗವಃ । 
ರಾಮೇಣ ನಿಹತಃ ಸಂಖ್ಯೇ ಶರೇಣ್ಫಕೇನ ವಾನರಃ ॥ ೧೧ 


ಹಿರಿಯಮಗನಿದ್ದಾನೆ. ಅವನು ತಂದೆಯ ಆಜ್ಞೆಯನ್ನು ಮನಿಸಿ ದಂಡಕಾವನಕ್ಕೆ 
ಬಂದನು. ಅವನೊಡನೆ ಪತ್ನಿಯಾದ ಸೀತೆಯೂ ತಮ್ಮನಾದ ಲಕ್ಷ್ಮಣನೂ 
ಬಂದರು. ರಾಮನೆಂದರೆ ಕೇವಲ ಧರ್ಮಮಾರ್ಗದಲ್ಲಿ ನಡೆಯತಕ್ಕವನು 
(೫-೬). ಅವನ ಪತ್ನಿಯಾದ ಸೀತೆಯು ವಿದೇಹರಾಜನಾದ ಜನಕನ ಮಗಳು. 
ಮಹಾಪತಿವ್ರತೆ. ಅವಳು ಅರಣ್ಯದಲ್ಲಿ ಕಳೆದುಹೋದಳು. ರಾಮನು ಸೀತೆಯನ್ನು 
ಹುಡುಕುತ್ತ ಯಶ್ಯಮೂಕಪರ್ವತಕ್ಕೆ ಬಂದು ಸುಗ್ರೀವನೊಡನೆ ಸೇರಿದನು 
(೭-೮). ಸುಗ್ರೀವನು ಸೀತೆಯನ್ನು ಹುಡುಕಿಸುವುದಾಗಿ ರಾಮನಿಗೆ ಮಾತು 
ಕೊಟನು. ರಾಮನು ಕಪಿರಾಜ್ಯಕ್ಕೆ ಒಡೆಯನನ್ನಾಗಿ ಮಾಡುತೇನೆಂದು ಸುಗ್ರೀವನಿಗೆ 
ಮಾತುಕೊಟ್ಟನು. ಅನಂತರ ರಾಮನು ಯುದ್ದದಲ್ಲಿ ವಾಲಿಯನ್ನು ಕೊಂದು 
ಸುಗ್ರೀವನನ್ನು ವಾನರಭಲ್ಲೂಕಗಳಿಗೆ ಅಧಿಪತಿಯನ್ನಾಗಿ ಮಾಡಿದನು (೯-೧೦). 
ರಾವಣ, ವಾಲಿಯು ಎಂತಹ ಪರಾಕ್ರಮಿಯೆಂಬುದು ನಿನಗೆ ಗೊತಿದೆ ! ಅಂತಹ 
ವಾಲಿಯನ್ನು ರಾಮನು ಒಂದೇ ಬಾಣದಿಂದ ಸಂಹರಿಸಿದ್ದಾನೆ. ಆಮೇಲೆ 


ಸರ್ಗಃ ೫೧ | ಹನೂಮದುಪದೇಶಃ ೩೭೯ 


ಸ ಸೀತಾಮಾರ್ಗಣೇ ವ್ಯಗ್ರಃ ಸುಗ್ರೀವಃ ಸತೃಸಂಗರಃ | 


ಹರೀನ್‌ ಸಂಪ್ರೇಷಯಾಮಾಸ ದಿಶಃ ಸರ್ವಾ ಹರೀಶ್ಪರಃ ॥ ೧೨ 
ತಾಂ ಹರೀಣಾಂ ಸಹಸ್ರಾಣ ಶತಾನಿ ನಿಯುತಾನಿ ಚ 1 
ದಿಕ್ಷು ಸರ್ವಾಸು ಮಾರ್ಗಂತೇ ಹೃಧಶ್ಹೋಪರಿ ಚಾಂಬರೇ ॥ ೧೩ 
ವೈನತೇಯಸಮಾಃ ಕೇಚಿತ್‌ ಕೇಚಿತತ್ರಾನಿಲೋಪಮಾಃ | 
ಅಸಂಗಗತಯಃ ಶೀಘ್ರಾ ಹರಿವೀರಾ ಮಹಾಬಲಾಃ ॥ ೧೪ 


ಅಹಂ ತು ಹನುಮಾನಾಮ ಮಾರುತಸ್ಥ್‌ರಸಃ ಸುತಃ । 
ಸೀತಾಯಾಸ್ತು ಕೃತೇ ತೂರ್ಣಂ ಶತಯೋಜನಮಾಯತಮ್‌ ॥ ೧೫ 
ಸಮುದ್ರಂ ಲಂಘಯಿತ್ತೃ ವತಾಂ ದಿದ್ಧಕ್ಟುರಿಹಾಗತಃ 


ಭ್ರಮತಾ ಚ ಮಯಾ "ದಷಾ ಗೃಹೇ ತ್ರ ಜನಕಾತ್ಗಜಾ ॥ ೧೬ 
ತದವಾನ್‌ ದೃಷ್ಠಧರ್ಮಾರ್ಥಸಹ ಕ್ಷತಪರಿಗ್ರಹಃ | 
ಪರದಾರಾನ್‌ ಮಹಾಪ್ರಾಜ್ಞ ನೋಪರೋದ್ದುಂ ತ್ವಮರ್ಹಸಿ ॥ ೧೭ 


ಸತ್ಯಸಂಧನಾದ ಸುಗ್ರೀವನು ಸೀತಾನ್ವೇಷಣಕ್ತಾಗಿ ಎಲ್ಲಾ ಕಪಿಗಳನ್ನೂ ನಾನಾ 
ದಿಕ್ಕುಗಳಿಗೆ ಕಳುಹಿಸಿದನು (೧೧-೧೨). ಕೋಟಿಗಟಲೆ ಕಪಿಗಳು ಸಮಸ್ತ ದಿಕ್ಕು 
ಗಳಿಗೂ ಹೋಗಿ ಭೂಮ್ಯಾಕಾಶಗಳಲ್ಲಿ ಸೀತೆಯನ್ನು ಹುಡುಕುತಿದ್ದಾರೆ. ಅವರಲ್ಲಿ 
ಕೆಲವು ಕಪಿವೀರರು ಗರುಡನಂತೆಯೂ, ವಾಯುವಿನಂತೆಯೂ ಅಂತರಿಕ್ಷದಲ್ಲಿ 
ತಡೆಯಿಲ್ಲದೆ ಸಂಚರಿಸಬಲ್ಲರು (೧೩-೧೪). ನಾನು ವಾಯುದೇವನ ಔರಸಪುತ್ರ. 
ಹನುಮಂತನೆಂದು ನನ್ನ ಹೆಸರು. ನಾನು ಸೀತೆಯನ್ನು ನೋಡುವುದಕ್ಕಾಗಿ ನೂರು 
ಯೋಜನ ವಿಸಾರವಾದ ಸಮುದ್ರವನ್ನು ಲಂಘಿಸಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ 
ಹುಡುಕುತಿರುವಾಗ ನಿನ್ನ ಗೃಹದಲ್ಲಿ" ಜನಕಪುತ್ರಿಯನ್ನು ಕಂಡೆನು (೧೫-೧೬). 
ಎಲ್ಲೆ ಮಹಾಪ್ರಾಜ್ಞನೆ, ನೀನು ಧರ್ಮಾರ್ಥಗಳ ಸ್ವರೂಪವನ್ನು ಬಲ್ಲವನು. 
ಮಹಾತಪಸನ್ನು ನಡೆಸಿದವನು. ನೀನು ಪರಸ್ತ್ರೀಯರನ್ನು ತಂದು ಸೆರೆಯಿಡುವುದು 
ಯುಕ್ತವಲ್ಲ ನಿನ್ನಂತಹ ಬುದ್ದಿಶಾಲಿಗಳು ಧರ್ಮವಿರುದ್ದವೂ ವಿಪತ್ಕಾರಿಯೂ 

* ಸೀತೆ ಇದ್ದ ಸ್ಥಳ--ರಾವಣನ ಗೃಹ, ಅಂತಃಪುರ--ಎಂದು ಅಲ್ಲಲ್ಲಿಹೇಳಿದೆ. ಅದಕ್ಕೆ 


ರಾವಣನಿಗೆ ಸೇರಿದ ಪ ದೇ 3 ನಗರ. ಅಂತಃಪುರಕ್ಕೆ ಸ ಸಂಬಂಧಿಸಿದ ಉದ್ಯಾನ 
ಏಂದು ತಾತರ್ಯ. 


೩೮೦ ಸುಂದರಕಾಂಡಃ [| ಸರ್ಗಃ ೫೧ 


ನ ಹಿ ಧರ್ಮವಿರುದೇಷು ಬಹಪಾಯೇಷು ಕರ್ಮಸು ಟ 


ಮೂಲಹಾಶಿಷು ಸಜ್ಜಂತೇ ಬುದಿಮಂತೋ ಭವದ್ದಿದಾಃ ॥ ೧೮ 


ಕಶ್ತ ಲಕ್ಷ್ಮಣಮುಕಾನಾಂ ರಾಮಕೋಪಾನುವರ್ತಿನಾಮ್‌ । 
ಶರಾಣಾಮಗ್ರತಃ ಸ್ಥಾತುಂ ಶಕೋ ದೇವಾಸುರೇಷಪಿ ॥ ೧೯ 


ನ ಚಾಪಿ ತ್ರಿಷು ಲೋಕೇಷು ರಾಜನ್‌ ವಿದ್ಯೇತ ಕಶ್ಚನ । 
ರಾಘವಸ್ಯ ವ್ಯಲೀಕಂ ಯಃ ಕ್ಷತ್ತಾ ಸುಖಮವಾಪ್ನುಯಾತ್‌ ॥ ೨೦ 


ತತ್‌ ತ್ರಿಕಾಲಹಿತಂ ವಾಕ್ಕಂ ಧರ್ಮಮರ್ಥಾನುಬಂಧಿ ಚ | 
ಮನ್ಸಸ್ತ ನರದೇವಾಯ ಜಾನಕೀ ಪ್ರತಿದೀಯತಾಮ್‌ ॥ ೨೧ 


ದೃಷ್ಟಾ ಹೀಯಂ ಮಯಾ ದೇವೀ ಲಬಂ ಯದಿಹ ದುರ್ಲಭಮ್‌ ।ಟ 


ಆ 
ಉತರಂ ಕರ್ಮ ಯಚ್ಚೇಷಂ ನಿಮಿತಂ ತತ್ರ ರಾಘವಃ ॥ ೨ 
ಲಕಿಠೀಯಂ ಮಯಾ ಸೀತಾ ತಥಾ ಶೋಕಪರಾಯಣಾ | 
ಗೃಹ್ಯ ಯಾಂ ನಾಭಿಜಾನಾಸಿ ಪಂಚಾಸ್ಕಾಮಿವ ಪನ್ನಗೀಮ್‌ ॥ ೨೩ 


ಸಮೂಲವಾಗಿ ಆತ್ಮವಿನಾಶಕಾರಿಯೂ ಆದ ಕಾರ್ಯಗಳಲ್ಲಿ ತೊಡಗುವುದಿಲ್ಲ 
(೧೭-೧೮). ರಾಮನ ಕ್ರೋಧಕ್ಕೆ ಅನುಗುಣವಾಗಿ ಲಕ್ಷ್ಮಣನು ಬಾಣಗಳನ್ನು 
ಬಿಡುವುದಕ್ಕೆ ಅರಂಭಿಸಿದರೆ, ಅವುಗಳನ್ನು ಎದುರಿಸತಕ್ಕವನು ದೇವಾಸುರರಲ್ಲಿ 
ಯಾವನಿದ್ದಾನೆ ? ರಾಮನಿಗೆ ಅಪ್ರಿಯವಾದ್ದನ್ನು ಮಾಡಿದಮೇಲೆ ಸುಖವಾಗಿ 
ಇರಬಲ್ಲವನು ಮೂರುಲೋಕಗಳಲ್ಲಿ ಒಬ್ಬನೂ ಇಲ್ಲ(೧೯-೨೦). ಆದ್ದರಿಂದ ಈ 
ಮಾತು ಕಾಲತ್ರಯದಲ್ಲಿಯೂ ನಿನಗೆ ಹಿತಕಾರಿ. ಧರ್ಮಕ್ಕೆ ಅನುಗುಣವಾದದ್ದು 
ಒಳ್ಳೆಯ ಪ್ರಯೋಜನವನ್ನು ಕೊಡತಕ್ಕದ್ದು ನನ್ನ ಮಾತನ್ನು ಮನ್ನಿಸಿ ಶ್ರೀರಾಮನಿಗೆ 
ಜಾನಕಿಯನ್ನು ಒಪ್ಪಿಸಿಬಿಡು. ನಾನು ಸೀತಾದೇವಿಯನ್ನು ನೋಡಿಬಿಟ್ಟಿದ್ದೇನೆ. ಇಲ್ಲಿ 
ದುರ್ಲಭವಾದ ಸೀತಾದರ್ಶನವು ಆಗಿಹೋಯಿತು. ಇನ್ನು ಮುಂದಿನ ಕೆಲಸವನ್ನು 
ಶ್ರೀರಾಮನು ನೋಡಿಕೊಳ್ಳುವನು (೨೧-೨೨). ಸೀತೆಯು ಶೋಕದಿಂದ 
ಕೊರಗುತಿರುವುದನ್ನು ಕಂಡಿದ್ದೇನೆ. ಆ ದೇವಿಯು ಐದು ಹಡೆಯ ಸರ್ಪಿಣಿ 
ಎಂಬುದು ನಿನಗೆ ಗೊತಿಲ್ಲ! ಘೋರವಿಷಮಿಶ್ರವಾದ ಅನ್ನದಂತೆ, ಈಕೆಯನ್ನು 


ಸರ್ಗಃ ೫೧] ಹನೂಮದುಪದೇಶಃ ೩೮೧ 


ನೇಯಂ ಜರಯಿತುಂ ಶಕ್ಯಾ ಸಾಸುರೈರಮರೈರಪಿ | 


ಎಷಸಂಸೃಷಮತ್ಯರ್ಥಂ ಭುಕಮನ್ನಮಿವೌಜಸಾ || ೨೪ 


ತಪಃಸಂತಾಪಲಬಸೇ ಯೋತ5ಯಂ ಧರ್ಮಪರಿಗ್ರಹಃ | 
ನ ಸ ನಾಶಯಿತುಂ ನ್ಯಾಯ್ಯ ಆತೃಪ್ರಾಣಪರಿಗ್ರಹಃ ॥ ೨೫ 


ಅವಧ್ಯತಾಂ ತಪೋಭಿರ್ಯಾಂ ಭವಾನ್‌ ಸಿಮನುಪಶ್ರತಿ । 
ಆತ್ಮನಃ ಸಾಸುರೈರ್ದೇವೃರ್ಹೇತುಸತ್ರಾಪ್ಯಯಂ ಮಹಾನ್‌ ॥ ೨೬ 


ಸುಗ್ರೀವೋ ನ ಹಿ ದೇವೋಠಯಂ ನಾಸುರೋ ನ ಚ ರಾಕ್ಸಸಃ । 
ಮಾನುಷೋ ರಾಘವೋ ರಾಜನ್‌ ಸುಗ್ರೀವಶ್ಲ ಹರೀಶ್ರರೂ॥ ೨೭ 


ತಸ್ಮಾತ್‌ ಪ್ರಾಣಪರಿತ್ರಾಣಂ ಕಥಂ ರಾಜನ್‌ ಕರಿಷ್ಯಸಿ | 
ನ ತು ಧರ್ಮೋಪಸಂಹಾರಮಧರ್ಮಪಫಲಸಂಹಿತಮ್‌ ॥ ೨೮ 


ತದೇವ ಫಲಮನ್ನೇತಿ ಧರ್ಮಶ್ಲಾಧರ್ಮನಾಶನಃ | 
ಪ್ರಾಪಂ ಧರ್ಮಫಲಂ ತಾವದ್ಭವತಾ ನಾತ್ರ ಸಂಶಯಃ ॥ ೨೯ 


ದಕ್ಕಿಸಿಕೊಳ್ಳಲು ದೇವಾಸುರರಿಗೂ ಸಾಧ್ಯವಿಲ್ಲ (೨೩-೨೪). ರಾವಣ, ನೀನು 
ಕಷಪಟು ಪಸನ್ನು ಮಾಡಿ ಧರ್ಮವನ್ನೂ ದೀರ್ಫಾಯುಸನ್ನೂ 
ಸಂಪಾದಿಸಿಕೊಂಡು ಬಂದಿದ್ದೀಯೆ. ಈಗ ಪ್ರಬಲವಾದ ಅಧರ್ಮದಿಂದ ಅದನ್ನೆಲ್ಲಾ 
ಹಾಳುಮಾಡಿಕೊಳ್ಳುವುದು ನ್ಯಾಯವಲ್ಲ ತಪೋಬಲದಿಂದ ನೀನು ದೇವಾಸುರರಿಗೆ 
ಅವಧ್ಯನೆಂದು ಭಾವಿಸಿಕೊಂಡಿದ್ದೀಯೆ. ಆದರೆ ನಿನ್ನ ವಧೆಗೆ ಈಗ ಒಂದು ದೊಡ್ಡ 
ಕಾರಣವು ಏರ್ಪಟ್ಟಿದೆ. (೨೫-೨೬). ಸುಗ್ರೀವನು ದೇವಾಸುರರಾಕಸರಲ್ಲಿ 
ಒಬ್ಬನೂ ಅಲ್ಲ ಅವನು ಒಬ್ಬ ಶ್ರೇಷ್ಠನಾದ ವಾನರ. ಶ್ರೀರಾಮನು ಮನುಷ್ಯ. 
ಆದ್ದರಿಂದ, ರಾಕ್ಷಸೇಶ್ವರ, ನೀನು ಪ್ರಾಣವನ್ನು ಹೇಗೆ ಉಳಿಸಿಕೊಳ್ಳುತೀಯೆ 9 
ಧರ್ಮದ ಫಲದಲ್ಲಿ ಅಧರ್ಮದ ಫಲವು ಅಡಗಿಹೋಗುವುದಿಲ್ಲ ಅಧರ್ಮದ 
ಫಲವನ್ನು ಪ್ರತ್ಯೇಕವಾಗಿ ಅನುಭವಿಸಬೇಕಾಗುತದೆ. ಧರ್ಮವು ಅಧರ್ಮದ 
ಫಲವನ್ನೂ ನಾಶಗೊಳಿಸುವುದಿಲ್ಲ ಇದುವರೆಗೆ ನೀನು ಧರ್ಮದ ಫಲವನ್ನು 


೩೮೨ ಸುಂದರಕಾಂಡ | ಸರ್ಗಃ ೫೧ 


ಪಲಮಸಾಪದರ್ಮಸ ಕಿಪಮೇವ ಪಪತ ಸೇ | 
ರ ಶೆ ರ ಊಂ ರೆ 


ಜನಸ್ಥಾನವಧಂ ಬುದ್ದ್ವಾ ಬುದ್ದ್ವಾ ವಾಲಿವದಂ ತಥಾ ॥ ೩೦ 

ರಾಮಸುಗ್ರೀವಸಖ್ಯಂ ಚ ಬುದ್ಧೃಸ್ತ ಹಿತಮಾತ್ಮನಃ ।ಟ 

ಕಾಮಂ ಖಲ್ಪಹಮಪ್ಯೇಕಃ ಸವಾಜಿರಥಕುಂಜರಾಮ್‌ ॥ ೩೧ 

ಲಂಕಾಂ ನಾಶಯಿತುಂ ಶಕಸಸ್ತೆ ಸ ತುನ ನಿಶ್ಚಯಃ 

ರಾಮೇಣ ಹಿ ಪ್ರತಿಜ್ಞಾತಂ ಹರ್ಯಕಗಣಸಂನಿದ್‌ೌೌ ॥ ೩೨ 
ಗಿ ಲ 

ಉತ್ಪಾದನಮವಿತ್ರಾಣಾಂ ಸೀತಾ ಯೃಸ್ತು ಪ್ರಧರ್ಷಿತಾ | 

ಅಪಕುರ್ವನ್‌ ಹಿ ರಾಮಸ್ಕ ಸಾಕ್ಟಾದಪಿ ಪುರಂದರಃ ॥ ೩೩ 

ನ ಸುಖಂ ಪ್ರಾಪ್ನಯಾದನ್ಯಃ ಕಿಂ ಪುನಸ್ಸದ್ದಿಧೋ ಜನಃ । 

ಯಾಂ ಸೀತೇತೃಭಿಜಾನಾಸಿ ಯೇಯಂ ತಿಷ್ಠತಿ ತೇ ವಶೇ ॥ ೩೪ 


ಕಾಲರಾತ್ರೀತಿ ತಾಂ ವಿದ್ದಿ ಸರ್ವಲಂಕಾವಿನಾಶಿನೀಮ್‌ | 
ತದಲಂ ಕಾಲಹಾಶೇನ ಸೀತಾವಿಗ್ರಹರೂಪಿಣಾ ॥ ೩೫ 


ಅನುಭವಿಸಿದ್ದೀಯೆ. ಇದರಲ್ಲಿ ಸಂದೇಹವಿಲ್ಲ (೨೭-೨೯). ಇನ್ನುಮೇಲೆ, ನೀನು 
ಮಾಡಿರುವ ಅಧರ್ಮಕ್ಕೆ ತಕ್ಕ ಫಲವನ್ನು ಶೀಘ್ರವಾಗಿ ಅನುಭವಿಸುತ್ತೀಯೆ. 
ಜನಸ್ಥಾನದಲ್ಲಿ ನಡೆದ ರಾಕಸರ ವಧೆಯ ಬಗೆಯನ್ನೂ ವಾಲಿಯ ವಧೆಯಾದ 
ರೀತಿಯನ್ನೂ ಈಗ ರಾಮಸುಗ್ರೀವರಿಗೆ ಆಗಿರುವ ಸ್ನೇಹಾತಿಶಯವನ್ನೂ 
ಪರ್ಯಾಲೋಚಿಸಿ, ನಿನಗೆ ಯಾವುದು ಹಿತಕಾರಿಯೆಂದು ನಿಶ್ಚಯಿಸು. ಈಗ 
ನಾನೊಬ್ಬನೇ ಲಂಕಾನಗರವನ್ನು ದ್ವಂಸ ಮಾಡಬಲ್ಲೆನು (೩೦-೩೧). ಆದರೆ ಇದು 
ರಾಮನಿಗೆ ಸಮ್ಮತವಲ್ಲ ಸೀತಾದೇವಿಯನ್ನು ಗೋಳಾಡಿಸಿದ ಶತ್ರುಗಳೆಲ್ಲರನ್ನೂ 
ತಾನೇ ಕೊಂದುಹಾಕುತೇನೆಂದು ರಾಮನು ವಾನರ ಭಲ್ಲೂಕಸೇನೆಯೆದುರಿಗೆ 
ಪ್ರತಿಜ್ಞೆಮಾಡಿದ್ದಾನೆ. ಶ್ರೀರಾಮನಿಗೆ ಅಪಕಾರ ಮಾಡಿದವನು ಸಾಕ್ಟಾತ್‌ ದೇವೇಂದ್ರ 
ನಾದರೂ ಸೌಖ್ಯದಿಂದ ಇರಲಾರನು (೩೨-೩೩). ಇನ್ನು ನಿನಂತಹವನ ವಿಷಯ 
ವನ್ನು ಹೇಳಬೇಕೆ ? ಯಾರನ್ನು ನೀನು ಸೀತೆಯೆಂದೂ ನಿನ್ನ ಕೈಗೆ ಸಿಕ್ಕಿರುವಳೆಂದೂ 
ಭಾವಿಸಿದ್ದೀಯೋ, ಅವಳು ಲಂಕೆಯನ್ನು ವಿಧ್ವಂಸಮಾಡತಕ್ಕ ಕಾಳರಾತ್ರಿ ಎಂದು 
ತಿಳಿ ರಾವಣ, ಸೀತಾರೂಪದಲ್ಲಿರುವ ಈ ಯಮಪಾಶವನ್ನು ಕೊರಳಿಗೆ 


ಸರ್ಗಃ ೫೧, ಹನೂಮದುಪದೇಶಃ ೩೮೩ 


ಸಯಂ ಸಂಧಾವಸಕ್ಷೇನ ಕೃಮಮಾತ್ಮನಿ ಚಿಂತೃತಾಮ್‌ |! 
ಸೀತಾಯಾಸೇಜಸಾ ದಗಾಂ ರಾಮಕೋಪಪ್ರಪೀಡಿತಾಮ್‌ ॥ ೩೬ 


ದಹ್ಯಮಾನಾಮಿಮಾಂ ಪಶ್ಯ ಪುರೀಂ ಸಾಟ್ಟಪ್ರತೋಲಕಾಮ್‌ 
ಸ್ವಾನಿ ಮಿತ್ರಾಣಿ ಮಂತ್ರೀಂಶ್ಲ್ಚ ಜ್ಞಾತೀನ್ಸಾ ತನುತಾನ್‌ ಹಿತಾನ್‌ ॥ ೩೭ 
ಚ ಇ ಜಿಲಾ 


ಭೋಗಾನ್‌ ದಾರಾಂಶ್ಣ ಲಂಕಾಂ ಚ ಮಾ ವಿನಾಶಮುಪಾನಯ । 
ಸತ್ಯಂ ರಾಕಸರಾಜೇಂದ್ರ ಶಣುಷ್ಟ ವಚನಂ ಮಮ ॥ ೩೮ 


ರಾಮದಾಸಸ್ಯ ದೂತಸ್ಥ ವಾನರಸ್ಕ ವಿಶೇಷತಃ । 
ಸರ್ವಾನ್‌ ಬೋತ್‌ ಸುಸಂಷ್ಯತ್ಯ ಸ ಸೆಭೂತಾನ್‌ ಸಚರಾಚರಾನ್‌ ॥ 


ಪುನರೇವ ತಥಾ ಸ್ಪಷ್ಟುಂ ಶಕೋ ರಾಮೋ ಮಹಾಯಶಾಃ | 
ದೇವಾಸುರನರೇಂದ್ರೇಷು ಯಕ್ಷರಕ್ಟೋಗಣೇಷು ಚ ॥ ೪೦ 


ಎದ್ಯಾಧರೇಷು ಸರ್ವೇಷು bearing ಚಿ | 
ಸಿದ್ದೇಷು ಕಿಂನರೇಂದ್ರೇಷು ಪತತ್ರಿಷು ಚ ಸರ್ವತಃ ೪೧ 


ಸುತಿಕೊಳ್ಳಬೇಡ (೩೪-೩೫). ನಿನಗೆ ಹಿತವಾದದ್ದು ಯಾವುದೆಂದು ಚಿಂತಿಸು. 
ಸೀತೆಯ ತೇಜಸಿನಿಂದ ಈ ಪಟ್ಟಣವು ಈಗಲೇ ಅರ್ಧ ಸುಟ್ಟುಹೋಗಿದೆ. ಇನ್ನು 
ರಾಮನ ಕೋಪವೂ ಸೇರಿದರೆ ಉಪರಿಗೆ, ರಥಬೀದಿಗಳೊಡನೆ ಉರಿದು 
ಹೋದೀತು ! ನಿನ್ನ ಮಿತ್ರರು, ಮಂತ್ರಿಗಳು, ಬಂಧುಗಳು, ತಮ್ಮಂದಿರು, ಮಕ್ಕಳು, 
ನಿನ್ನ ಹೆಂಡತಿಯರು, ಭೋಗಭಾಗ್ಯಗಳು, ಈ ಲಂಕಾನಗರ--ಇವೆಲ್ಲವೂ ನಾಶ 
ವಾಗುವಂತೆ ಮಾಡಬೇಡ. ರಾಕಸೇಶ್ವರ, ಸತ್ಯವಾಗಿಯೂ ನಾನು ಹೇಳುವುದನ್ನು 
ಕೇಳು (೩೬-೩೮). ನಾನು ರಾಮದಾಸ, ದೂತ ಮತ್ತು ವಾನರಜಾತಿಯವನು. 
ಶ್ರೀರಾಮನು ಪಂಚಮಹಾಭೂತಗಳೊಡನೆ ಚರಾಚರಾತ್ಮಕವಾದ ನಿಖಿಲ 
ವಿಶ್ವವನ್ನೇ ನಾಶಮಾಡಿ, ಮತೆ, ಮೊದಲಿನಂತೆ ಸೃಷ್ಟಿಮಾಡಬಲ್ಲನು. ದೇವಾಸುರ 
ಮಾನವರಲ್ಲಿ ಯಕ್ಷ ರಾಕಸರಲ್ಲಿ ವಿದ್ಯಾಧರ ಗಂಧರ್ವ ಸ ರ್ಪಗಳಲ್ಲಿ ಸಿದ್ದ ಕಿನ್ನರ 
ರಲ್ಲಿ ಪಕ್ಷಿಗಳಲ್ಲಿ ಅಷ್ಟೇಕೆ 9 ಸಮಸ್ತ ಪ್ರಾಣಿಗಳಲ್ಲಿಯೂ ಸರ್ವದಾ ತಾ 
ದಲ್ಲಿ ರಾಮನನ್ನು ಎದುರಿಸಿ ಯುದ್ಧಮಾಡತಕ್ಕವನು ಒಬ್ಬನೂ ಇಲ್ಲ ಅವನು 


೩೮೪ ಸುಂದರಕಾಂಡಃ | ಸರ್ಗಃ ೫೧ 


ಸರ್ವಭೂತೇಷು ಸರ್ವತ್ರ ಸರ್ವಕಾಲೇಷು ನಾಸಿ ಸಃ । 


ಯೋ ರಾಮಂ ಪ್ರತಿಯುದ್ಧೇತ ವಿಷ್ಣುತುಲ್ಲಪರಾಕ್ರಮಮ್‌ ॥ ೪೨ 
ಶೆ ಣ ಶೆ -್‌ೆ 


ಸರ್ವಲೋಕೇಶ್ಟರಸ್ಕೈವಂ ಕೃತ್ವಾ ವಿಪ್ರಿಯಮೀದೃಶಮ್‌ | 
ರಾಮಸ್ಕ ರಾಜಸಿಂಹಸ್ಯ ದುರ್ಲಭಂ ತವ ಜೀವಿತಮ್‌ ॥ ಲೌ 


ದೇವಾಶ್ಹ ದೈತ್ಯಾಶ್ಲ ನಿಶಾಚರೇಂದ್ರ 
ಗಂಧರ್ವವಿದ್ಯಾಧರನಾಗಯಕ್ಟಾಃ ` 

ರಾಮಸ್ಯ ಲೋಕತ್ರಯನಾಯಕಸ್ಯ 
ಸ್ಥಾತುಂ ನ ಶಕಾಃ ಸಮರೇಷು ಸರ್ವೇ ॥ ೪೪ 


ಬ್ರಹ್ಮಾ ಸ್ವಯಂಭೂಶ್ಚತುರಾನನೋ ವಾ 
ರುದ್ರಸಿನೇತ್ರಸ್ಪಿಪುರಾಂತಕೋ ವಾ | 
ಇಂದ್ರೋ ಮಹೇಂದ್ರಃ ಸುರನಾಯಕೋ ವಾ 
ತ್ರಾತುಂ ನ ಶಕ್ತಾ ಯುಧಿ ರಾಮವಧ್ಯಮ್‌ ॥ ೪೫ 
ಸು ಸೌಷ್ಠವೋಪೇತಮದೀನವಾದಿನಃ 
ಕಪೇರ್ನಿಶಮ್ಸಾಪ್ರತಿಮೋsಪ್ರಿಯಂ ವಚಃ 1 


ಪರಾಕ್ರಮದಲ್ಲಿ ಮಹಾವಿಷ್ಣುವಿಗೆ ಸಮಾನ (೩೯-೪೨). ರಾವಣ, ಸರ್ವ 
ಲೋಕೇಶ್ವರನೂ ರಾಜಸಿಂಹನೂ ಆದ ಶ್ರೀರಾಮನಿಗೆ ಅಪರಾಧ ಮಾಡಿದಮೇಲೆ, 
ನೀನು ಬದುಕಿರುವುದು ಅಸಾಧ್ಯ. ದೇವದಾನವಾದಿ ಸಮಸ ಪ್ರಾಣಿಗಳೂ 
ತ್ರಿಲೋಕಾಧಿಪತಿಯಾದ ರಾಮನನ್ನು ಯುದ್ಧದಲ್ಲಿ ಎದುರಿಸಲು ಅಸಮರ್ಥರು 
(೪೩-೪೪). ರಾಮನು ಯಾರನ್ನಾದರೂ ಕೊಲ್ಲಬೇಕೆಂದು ನಿಶ್ಚಯಿಸಿದರೆ, ಅವ 
ನನ್ನು ಉಳಿಸಿಕೊಳ್ಳಲು ಅನಾದಿಯೂ ನಾಲ್ಕು ಮುಖಗಳನ್ನು ಧರಿಸಿದವನೂ ಆದ 
ಬ್ರಹ್ಮನಿಗಾಗಲಿ, ತ್ರಿಣೇತ್ರನೂ ತ್ರಿಪುರ ಧ್ಹಂಸಿಯೂ ಆದ ಈಶ್ವರನಿಗಾಗಲಿ, ಮಹತರ 
ವಾದ ಐಶ್ವರ್ಯವನ್ನು ಪಡೆದು ದೇವೇಶ್ವರನೆನಿಸಿದ ಇಂದ್ರನಿಗಾಗಲಿ ಶಕ್ಯವಿಲ್ಲ 
ಎಂದು ಹೇಳಿದನು (೪೫). ಹೀಗೆ ಹನುಮಂತನು ಧೀರವಾಣಿಯಿಂದ ಹಿತೋಪ 
ದೇಶವನ್ನು ಮಾಡಿದನು. ರಾವಣನು ತನಗೆ ಅಪ್ರಿಯವಾದ ಆ ಮಾತನ್ನು ಕೇಳಿ 


ಸರ್ಗಃ ೫೨ | ಧೂತವಧನಿವಾರಣಮ್‌ ೩೮೫ 


ದಶಾನನಃ ಕೋಪವಿವೃತಲೋಚನಃ 
ಸಿಮಾದಿಶತಸ್ಯ್ಥ ವಧಂ ಮಹಾಕಪೇಃ ॥ ೪೬ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕಪಂಚಾಶಃ ಸರ್ಗಃ 

ದಿಪಂಚಾಶಃ ಸರ್ಗ: 
ಧೂತವಧನಿವಾರಣಮ್‌ 

ತಸ್ನ ತದಚನಂ ಶುತಾ ವಾನರಸ್ತ ಮಹಾತನಃ 

ರೆ ಯ - ದ ಶೆ ಆ 

ಆಜ್ಞಾಪಯತಸ್ಯ ವಧಂ ರಾವಣಃ ಕ್ರೋಧಮೂರ್ಚ್ಚಿತಃ ॥ ೧ 

ವಧೇ ತಸ್ಯ ಸಮಾಜಪೇ ರಾವಣೇನ ದುರಾತ್ಮನಾ । 

ನಿವೇದಿತವತೋ ದೌತ್ಯಂ ನಾನುಮೇನೇ ವಿಭೀಷಣ: ॥ ೨ 

ತಂ ರಕ್ಟೋ5ಧಿಪತಿಂ ಕ್ರುದ್ದಂ ತಚ್ಚ ಕಾರ್ಯಮುಪಸ್ಥಿತಮ್‌ । 

ವಿದಿತ್ತಾ ಚಿಂತಯಾಮಾಸ ಕಾರ್ಯಂ ಕಾರ್ಯವಿಧ್‌ೌ್‌ ಸ್ಥಿತಃ ॥ ೩ 


ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತ ಹನುಮಂತನನ್ನು ವಧಿಸಬೇಕೆಂದು 
ಆಜ್ಞಾಪಿಸಿದನು (೪೬). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತೊಂದನೆಯ ಸರ್ಗ 


ಎ! 


ಸರ್ಗ ೫೨ 
ದೂತನಾಗಿ ಬಂದ ಹನುಮಂತನನ್ನು ವಧಿಸುವುದು ರಾಜಧರ್ಮಕ್ಕೆ ವಿರುದ್ಧವೆಂದು 
ವಿಭೀಷಣನು ರಾವಣನಿಗೆ ನೀತಿಯನ್ನು ಬೋಧಿಸುವುದು. 
ಮಹಾತ್ಮನಾದ ಹನುಮಂತನು ಹೇಳಿದ ಮಾತನ್ನು ಕೇಳಿ ರಾವಣನು 
ಕ್ರುದ್ಧನಾಗಿ, ಅವನನ್ನು ಕೊಲ್ಲಬೇಕೆಂದು ರಾಕಸರಿಗೆ ಆಜ್ಜೆಮಾಡಿದನು. ದೂತನಾಗಿ 
ಬಂದಿದ್ದೇನೆಂದು ತಿಳಿಸಿದ ಹನುಮಂತನನ್ನು ಕೊಲ್ಲುವುದು ವಿಭೀಷಣನಿಗೆ 
ಸಮತವಾಗಲಿಲ್ಲ (೧-೨). ಕಾರ್ಯಾಕಾರ್ಯಗಳನ್ನು ಬಲ್ಲ ಆ ವಿಭೀಷಣನು 


ಸುಂ. 13 


೩೮೬ ಸುಂದರಕಾಂಡಃ | ಸರ್ಗಃ ೫೨ 
ನಿರಿತಾರ್ಪಸತಃ ಸಾಮಾ ಪೂಜ್ನಂ ಶತ್ರುಜಿದಗ್ರಜಮ್‌ | 
ದ ಎದಿ ಲ್ಕ ಬೆ J J 
ಉವಾಚ ಹಿತಮತೃರ್ಥಂ ವಾಕ್ಯಂ ವಾಕೃವಿಶಾರದಃ ॥ ಲ 
ಕಮಸ ರೋಷಂ ತ್ತಜ ರಾಕಸೇಂದ 
ಊ ಮ ಶೆ ಲ J 
ಪ್ರಸೀದ ಮದಾಕ್ಕಮಿದಂ ಶಣುಷ್ಠ | 
ವಧಂ ನ ಕುರ್ವಂತಿ ಪರಾವರಜ್ಞಾ 


ದೂತಸ್ಯ ಸಂತೋ ವಸುಧಾಧಿಪೇಂದ್ರಾಃ ॥ ೫ 
ರಾಜಧರ್ಮವಿರುದಂ ಚ ಲೋಕವುತೇಶ್ವ ಗರ್ಜಿತಮ್‌ | 
ವ ಚಾಸದ್ದರಂ ವೀರ ಕಪೇರಸ್ಯ ಪ್ರಮಾಪಣಮ್‌ ॥ ೬ 


ಧರ್ಮಜಶ ಕತಜಶ ರಾಜಧರ್ಮವಿಶಾರದಃ | 


ವ ಲ "ಇಗ 
ಪರಾವರಜ್ಞೋ ಭೂತಾನಾಂ ತಮೇವ ಪರಮಾರ್ಥವಿತ್‌ ॥ ೭ 


ಗಹ್ಯಂತೇ ಯದಿ ರೋಷೇಣ ತ್ಲಾದ್ದಶೋತಪಿ ವಿಪಶ್ಚಿತಃ | 
ತತಃ ಶಾಸವಿಪಶಿತ ೦ ಶಮ ಏವ ಹಿ ಕೇವಲಮ್‌ ॥ ಲೆ 
ಘೆ ಚಮಾನ *್‌ 


ರಾವಣನಿಗೆ ಕೋಪಬಂದಿದೆಯೆಂದೂ ಆದರಿಂದ ದೂತವಧೆಗೆ ಅಪಣ 
ಮಾಡಿದಾನೆಂದೂ ತಿಳಿದು ಮುಂದೇನು ಮಾಡಬೇಕೆಂದು ಆಲೋಚಿಸಿದನು. 
ತಾನೇ ಒಂದು ನಿಶ್ಚಯಕ್ಕೆ ಬಂದು, ಅಣ್ಣನಾದ ರಾವಣನನ್ನು ಕುರಿತು 
ಗೌರವಪೂರ್ವಕವಾಗಿ ಸಾಂತ್ನವಚನಗಳಿಂದ ಹೇಳತೊಡಗಿದನು (೩-೪) : 
“ಮಹಾರಾಜ, ನನ್ನನ್ನು ಕಮಿಸಬೇಕು. ಕೋಪ ಮಾಡಿಕೊಳ್ಳಬಾರದು. ಪ್ರಸನನಾಗಿ 
ನನ್ನ ಮಾತನ್ನು ಲಾಲಿಸಬೇಕು. ವಿವೇಕಿಗಳೂ ಸಜ್ಜನರೂ ಆದ ಭೂಪತಿಗಳು 
ದೂತನಾಗಿ ಬಂದವನನ್ನು ವಧಿಸುವುದಿಲ್ಲ ಈ ಕಪಿಯನ್ನು ಕೊಲ್ಲಿಸುವುದು 
ರಾಜಧರ್ಮಕ್ಕೆ ವಿರುದ್ಧವಾದದ್ದು ';  ಲೋಕನಿಂದಿತ. ನಿನ್ನಂತಹ ವೀರನಿಗೆ 
ಯೋಗ್ಯವೂ ಅಲ್ಲ (೫-೬). ನೀನು ಧರ್ಮಜ್ನ್ಞನೂ ರಾಜನೀತಿ ವಿಶಾರದನೂ 
ಆಗಿದ್ದೀಯೆ. ಸಮಸ್ತ ಪ್ರುಣಿವರ್ಗದಲ್ಲಿ ನೀನೇ ವಿವೇಕಿಯೂ ಪರಮಾರ್ಥವನ್ನು 
ಬಲ್ಲವನೂ ಆಗಿರುವೆ. ನಿನ್ನಂತಹ ವಿದ್ವಾಂಸರೇ ಕೋಪಕ್ಕೆ ವಶರಾಗುವುದಾದರೆ, 
ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಗಳಿಸುವುದು ವೃಥಾ ಶ್ರಮವೆಂದು ಹೇಳಬೇಕಾಗುತದೆ 


ಸರ್ಗಃ ೫೨, ಧೂತವಧನಿವಾರಣಮ್‌ ೩೮೭ 


ತಸ್ಮಾತ್‌ ಪ್ರಸೀದ ಶತ್ರುಘ್ನ ರಾಕಸೀಂದ್ರ ದುರಾಸದ | 
ಯುಕಾಯುಕಂ ವನಿಶ್ಠಿತ್ಯ ದೂತೇ ದಂಡೋ ವಿಧೀಯತಾಮ್‌ ॥ ೯ 
ವಿಭೀಷಣವಚಃ ಶ್ರುತ್ವಾ ರಾವಣೋ ರಾಕ್ಟಸೇಶ್ವರಃ | 


ರೋಷೇಣ ಮಹತಾವಿಷ್ಟೋ ವಾಕ್ಯಮುತರಮಬ್ರವೀತ್‌ ॥ ೧೦ 
ನ ಪಾಪಾನಾಂ ವಧೇ ಪಾಪಂ ವಿದ್ಯತೇ ಶತ್ರುಸೂದನ 1 
ತಸ್ನಾದೇನಂ ವಧಿಷ್ಠಾಮಿ ವಾನರಂ ಪಾಪಕಾರಿಣಮ್‌ ॥ ೧೧ 


ಅಧರ್ಮಮೂಲಂ ಬಹುರೋಷಯುಕ- 

ಮನಾರ್ಯುಜುಷಂ ವಚನಂ ನಿಶಮ್ಯ | 
ಉವಾಚ ವಾಕ್ಕಂ ಪರಮಾರ್ಥತತ್ತಂ 

ವಿಭೀಷಣೋ ಬುದ್ಧಿಮತಾಂ ವರಿಷ್ಠಃ || ೧೨ 
ಪ್ರಸೀದ ಲಂಕೇಶರ ರಾಕ್ಷನೀಂದ್ರ 

ಧರ್ಮಾರ್ಥಯುಕಂ ವಚನಂ ಶಣುಷ್ವ | 
ದೂತಾನವಧ್ಯಾನ್‌ ಸಮಯೇಷು ರಾಜನ್‌ 

ಸರ್ವೇಷು ಸರ್ವತ್ರ ವದಂತಿ ಸಂತಃ ॥ ೧೩ 
ಅಸಂಶಯಂ ಶತ್ರುರಯಂ ಪ್ರವೃದ್ಧ 

ಕೃತಂ ಹೃನೇನಾಪ್ರಿಯಮಪ್ರಮೇಯಮ್‌ । 


(೭-೮). ಹೇ ರಾಕ್ಟಸೇಶ್ವರ-ಶತ್ರುಸಂಹಾರಕ, ಆದ್ದರಿಂದ ಯುಕಾಯುಕಗಳನ್ನು 
ವಿಚಾರಿಸಿ ಈ ದೂತನಿಗೆ ದಂಡನೆಯನ್ನು ವಿಧಿಸು'' ಎಂದನು (೯). ರಾವಣನಿಗೆ 
ಕೋಪವು ಇಳಿಯಲಿಲ್ಲ ಅವನು ಕೋಪದಿಂದ "ವಿಭೀಷಣ, ಪಾಪಿಗಳನ್ನು 
ಕೊಂದರೆ ಪಾಪವಿಲ್ಲ ಆದರಿಂದ ಪಾಪಿಯಾದ ಈ ಕಪಿಯನ್ನು ಕೊಲ್ಲಿಸುತೇನೆ'' 
ಎಂದನು (೧೦-೧೧). ಸಿಟಿನಿಂದ ಹೇಳಿದ ಈ ಅಧರ್ಮದ ಮಾತನ್ನು ಕೇಳಿ 
ಬುದ್ದಿಶಾಲಿಯಾದ ವಿಭೀಷಣನು "'ಲಂಕೇಶ್ವರ, ಪ್ರಸನ್ನನಾಗು. ಧರ್ಮಾರ್ಥಸಹಿ 

ವಾದ ನನ್ನ ಮಾತನ್ನು ಕೇಳು. ದೂತರನ್ನು ಯಾವ ಸಮಯದಲ್ಲಾಗಲಿ ಎಲ್ಲಿಯೂ 
ಕೊಲ್ಲಬಾರದೆಂದು ಹಿರಿಯರು ಹೇಳುತಾರೆ (೧೨-೧೩). ಈತನು 
ಮಹಾಶತ್ರುವೆಂಬುದೇನೋ ನಿಜ. ನಮಗೆ ಅಪರಿಮಿತವಾದ ಕೆಡುಕನ್ನು 


೩೮೮ ಸುಂದರಕಾಂಡ [ಸರ್ಗಃ ೫೨ 


ನ ದೂತವಧ್ಯಾಂ ಪ್ರವದಂತಿ ಸಂತೋ 
ದೂತಸ್ಯ ದೃಷ್ಟಾ ಬಹವೋ ಹಿ ದಂಡಾಃ ॥! ೧೪ 


ವೈರೂಷ್ಯಮಂಗೇಷು ಕಶಾಭಿಘಾತೋ 
ಮಾೌಂಡ್ಯಂ ತಥಾ ಲಕ್ಷಣಸಂನಿಪಾತಃ | 
ಏತಾನ್‌ ಹಿ ದೂತೇ ಪ್ರವದಂತಿ ದಂಡಾನ್‌ 


ವಧಸು ದೂತಸ್ಯ ನ ನಃ ಶ್ರುತೋಷಪಿ ॥ ೧೫ 


ಕಥಂ ಚ ಧರ್ಮಾರ್ಥವಿನೀತಬುದಿಃ 
ಪರಾವರಪ್ರತ್ಯಯನಿಶಿತಾರ್ಡ್ಥ: | 

ಭವದ್ದಿದಃ ಕೋಪವಶೇ ಹಿ ತಿಷ್ಠೇತ್‌ 
ಕೋಪಂ ನಿಯಚ್ಛಂತಿ ಹಿ ಸತ್ತಂತಃ |! ೧೬ 


ನ ಧರ್ಮವಾದೇ ನ ಚ ಲೋಕವೇ 
ನ ಶಾಸಬುದಿಗಹಣೇಷು ಚಾಪಿ | 
ತ್‌್‌ 
ಎದ್ಯೇತ ಕಫಿತಶವ ವೀರ ತುಲ್ಕ- 


ಸ್ಸ ೦ ಹ್ಯುತಮಃ ಸರ್ವಸುರಾಸುರಾಣಾಮ್‌ ॥। ೧೭ 


ಮಾಡಿದ್ದಾನೆ. ಆದರೂ ದೂತನನ್ನು ಕೊಲ್ಲಬಾರದೆಂದು ದೊಡ್ಡವರು ಹೇಳಿದ್ದಾರೆ. 
ದೂತರನ್ನು ದಂಡಿಸುವುದಕ್ಕೆ ಬೇರೆ ಎಷ್ಟೋ ವಿಧಾನಗಳುಂಟು. ಅವಯವಗಳನ್ನು 
ಕತರಿಸಿ ವಿರೂಪಗೊಳಿಸುವುದು, ಚಾಟಿಯಿಂದ ಹೊಡೆಸುವುದು, ತಲೆಯನ್ನು 
ಬೋಳಿಸುವುದು ಮತ್ತು ಬರೆ ಹಾಕಿಸುವುದು--ಇವೆಲ್ಲ ದೂತರಿಗೆ ವಿಧಿಸ 
ಬಹುದಾದ ಶಿಕ್ಷೆಗಳು. ದೂತರ ವಧೆಮಾಡಿಸುವುದನ್ನು ನಾನು ಕೇಳಿಲ್ಲ 
(೧೪-೧೫). ಧರ್ಮಾರ್ಥಗಳಲ್ಲಿ ಪಳಗಿ ಅತ್ಯಂತ ವಿವೇಕಶಾಲಿಯಾದ 
ನಿನ್ನಂತಹವನು ಹೀಗೆ ಕೋಪಾಧೀನನಾಗಬಹುದೆ ? ಧೀರರು ಕೋಪವನ್ನು 
ತಡೆದುಕೊಳ್ಳಬೇಕು. ಎಲ್ಫೆ ವೀರನೆ, ಧರ್ಮಶಾಸ್ತದಲ್ಲಾಗಲಿ ಲೋಕವ್ಯವಹಾರ 
ದಲ್ಲಾಗಲಿ ಶಾಸಾರ್ಥವನ್ನು ನಿರ್ಣಯಿಸುವುದರಲ್ಲಾಗಲಿ ನಿನಗೆ ಸಮಾನರು 
ಯಾರೂ ಇಲ್ಲ ಸಮಸ್ತ ದೇವಾಸುರರಲ್ಲಿಯೂ ನೀನು ಶ್ರೇಷ್ಠ (೧೬-೧೭). 


ಸರ್ಗಃ ೫೨ | ಧೂತವಧನಿವಾರಣಮ್‌ ೩೮೯ 


ಶೂರೇಣ ವೀರೇಣ ನಿಶಾಚರೇಂದ್ರ 
ಸುರಾಸುರಾಣಾಮಪಿ ದುರ್ಜಯೇನ |। 
ತಯಾ ಪ್ರಗಲ್ಪಾಃ ಸುರದೃತ್ಯಸಂಘಾ 
ಜಿತಾಶ್ಲ ಯುದ್ದೇಷಸಕ್ಸನ್ನರೇಂದ್ರಾಃ ॥ ೧೮ 


ಸ ಅ 
ಇತಂ ವಿಧನಾಮರದೆತಶತೋಃ 
ಐ ರೆ ಲಿಶೆ ಹ 
ಶೂರಸ್ಕ ವೀರಸ್ಯ ತವಾಜಿತಸ್ಯ | 
ಕುರ್ವಂತಿ ಮೂಢಾ ಮನಸೋ ವ್ಯಲೀಕಂ 
ಪ್ರಾಣೈರ್ವಿಯುಕ್ತಾನ ತು ಯೇ ಪುರಾ ತೇ ॥" ೧೯ 
ನ ಚಾಪ್ಯಸ್ಯ ಕಪೇರ್ಫಾತೇ ಕಂಚಿತ್‌ ಪಶ್ಯಾಮ್ಯಹಂ ಗುಣಮ್‌ | 
ತೇಷ್ಠಯಂ ಪಾತ್ಯತಾಂ ದಂಡೋ ಯೈೆರಯಂ ಪ್ರೇಷಿತಃ ಕಪಿಃ ॥ ೨೦ 


ಸಾಧದುರ್ವಾ ಯದಿ ವಾಸಾಧುಃ ಪರ್ಬರೇಷ ಸಮರ್ಪಿತಃ | 

ಬ್ರುವನ್‌ ಪರಾರ್ಥಂ ಪರವಾನ್ನ ದೂತೋ ವಧಮರ್ಹತಿ ॥ ೨೧ 
ಅಪಿ ಚಾಸ್ಟಿನ್‌ ಹತೇ ರಾಜನ್ನಾನ್ಯಂ ಪಶ್ಯಾಮಿ ಖೇಚರಮ್‌ । 

ಇಹ ಯಃ ಪುನರಾಗಚ್ಛೇತ್‌ ಪರಂ ಪಾರಂ ಮಹೋದಧೇಃ ॥ ೨೨ 





ಯುದ್ಧದಲ್ಲಿ ದೇವಾಸುರರನ್ನೂ ಮನುಷ್ಯರಾಜರನ್ನೂ ನೀನು ಎಷ್ಟೋಸಲ 
ಜಯಿಸಿದ್ದೀಯೆ. ಅಜೇಯನೂ ವೀರಾಧಿವೀರನೂ ಆದ ನಿನ್ನ ಮನಸಿಗೆ 
ಅಪ್ರಿಯವಾದದ್ದನ್ನು ಕೆಲವುವೇಳೆ ಮೂಢರು ಮಾಡುತಾರೆ. ಅವರೆಲ್ಲರನ್ನೂ ನೀನೇ 
ಹಿಂದೆ ಪ್ರಾಣಸಹಿತ ಉಳಿಸಿದವನು (೧೮-೧೯). ಮತ್ತುಈ ಕಪಿಯನ್ನು ಕೊಂದರೆ 
ಪ್ರಯೋಜನವೂ ಇಲ್ಲ, ಇವನನ್ನು ಕಳಿಸಿದ ಶತ್ರುಗಳನ್ನು ದಂಡಿಸು. ಈತನು 
ಒಳ್ಳೆಯವನಾಗಲಿ ಕೆಟವನಾಗಲಿ, ಬೇರೆಯವರ ಮಾತಿನಂತೆ ಇಲ್ಲಿಗೆ ಬಂದು 
ಹೇಳಿಕಳಿಸಿದ ಮಾತನ್ನು ಹೇಳಿದ್ದಾನೆ. ಈತನು ಸ್ವತಂತ್ರನಲ್ಲ ಆದ್ದರಿಂದ ಈ 
ದೂತನನ್ನು ವಧಿಸುವುದು ಸರಿಯಲ್ಲ (೨೦-೨೧). ಅಲ್ಲದ ಇವನನ್ನು ಕೊಂದರೆ 


* ೧೮-೧೯ನೆಯ ಶ್ಲೋಕಗಳು ಪ ಕಿಪವೆಂದು ಕತಕವ್ಯಾಖ್ಯಾನದಲ್ಲಿಹೇಳಿದೆ. 


J) 


೩೯೦ ಸುಂದರಕಾಂಡ [ ಸರ್ಗಃ ೫೨ 


ತಸ್ಥಾನ್ಹಾಸ್ಯ ವಧೇ ಯತ್ನಃ ಕಾರ್ಯಃ ಪರಪುರಂಜಯ । 


ಭವಾನ್‌ ಸೇಂದ್ರೇಷು ದೇವೇಷು ಯತ್ನಮಾಸ್ಥಾತುಮರ್ಹತಿ ॥ ೨೩ 


ಹಿ ದೂತಮನ್ಯಂ 
ನರರಾಜಪುತೌ । 
ಯುದ್ದಾಯ ಯುದಪ್ರಿಯ ದುರ್ವಿನೀತಾ- 
ವುದ್ಯೋಜಯೀದ್ದೀರ್ಥಪಥಾವರುದ್ದ್‌ | ೨೪ 
ಪರಾಕ್ರಮೋತಾಹಮನಸಿನಾಂ ಚ 
ಸುರಾಸುರಾಣಾಮಪಿ ದುರ್ಜಯೇನ । 
ತಯಾ ಮನೋನಂದನ ನೈರ್ಯತಾನಾಂ 
ಯುದ್ದಾಯತಿರ್ನಾಶಯಿತುಂ ನ ಯುಕ್ತಾ ॥ ೨೫ 
ಹಿತಾಶ್ಚ ಶೂರಾಶ್ಚ ಸಮಾಹಿತಾಶ್ಚ 
ಕುಲೇಷು ಜಾತಾಶ್ಲ ಮಹಾಗುಣೇಷು । 
ಮನಸಿನಃ ಶಸ್ತಭ್ಛತಾಂ ವರಿಷ್ಠಾಃ 
ಕೋಟ್ಯಗ್ರತಸ್ತೇ ಸುಬ್ಛತಾಶ್ಚ ಯೋಧಾಃ ॥ ೬3 


ಸಮುದ್ರವನ್ನು ದಾಟಿ ಬರಬಲ್ಲ ಇನ್ನೊಬ್ಬ ಆಕಾಶಗಾಮಿಯನ್ನು ನಾನು ಕಾಣೆ.* 
ಆದ್ದರಿಂದ ಈ ಕಪಿಯನ್ನು ಕೊಲ್ಲಿಸಬೇಡ (ಇವನನ್ನು ಎತಿಗಟ್ಟಿರುವ) ಇಂದ್ರಾದಿ 
ದೇವತೆಗಳನ್ನು ದಂಡಿಸುವ ಯತ್ತಮಾಡು (೨೨-೨೩). ಈ ಕಪಿಯು ಹತನಾದರೆ 
ಉದ್ದತರಾದ ರಾಮಲಕ್ಷ್ಮ ಣರನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬರುತಾರೆ ? 
ಯುದ್ಧಪ್ರಿಯನಾದ ನಿನಗೆ ಯುದಕ್ಷೆ ಅವಕಾಶವೇ ದೊರೆಯುವುದಿಲ್ಲ 
ಅಜೇಯನಾದ ನೀನು ರಾಕೃಸರ ಮನಸಿಗೆ ಉಲ್ದಾಸವನ್ನುಂಟುಮಾಡುತಿದ್ದೀಯೆ. 
ಉತಾಹ ಪರಾಕ್ರಮಗಳಿಂದ ಉಬ್ಬುತಿರುವ ರಾಕಸರಿಗೆ ಯುದ್ದ ಮಾಡುವ ಸದವ 
ಕಾಶವನ್ನು ತಪ್ಪಿಸುವುದು ಸರಿಯಲ್ಲ (೨೪-೨೫). ನಿನ್ನ ವಶದಲ್ಲಿ ಹಿತಕಾರಿಗಳೂ 
ಶೂರರೂ ಉತಮ ವಂಶದಲ್ಲಿ ಜನಿಸಿದವರೂ ಧೀರರೂ ಆದ ಕೋಟಿಗಟ್ಟಲೆ 


* ಆಗ ರಾಮಸುಗ್ರೀವಾದಿ ಶತ್ರುಗಳು ಲಂಕೆಗೆ ಬರುವುದಿಲ್ಲವಾದ್ದರಿಂದ ಅವರನ್ನು 
ದಂಡಿಸುವುದಕ್ಕೆ ಅವಕಾಶ ಇಲ್ಲದೆ ಹೋಗುತದೆ ಎಂದು ತಾತರ್ಯ. 


ಸರ್ಗಃ ೫೨] ಧೂತವಧನಿವಾರಣಮ್‌ ೩೯೧ 


ತದೇಕದೇಶೇನ ಬಲಸ್ಕ ತಾವತ್‌ 
ಕೇಚಿತವಾದೇಶಕ್ತತೋ5 ಭಿಯಾಂತು [ 
ತೌ ರಾಜಪುತ್ರ) ವಿನಿಗ್ಗಹ್ಮ ಮೂಡ್‌ 
ಪರೇಷು ತೇ ಭಾವಯಿತುಂ ಪ್ರಭಾವಮ್‌ ॥ ೨೭ 
ನಿಶಾಚರಾಣಾಮಧಿಪೋತನುಜಸ್ಯ 
ವಿಭೀಷಣಸ್ಕೋತಮವಾಕ್ಯಮಿಷಮ್‌ 
ಜಗ್ರಾಹ ಬುದ್ಧ್ಯಾ ಸುರಲೋಕಶತ್ರು- 
ರ್ಮಹಾಬಲೋ ರಾಕ್ಕಸರಾಜಮುಖ್ಯಃ | ೨೮ 
ಕ್ರೋಧಂ ಚ ಜಾತಂ ಹೃದಯೇ ನಿರುದ್ಧ 
ವಿಭೀಷಣೋಕಂ ವಚನಂ ಸುಪೂಜ್ಯ ।ಟ 
ಉವಾಚ ರಕ್ಟೋ5 ಧಿಪತಿರ್ಮಹಾತ್ಥಾ 
ವಿಭೀಷಣಂ ಶಸ್ತ್ರಬ್ಛತಾಂ ವರಿಷ್ಠಮ್‌ ॥ ೧೨೯ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಿಪಂಚಾಶಃ ಸರ್ಗಃ 


ಯೋದರಿದ್ದಾರೆ. ಅವರಲ್ಲಿ ಕೆಲವು ಯೋಧರು ನಿನ್ನ ಆಜ್ಞೆಯನ್ನು ಪಡೆದು ಹೋಗಿ 
ಮೂಢರಾದ ರಾಮಲಕ್ಷ್ಮಣರನ್ನು ನಿಗೃಹಿಸಲಿ. ನಿನ್ನ ಪ್ರಭಾವವೆಷೆಂಬುದನ್ನು 
ತೋರಿಸಿ ಬರಲಿ'' ಎಂದು ಹೇಳಿದನು (೨೬-೨೭). ಆಗ ರಾಕಸೇಶ್ವರನಾದ 
ರಾವಣನು ತನ್ನ ತಮ್ಮನಾದ ವಿಭೀಷಣನು ಮನಸಿಗೆ ನಾಟುವಂತೆ ಹೇಳಿದ 
ಮಾತನ್ನು ಪರ್ಯಾಲೋಚಿಸಿ, ಕೊನೆಗೆ ಅವನ ಮಾತನ್ನೇ ಅಂಗೀಕರಿಸಿದನು 
(೨೮). ಅವನು ವಿಭೀಷಣನ ಹೇಳಿಕೆಯನ್ನು ಗೌರವಿಸಿ ತನ್ನ ಕೋಪವನ್ನು 
ಒತಿಹಿಡಿದು, ತಿರುಗಿ ವಿಭೀಷಣನೊಡನೆ ಮಾತನಾಡಿದನು (೨೯). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತರಡನೆಯ ಸರ್ಗ 


ಜಾತಾ 


ತಸ್ಯ ತದ್ವಚನಂ ಶ್ರುತ್ವಾ ದಶಗ್ರೀವೋ ಮಹಾತ್ಮನಃ | 

ದೇಶಕಾಲಹಿತಂ ವಾಕ್ಕಂ ಭ್ರಾತುರುತರಮಬ್ರವೀತ್‌ ॥ ೧ 
ಸಮೃಗುಕಂ ಹಿ ಭವತಾ ದೂತವಧ್ಯಾ ವಿಗರ್ಜಿತಾ | 

ಅವಶ್ಯಂ ತು ವಧಾದನ್ಯಃ ಕ್ರಿಯತಾಮಸ್ಯ ನಿಗ್ರಹಃ ॥ ೨ 
ಕಪೀನಾಂ ಕಿಲ ಲಾಂಗೂಲಮಿಷಂ ಭವತಿ ಭೂಷಣಮ್‌ | 

ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಗೇನ ಗಚ್ಚ್ಛತು ॥ ೩ 


ತತಃ ಪಶ್ಯಂತ್ವಿಮಂ ದೀನಮಂಗವ್ಳರೂಪ್ಯಕರ್ಶಿತಮ್‌ ।ಟ 
ಸಮಿತ್ರಜ್ಞಾತಯಃ ಸರ್ವೇ ಬಾಂಧವಾಃ ಸಸುಹೃಜ್ಜನಾಃ ॥ ೪ 
ಆಜ್ಞಾಪಯದ್ರಾಕಸೇಂದ್ರಃ ಪುರಂ ಸರ್ವಂ ಸಚತರಮ್‌ । 

ಇ ದ 
ಲಾಂಗೂಲೇನ ಪ್ರದೀಪ್ರೇನ ರಕ್ಲೋಭಿಃ ಪರಿಣೀಯತಾಮ್‌ ॥ ೫ 


ಸರ್ಗ ೫೩ 
ರಾವಣನ ಆಜ್ಞೆಯಿಂದ ರಾಕಸರು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹತಿಸುವುದು. 
ಇದನ್ನು ತಿಳಿದು ಸೀತೆಯು ಅಗ್ನಿದೇವನನ್ನು ಪ್ರಾರ್ಥಿಸಲು, ಅಗ್ನಿಯು 
ಹನುಮಂತನ ಬಾಲವನ್ನು ಸುಡದೆ ಶೀತಲನಾಗಿರುವುದು. 
ರಾವಣನು ತಮ್ಮನಾಡಿದ ದೇಶಕಾಲೋಚಿತವಾದ ಮಾತನ್ನು ಕೇಳಿ 
“ವಿಭೀಷಣ, ದೂತವಧೆಯು ನಿಂದ್ಯವಾದದ್ದೆಂದು ನೀನು ಹೇಳಿದ್ದುಯುಕವೇಸರಿ. 
ಈತನಿಗೆ ವಧೆಯನ್ನು ಬಿಟ್ಟುಬೇರೆಯ ಶಿಕ್ಷೆಯನ್ನು ವಿಧಿಸಬೇಕು (೧-೨). ಕಪಿಗಳು 
ತಮ್ಮ ಬಾಲವನ್ನೇ ಭೂಷಣವೆಂದು ತಿಳಿದು ಬಹಳ ಪ್ರೀತಿಸುತವೆ. ಆದ್ದರಿಂದ ಇವನ 
ಬಾಲಕ್ಕೆ ಬೆಂಕಿಯನ್ನು ಹತಿಸಿ ಸುಟುಬಿಡೋಣ. ಬಾಲವನ್ನು ಸುಡಿಸಿಕೊಂಡು 
ಹೋಗಲಿ. ಅಂಗಹೀನನಾಗಿ ದೈನ್ಯದಿಂದ ಹೋಗಿ ನಿಂತ ಈ ಕಪಿಯನ್ನು 
ಬಂಧುಮಿತ್ರರೆಲ್ಲರೂ ನೋಡಲಿ !'' ಎಂದನು (೩-೪). ಅನಂತರ ರಾಕ್ಷಸರನ್ನು 


ಕುರಿತು “ಎಲ್ಲೆ ಸೇವಕರೆ, ಈತನ ಬಾಲಕ್ಕೆ ಬೆಂಕಿಯನ್ನು ಹತಿಸಿ ಬೀದಿ 
೩೯೨ 


ಸರ್ಗಃ ೫೩] ಪಾವಕಶೈತ್ಯಮ್‌ ೩೯೩ 
ತಸ್ಯ ತದ್ದಚನಂ ಶ್ರುತ್ವಾ ರಾಕಸಾಃ ಕೋಪಕರ್ಕಶಾಃ | 
ವೇಷಯತಿ ಸ | ಲಾಂಗೂಲಂ ಜೀರ್ಣ: ಕಾರ್ಪಾಸಕ್ಸಿಃ ಪಟ್ಟೆಃ ಹ್ಹಿ 


ಸಂಪೇಷ್ಟ್ಟಮಾನೇ ಲಾಂಗೂಲೇ ವ್ಯವರ್ಧತ ಮಹಾಕಪಿಃ 


ಶುಷ್ಕಮಿಂಧನಮಾಸಾದ್ಯ ವನೇಷ್ಟಿವ "ಹುತಾಶನಃ ೭ 
ತೈಲೇನ ಪರಿಷಿಚ್ಯಾಥ ತೇ5ಗ್ಗಿಂ ಶತ್ರಾವಪಾತಯನ್‌ । 
ಲಾಂಗೂಲೇನ ಪ್ರದೀಪೇನ ರಾಕಸಾಂಸಾನಪಾತಯತ್‌ | ೮ 


ಸತು ರೋಷ ಪರೀತಾತ್ಸಾ ಬಾಲಸೂರ್ಯಸಮಾನನಃ 


ಲಾಂಗೂಲಂ ಸಂಪ್ರದೀಪಂ ತದ್ದ ಹ್ಯಾ ತಸ್ಯ MW || ೯ 
ಸಹಸ್ವೀಬಾಲ ವೃದ್ಧಾಪ್ಯ ಜಗ್ಗುಃ ಪ್ರೀತಾ ನಿಶಾಚರಾಃ 
ಸ ಭೂಯಃ ಸಂಗತ್ಪೆ ; ಕೂರ; ರಾಕ್ಸಸ್ಪಹ ಷತಮ | ೧೦ 


ನಿಬದಃ ಕ್ರತವಾನ್‌ ವೀರಸತ್ಪಾಲಸದ್ದಶೀಂ ಮತಿಮ್‌ | 
ಕಾಮಂ ಖಲು ನ ಮೇ ಶಕ್ತಾ ನಿಬದ್ಧಸ್ಯಾಪಿ ರಾಕ್ಸಸಾಃ || ೧೧ 


ಬೀದಿಗಳಲ್ಲಿಯೂ ಚಾಕಗಳಲ್ಲಿಯೂ ಮೆರವಣಿಗೆ ಮಾಡಿಸಿರಿ' ಎಂದು 
ಆಜ್ಞಾಪಿಸಿದನು. ಆಗ ರಾಕಸರು ಹನುಮಂತನ ಬಾಲಕ್ಕೆ ಹರಕು ಬಟ್ಟೆಗಳನ್ನು ತಂದು 
ಸುತಲಾರಂಭಿಸಿದರು (೫-೬). ಕಾಡಿನ ಒಣ ಸ್‌ೌದೆಗಳಿಗೆ ತಗುಲಿದ ಬೆಂಕಿಯಂತೆ, 
ಹನುಮಂತನು ಕ್ಷಣಮಾತ್ರದಲ್ಲಿ ಉಬ್ಬಿ ಬೆಳೆಯುತಿದ್ದನು. ಬಟ್ಟೆಯನ್ನು ಸುತಿದ್ದ 
ಹನುಮಂತನ ಬಾಲಕ್ಕೆ ರಾಕಸರು ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಹತಿಸಿದರು. 
ಆಗ ಹನುಮಂತನು ರೋಷದಿಂದ ಬಾಲಸೂರ್ಯನಂತೆ ಮುಖವನ್ನು ಕೆಂಪುಗೆ 
ಮಾಡಿಕೊಂಡು ಬಾಲವನ್ನು ಗಿರ್ರನೆ ತಿರುಗಿಸಿ ಸುತಲೂ ಇದ್ದ ರಾಕ್ಷಸರನ್ನು 
ಉರುಳಿಸಿದನು (೭-೮). ಮೆರವಣಿಗೆಯ ಸುದ್ದಿಯನ್ನು ಕೇಳಿ ಹೆಂಗಸರು, ಮಕ್ಕಳು, 
ಮುದುಕರು ಮೊದಲಾಗಿ ಲಂಕಾನಿವಾಸಿಗಳು ಸಂತೋಷದಿಂದ ಬಂದು 
ಸೇರಿದರು. ಆ ಕ್ರೂರ ರಾಕ್ಷಸರು ಮತ್ತೆ ಹನುಮಂತನನ್ನು ಬಲವಾಗಿ ಕಟ್ಟಿ ಬಿಗಿದರು. 
ಆಗ ಕಪಿವೀರನು ತನ್ನ ಮನಸಿನಲ್ಲಿ '“ನನ್ನನ್ನು ಕಟ್ಟಹಾಕಿದ್ದರೂ ಈ ರಾಕ್ಷಸರು ನನಗೆ 


ಸುಂ. 13* 


೩೯೪ ಸುಂದರಕಾಂಡಃ | ಸರ್ಗಃ ೫೩ 
ಛಿತ್ಹಾ ಪಾಶಾನ್‌ ಸಮುತ್ತತ್ತ ಹನ್ಯಾಮಹಮಿಮಾನ್‌ ಪುನಃ । 
ಯದಿ ಭರ್ತಹಿತಾರ್ಥಾಯ ಚರಂತಂ ಭರ್ತೃಶಾಸನಾತ್‌ || ೧೨ 
ಬದ್ದಂತ್ಯೇತೇ ದುರಾತ್ಠಾನೋ ನ ತು ಮೇ ನಿಷ್ಕೃತಿಃ ಕತಾ 1 
ಸರ್ವೇಷಾಮೇವ ಪರ್ಯಾಪೋ ರಾಕೃಸಾನಾಮಹಂ ಯುಧಿ ॥ ೧೩ 


ರಾಮಸ್ಯ ಕಿಂ ತು ಪ್ರೀತ್ಯರ್ಥಂ ವಿಷಹಿಷ್ಟೇಕಹಮೀದ್ದಶಮ್‌ | 


ಲಂಕಾ ಚಾರಯಿತವ್ಯಾ ವ್ಳ ಪುನರೇವ ಭಯೇದಿತಿ ॥ ೧೪ 

ರಾತ್ರೌ ನ ಹಿ ಸುದ್ಧಷ್ಟಾ ಮೇ ದುರ್ಗಕರ್ಮವಿಧಾನತಃ | 

ಅವಶ್ಚಮೇವ ದ್ರಷವ್ನಾ ಮಯಾ ಲಂಕಾ ನಿಶಾಕಯೇ ॥ ೧೫ 
ರೆ ಆ ಶೆ A 

ಕಾಮಂ ಬಂಧೈಶ್ಗ ಮೇ ಭೂಯ : ಪುಚ್ಚಸ್ಫೋದ್ದೀಪನೇನ ಚ । 

ಪೀಡಾಂ ಕುರ್ವಂತು ರಕ್ಷಾಂಸಿ ನ ಮೇಶಸ್ತಿ ಮನಸಃ ಶ್ರಮಃ ॥ ೧೬ 

ತತಸ್ತೇ ಸಂವೃತಾಕಾರಂ ಸತ್ತ್ವ್ಯವಂತಂ ಮಹಾಕಪಿಮ್‌ । 

ಪರಿಗೃಹ್ಯ ಯಯುರ್ಹಷ್ಟಾ ರಾಕ್ಷಸಾಃ ಕಪಿಕುಂಜರಮ್‌ ॥ ೧೭ 


ಲಲಿ ಲ 


ಎಣೆಯಲ್ಲ (೯-೧೧). ಹಗ್ಗಗಳನ್ನು ಹರಿದುಹಾಕಿ ಮೇಲೆ ನೆಗೆದು ಇವರನ್ನೆಲ್ಲಾ 
ಕೊಂದುಹಾಕಬಲ್ಲೆನು. ಸ್ನಾಮಿಕಾರ್ಯಕ್ಕಾಗಿ ಬಂದಿರುವ ನನನ್ನು ಈ ದುರಾತ್ಮರು 
ತಮ್ಮ ಒಡೆಯನ ಅಪಣೆಯಂತೆ ಕಟ್ಟಿದರೆ ಕಟಲಿ. ಇಷರಿಂದ ನನಗೆ ತಕ್ಷ 
ಪ್ರತೀಕಾರವನ್ನು ಮಾಡಿದಂತಾಗಲಿಲ್ಲ ಇದರಿಂದ ಏನಾದೀತು ? ಈ ಸಮಸ್ತ 
ರಾಕ್ಷಸರನ್ನೂ ಎದುರಿಸಿ ಯುದ್ದಮಾಡುವುದಕ್ಕೆ ನಾನೊಬ್ಬನೇ ಸಾಕು (೧೨-೧೩). 
ಆದರೆ ರಾಮನೇ (ರಾಕ್ಷಸರನ್ನು ಸಂಹರಿಸಿ) ತೃಪಿಪಡಲೆಂದು ಈ ಅವಮಾನವನ್ನು 
ಸಹಿಸಿಕೊಳ್ಳುತೇನೆ. ಅಲ್ಲದೆ ನಾನು ಲಂಕೆಯನ್ನೂ ಸುತಿದಂತಾಗುತದೆ. ನಿನ್ನೆ ರಾತ್ರಿ 
ಯಾದ್ದರಿಂದ ದುರ್ಗದ ರಕ್ಷಣಾವ್ಯವಸ್ಥಯನ್ನು ಸರಿಯಾಗಿ ನೋಡುವುದಕ್ಕಾಗಲಿಲ್ಲ 
ಹಗಲುಹೊತಿನಲ್ಲಿ ಲಂಕೆಯನ್ನು ಚೆನ್ನಾಗಿ ನೋಡಲೇಬೇಕು. (೧೪-೧೫). ಇವರು 
ಹಗ್ಗಗಳಿಂದ ಬಿಗಿದುಕಟ್ಟಿಯಾದರೂ ಬಾಲಕ್ಕೆ ಬೆಂಕಿಯನ್ನು ಇಟ್ಟಾದರೂ ನನ್ನನ್ನು 
ಹೀಡಿಸಲಿ. ಅದರಿಂದ ನನ್ನ ಮನಸಿಗೆ ಆಯಾಸವೇನೂ ಇಲ್ಲ'' ಎಂದು ನಿಶ್ಚಯಿಸಿ 
ಸುಮ್ಮನಿದ್ದನು (೧೬). ಅನಂತರ ರಾಕಸರು ಇಂಗಿತವನ್ನು ಮರೆಮಾಚಿಕೊಂಡಿದ್ದ 


ಸರ್ಗಃ ೫೩] ಪಾವಕಶೈತ್ಯಮ್‌ ೩೯೫ 


ಶಂಖಭೇರೀನಿನಾದ್ದೆಶ್ತ ಘೋಷಯಂತಃ ಸಕರ್ಮಭಿಃ । 

ರಾಕಸಾಃ ಕ್ರೂರಕರ್ಮಾಣಶ್ಚಾರಯಂತಿ ಸ್ಥ ತಾಂ ಪುರೀಮ್‌ ॥ ೧೮ 
ಅನೀಯಮಾನೋ ರಕ್ಲೋಭಿರ್ಯಯ್‌್‌ ಸುಖಮರಿಂದಮಃ | 
ಹನೂಮಾಂಶ್ಲ್ನಾರಯಾಮಾಸ ರಾಕ್ಟಸಾನಾಂ ಮಹಾಪುರೀಮ್‌ ॥ ೧೯ 


ಅಥಾಪಶ್ಯದ್ದಿಮಾನಾನಿ ವಿಚಿತ್ರಾಣಿ ಮಹಾಕಪಿಃ | 


ಸಂವ್ಧತಾನ್‌ ಭೂಮಿಭಾಗಾಂಶ್ಚ ಸುವಿಭಕಾಂಶ್ಲ ಚತ್ತದಾನ್‌ || ೨೦ 
ವೀಧಥೀಶ್ಚ ಗೃಹಸಂಬಾಧಾಃ ಕಪಿಃ ಶಂಗಾಟಕಾನಿ ಚ | 

ತಥಾ ರಥ್ಯೋಪರಥ್ಯಾಶ್ಚ ತಥ್ಭವ ಚ ಗಹಾಂತರಾನ್‌ || ೨೧ 
ಗೃಹಾಂಶ್ಚ ಮೇಘಸಂಕಾಶಾನ್‌ ದದರ್ಶ ಪವನಾತ್ಮಜಃ 

ಚತ್ತರೇಷು ಚತುಷ್ಟೇಷು ರಾಜಮಾರ್ಗೆೇ ತಥ್ಭೆವ ಚ ॥ ಡಿ 
ಘೋಷಯಂತಿ ಕಪಿಂ ಸರ್ವೇ ಚಾರ ಇತ್ವ "ವ ರಾಕ್‌ಸಾಃ | 
ಸ್ತೀಬಾಲವೃದ್ದಾ ನಿರ್ಜಗ್ಗುಸ ಪ್ರ ತತ್ರ ಟಟ 1 ಹ 
ತಂ ಪ್ರದೀಪಿತಲಾಂಗೂಲಂ ಹನುಮಂತಂ ದಿದಕವಃ 

ದೀಪ್ಯಮಾನೇ ತತಸಸ್ಯ ಲಾಂಗೂಲಾಗ್ರೇ ಹನೂಮತಃ | ೨೪ 


ಆ ಮಹಾಕಪಿಯನ್ನು ಹಿಡಿದುಕೊಂಡು ಆನಂದದಿಂದ ಶಂಖಗಳನ್ನು ಊದುತ್ತ 
ಭೇರಿಗಳನ್ನು ಬಾರಿಸುತ್ತ, ತಮ್ಮ ಪರಾಕ್ರಮವನ್ನು ಹೊಗಳಿಕೊಳ್ಳುತ್ತ ಪಟಣದಲ್ಲಿ 
ಎಳೆದುಕೊಂಡು ಹೋದರು (೧೭-೧೮). ರಾಕಸರು ಹೀಗೆ ಹಿಂಬಾಲಿಸಿ 
ಬರುತಿರಲು ಹನುಮಂತನು ಅನಾಯಾಸವಾಗಿ ಪಟಣದಲ್ಲಿ ಸುತಾಡಿದನು. 
ಅವನು ಲಂಕೆಯಲ್ಲಿದ ವಿಚಿತ್ರ ವಿಮಾನಗಳು, ರಹಸ್ಯ ಪ್ರದೇಶಗಳು, ಅಂಗಳಗಳು, 
ರಾಜಬೀದಿಗಳು, ಮನೆಗಳ ಸಾಲುಗಳು, ಚೌಕಗಳು, ಗಲ್ಲಿಗಳು, ಎರಡು 
ಮನೆಗಳಿಗೂ ಮಧ್ಯದಲ್ಲಿರುವ ನಿವೇಶನಗಳು, ಉನ್ನತವಾದ ಸೌಧಗಳು--- 
ಮೊದಲಾದವುಗಳನ್ನು ಗಮನಿಸಿ ನೋಡುತ್ತ ಬಂದನು (೧೯-೨೨). ರಾಕ್ಷಸರು 
ಅಂಗಳ, ಚೌಕಗಳಲ್ಲಿ ಹನುಮಂತನನ್ನು ತೋರಿಸುತ್ತ "ಇಗೋ | ಇವನೇ 
ಗೂಢಚಾರ !' ಎಂದು ಸಾರುತಿದ್ದರು. ಬೆಂಕಿಹತಿದ ಬಾಲದೂಡನೆ ಮೆರವಣಿಗೆ 
ಯಲ್ಲಿ ಬರುತಿದ್ದ ಹನುಮಂತನನ್ನು ನೋಡುವ. ಕುತೂಹಲದಿಂದ ಹೆಂಗಸರು, 


೩೯೬ ಸುಂದರಕಾಂಡಃ | ಸರ್ಗಃ ೫೩ 


ರಾಕಸ್ನಸಾ ವಿರೂಪಾಕಃ ಶಂಸುರ್ದೇವ್ನಾಸದಪ್ರಿಯಮ್‌ ।ಟ 
ಊರ ಎ ಲ ರಿಂ 


ಯಸ್ಸಯಾ ಕ್ಷತಸಂವಾದಃ ಸೀತೇ ತಾಮ್ರಮುಖಃ ಕಪಿಃ ॥ ೨೫ 
ಲಾಂಗೂಲೇನ ಪ್ರದೀಪೇನ ಸ ಏಷ ಪರಿಣೀಯತೇ | 

ಶ್ರುತ್ಹಾ ತದ್ವಚನಂ ಕ್ರೂರಮಾತ್ಮಾಪಹರಣೋಪಹಮಮ್‌ ॥ ೨೬ 
ವೃದೇಹೀ ಶೋಕಸಂತಪಾ ಹುತಾಶನಮುಪಾಗಮತ್‌ | 
ಮಂಗಲಾಭಿಮುಖೀ ತಸ್ಯ ಸಾ ತದಾಸೀನ್ನಹಾಕಪೇಃ || ೨೭ 
ಉಪತಸ್ಟೇ ವಿಶಾಲಾಕ್ಷೀ ಪ್ರಯತಾ ಹವ್ಯವಾಹನಮ್‌ | 

ಯದ್ಧಸಿ ಪತಿಶುಶ್ರೂಷಾ ಯದ್ಭಸ್ತಿ ಚರಿತಂ ತಪಃ ॥! ೨೮ 
ಯದಿ ವಾಸ್ಟೇಕಪತ್ತೀತ್ರಂ ಶೀತೋ ಭವ ಹನೂಮತಃ | 

ಯದಿ ಕಶ್ಚಿದನುಕ್ರೋಶಸಸ್ತ ಮಯ್ಯಸ್ತಿ ಧೀಮತಃ ॥ ೨೯ 
ಯದಿ ವಾ ಭಾಗಶೇಷೋ ಮೇ ಶೀತೋ ಭವ ಹನೂಮತಃ | 
ಯದಿ ಮಾಂ ವೃತಸಂಪನ್ನಾಂ ತತ್ತಮಾಗಮಲಾಲಸಾಮ್‌ | ೩೦ 


ಮಕ್ಕಳು, ಮುದುಕರು ಬಂದು ನೆರೆಯುತಿದ್ದರು (೨೩-೨೪). ಹೀಗೆ ಹನುಮಂತನ 
ಬಾಲವು ಉರಿಯುತಿರಲಾಗಿ ವಿಕಾರವಾದ ಕಣ್ಣಿನ ಕೆಲವು ರಾಕ್ಷಸಿಯರು ಸೀತೆಯ 
ಬಳಿಗೆ ಬಂದು ""ಎಲೆ ಸೀತೆ ! ಒಂದು ಕೆಂಪುಮೂತಿಯ ಕೋತಿಯು ಬಂದು ನಿನ್ನ 
ಹತಿರ ಮಾತನಾಡಿತಲ್ಲ ಅದರ ಬಾಲಕ್ಕೆ ಬೆಂಕಿಯನ್ನು ಹತಿಸಿ ಮೆರವಣಿಗೆ 
ಮಾಡುತಿದ್ದಾರೆ!” ಎಂದು ಹೇಳಿದರು (೨೫-೨೬). ಕರ್ಣಕಠೋರವಾದ ಆ 
ಮಾತನ್ನು ಕೇಳಿ ಸೀತಾದೇವಿಗೆ ತನ್ನನ್ನು ರಾವಣನು ಅಪಹರಿಸಿದಾಗ ಆದಷ್ಟು 
ದುಃಖವಾಯಿತು. ಅವಳು ಹನುಮಂತನಿಗೆ ಮಂಗಳವಾಗಲೆಂದು ಪರಿಶುದ್ದ 
ಮನಸಿನಿಂದ ಯಜ್ಞಪುರುಷನನ್ನು ಕುರಿತು "ಹೇ ಅಗ್ನಿದೇವ, ನಾನು 
ಪತಿಸೇವೆಯನ್ನು ಮಾಡಿದವಳಾಗಿದ್ದರೆ, ತಪಸನ್ನು ಆಚರಿಸಿದ್ದರೆ, ನನ್ನಲ್ಲಿ ಪಾತಿವ್ರತ್ಯ 
ವಿರುವುದಾದರೆನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು 
(೨೭-೨೮). ಶ್ರೀರಾಮನಿಗೆ ನನ್ನಲ್ಲಿ ಕರುಣೆ ಇದ್ದರೆ, ನನ್ನ ಭಾಗ್ಯವು ಇನ್ನೂ ಸ್ವಲ್ಪ 
ಉಳಿದಿದ್ದರೆ ಹನುಮಂತನ ವಿಷಯದಲ್ಲಿ ಶೀತಲನಾಗಬೇಕು. ನನ್ನ ನಡತೆಯು 
ಪರಿಶುದ್ಧವಾಗಿದೆಯೆಂದೂ ನಾನು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯು 


ಸರ್ಗಃ ೫೩] ಪಾವಕಶೈತ್ಯಮ್‌ ೩೯೭ 


ಸ ವಿಜಾನಾತಿ ಧರ್ಮಾತ್ಮಾ ಶೀತೋ ಭವ ಹನೂಮತಃ | 


ಯದಿ ಮಾಂ ತಾರಯೇದಾರ್ಯಃ ಸುಗ್ರೀವಃ ಸತ್ಯಸಂಗರಃ || ೩೧ 


ಅಸ್ನಾದುಃಖಾಂಬುಸಂರೋಧಾಚ್ಛೀತೋ ಬವ ಹನೂಮತಃ | 
ತತಸೀಕಾ ರ್ಚಿರವ ಗಃ ಪದಕಿಣಶಿಖೋಂನಲಃ ॥ ೩೨ 
AS) ಭ್ರ J ೦ 


ಜಜ್ಞಾಲ ಮೃಗಶಾವಾಕ್ಟ್ಚಾ,ಃ ಶಂಸನ್ನಿವ ಶಿವಂ ಕಪೇಃ | 
ಹನುಮಜ್ಜನಕಶ್ಟಾಹಿ ಪುಚ್ಛಾನಲಯುತೋನಿಲಃ ॥ ೩೩ 


ವನ್‌ ಸ್ವಾಸ್ತ್ಯಕರೋ ದೇವ್ಯಾಃ ಪ್ರಾಲೇಯಾನಿಲಶೀತಲಃ | 
ದಹ್ಮಮಾನೀ ಚ ಲಾಂಗೂಲೇ ಚಿಂತಯಾಮಾಸ ವಾನರ: ॥ ೩೪ 


ಪ್ರದೀಪೋತಗ್ಗಿರಯಂ ಕಸ್ಥಾನ್ನ ಮಾಂ ದಹತಿ ಸರ್ವತಃ | 
ದಶ್ರತೇ ಚ ಮಹಾಜ್ಞಾಲೋ ನ ಕರೋತಿ ಚ ಮೇ ರುಜಮ್‌ 1೩೫ 


ಶಿಶಿರಸ್ಕೇವ ಸಂಪಾತೋ ಲಾಂಗೂಲಾಗ್ರೇ ಪ್ರತಿಷ್ಠಿತಃ । 
ಅಥವಾ ತದಿದಂ ವೃಕಂ ಯದ್ದೃಷ್ಠಂ ಪುವತಾ ಮಯಾ ॥ ೩೬ 


ತಿರುವೆನೆಂದೂ ಧರ್ಮಾತ್ಮನಾದ ರಾಮನು ತಿಳಿದುಕೊಂಡಿರುವುದೇ ಆದರೆ, 
ಹನುಮಂತನ ವಿಷಯದಲ್ಲಿ ಶೀತಲನಾಗು (೨೯-೩೦). ಸತ್ಯಸಂಧನಾದ 
ಸುಗ್ರೀವನು ಈ ದುಃಖಸಮುದ್ರದಿಂದ ನನ್ನನ್ನು ದಾಟಿಸುವುದು ಸತ್ಯವಾಗಿದ್ದರೆ, 
ನೀನು ಹನುಮಂತನ ವಿಷಯದಲ್ಲಿಶೀತಲನಾಗು'' ಎಂದು ಪ್ರಾರ್ಥಿಸಿದಳು (೩೧). 
ಅಪ್ಪರಲ್ಲಿ (ಆಂಜನೇಯನ ಬಾಲಕ್ಕೆ ಹಚಿಸಿದ) ಅಗ್ನಿಯು ದೇವಿಗೆ ಶುಭವನ್ನು 
ಸೂಚಿಸುವಂತೆ ಪ್ರದಕ್ಷಿಣಾಕಾರವಾಗಿ ಜ್ವಲಿಸುತಿರಲು, ಆಂಜನೇಯನ ಜನಕನಾದ 
ವಾಯುದೇವನು ಹಿಮಮಾರುತದಷ್ಟು ಶೀತಲವಾಗಿ ಬೀಸಲಾರಂಭಿಸಿದನು 
(೩೨-೩೩). ಆಗ ಹನುಮಂತನು “ಅಗ್ನಿಯು ಇಷ್ಟು ಜ್ವಲಿಸುತಿದರೂ ನನ್ನನ್ನು 
ಸುಡುವುದೇ ಇಲ್ಲವೇಕೆ ? ಮಹಾಜ್ವಾಲೆ ಕಾಣಿಸುತ್ತಿದ್ದರೂ ನನಗೆ ಯಾತನೆಯೇ 
ಆಗುವುದಿಲ್ಲ ! (೩೪-೩೫). ಬಾಲದಮೇಲೆ ಮಂಜುಗಡ್ಡೆಯನ್ನಿಟ್ಟಂತೆ ಆಗಿದೆ ! 
ಸಮುದ್ರವನ್ನು ದಾಟಿಬರುವಾಗ ಪರ್ವತವೇ ಸಮುದ್ರದಿಂದ ಮೇಲಕ್ಕೆ ಬಂದ 


೩೯೮ ಸುಂದರಕಾಂಡ | ಸರ್ಗಃ ೫೩ 


ರಾಮಪ್ರಭಾವಾದಾಶ್ಚರ್ಯಂ ಪರ್ವತಃ ಸರಿತಾಂ ಪತ್‌ | 
ಯದಿ ತಾವತ್‌ ಸಮುದ್ರಸ್ಯ ಮೃನಾಕಸ್ಯ ಚ ಧೀಮತಃ ॥ ೩೭ 


ರಾಮಾರ್ಥಂ ಸಂಭ್ರಮಸಾದಕ್ಷಿಮಗ್ಗಿರ್ನ ಕರಿಷ್ಕತಿ । 
ಸೀತಾಯಾಶ್ಚಾನಶಂಸ್ಕೇನ ತೇಜಸಾ ರಾಘವಸ್ಯ ಚ ॥ ೩೮ 


ಪಿತುಶ್ಲ ಮಮ ಸಖ್ಯೇನ ನ ಮಾಂ ದಹತಿ ಪಾವಕಃ | 
ಭೂಯಃ ಸ ಚಿಂತಯಾಮಾಸ ಮುಹೂರ್ತಂ ಕಪಿಕುಂಜರಃ 1 ೩೯ 


ಉತ್ತಪಾತಾಥ ವೇಗೇನ ನನಾದ ಚ ಮಹಾಕವಿ: । 
ಪುರದ್ದಾರಂ ತತಃ ಶ್ರೀಮಾನ್‌ ಶ್ರಲಶ್ಪಂಗಮಿಪೋನ್ನತಮ್‌ | ೪೦ 


ವಿಭ ರಕಃಸಂಬಾಧಮಾಸಸಾದಾನಿಲಾತ್ಗಜಃ | 
ಸಬ ತ್ವಾ ಶೈಲಸಂಕಾಶಃ ಕ್ಷಣೀನ ಪುನರಾತ್ಮವಾನ್‌ || ೪೧ 


ಹ್ರಸತಾಂ ಪರಮಾಂ ಪ್ರಾಪೋ ಬಂಧನಾನ್ಯವಶಾತಯತ್‌ ।ಟ 
ವಿಮುಕಾಶ್ಲಾಭವಚ್ಚಿ ಮಾನ್‌ ಪುನಃ ಪರ್ವತಸಂನಿಭಃ ॥ ೪೨ 


ಆಶ್ಚರ್ಯವನ್ನು ನೋಡಿದೆನು. ಅದು ಶ್ರೀರಾಮನ ಪ್ರಭಾವವೇ ಸರಿ. ಶ್ರೀರಾಮನ 
ಕಾರ್ಯಕ್ಕಾಗಿ ಸಮುದ್ರ ಮೈನಾಕಗಳೇ ಅಷ್ಟು ಸಂಭ್ರಮವನ್ನು ತೋರಿಸುತಿರುವಾಗ 
ಅಗ್ನಿಯೂ ಏಕೆ ತಣ್ಣಗಾಗಬಾರದು | ಹೌದು, ಸೀತಾದೇವಿಗೆ ನನ್ನ ಮೇಲಿರುವ 
ವಾತಲ್ಯ, ಶ್ರೀರಾಮನ ಮಹಿಮೆ, ನನ್ನ ತಂದೆಯಲ್ಲಿ ಅಗಿಗೆ ಇರುವ ಸೇಕ ಈ 
ಮೂರು ಕಾರಣಗಳಿಂದ ಅಗ್ನಿಯು ನನ್ನನ್ನು ಸುಡುತಿಲ್ಲ' ಎಂದು ಆಲೋಚಿಸಿ 
ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸಿಕೊಂಡನು (೩೬-೩೯). ಕೂಡಲೇ ಆ 
ವಾನರ ಶ್ರೇಷ್ಠನು ಛಂಗನೆ ಮೇಲಕ್ಕೆ ಹಾರಿ ಸಿಂಹನಾದಮಾಡಿದನು. ಅಲ್ಲಿಂದ 
ರಾಕನರ ಸಂಚಾರವಿಲ್ಲದ ನಗರ ದ್ವಾರದಮೇಲೆ ಬಂದಿಳಿದನು. ಪರ್ವತಾಕಾರ 
ವಾಗಿದ್ದತನ್ನ ದೇಹವನ್ನು ಬಹಳ ಸಣ್ಣದಾಗಿ ಮಾಡಿಕೊಳ್ಳಲು, ಅವನನ್ನು ಕಟ್ಟಿದ್ದ 
ಹಗ್ಗದ ಕಟ್ಟುಗಳೆಲ್ಲವೂ ಸಡಿಲಿಬಿದ್ದವು (೪೦-೪೧). ಅನಂತರ ತನ್ನ ದೇಹವನ್ನು 
ಪುನಃ ಪರ್ವತಾಕಾರವಾಗಿ ಬೆಳೆಯಿಸಿಕೊಂಡು ಸುತಲೂ ದೃಷ್ಟಿಸಿ 


ಸರ್ಗಃ ೫೩] ರ್‌ ೩೯೯ 


ರಕ್ತಿಣಸಾನ್‌ ಪುನಃ ಸರ್ವಾನ್‌ ಸೂದಯಾಮಾಸ ಮಾರುತಿ: ॥ 


೭೬ 


ತಾನ್ನಿಹತ್ತಾ ರಣಚಂಡವಿಕ್ರಮಃ 

ಸಮೀಕ್ಷಮಾಣಃ ಪುನರೇವ ಲಂಕಾಮ್‌ । 

ಪ್ರದೀಪಲಾ ಲಾಂಗೂಲಕ್ಕತಾರ್ಚಿಮಾಲೀ 

ಪ್ರಕಾಶತಾದಿತ್ತ ಅವಾರ್ಚಿಮಾಲೀ | ೪೪ 


೧೨ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತ್ರಿಪಂಚಾಶಃ ಸರ್ಗಃ 


ಮ್‌ ಗೆ NYY 
ಇಾ್‌ಫೊ ಸರಿ 6 ಈ ಅ ಅರ್ಥ ಪೋಟಾ 
ಡ್‌್‌ ಛ್‌” 


5 


ನೋಡುತಿರುವಾಗ, ಮಹಾದ್ವಾರಕ್ಕೆ ಹಾಕಿದ್ದ ಕಬ್ಬಣದ ದೊಡ್ಡ ಅಗುಳಿಯು 
ಕಾಣಿಸಿತು. ಮಾರುತಿಯು ಅದನ್ನು ಕೈಗೆತಿಕೊಂಡು ಕಾವಲಿದ್ದ ಸಮಸರಾಕ್ಟಸರನ್ನೂ 
ಬಡಿದು ಕೊಂದನು (೪೨-೪೩). ಯುದ್ಧದಲ್ಲಿ ಚಂಡವಿಕ್ರಮನಾದ 
ಮಾರುತಾತ್ಮಜನು ಮತ್ತೆ ಲಂಕಾನಗರದ ಕಡೆಗೆ ನೋಡುತ್ತ ಬಾಲದಲ್ಲಿ ಅಗ್ನಿಯು 
ಧಗಧಗನೆ ಪ್ರಜ್ವಲಿಸುತಿರಲು, ಸಹಸ್ರಕಿರಣಗಳಿಂದ ಪರಿವೃತನಾದ ಸೂರ್ಯನಂತೆ 
ಒಪ್ಪುತಿದ್ದನು (೪೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತುಮೂರನೆಯ ಸರ್ಗ 


ಸು ಭ್‌ 


ಚತುಷಂಚಾಶಃ ಸರ್ಗಃ 
ಲಂಕಾದಾಹಃ 


ವೀಕಮಾಣಸತೋ ಲಂಕಾಂ ಕಪಿಃ ಕೃತಮನೋರಥಃ | 


ವರ್ಧಮಾನಸಮುತ್ತಾಹಃ ಕಾರ್ಯಶೇಷಮಚಿಂತಯತ್‌ ॥ ೧ 
ಕಿಂನು ಖಲ್ಪವಶಿಷ್ಟಂ ಮೇ ಕರ್ತವ್ಯಮಿಹ ಸಾಂಪ್ರತಮ್‌ | 
ಯದೇಷಾಂ ರಕಸಾಂ ಭೂಯಃ ಸಂತಾಪಜನನಂ ಭವೇತ್‌ ॥ ೨ 
ವನಂ ತಾವತ್‌ ಪ್ರಮಧಿತಂ ಪ್ರಕಷಾ ರಾಕಸಾ ಹತಾಃ । 
ಅ ಆಟ eA 
ಬಲೈಕದೇಶಃ ಕಪಿತಃ ಶೇಷಂ ದುರ್ಗವಿನಾಶನಮ್‌ ॥ ೩ 
ದುರ್ಗೇ ವಿನಾಶಿತೇ ಕರ್ಮ ಭವೇತ್‌ ಸುಖಪರಿಶ್ರಮಮ್‌ | 
ಅಲಯತೇನ ಕಾರ್ಯೇ ಸಿನ್‌ ಮಮ ಸಾತ್‌ ಸಫಲಃ ಶ್ರಮಃ ॥ ೪ 
0 ೧€೯ ಆ ಬ್ರ ತ 
ಯೋ ಹ್ಯಯಂ ಮಮ ಲಾಂಗೂಲೇ ದೀಪ್ಯತೇ ಹವ್ಯವಾಹನಃ । 
ಅಸ್ಕ ಸಂತರ್ಪಣಂ ನ್ಯಾಯ್ಯಂ ಕರ್ತುಮೇಭಿರ್ಗಹೋತಮೃಃ | ೫ 
ಸರ್ಗ ೫೪ 


ಹನುಮಂತನು ಲಂಕೆಯಲ್ಲಿ ವಿಭೀಷಣನ ಮನೆಯೊಂದನ್ನು ಬಿಟ್ಟು 
ಉಳಿದ ರಾಕ್ಷಸರ ಮನೆಗಳನ್ನು ಸುಡುವುದು. 

ಹೀಗೆ ಹನುಮಂತನು ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು 
ಉತ್ಸಾಹದಿಂದ ಉಬ್ಬಿ ಲಂಕೆಯನ್ನು ನೋಡುತ್ತ ಮುಂದೆ ನಡೆಸಬೇಕಾದ 
ಕಾರ್ಯವೇನೆಂದು ಆಲೋಚಿಸಿದನು : “ಈಗ ನಾನು ಇಲ್ಲಿ ಮಾಡಬೇಕಾಗಿರುವ 
ಕಾರ್ಯವೇನು ? ಈ ರಾಕ್ಷಸರನ್ನು ಇನ್ನೂ ಗೋಳಾಡಿಸುವುದು ಹೇಗೆ ? (೧-೨). 
ಅಶೋಕವನವನ್ನು ಧ್ವಂಸಮಾಡಿದ್ದಾಯಿತು. ಪ್ರಬಲರಾದ ರಾಕ್ಷಸರನ್ನು ಸಂಹರಿಸಿ 
ದ್ದಾಯಿತು. ಸೇನೆಯ ಒಂದು ಭಾಗ ನಾಶವಾಯಿತು. ಈ ದುರ್ಗವನ್ನು ನಾಶಮಾಡ 
ಬೇಕಾದದ್ದುಉಳಿದಿದೆ. ಇದನ್ನುನಾಶಮಾಡಿಬಿಟ್ಟರೆ ನನ್ನ ಪರಿಶ್ರಮವು ಸಫಲವಾಗು 
ವುದು. ಅದಕ್ಕಾಗಿ ನಾನು ಮಾಡಬೇಕಾದ ಪ್ರಯತ್ನವೂ ಸ್ವಲ್ಪವೇ (೩-೪). 
ನನ್ನ ಬಾಲದಲ್ಲಿ ಉರಿಯುತ್ತಿರುವ ಯಜ್ಞಪುರುಷನಿಗೆ ಈ ಮಹಾಭವನ 

೪೦೦ 


ಸರ್ಗಃ ೫೪] ಲಂಕಾದಾಹಃ ೪೦೧ 
ತತಃ ಪ್ರದೀಪಲಾಂಗೂಲಃ ಸವಿದ್ದುದಿವ ತೋಯದಃ | 
ಭವನಾಗೇಷು ಲಂಕಾಯಾ ವಿಚಚಾರ ಮಹಾಕಪಿಃ ॥ ೬ 


ಗಹಾದ್ದ ಹಂ ರಾಕಸಾನಾಮುದ್ಯಾನ ನಾನಿ ಚ ವಾನರಃ 


ವೀಕ್ಷಮಾಣೋ ಹೃಸಂತ್ರಸಃ ಪ್ರಾಸಾದಾಂಶ್ಚ ಸ ಸ || ೭ 

ಅವಪ್ಸತ್ಯ ಮಹಾವೇಗಃ ಪ್ರಹಸಸ್ಯ ನಿವೇಶನಮ್‌ | 

ಅಗಿಂ ತತ್ರ ಸ ನಿಕಿಪ್ಟ ಶಸನೇನ ಸಮೋ ಬಲೀ ॥ ೮ 
ಲ್ಸ ಊರಲಿ ಮ 

ತತೋತನೃತ್ಸುಷ್ಪ ವೇ ವೇಶ್ಮ ಮಹಾಹಪಾರ್ಶಸ್ಯ ವೀರ್ಯವಾನ್‌ । 

ಮುಮೋಚ ಹ ುಮಾನೆಗ್ಗಿಂ ಕಾಲಾನಲಶಿಖೋಪಮಮ್‌ ॥ ೯ 

ವಜ್ರದಂಷ್ಟಸ್ಯ ಚ ತಥಾ ಪುಷ್ಪವೇ ಸ ಮಹಾಕಪಿಃ । 

ಶುಕಸ್ಯ ಚ ಮಹಾತೇಜಾಃ ಸಾರಣಸ್ಯ ಚ ಧೀಮತಃ ॥ ೧೦ 

ತಥಾ ಚೇಂದ್ರಜಿತೋ ವೇಶ್ಮ ದದಾಹ ಹರಿಯೂಥಪಃ | 

ಜಂಬುಮಾಲೇಃ ಸುಮಾಲೇಶ್ಲ ದದಾಹ ಭವನಂ ತತಃ ॥ ೧೧ 

ರಶ್ಮಿಕೇತೋಶ್ಸ ಭವನಂ ಸೂರ್ಯಶತ್ರೋಸದಥೃವ ಚ । 

ಹ್ರಸಕರ್ಣಸ್ಯ ದಂಪ್ರಸ್ಯ ರೋಮಶಸ್ಕ ಚ ರಕಸಃ ॥ ೧೨ 


ಗಳನ್ನು ಆಹುತಿಯಾಗಿ ಅರ್ಪಿಸಿ ಸಂತರ್ಪಣೆ ಮಾಡಿಸುವುದೇ ಯುಕ!” ಹೀಗೆ 
ಆಲೋಚಿಸಿ ಆ ಮಹಾಕಪಿಯು ಉರಿಯುತಿರುವ ಬಾಲದೊಂದಿಗೆ, ಮಿಂಚೆನಿಂದ 
ಕೂಡಿದ ಮೇಘದಂತೆ ಲಂಕಾನಗರದ ಭವನಗಳಮೇಲೆ ಹಾರಿಬಿಟ್ಟನು (೫-೬). 
ಅವನು ಸ್ವಲವೂ ಭಯವಿಲ್ಲದೆ ಮನೆಯಿಂದ ಮನೆಗೆ ನೆಗೆಯುತ್ತ ಹೂದೋಟ 
ಗಳನ್ನೂ 'ಸೌಧಗಳನ್ನೂ ನೋಡುತ್ತ ಸಂಚರಿಸತೊಡಗಿದನು. ಆ ಬಲಾಢ್ಯನು 
ವಾಯುವೇಗದಿಂದ ಪ್ರಹಸನ ಮನೆಗೆ ಹಾರಿ ಅದಕ್ಕೆ ಬೆಂಕಿ ಹತಿಸಿದನು (೭-೮). 
ಆಮೇಲೆ ಮಹಾಪಾರ್ಶ್ವನ ಭವನಕ್ಕೆ ಕಾಲಾಗ್ದಿಜ್ವಾ ಲೆಯಂತಿದ್ದ ಬೆಂಕಿಯನ್ನು 
ತೋರಿಸಿದನು. ಆ ಮಹಾಕಪಿಯು ಅಲ್ಲಿಂದ ವಜ್ರದಂಪ್ರ, ಶುಕ, ಸಾರಣ, 
ಇಂದ್ರಜಿತು, ಜಂಬುಮಾಲಿ, ಸುಮಾಲಿ, ರಶ್ಚಿಕೇತು, ಸೂರ್ಯಶತು, ಹಸಿಕರ್ಣ, 


NDS 


ದಂಷ್ರ ರೋಮಶರೆಂಬ ರಾಕ್ಟಸ ರ ಗೃಹಗಳನ್ನು ಸುಡುತಬಂದನು (೯-೧೨). 


೪೦೨ ಸುಂದರಕಾಂಡ [| ಸರ್ಗಃ ೫೪ 


ಯುದ್ದೋನ್ನತಸ್ತ ಮತಸ್ಯ ಧ್ಹಜಗ್ರೀವಸ್ಯ ರಕ್ಕಸ: | 
ಎದ್ಳುಜ್ಜಿ ಜಿಹಸ್ವ 'ಘೋರಸ. ತಥಾ ಹಸಿಮುಖಸ್ಯ ಚ ॥ ೧೩ 


ಕರಾಲಸ್ಕ ವಿಶಾಲಸ್ಕ ಶೋಣಿತಾಕ್ಷಸ್ಯ ಚೈವ ಹಿ | 


ಕುಂಭಕರ್ಣಸ್ಯ ಭವನಂ ಮಕರಾಕ್ಸಸ್ಯಿ ಚೈವ ಹಿ || ೧೪ 
ಯಜ್ಲಶತ್ರೋಶ್ಸ ಭವನಂ ಬ್ರಹ್ಮಶತ್ರೋಸಥೈವ ಚ | 

ನರಾಂತಕಸ್ಥ ಕುಂಭಸ್ಥ ನಿಕುಂಭಸ್ಯ ದುರಾತ್ಮನಃ || ೧೫ 
ವರ್ಜಯಿತ್ತಾ ಮಹಾತೇಜಾ ವಿಭೀಷಣಗ್ಗಹಂ ಪ್ರತಿ | 
ಕ್ರಮಮಾಣಃ ಕ್ರಮೇಣ್ಫವ ದದಾಹ ಹರಿಪುಂಗವಃ ॥ ೧೬ 
ತೇಷು ತೇಷು ಮಹಾರ್ಹೇಷು ಭವನೇಷು ಮಹಾಯಶಾಃ । 
ಗೃಹೇಷ್ಟೃದ್ಧಿಮತಾಮೃದ್ದಿಂ ದದಾಹ ಸ ಮಹಾಕಪಿಃ ॥ ಲ 
ಸರ್ವೇಷಾಂ ಸಮತಿಕ್ರಮ್ಮ ರಾಕಸೇಂದ್ರಸ್ಯ ವೀರ್ಯವಾನ್‌ । 
ಆಸಸಾದಾಥ ಲಕ್ಷ್ಮೀವಾನ್‌ ರಾವಣಸ್ಯ ನಿವೇಶನಮ್‌ ॥ ೧೮ 
ತತಸಸ್ಮಿನ್‌ ಗಹೇ ಮುಖ್ಯೇ ನಾನಾ ನಾರತ್ತವಿಭೂಷಿತೇ 
ಚೀರುಷುಂದರನಂಕಕೇ ಸರ್ವ “ಮಂಗಲಶೋಭಿತೇ || ೧೯ 


ಅಲ್ಲಿಂದ ಯುದ್ದೋನ್ನತ್ತ, ಮತ್ತ, ಧ್ವಜಗ್ರೀವ, ವಿದುಜ್ಜಿಹ್ಮ, ಘೋರ, ಹಸಿಮುಖ, 
ಕರಾಲ, ವಿಶಾಲ, ಶೋಣಿತಾಕ್ಷ, ಕುಂಭಕರ್ಣ, ಮಕರಾಕರೆಂಬ ರಾಕಸರ 
ಭವನಗಳಿಗೆ ಬೆಂಕಿಯಿಟನು (೧೩-೧೪). ಅನಂತರ ಯಜ್ಞಶತ್ರು, ಬ್ರಹ್ಮಶತ್ರು, 
ನರಾಂತಕ, ಕುಂಭರ ಗೃಹಗಳಿಗೆ ಬೆಂಕಿಯನ್ನು ಹತಿಸಿ ದುರಾತ್ಮನಾದ ನಿಕುಂಭನ 
ಗೃಹವನ್ನು ಸುಟ್ಟನು. ಹೀಗೆ ಹನುಮಂತನು ಲಂಕೆಯಲ್ಲಿ ವಿಭೀಷಣನ 
ಮನೆಯೊಂದನ್ನು ಬಿಟ್ಟು ಉಳಿದವರ ಮನೆಗಳನ್ನೆಲ್ಲಾಕ್ರಮವಾಗಿ ಸುಡುತ್ತ ಬಂದನು 
(೧೫-೧೬). ಆ ಮಹಾಕಪಿಯು ಧನಿಕರ ದೊಡ್ಡ ಭವನಗಳಿಗೆ ಬೆಂಕಿಯಿಟ್ಟು 
ಮನೆಗಳಲ್ಲಿದ್ದವೈಭವದ ಸಾಮಗಿಗಳನ್ನೆಲ್ಲಾಸುಟ್ಟು ಬೂದಿ ಮಾಡಿದನು. ಅನಂತರ 
ರಾವಣನ ಅರಮನೆಯ ಕಡೆಗೆ ತೆರಳಿದನು (೧೭-೧೮). ಅಲ್ಲಿನಾನಾ ರತ್ತಗಳಿಂದ 
ಭೂಷಿತವಾಗಿಯೂ ಮೇರು ಮಂದರ ಪರ್ವತಗಳಂತೆ ಉನ್ನತವಾಗಿಯೂ ಸಮಸ್ತ 


ಸರ್ಗಃ ೫೪] ಲಂಕಾದಾಹಃ ೪೦೩ 
ಪ್ರದೀಪಮಗಿಮುತ ಜ ಲಾಂಗೂಲಾಗೇ ಪತಿಷಿತಮ್‌ । 

೨ ಮ ಇಲ ರ ಎ J ಅ 
ನನಾದ ಹನುಮಾನ್‌ ವೀರೋ ಯುಗಾಂತೇ ಜಲದೋ ಯಥಾ ॥ ೨೦ 
ಶ್ರಸನೇನ ಚ ಸಂಯೋಗಾದತಿದೇಗೋ ಮಹಾಬಲಃ | 
ಕಾಲಾಗ್ದಿರಿವ ಸಂದೀಪ; ಪ್ರಾವರ್ಥತ ಹುತಾಶನಃ ॥| ೨೧ 
ಪ್ರವದಮಗ್ಗಿಂ ಪವ ವನಸೇಷು ವೇಶ್ಮಸ್ಯಚಾರಯತ್‌ | 
ಅಭೂಚ ಸನ ನಸಂಯೋಗಾದತಿವೇಗೋ ಹುತಾಶನಃ ॥ ೨೨ 


3 


ತಾನಿ ಕಾಂಚನಜಾಲಾನಿ ಮುಕಾಮಣಿಮಯಾನಿ ಚ | 

ಭವನಾನಿ ವಶೀರ್ಯಂತ ರತ್ನವಂತಿ ಮಹಾಂತಿ ಚ ॥ ೨೩ 
ನಿ ಭಗ್ಗವಿ ವಿಮಾನಾನಿ ನಿಷೇತುರ್ಧರಣೀತಲೇ 

ವನಾನೀವ ಸಿದ್ದಾನಾಮಂಬರಾತ್‌ ಪುಣ್ಯಸಂಕ್ಟ್ಚಯೇ || ೨೪ 


೭. -ಬ್ಮಿ 9 


oO 
₹1 
tl 
ಗ 


ಮುಲಃ ಶಬ್ದೋ ರಾಕಸಾನಾ ೦ ಪ್ರಧಾವತಾಮ್‌ | 
ಸಗಹಸ್ನ ಪರಿತಾಣ ನಗೋತಾಹೋರ್ಜಿತಶಿಯಾಮ್‌ || ೨೫ 
ಪಲ ವ ಬ ೩ ಬು ಹ್‌ 

ನೂನಮೇಷಹೋs ರಾಂ ಕಪಿರೂಪೇಣ ಹಾ ಇತಿ | 

ಕ್ರಂದಂತ್ಯಃ ಸಹಸಾ ಪೇತುಃ ಸನಂಧಯಧರಾಃ ಸ್ತೀಯಃ ॥ ೨೬ 


ಮಂಗಳದ್ರವ್ಯಗಳಿಂದ ಒಪೃತಲೂ ಇದ್ದ ಅರಮನೆಗೆ ಬಾಲದಲ್ಲಿ ಉರಿಯುತಿದ್ದ 
ಅಗ್ನಿಯನ್ನು ಹತಿಸಿ, ಪ್ರಳಯಕಾಲದ ಮೇಘದಂತೆ ಗರ್ಜಿಸಿದನು (೧೯-೨೦). 
ಗಾಳಿಯು ಚೆನ್ನಾಗಿ ಬೀಸತೊಡಗಿದ್ದರಿಂದ ಬೆಂಕಿಯು ಬಹು ಬೇಗನೆ 
ಕಾಲಾಗ್ನಿಯಂತ ಉರಿಯಲಾರಂಬಭಿಸಿತು. ಗಾಳಿಯು ಅರಮನೆಯ ನಾನಾ 
ಭಾಗಗಳಿಗೆ ಬೆಂಕಿಯನ್ನು ಹಜ್ಬಿಸಿತು. ಗಾಳಿಯಿಂದ ಬೆಂಕಿಯ ವೇಗ ಹೆಚ್ಚಿತು 
(೨೧-೨೨). ಚಿನ್ನ ಮುತು , ರತ್ತಗಳಿಂದ ಶೋಭಿಸುತಿದ್ದ ವಿಶಾಲ ಭವನಗಳು 
ಗೋಪುರ ಸಹಿತವಾಗಿ ಸುಟ್ಟು ನೆಲದ ಮೇಲೆ ಉರುಳುತಿರಲು, ಪುಣ್ಯವು 
ತೀರಿದಮೇಲೆ ಆಕಾಶದಿಂದ 'ಸಿದ್ದಪುರುಷರ ಭವನಗಳು ' ಬೀಳುತಿವೆಯೋ 
ಎಂಬಂತೆ ಕಾಣಿಸುತಿತ್ತು (೨೩-೨೪). ತಮ್ಮ ಮನೆಗಳನ್ನು ಉಳಿಸಿಕೊಳ್ಳಲಾರದೆ 
ನಿರಾಶೆಯಿಂದ ರಾಕಸರು ಇಲ್ಲಿಂದಲ್ಲಿಗೆ ಓಡುತ್ತಾ ಕಿರಿಚಿಕೊಳ್ಳುತಿದ್ದರು. ಕೆಲವು 
ರಾಕ್ಪಸಸ್ತೀಯರು ತಮ್ಹ ಮಕ್ಕಳನ್ನೆತಿಕೊಂಡು "ಅಯ್ಯೋ! ಅಗ್ಗಿಯೇ ಕಪಿಯ 


೪೦೪ ಸುಂದರಕಾಂಡಃ | ಸರ್ಗಃ ೫೪ 


ಕಾರಿದಗಿಪರೀತಾಂಗ್ಳೋ ಹರ್ಮ್ಯೇಭ್ಯೋ ಮುಕಮೂರ್ಥಜಾಃ ! 


ಪತಂತ್ಯೋ ರೇಜಿರೇ5 ಭ್ರೇಭ್ಯಃ ಸೌದಾಮಿನ್ಯ ಇವಾಂಬರಾತ್‌ ॥ ೨೭ 


ವಜ್ರವಿದ್ರುಮವೃೈದೂರ್ಯಮುಕಾರಜತಸಂಹಿತಾನ್‌ | 
ಎಚಿತ್ರಾನ್‌ ಭವನಾದೂತಾನ್‌ ಸ್ಕಂದಮಾನಾನ್‌ ದದರ್ಶ ಸಃ ॥ ೨೮ 


ನಾಗಿಸಪೃತಿ ಕಾಷ್ಠಾನಾಂ ತ್ಹಣಾನಾಂ ಚ ಯಥಾ ತಥಾ । 
ಹನೂಮಾನ್‌ ರಾಕಸೇಂದ್ರಾಣಾಂ ವಧೇ ಕಿಂಚಿನ್ನ ತೃಪೃತಿ ॥ ೨೯ 


CA 


| 
ಹನೂಮದಿಶಸಾನಾಂ ರಾಕಸಾನಾಂ ವಸುಂದರಾ ॥ ೩೦ 


ಯ eA 


ನಾಗೇರ್ನಾಪಿ ವಿಶಸಾನಾಂ ರಾಕಸಾನಾಂ ವಸುಂದರಾ | 
ನ 


ಕ್ವಚಿತ್‌ ಕಿಂಶುಕಸಂಕಾಶಾಃ ಕ್ಷಚಿಚ್ಛಾಲ್ಲಲಸಂನಿಭಾಃ 


ಕ್ಟಿತ್‌ ಕುಂಕುಮಸಂಕಾಶಾಃ ಶಿಖಾ ವಹೇಶಕಾಶಿರೇ ॥ ೩೧ 
«ಚ 


ವೇಷದಿಂದ ಬಂದುಬಿಟಿದೆ!'' ಎಂದು ಕೂಗಿಕೊಳ್ಳುತಿರುವಾಗಲೇ ಬೆಂಕಿಯಲ್ಲಿ 
ಬಿದ್ದುಹೋದರು (೨೫-೨೬). ಮೈಗೆಲ್ಲಾ ಬೆಂಕಿಹತ್ತಿ ತಲೆಕೂದಲು ಕೆದರಿ 
ಹೋಗಿದ್ದ ಕೆಲವು ರಾಕ್ಟಸಿಯರು, ಮೇಘಮಂಡಲದಿಂದ ಸಿಡಿಯುವ ಮಿಂಚು 
ಗಳಂತೆ ಉಪರಿಗೆಗಳಿಂದ ಉರುಳಿಬೀಳುತಿದ್ದರು. ವಜ್ರ, ಹವಳ, ವೈಢೂರ್ಯ, 
ಮುತ್ತು, ಬೆಳ್ಳಿ ಮುಂತಾದವುಗಳು ನಾನಾಲೋಹಗಳೊಂದಿಗೆ ಕರಗಿ ನೀರಾಗಿ 
ಮನೆಗಳಿಂದ ಹರಿದುಹೋಗುತಿರುವುದು ಹನುಮಂತನಿಗೆ ಕಾಣಿಸಿತು 
(೨೭-೨೮). ಕಟ್ಟಿಗೆ ಮತ್ತು ಹುಲ್ಲುಗಳನ್ನು ಎಷ್ಟುಸುಟ್ಟರೂ ಅಗ್ಲಿಗೆ ತೃಪ್ತಿಇಲ್ಲ, ಹಾಗೆ 
ರಾಕ್ಷಸರನ್ನು ಎಷ್ಟು ಕೊಂದರೂ ಹನುಮಂತನಿಗೆ ತೃಪ್ತಿ ಇಲ್ಲ! ಎಷ್ಟು ಬೆಂಕಿ 
ಹಚ್ಚಿದರೂ ತೃಪ್ತಿ ಇಲ್ಲ! ಹಾಗೆಯೇ ಅಗ್ನಿಯಾಗಲಿ ಹನುಮಂತನಾಗಲಿ ಎಷ್ಟು 
ಮಂದಿ ರಾಕ್ಷಸರನ್ನು ಕೊಂದರೂ ಭೂದೇವಿಗೆ ತೃಪ್ತಿ ಇಲ್ಲ!* (೨೯-೩೦). ಅಗ್ನಿ 
ಜ್ವಾಲೆಗಳು ಕೆಲವು ಕಡೆ ಅರಳಿದ ಮುತುಗದ ಮರಗಳಂತೆಯೂ, ಕೆಲವು ಕಡೆ 


* ಲಂಕಾಭೂಮಿಯು ರಾಕ್ಷಸರ ಹೆಣಗಳಿಂದ ತುಂಬಿಹೋಯಿತು ಎಂದು 


ಅಭಿಪ್ರಾಯ. 


ಸರ್ಗಃ ೫೪ ] ಲಂಕಾದಾಹಃ ೪೦೫ 


ಹನೂಮತಾ ವೇಗವತಾ ವಾನರೇಣ ಮಹಾತ್ಮನಾ 
ಲಂಕಾಪುರಂ ಪ್ರದಗ್ಗಂ ತದ್ರುದ್ರೇಣ ತ್ರಿಪುರಂ ಯಥಾ ॥ ೩೨ 
ತತಸು ಲಂಕಾಪುರಪರ್ವತಾಗೇ 
ಸಮುತ್ಧಿತೋ ಭೀಮಪರಾಕ್ರಮೋಣಗ್ನಿಃ 
ಪ್ರಸಾರ್ಯ ಚೂಡಾವಲಯಂ ಪ್ರದೀಪೋ 
ಹನೂಮತಾ ವೇಗವತಾ ವಿಸ್ಪಷ್ಠಃ || ೩೩ 
ಯುಗಾಂತಕಾಲಾನಲತುಲೃವೇಗಃ 
ಸಮಾರುತೋ5 ಗ್ವಿರ್ವವೃಧೇ ದಿವಿಸ್ಪಕ್‌ 
ಎಧೂಮರಶ್ಚಿರ್ಭವನೇಷು ಸಕೋ 
ರಕ್ತಃಶರೀರಾಜ್ಯಸಮರ್ಪಿತಾರ್ಚಿಃ || ೩೪ 
ಆದಿತ್ಯಕೋಟೀಸದ್ದಶಃ ಸುತೇಜಾ 
ಲಂಕಾಂ ಸಮಸಾಂ ಪರಿವಾರ್ಯ ತಿಷ್ಠನ್‌ 
ಶಬ್ಬೃರನೇಕ್ಸೃರಶನಿಪ್ರರೂಡ್ಬೆ- 
ರ್ಭಿಂದನ್ನಿವಾಂಡಂ ಪ್ರಬಭ್‌್‌ ಮಹಾಗ್ಧ್ಠಿಃ ॥ ೩೫ 


ಅರಳಿದ ಬೂರುಗದ ಮರಗಳಂತೆಯೂ, ಕೆಲವು ಕಡೆ ಕುಂಕುಮದ ರಾಶಿ 
ಯಂತೆಯೂ ತೋರುತಿದ್ದವು. ಹೀಗೆ, ಪರಮೇಶ್ವರನು ತ್ರಿಪುರವನ್ನು ದಹಿಸಿದಂತೆ, 
ಮಹಾತ್ಮನಾದ ಹನುಮಂತನು, ಲಂಕಾಪುರವನ್ನು ಸುಟುಹಾಕಿದನು (೩೧-೩೨). 
ಹನುಮಂತನು ವೇಗದಿಂದ ಹತಿಸಿದ ಅಗ್ನಿಯು ಜ್ವಾಲೆಗಳನ್ನು ಹರಡುತ್ತ ಲಂಕೆಗೆ 
ಆಧಾರವಾಗಿದ್ದ ತ್ರಿಕೂಟಪರ್ವತದ ಶಿಖರವನ್ನು ಆಕ್ರಮಿಸಿ ಉರಿಯಲಾರಂಭಿಸಿತು. 
ವಾಯುವಿನ ಸಹಾಯದಿಂದ ಪ್ರಳಯಕಾಲದ ಅಗ್ನಿಯಂತೆ ಆಕಾಶದವರೆಗೂ 
ವ್ಯಾಪಿಸಿ ಹೊಗೆಯಿಲ್ಲದೆ ಉರಿಯನ್ನು ಚಲ್ಲುತಿತು. ಅಗಿಗೆ ರಾಕಸರ ಶರೀರಗಳೇ 
ತುಪದ ಆಹುತಿಯಾಯಿತು (೩೩-೩೪). ಕೋಟ ಸೂರ್ಯರು ಉದಯಿಸಿ 
ದರೋ ಎಂಬಂತೆ ಬೆಳಕನ್ನು ಕಾರುತ,, ಸಿಡಿಲಿನಂತಹ ಚಟಚಟಾತ್ಕಾರ ಶಬ್ದಗಳಿಂದ 
ಬ್ರಹ್ಮಾಂಡವನ್ನು ಭೇದಿಸುತ್ತ ಸಮಸ್ತಲಂಕೆಯನ್ನೇ ವ್ಯಾಪಿಸಿ ಅಗ್ನಿಯು ಪ್ರಜ್ನಲಿಸಿತು. 
ಕ್ರೂರವಾದ ಪ್ರಭೆಯನ್ನು ಸೂಸುತಿದ್ದ ಅಗ್ನಿಯು ಕೆಲವೆಡೆಯಲ್ಲಿ ಮುತುಗದ 
ಹೂವಿನಂತಹ ಜ್ಞಾ ಲೆಯನ್ನು ಪ್ರಸರಿಸಿತು. ಕೆಲವೆಡೆಯಲ್ಲಿ ಬೆಂಕಿಯಡಗಿದಮೇಲೆ, 


೪೦೬ ಸುಂದರಕಾಂಡ | ಸರ್ಗಃ ೫೪ 


ತತ್ರಾಂಬರಾದಗಿರತಿಪ್ರವದೋ 
ಲ್ಕ ಲ Ce 

ರೂಕಪ್ರಭಃ ಕಿಂಶುಕಪುಷಚೂಡಃ | 

CA J 

ನಿರ್ವಾಣಧೂಮಾಕುಲರಾಜಯಶ್ಚ 

ನೀಲೋತಲಾಭಾಃ ಪ್ರಚಕಾಶಿರೇ5ಭ್ರಾಃ ॥ ೩೬ 

ಆ) 

ಜ್ರೀ ಮಹೇಂದ್ರಸ್ತಿದಶೇಶ್ವರೋ ವಾ 

ಸಾಕ್ಟಾದ್ಯಮೋ ವಾ ವರುಣೋಂನಿಲೋ ವಾ । 
ರುದ್ರೋತಗಿರರ್ಕೋ ಧನದಶ್ಹ ಸೋಮೋ 

ನ ವಾನರೋಪ ಯಂ ಸಿಯಮೇವ ಕಾಲಃ ॥ ೩೭ 
ಕಿಂ ಬ್ರಹ್ಮಣಃ ಸರ್ವಪಿತಾಮಹಸ 

ಆ ಜಿ 

ಸರ್ವಸ್ಯ ಧಾತುಶತುರಾನನಸ್ಯ 
ಇಹಾಗತೋ ವಾನರರೂಪದಾರೀ 

ರಕ್ಟೋಪಸಂಹಾರಕರಃ ಪ್ರಕೋಪಃ ॥ ೩೮ 
ಕಿಂ ವೈಷ್ಣವಂ ವಾ ಕಪಿರೂಪಮೇತ್ಯ 

ರಕ್ಟೋವಿನಾಶಾಯ ಪರಂ ಸುತೇಜಃ | 
ಅನಂತಮವೃಕಮಚಿಂತ್ಯಮೇಕಂ 

ಸ್ತಮಾಯಯಾ ಸಾಂಪ್ರತಮಾಗತಂ ವಾ ॥ ೩೯ 


ಕನ್ನೈದಿಲೆಯ ಹೂಗಳಂತೆ ಕಪಾಗಿದ್ದ ಹೊಗೆಯ ರಾಶಿಗಳು ಮೇಘಖಂಡಗಳಂತೆ 
ಪ್ರಕಾಶಿಸುತಿದ್ದವು (೩೫-೩೬). '"ಅಬ್ಬಾ! ಈ ಕಪಿಯು ಯಾರಾಗಿರಬಹುದು ? 
ವಜ್ರಧಾರಿಯಾದ ದೇವೇಂದ್ರನೊ! ಸಾಕ್ಷಾತ್‌ ಯಮನೊ! ವರುಣನೊ | 
ವಾಯುವೋ | ರುದ್ರನೊ | ಅಗ್ನಿಯೊ ! ಅಥವಾ ಸೂರ್ಯ, ಕುಬೇರ, ಚಂದ್ರರಲ್ಲಿ 
ಒಬ್ಬನೊ ! ಇವನು ಕಪಿಯಲ್ಲ ಕಾಲಪುರುಷನೇ ಇವನು. ಅಥವಾ ರಾಕ್ಷಸರನ್ನೆಲ್ಲಾ 
ಸಂಹಾರ ಮಾಡಬೇಕೆಂದು ಸಂಕಲಿಸಿದ ಚತುರ್ಮುಖ ಬ್ರಹ್ಮನ ಕೋಪವೇ ಕಪಿಯ 
ರೂಪದಿಂದ ಬಂದಿರಬಹುದೆ 9 (೩೭-೩೮). ಇಲ್ಲದಿದ್ದರೆ ಅನಂತವೂ ಅವೃಕವೂ 
ಅಚಿಂತ್ಯವೂ ಅದ್ವಿತೀಯವೂ ಆದ ಮಹಾವಿಷ್ಣುದಿನ ತೇಜಸ್ಸು ರಾಕ್ಷಸರನ್ನು 
ಕೊಲ್ಲುವುದಕ್ಕಾಗಿ ತನ್ನ ಮಹಾಶಕಿಯಿಂದ ಕಪಿರೂಪವನ್ನು ಧರಿಸಿ ಬಂದಿರ 


ಸರ್ಗಃ ೫೪] ಲಂಕಾದಾಹಃ ೪೦೭ 


ಇತ್ಯೇವಮೂಚುರ್ಬಹವೋ ವಿಶಿಷ್ಟಾ 
ರಕ್ಟೋಗಣಾಸತ್ರ ಸಮೇತ್ಯ ಸರ್ವೇ | 
ಸಪ್ರಾಣಸಂಘಾಂ ಸಗ್ರಹಾಂ ಸವಕಾಂ 
ದಗ್ದಾಂ ಪುರೀಂ ತಾಂ ಸಹಸಾ ಸಾ ಸಮೀಕ್ಷ್ಯ ೪೦ 
ತತಸ್ತು ಲಂಕಾ ಸಹಸಾ ಪ್ರದಗ್ನಾ 
ಸರಾಕ್ಷನಾ ಸಾಶರಥಾ ಸನಾಗಾ | 
ಸಪಕ್ಕಿಸಂಘಾ ಸಮೃಗಾ ಸವಾ 
ರುರೋದ ದೀನಾ ತುಮುಲಂ ಸಶಬಮ್‌ ॥ ೪೧ 
ಹಾ ತಾತ ಹಾ ಪುತ್ರಕ ಕಾಂತ ಮಿತ್ರ 
ಹಾ ಜೀವಿತಂ ಭೋಗಯುತಂ ಸಪುಣ್ಯಮ್‌ 
ರಕ್ಟೋಭಿರೇವಂ ಬಹುಧಾ ಬ್ರುವದ್ದಿ: 
ಶಬ್ಧಃ ಕತೋ ಘೋರತರಃ ಸುಭೀಮಃ ॥ ೪೨ 
ಹುತಾಶನಜ್ಞಾಲಸಮಾವುತಾ ಸಾ 
ಹತಪ್ರವೀರಾ ಪರಿವಶತಯೋಧಾ । 
ಹನೂಮತಃ ಕ್ರೋಧಬಲಾಭಿಭೂತಾ 
ಬಭೂವ ಶಾಪೋಪಹತೇವ ಲಂಕಾ ॥ ೪೩ 
ಬಹುದೆ ?'' ಎಂಬುದಾಗಿ ಸಮಸ ಲಂಕಾಪುರಿಯೂ ಸುಟ್ಟುಹೋಗುತಿರುವುದನ್ನು 
ಕಂಡು ಪ್ರಮುಖರಾದ ರಾಕಸರು ಮಾತನಾಡಿಕೊಳ್ಳುತಿದ್ದರು (೩೯-೪೦). ನಗರ 
ದಲ್ಲಿದ್ದ ರಾಕಸರೂ ಅಶ್ವರಥಗಳೂ ಆನೆಗಳೂ ಮೃಗಪಕಿಗಳೂ ವೃಕೆಗಳೂ ದಹಿಸಿ 
ಹೋಗುತಿರಲು, ಎಲ್ಲೆಲ್ಲಿಯೂ ರೋದನ ಧ್ವನಿಯಿಂದ ಲಂಕೆಯು ತುಂಬಿ 
ಹೋಯಿತು. ""ಅಯ್ಯೋ |! ಅಪ್ಪು! ಅಯ್ಯೊ ಮಗನೆ! ಹಾ ಪ್ರಾಣಕಾಂತ |! ಹಾ 
ಮಿತ್ರ ! ಅಯ್ಯೊ ನಮ್ಮ ಜೀವನವೆ | ನಮೃಭಾಗ್ಯವೆ ! ನಮ್ಮಪ್ಪಣ್ಯವೆ !'' ಮುಂತಾದ 
ರಾಕಸರ ಆಕ್ರಂದನದ್ದನಿಗಳು ಭಯಂಕರವಾಗಿ ತುಂಬಿಹೋದವು. (೪೧-೪೨). 
ಹನುಮಂತನ ಕೋಪಕ್ಕೆ ತುತಾಗಿ ಅಗ್ನಿಜ್ವಾಲೆಗಳಿಂದ ವ್ಯಾಪವಾದ ಲಂಕೆ 
ಯಲ್ಲಿ ರಾಕ್ಷಸವೀರರನೇಕರು ಸತುಹೋದರು. ಸ್ಫನಿಕರು ದಿಗ್ಬ ಂತರಾದರು. 
ಯಾವುದೋ ಶಾಪಕ್ಕೆ ಈಡಾಗಿ ಸುಳಾಗಿಹೋಯಿತೋ ಎಂಬಂತೆ ಲಂಕೆಯು 


೪೦೮ ಸುಂದರಕಾಂಡ | ಸರ್ಗಃ ೫೪ 


ಸವ್‌ 
ದದರ್ಶ ಲಂಕಾಂ ಹನು 


ಸ್ನಯಂಭುಕೋಪೋಪಹತಾಮಿವಾವನಿಮ್‌ | ೪೪ 


U 
ಬ 
3 
if 
ಫೆ 


ಭಂಕ್ತ್ವಾ ಮನಂ ಪಾದಪರತ್ಸಸಂಕುಲಂ 
ಹತ್ಹಾ ತು ರಕ್ಷಾಂಸಿ ಮಹಾಂತಿ ಸಂಯುಗೇ । 
ದಗ್ದ್ವಾ ಪುರೀಂ ತಾಂ ಗಹರತ್ತಮಾಲನೀಂ 
ತಸ ಹನೂಮಾನ್‌ ಪವನಾತ್ನಜಃ ಕಪಿಃ ॥| ೪೫ 


ತ್ರಿಕೂಟಶಂಗಾಗ್ರತಲೇ ವಿಚಿತ್ರೇ 
ಲ 

ಪ್ರತಿಷ್ಠಿತೋ ವಾನರರಾಜಸಿಂಹಃ | 
ಪ್ರದೀಪಲಾಂಗೂಲಕ್ಕತಾರ್ಚಿಮಾಲೀ 

ವ್ಯರಾಜತಾದಿತ್ಯ ಇವಾಂಶುಮಾಲೀ ॥ ೪೬ 


೭ಓ 


ರಾಕ್ಕಸಾಂಸಾನ್‌ ಸುಬಹೂಂಶ್ಲ ಹತ್ತಾ 

ವನಂ ಚ ಭಂಕ್ತ್ಮಾ ಬಹುಪಾದಪಂ ತತ್‌ | 

ವಿಸಜ ರಕೋಬವನೇಷು ಚಾಗಿಂ 

ಲರ A ೦ 

ಜಗಾರು ಶ್‌ರೂ ಮನಸಾ ಮಹಾತ್ಮಾ || ೪೭ 


ಕಾಣಿಸುತಿದ್ದಿತು. ಎಲ್ಲೆಲ್ಲಿಯೂ ಭಯದಿಂದ ಕಂಗೆಟ್ಟ ರಾಕಸರು ದುಃಖಿಸುತಿದ್ದರು. 
ಅಗ್ನಿಜ್ವಾಲೆಯು ಆವರಿಸಿತು. ಪ್ರಳಯಕಾಲದಲ್ಲಿ ಪರಮೇಶ್ವರನ ಕೋಪಕ್ಕೆ ಈಡಾದ 
ಜಗತಿನಂತಿದ್ದ ಲಂಕೆಯನ್ನು ಹನುಮಂತನು ನೋಡುತಿದ್ದನು (೪೩-೪೪). ಹೀಗೆ 
ಹನುಮಂತನು ವೃಕ್ಷಗಳಿಂದ ತುಂಬಿದ್ದ ಅಶೋಕವನವನ್ನು ಹಾಳುಮಾಡಿ, 
ಯುದ್ಧದಲ್ಲಿ ರಾಕಸವೀರರನ್ನು ಸಂಹರಿಸಿ, ಉತಮ ಭವನಗಳಿಂದ ಶೋಭಿಸುತಿದ್ದ 
ಲಂಕಾಪಟ್ಟಣವನ್ನು ಸುಟ್ಟುಹಾಕಿದನು. ಅನಂತರ ಆ ಕಪಿರಾಜಸಿಂಹನು 
ತ್ರಿಕೂಟಪರ್ವತದ ಶಿಖರವನ್ನೇರಿ ಕುಳಿತುಕೊಂಡನು. ಆಗ ಬಾಲದಲ್ಲಿ ಇನ್ನೂ 
ಬೆಂಕಿಯು ಉರಿಯುತಿರಲು, ಅವನು ಕಿರಣಮಾಲಿಯಾದ ಸೂರ್ಯನಂತೆ 


ಸರ್ಗಃ ೫೪ | ಲಂಕಾದಾಹಃ ೪೦೯ 


ತತಸ್ತು ತಂ ವಾನರವೀರಮುಖ್ಯಂ 
ಮಹಾಬಲಂ ಮಾರುತತುಲ್ಕವೇಗಮ್‌ 
ಮಹಾಮತಿಂ ವಾಯುಸುತಂ ವರಿಷ್ಠಂ 
ಪ್ರತುಷುವುರ್ದೇವಗಣಾಶ್ಚ ಸರ್ವೇ ॥ ೪೮ 
ಭಂಕ್ರ್ಮಾ ವನಂ ಮಹಾತೇಜಾ ಹತ್ವಾ ರಕ್ಷಾಂಸಿ ಸಂಯುಗೇ ! 
ದಗ್ದಾ ಲಂಕಾಪುರೀಂ ರಮ್ಯಾಂ ರರಾಜ ಸ ಮಹಾಕಪಿಃ ॥ ೪೯ 


ತತ್ರ ದೇವಾಃ ಸಗಂಧರ್ವಾಃ ಸಿದ್ಧಾಶ್ಮ ಪರಮರ್ಷಯಃ । 
ದಷಾ  ಲಂಕಾಂ ಪ್ರದಗಾಂ ತಾಂ ವಿಸಯಂ ಪರಮಂ ಗತಾಃ ॥ ೫೦ 
ಲ ಟನ A ಟು ಆ 


ತಂ ದೃಷ್ಟ್ವಾ ವಾನರಶ್ರೇಷ್ಠಂ ಹನುಮಂತಂ ಮಹಾಕಷಪಿಮ್‌ | 
ಕಾಲಾಗ್ದಿರಿತಿ ಸಂಚಿಂತ್ಯ ಸರ್ವಭೂತಾನಿ ತತ್ರಸುಃ ॥ ೫೧ 


ದೇವಾಶ್ಹ ಸರ್ವೇ ಮುನಿಪುಂಗವಾಶ್ಚ 
ಗಂಧರ್ವವಿದ್ಯಾಧರಕಿಂನರಾಶ್ಹ | 


ಶೋಜಿಸುತಿದ್ದನು (೪೫-೪೬). ಈ ಪ್ರಕಾರದಲ್ಲಿ ಅಶೋಕವನವನ್ನು ನಾಶಮಾಡಿ, 
ಬಹುಮಂದಿ ರಾಕಸರನ್ನು ಕೊಂದು, ಅವರ ಮನೆಗಳಿಗೆ ಬೆಂಕಿಯನ್ನು 
ಹತಿಸಿದಮೇಲೆ ಅವನಿಗೆ ಶ್ರೀರಾಮನ ಸ್ಫರಣೆಯುಂಟಾಯಿತು. ಆಗ 
ನಿಖಲದೇವತೆಗಳೂ ಹನುಮಂತನನ್ನು ವಾನರವೀರರಲ್ಲಿ ಶ್ರೇಷ್ಠನೆಂದೂ 
ಮಹಾಬಲಿಷ್ಠನೆಂದೂ ವಾಯುವಿನಂತೆ ವೇಗಶಾಲಿಯೆಂದೂ ಬುದ್ದಿಶಾಲಿಯೆಂದೂ 
ನಾನಾವಿಧವಾಗಿ ಹೊಗಳುತಿದ್ದರು (೪೭-೪೮). ಹೀಗೆ ಆ ಮಹಾಕಪಿಯು 
ಅಶೋಕವನವನ್ನು ಮುರಿದು, ರಾಕ್ಷಸರನ್ನು ವಧಿಸಿ, ಲಂಕೆಯನ್ನು ದಹಿಸಿ ತಾನೇ 
ತಾನಾಗಿ ಮೆರೆದನು. ಲಂಕೆಯು ಭಸ್ಮವಾದುದನ್ನು ಕಂಡು 
ದೇವಗಂಧರ್ವಸಿದ್ದರಿಗೂ ಮಹರ್ಷಿಗಳಿಗೂ ಪರಮಾಶ್ಚರ್ಯವಾಯಿತು 
(೪೯-೫೦). ವಾನರೋತಮನಾದ ಹನುಮಂತನನ್ನು ಕಾಲಾಗ್ನಿಯೆಂದು ಭಾವಿಸಿ 


೪೧೦ ಸುಂದರಕಾಂಡ: | ಸರ್ಗಃ ೫೫ 


ಭೂತಾನಿ ಸರ್ವಾಣಿ ಮಹಾಂತಿ ತತ್ರ 
ಜಗ್ಗುಃ ಪರಾಂ ಪ್ರೀತಿಮತುಲ್ಲರೂಪಾಮ್‌ ॥ ೫೨ 


ಸ್ರ 
ಇತಿ ಶ್ರೀಮದ್ರಾಮಾಯಣೋೇ ಸುಂದರಕಾಂಡೇ ಚತುಷಂಚಾಶಃ ಸರ್ಗಃ 


pla 


ಪಂಚಪಂಚಾಶಃ ಸರ್ಗಃ 
ಹನೂಮದಿಭ ಮಃ 
ದ್‌ 
ಲಂಕಾಂ ಸಮಸಾಂ ಸುಂದೀಪ್ಯ ಲಾಂಗೂಲಾಗ್ದಿಂ ಮಹಾಬಲಃ । 
ನಿರ್ವಪಯಾಮಾಸ ತದಾ ಸಮುದ್ರೇ ಹರಿಸತಮಃ || ೧ 
ಸಿಂದೀಷ್ಯಮಾನಾಂ ವಿಧಸಾಂ ತ್ರಸರಕ್ಟೋಗಣಾಂ ಪುರೀಮ್‌ | 
ಅವೇಕ್ಷ ಎ ಹನುಮಾನ್‌ ಲಂಕಾಂ ಚಿಂತಯಾಮಾಸ ವಾನರ: ॥॥ ೨ 


ಸಮಸ್ತ ಪ್ರಾಣಿಗಳೂ ಭಯದಿಂದ ನಡುಗುತಿದವು. ಮುನಿಗಳೂ 
ದೇವಗಂಧರ್ವಾದಿಗಳೂ ಆನಂದ ತುಂದಿಲರಾದರು (೫೧-೫೨). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತುನಾಲ್ಕನೆಯ ಸರ್ಗ 


ಆ... 


ಸರ್ಗ ೫೫ 
ಲಂಕೆಯನ್ನು ಸುಡುವಾಗ ಸೀತೆ ಏನಾದಳೋ ಎಂದು ಹನುಮಂತನು 
ಭೀತನಾಗುವುದು. ಆಮೇಲೆ ಚಾರಣರ ವಾಕ್ಯದಿಂದ ಸೀತೆಯ 
ಕುಶಲವನ್ನು ತಿಳಿದು ಪ್ರಯಾಣಸನ್ನದ್ದನಾಗುವುದು. 

ಆಂಜನೇಯನು ಲಂಕೆಯ ಸಮಸ, ಭಾಗಗಳಿಗೂ ಬೆಂಕಿಯಿಟಮೇಲೆ, 
ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅದರ ಬೆಂಕಿಯನ್ನು ಆರಿಸಿದನು. ಅವನು 
ಹಾಗೆಯೇ ನಿಂತು ಲಂಕೆಯು ಉರಿದುಹೋಗುವುದನ್ನೂ ರಾಕ್ಷಸರು ಭೀತರಾಗಿ 
ಓಡುವುದನ್ನೂ ನೋಡುತಿರುವಾಗ ಒಂದು ಚಿಂತೆ ಹುಟಿತು (೧-೨). 


ಸರ್ಗಃ ೫೫ ] ಹನೂಮದ್ದಿಭ್ರಮಃ ೪೧೧ 


ತಸ್ಯಾಭೂತ್‌ ಸುಮಹಾಂಸ್ಟಾಸಃ ಕುತ್ತಾ ಚಾತ್ಮನ್ಯಜಾಯತ | 


ಲಂಕಾಂ ಪ್ರದಹತಾ ಕರ್ಮ ಕಿಂಸಿತ್‌ ಕೃತಮಿದಂ ಮಯಾ ॥ ೩ 
ಧನ್ಯಾಸೇ ಪುರುಷಶ್ರೇಷ್ಠಾ ಯೇ ಬುದ್ಧ್ಯಾ ಕೋಷಮುತ್ತಿತಮ್‌ ।ಟ 
ನಿರುಂಧಂತಿ ಮಹಾತ್ಮಾನೋ ದೀಪಮಗ್ಗಿಮಿವಾಂಭಸಾ | ೪ 
ಕ್ರುದ ಪಾಪಂ ನ ಕುರ್ಯಾತ್‌ ಕಃ ಕ್ರುದ್ಲೋ ಹನ್ಮಾದುರೂನಪಿ | 

; ಲ ರ ೧ 
ಕ್ರುದ್ಧಃ ಪರುಷಯಾ ವಾಚಾ ನರಃ ಸಾಧೂನಧಿಕಿಪೇತ್‌ ॥ ೫ 


ವಾಚ್ಯಾವಾಚ್ಯಂ ಪ್ರಕುಪಿತೋ ನ ವಿಜಾನಾತಿ ಕರ್ಹಿಚಿತ್‌ | 
ನಾಕಾರ್ಯಮಸ್ತಿ ಕ್ರುದ್ಧಸ್ಯ ನಾವಾಚ್ಕಂ ವಿದ್ಯತೇ ಕ್ಷಚಿತ್‌ ॥ ೬ 


ಯಃ ಸಮುತ್ತತಿತಂ ಕ್ರೋಧಂ ಕಮಯ್ಯ್ಭವ ನಿರಸ್ಕತಿ । 
ಯಥೋರಗಸ್ತಚಂ ಜೀರ್ಣಾಂ ಸು ವೃ ಪುರುಷ ಉಚ್ಛತೇ ॥ ೭ 


ಧಿಗಸ್ತು ಮಾಂ ಸುದುರ್ಬುದಿಂ ನಿರ್ಲಜ್ಜ್ಬಂ ಪಾಪಕ್ಸತಮಮ್‌ 
ಅಚಿಂತಯಿತ್ತಾ ತಾಂ ಸೀತಾಮಗಿದಂ ಸ್ವಾಮಿಘಾತಕಮ್‌ || ಲ 


ಮನಸಿನಲ್ಲಿ ಕಳವಳವಾಯಿತು. ತನ್ನನೇ ನಿಂದಿಸಿಕೊಂಡನು. “ಅಯ್ಯೋ! | 
ಲಂಕೆಯನ್ನು ಸುಡಬೇಕೆಂದು ಹೊರಟು ಏನು ಮಾಡಿಬಿಟ್ಟೆ! ನೀರನ್ನು ಎರಚಿ 
ಬೆಂಕಿಯನ್ನು ಆರಿಸುವಂತೆ, ಕೋಪವನ್ನು ವಿಚಾರಶಕಿಯಿಂದ ಅದುಮಿಹಿಡಿಯ 
ಬೇಕು. ಹಾಗೆ ಮಾಡತಕ್ಕವರೇ ಶ್ರೇಷ್ಠರು. ಅವರೇ ಧನ್ಯರು (೩-೪). 
ಕೋಪಬಂದಾಗ ಪಾಪಕೃತ್ಯವನ್ನು ಮಾಡದವನು ಯಾರು? ಕೋಪಬಂದವನು 
ಹಿರಿಯರನ್ನೂ ಕೊಲ್ಲುತಾನೆ. ಸಜ್ಜನರನ್ನೂ ಕೆಟ್ಟಮಾತುಗಳಿಂದ ಬಯ್ಯುತಾನೆ. 
ಕೋಪಬಂದವನಿಗೆ, ಇದನ್ನು ಹೇಳಬೇಕು ಇದನ್ನು ಹೇಳಬಾರದು--ಎಂಬ 
ಅರಿವೇ ಇರುವುದಿಲ್ಲ ಅವನು ಮಾಡದಿರುವ ಕೆಲಸವಿಲ್ಲ ಆಡದಿರುವ ಮಾತಿಲ್ಲ 
(೫-೬). ಸರ್ಪವು ಜೀರ್ಣವಾದ ಪೊರೆಯನ್ನು ಬಿಸುಡುವಂತೆ, ಯಾವನು 
ತಾಳ್ಗೆಯಿಂದ ಕೋಪವನ್ನು ಅಡಗಿಸಿಕೊಳ್ಳುವನೋ ಅವನೇ ಮನುಷ್ಯ. ಲಂಕೆಯಲ್ಲಿ 
ಸೀತೆ ಇರುವುದನ್ನೇ ಯೋಚಿಸದೆ ಬೆಂಕಿಯನ್ನು ಹತಿಸಿಬಿಟ್ಟೆನಲ್ಲ! ನಾನು ಸ್ವಾಮಿ 
ದ್ರೋಹಿ ; ದುಷ್ಪ; ನಾಚಿಕೆಗೆಟವನು ; ಪಾಷಿಷ್ಠ. ಅಯ್ಯೋ | ನನಗೆ ಧಿಕ್ಕಾರ | 


೪೧೨ ಸುಂದರಕಾಂಡಃ | ಸರ್ಗಃ ೫೫ 


ದಧಿ ದಗ್ಬಾ ತ್ರಿಯಂ ಲಂಕಾ ನೂನಮಾರ್ಯಾಷಿ ಜಾನಕೀ | 
ದಗ್ಲಾ ತೇನ ಜಟ ಭರ್ತುರ್ಹತಂ ಕಾರ್ಯಮಜಾನತಾ ॥ ೯ 


ಯದರ್ಥಮಯಮಾರಂಭಸತ್ಕಾರ್ಯಮವಸಾದಿತಮ್‌ | 


ಮಯಾ ಹಿ ದಹತಾ ಲಂಕಾಂ ನ ಸೀತಾ ಪರಿರಕಿತಾ || ೧೦ 
ಈಷತ್ಕಾರ್ಯಮಿದಂ ಕಾರ್ಯಂ ಕೃತಮಾಸೀನ್ಸ ಸಂಶಯಃ | 

ತಸ್ಯ ಕ್ರೋಧಾಭಿಭೂತೇನ ಮಯಾ ಮೂಲಕಯಃ ಕೃತಃ || ೧೧ 
ವಿನಷಾ ು ಜಾನಕೀ ನೂನಂ ನ ಹ್ಯದಗ್ಗಃ ಪ್ರದಶ್ವತೇ 

ಲಂಕಾಯಾಂ ಕಶ್ಲಿದುದೇಶಃ ಸ ರ್ವಾ ಭಸೀಕತಾ ಪುರೀ ॥ ೨ 


ಯದಿ ತದ್ದಿಹತಂ ಕಾರ್ಯಂ ಮಮ ಪ್ರಜ್ಞಾವಿಪರ್ಯಯಾತ್‌ | 
ಇಹೃವ ಪ್ರಾಣಸಂನ್ಯಾಸೋ ಮಮಾಪಿ ಹೃದ್ಯ ರೋಚತೇ ॥ ೧೩ 


ಕಿಮಗ್ಗ್‌ ನಿಪತಾಮ್ಯದೃ ಆಹೋಸಿದಡವಾಮುಖೇ 
ಶರೀರಮಾಹೋ ಸತ್ನಾನಾಂ ದದ್ಧಿ ಸ ಸಾಗರವಾಸಿನಾಮ್‌ ॥। ೧೪ 


(೭-೮). ಲಂಕಾನಗರವೇ ಸುಟ್ಟುಹೋದಮೇಲೆ ಪೂಜ್ಯಳಾದ ಜಾನಕಿಯು 
ಉಳಿದಿರುತಾಳೆಯೆ ? ಅವಿವೇಕದಿಂದ ನಾನು ಸ್ವಾಮಿಕಾರ್ಯವನ್ನು ಹಾಳುಮಾಡಿ 
ದೆನು. ಯಾವ ಸೀತಾರಕ್ಷಣೆಗಾಗಿ ನಾನು ಪ್ರಯತ್ತಮಾಡಿದೆನೋ ಆ ಕೆಲಸವನ್ನೇ 
ಕೆಡಿಸಿದೆನು. ಲಂಕೆಯನ್ನು ಸುಡುವಾಗ ಸೀತೆಯನ್ನು ರಕಿಸಿದೆ ಮರೆತೆನು (೯-೧೦). 
ನನ್ನ ಕರ್ತವ್ಯವನ್ನು ಸುಲಭವಾಗಿಯೇ ಮಾಡಿ ಸಾಧಿಸಿದ್ದೇನೆ, ಸಂದೇಹವಿಲ್ಲ ಆದರೆ 
ಕೋಪದಿಂದ ಮುಂದುಗಾಣದೆ ಮುಖ್ಯವಾದ ಕಾರ್ಯವನ್ನು ಕೆಡಿಸಿ ಬುಡವನ್ನೇ 
ಕಡಿದುಬಿಟೆನಲ್ಲ ನಿಶ್ಚಯವಾಗಿಯೂ ಜಾನಕಿಯು ಬದುಕಿರಲಾರಳು. ಸುಟ್ಟು 
ಬೂದಿಯಾಗದ ಜಾಗವೇ ಲಂಕೆಯಲ್ಲಿಉಳಿದಿಲ್ಲ(೧೧-೧೨). ಬಂದ ಕೆಲಸಕ್ಕೆ ನನ್ನ 
ಅವಿವೇಕದಿಂದ ಹಾನಿಯಾಗಿದ್ದೇ ನಿಜವಾದರೆ, ಇಲ್ಲಿಯೇ ನಾನು ಪ್ರಾಣವನ್ನು 
ಬಿಡುವುದೊಳ್ಳೆಯದು. ಈಗ ಬೆಂಕಿಯಲ್ಲಿ ಬೀಳಲೆ 9 ಬಡಬಾಗ್ನಿಯ ಬಾಯನ್ನು 
ಹೊಗಲೆ ? ಅಥವಾ ಸಮುದ್ರದಲ್ಲಿರುವ ಜಲಜಂತುಗಳಿಗೆ ನನ್ನ ದೇಹವನ್ನು 
ಒಪಿಸಿಬಿಡಲೆ ? (೧೩-೧೪). ಹೀಗೆ ಕಾರ್ಯವನ್ನೆಲ್ಲಾ ಕೆಡಿಸಿಬಿಟ್ಟು ಈ 


ಸರ್ಗಃ ೫೫ | ಹನೂಮದ್ವಿಭ್ರಮಃ ೪೧೩ 


ಕಥಂ ಹಿ ಜೀವತಾ ಶಕೋ ಮಯಾ ದಷುಂ ಹರೀಶರಃ | 
ಜೆ AH ನ 


ತೌ ವಾ ಪುರುಷಶಾರ್ದೂಲ್‌ ಕಾರ್ಯಸರ್ವಸಘಾತಿನಾ ॥ ೧೫ 

ಮಯಾ ಖಲು ತದೇವೇದಂ ರೋಷದೋಷಾತ್‌ ಪ್ರದರ್ಶಿತಮ್‌ | 

ಪ್ರಥಿತಂ ತ್ರಿಷು ಲೋಕೇಷು ಕಪಿತ್ತಮನವಸ್ಥಿತಮ್‌ ॥ ೧೬ 

ಧಿಗಸು ರಾಜಸಂ ಭಾವಮನೀಶಮನವಸ್ಸಿತಮ್‌ | 

ಈಶಧೇಣಾಪಿ ಯದ್ರಾಗಾನ್ನಯಾ ಸೀತಾ ನ ರಕ್ಷಿತಾ | ೧೭ 
ಎನಷ್ಟಾಯಾಂ ತು ಸೀತಾಯಾಂ ತಾವುಭೌ ವಿನಶಿಷ್ಟತಃ | 

ತಯೋರ್ವಿನಾಶೇ ಸುಗ್ರೀವಃ ಸಬಂಧುರ್ವಿನಶಿಷೃತಿ ॥ ೧೮ 


ಏತದೇವ ವಚಃ ಶ್ರುತ್ವಾ ಭರತೋ ಭಬ್ರಾತೃವತಲಃ | 
ಧರ್ಮಾತ್ಮಾ ಸಿಹಶತ್ರುಘುಃ ಕಥಂ ಶಕ್ಟ್ಯೃತಿ ಜೀವಿತುಮ್‌ ॥ ೧೯ 


ಇಕ್ಲಾ; ಕುವಂಶೇ ಧರ್ಮಿಷ್ಟೇ ಗತೇ ನಾಶಮಸಂಶಯಮ್‌ । 
ಭವಿಷ್ಯಂತಿ ಪ್ರ ಸಾ ಸರ್ವಾಃ ಶರೋಕಸಂತಾಪಹಪೀಡಿತಾಃ ॥ 9 


ಪ್ರಾಣವನುಳಿಸಿಕೊಂಡು ಸುಗ್ರೀವನನ್ನು ನೋಡುವುದಾದರೂ ಹೇಗೆ ? ರಾಮ 
ಲಕ್ಷ್ಮಣರನ್ನು ನೋಡುವುದಾದರೂ ಜಸ ೧ ಚಪಲಸ್ನಭಾವದ ಮಂಗತನವೆಂದ 
ರೇನೆಂಬುದನ್ನು ಮೂರು ಲೋಕಕ್ಕೂ ಗೊತಾಗುವಂತೆ ಕೋಪವಶನಾಗಿ 
ತೋರಿಸಿಬಿಟಿನು' ! (೧೫-೧೬). ಒಡಿತವಿಲ್ಲದ ಸ ಸ ಚೆ ಯಾಗಿ ಕೆಲಸಮಾಡುವ ಈ 
ರಜೋಗುಣಕ್ಕೆ ಧಿಕ್ಕಾ ರ! ನಾನು ಸೀತೆಯನ್ನು ರಕ್ಕಿಸಿಕೊಳ್ಳಲು ಸಮರ್ಥನಾಗಿದ್ದೆನು. 
ಆದರೂ ಬ್‌! ಮುಂದುಗಾಣದೆ ರಕ್ಷಿಕೊಳ್ಳದೆ ಹೋದೆನು. ಸೀತೆಯು 
ಮೃತಳಾದಮೇಲೆ ರಾಮಲಕ್ಷ್ಮ ಣರಿಬ್ಬರೂ ಪ್ರಾಣವನ್ನು ಬಿಡುವರು. ಆಗ 
ಸುಗ್ರೀವನೂ ಬಂಧುಸಮೇತನಾಗಿ ಪ್ರಾಣವನ್ನು ಬಿಡುವನು (೧೭-೧೮). ಇದನ್ನು 
ಕೇಳಿದಮೇಲೆ ಭ್ರಾತೃವತಲನೂ ಧರ್ಮಾತ್ಮನೂ ಆದ ಭರತನೂ ಶತ್ರುಘನೂ 
ಪ್ರಾಣಸಹಿತರಾಗಿ ಉಳಿಯಬಲ್ಲರೆ ? ಧರ್ಮಮಾರ್ಗದಲ್ಲಿ ನಡೆಯುವ ಇಕ್ಟಾಕು 
ವಂಶವೇ ನಿರ್ನಾಮವಾದಮೇಲೆ ಸಕಲ ಪ್ರಜೆಗಳೂ ದುಃಖದಿಂದ ನರಳಬೇಕಾಗು 
ತದೆ ಎಂಬುದು ನಿಶ್ಚಯ (೧೯-೨೦). ನಾನು ಎಂತಹ ಭಾಗ್ಯಹೀನ ! ರೋಷವೆಂಬ 


೪೧೪ ಸುಂದರಕಾಂಡಃ [| ಸರ್ಗಃ ೫೫ 


ತದಹಂ ಭಾಗ್ಯರಹಿತೋ ಲುಪಧರ್ಮಾರ್ಥಸಂಗ್ರಹಃ | 
ರೋಷದೋಷಪರೀತಾತ್ಸಾ ವ್ಯಕಂ ಲೋಕವಿನಾಶನ: ॥ ೨೧ 


ಇತಿ ಚಿಂತಯತಸಸ್ಯ ನಿಮಿತಾನ್ಯುಪಪೇದಿರೇ । 
ಪೂರ್ವಮಪ್ಪುಪಲಬ್ಬಾನಿ ಸಾಕ್ಸಾತ್‌ ಪುನರಚಿಂತಯತ್‌ ॥ ೨೨ 


ಅಥವಾ ಚಾರುಸರ್ವಾಂಗೀ ರಕ್ಷಿತಾ ಸೇನ ತೇಜಸಾ | 
ನ ನಶಿಷ್ಠತಿ ಕಲ್ಯಾಣೀ ನಾಗಿರಗ್ಗೌ ಪ್ರವರ್ತತೇ ॥ ೨೩ 
ಲ ೦ | 


ನ ಹಿ ಧರ್ಮಾತ್ಮನಸಸ್ತ ಭಾರ್ಯಾಮಮಿತತೇಜಸಃ । 
ಸಚಾರಿತ್ರಾಭಿಗುಪಾಂ ತಾಂ ಸ್ಪಷುಮರ್ಹತಿ ಪಾವಕಃ ॥ ೨೪ 


ನೂನಂ ರಾಮಪ್ರಭಾವೇಣ ವೈದೇಹ್ಯಾಃ ಸುಕ್ಳತೇನ ಚ | 
ಯನ್ಮಾಂ ದಹನಕರ್ಮಾಯಂ ನಾದಹದ್ಧವ್ಯವಾಹನಃ ॥ ೨೫ 


ತ್ರಯಾಣಾಂ ಭರತಾದೀನಾಂ ಭ್ರಾತ್ಮಣಾಂ ದೇವತಾ ಚ ಯಾ । 
ರಾಮಸ್ಯ ಚ ಮನಃಚಾಂತಾ ಸಾ ಕಥಂ ವಿನಶಿಷ್ಠತಿ ॥ ೨೬ 


ದೋಷಕ್ಕೆ ಒಳಗಾಗಿ ಧರ್ಮಾರ್ಥಗಳನ್ನು ಕೆಡಿಸಿಕೊಂಡು ಲೋಕಕ್ಕೆ ಕಂಟಕನಾಗಿ 
ಬಿಟೆನು.'' ಹೀಗೆ ಹನುಮಂತನು ಚಿಂತಿಸುತಿರುವಾಗ, ಹಿಂದೆ ತನಗೆ ಸಂಭವಿಸಿದ್ದ 
ಶುಭಶಕುನಗಳು ಮತ್ತೆ ತೋರಿಬಂದವು (೨೧-೨೨). ಆದ್ದರಿಂದ ತಿರುಗಿ 
ತನ್ನಲ್ಲಿಯೇ 3 ಸುಂದರಾಂಗಿಯನ್ನು ಪಾತಿವ್ರತ್ಯದ ಮಹಿಮೆಯೇ ಕಾಪಾಡಿರ 
ಬಹುದು. ಮಂಗಳಸ್ನರೂಪಿಣಿಯಾದ ಅವಳು ಬೆಂಕಿಯಿಂದ ಸಾಯಲಾರಳು. 
ಬೆಂಕಿಯು ಬೆಂಕಿಯನ್ನೆ ದಾದರೂ ಸುಡಬಲ್ಲುದೆ ? ಅವಳು ಧರ್ಮಾತ್ಮನೂ 
ಮಹಾತೇಜಸ್ವಿಯೂ ಆದ ಶ್ರೀರಾಮನ ಪತ್ನಿ ಪರಿಶುದ್ಧವಾದ ನಡೆತೆಯೇ ಅವಳಿಗೆ 
ಬೆಂಗಾವಲಾಗಿದೆ. ಅಂತಹವಳನ್ನು ಅಗ್ನಿಯು ಮುಟಲಾರನು (೨೩-೨೪). 
(ಸೇವಕನಾದ) ನನ್ನನ್ನೇ ಅಗ್ನಿಯು ಸುಡಲಿಲ್ಲ ಇದಕ್ಕೆ ರಾಮನ ಪ್ರಭಾವವೂ 
ಸೀತೆಯ ಪರಿಶುದ್ಧವಾದ ನಡತೆಯೂ ಕಾರಣವಲ್ಲದೆ ಬೇರೆ ಇಲ್ಲ ಭರತ ಲಕ್ಷ್ಮಣ 
ಶತ್ರುಘರಿಗೆ ದೇವತೆಯೆನಿಸಿಕೊಂಡು, ಶ್ರೀರಾಮನಿಗೆ ಮನೋವಲ್ಲಭೆಯಾದ 
ಸೀತಾದೇವಿಯು ನಾಶವಾಗುತಾಳೆ ಎಂದರೇನು? (೨೫-೨೬). ಅಗಿಗೆ 


ಸರ್ಗಃ ೫೫] ಹನೂಮದ್ದಿಭ್ರಮಃ ೪೧೫ 


ಯದ್ದಾ ದಹನಕರ್ಮಾಯಂ ಸರ್ವತ್ರ ಪ್ರಭುರವ್ಯಯಃ | 

ನ ಮೇ ದಹತಿ ಲಾಂಗೂಲಂ ಕಥಮಾರ್ಯಾಂ ಪ್ರಧಕೃೃತಿ ॥ ೨೭ 
ಪುನಶ್ಚಾಚಿಂತಯತತ್ರ ಹನುಮಾನ್‌ ವಿಸ್ಥಿತಸದಾ | 

ಹಿರಣ್ಯನಾಭಸ್ಯ ಗಿರೇರ್ಜಲಮಧ್ಯೇ ಪ್ರದರ್ಶನಮ್‌ ॥ ೨೮ 


ತಪಸಾ ಸತ್ಯವಾಕ್ಕೇನ ಅನನ್ಯತ್ನಾಚ್ಛ ಭರ್ತರಿ | 
ಅಪಿ ಸಾ ನಿರ್ದಹೇದಗಿಂ ನ ತಾಮಗಿಃ ಪ್ರಧಕೃತಿ ॥ ೨೯ 
| ಎ್ಠ ಇರೆ 


ಸ ತಥಾ ಚಿಂತಯಂಸತ್ರ ದೇವ್ಯಾ ಧರ್ಮಪರಿಗ್ರಹಮ್‌ ।ಟ 
ಶುಶ್ರಾವ ಹನುಮಾನ್‌ ವಾಕ್ಕೆಂ ಚಾರಣಾನಾಂ ಮಹಾತ್ಮನಾಮ್‌ | ೩೦ 


ಅಹೋ ಖಲು ಕೃತಂ ಕರ್ಮ ದುಷ್ಕರಂ ಹಿ ಹನೂಮತಾ । 
ಅಗ್ನಿಂ ಎಸ್ಟ ಜತಾಭೀಕ್ಷ್ಮ ೦ ಭೀಮಂ ರಾಕ್ಸನ ಸಿದ್ದನಿ || ೩೧ 


ಗಟ ಸ್ಪೀಬಾಲವೃದನಿಮಾಕುಲಾ 
We ಕ್ರಂದಂತೀವಾದಿಕಂದರೇ || ೩೨ 


ಸುಡುವುದೇ ಸ್ವಭಾವ. ಅವನಿಗೆ ತಡೆ ಎಂಬುದೇ ಇಲ್ಲ ಅಂಥ ಅಗ್ನಿಯು ನನ್ನ 
ಬಾಲವನ್ನೇ. ಸುಡದಿರುವಾಗ ಆ ದೇವಿಯನ್ನು ಎಂದಿಗಾದರೂ ಸುಡುವನೆ 9'' 
ಎಂದು  ಆಲೋಚಿಸುತಿರುವಾಗ, ಸಮುದ್ರಮಧ್ಯದಲ್ಲಿ ಮೈನಾಕಪರ್ವತವು 
ಎದ್ದುಬಂದು ಕಾಣಿಸಿಕೊಂಡುದು ನೆನಪಾಗಿ ಎಿಸ್ಠಿತನಾದನು (೨೭-೨೮). ಅವನು 
ತನ್ನ ಮನಸಿನಲ್ಲಿ "ಸೀತಾದೇವಿಯು ತನ್ನ ತಪಃಪ್ರಭಾವ, ಸತ್ಯದ ಬಲ, ಪಾತಿವ್ರತ್ಯದ 
ತೇಜಸುಗಳಿಂದ ಅಗ್ನಿಯನ್ನೇ ಸುಟ್ಟುಬಿಟ್ಟಾಳು ! ಅಗ್ನಿಯು ಅವಳನ್ನು ಸುಡಲಾರದು'' 
ಎಂದು ನಿರ್ಧರಿಸಿ, ಸೀತೆಯ ಧರ್ಮನಿಷ್ಠ್ಟಯನ್ನು ಸ್ಫರಿಸಿಕೊಳ್ಳುತಿರುವಾಗ 
ಮಹಾತ್ಸರಾದ ಚಾರಣರು ಹೇಳಿಕೊಳ್ಳುತಿದ್ದ ಕೆಲವು ಮಾತುಗಳು ಅವನಿಗೆ ಕೇಳಿಸಿ 
ದುವು (೨೯-೩೦) : "ಆಹಾ | ಏನು ಆಶ್ಚರ್ಯ ! ಹನುಮಂತನು ಎಷ್ಟು ಅಸಾಧ್ಯ 
ವಾದ ಕಾರ್ಯವನ್ನು ಮಾಡಿಬಿಟ್ಟನು ! ರಾಕ್ಷಸರ ಮನೆಮನೆಗೂ ಘೋರವಾದ 
ಬೆಂಕಿಯನ್ನು ಹತಿಸಿಬಿಟ್ಟನು. ಹೆಂಗಸರು, ಮಕ್ಕಳು, ಮುದುಕರು ಮೊದಲಾಗಿ 
ರಾಕಸರೆಲ್ಲರೂ ಭಯದಿಂದ ಓಡುತಿದ್ದಾರೆ. ಪರ್ವತದ ಗುಹೆಗಳಲ್ಲಿ ಇವರ 


೪೧೬ ಸುಂದರಕಾಂಡ | ಸರ್ಗಃ ೫೫ 


ದಗೇಯಂ ನಗರೀ ಸರ್ವಾ ಸಾಟೃಪ್ರಾಕಾರತೋರಣಾ | 
ನ ಚ ದಗ್ಗೇತಿ ವಿಸ್ನಯೋತದ್ಭುತ ಏವ ನಃ ॥ ೩೩ 
ಇತಿ ಶುಶ್ರಾವ ಹನುಮಾನ್‌ ವಾಚಂ ತಾಮಮೃತೋಪಮಾಮ್‌ ।ಟ 
ಬಭೂವ ಚಾಸ, ಮನಸೋ ಹರ್ಷಸತ್ಕಾಲಸಂಭವಃ || ೩೪ 
ನಿಮಿತೆ ಶ ದಷಾರ್ಥೆ: ಕಾರಣೆಶ ಮಹಾಗುಣ: । 
ಚ ಲ ಲಚ 
ಹನುಮಾನಭವತ್‌ ಪ್ರೀತಮಾನಸಃ ॥ ೩೫ 


೩೬ 


(CL 
(69 
F: 
J 
& 
ತ್ರೆ 
$ 
© 
CL 


2 
(69 
00 
3 
ಫೆ 
t 
2 
ಸ 
2 
೦ 
3 
CL 
ಲ 
೦ 
ಚ 
tl 
0) 
ಸ್ಟ 
tl 
O 
3 
UL 
A 
4 


ಕೋಲಾಹಲವು ಪ್ರತಿಧ್ವನಿಸಿ ಲಂಕಾನಗರಿಯೇ ಅಳುತಿರುವಂತೆ ಭಾಸವಾಗುತದೆ 
(೩೧-೩೨). ಮಹಡಿ, ಪ್ರಾಕಾರ, ಮಹಾದ್ದಾರಗಳ ಸಹಿತ ಇಡೀ ಲಂಕೆಯೇ ಸುಟ್ಟು 
ಬೂದಿಯಾಯಿತು. ಆದರೆ ಜಾನಕಿಯು ಮಾತ್ರ ಯಾವ ಅಪಾಯವೂ ಆಗದೆ 
ಉಳಿದುಕೊಂಡಳು. ಇದು ಅದ್ಭುತವೇ ಸರಿ” ಎಂದು ಅವರು 
ಮಾತನಾಡುತ್ತಿದ್ದರು. ಅಮೃತದಂತಿದ್ದ ಆ ಮಾತನ್ನು ಕೇಳಿ ಹನುಮಂತನಿಗೆ 
ಪರಮಾನಂದವಾಯಿತು (೩೩-೩೪). ಹಿಂದೆ ಫಲಸಿದ್ದಿಯನ್ನು ಕೊಟ್ಟಿದ್ದ 
ಶುಭಶಕುನಗಳು ಪುನಃ ತೋರಿದ್ದರಿಂದಲೂ (ರಾಮನ ತೇಜಸ್ಸು ಸೀತೆಯ 
ಚಾರಿತ್ರ್ಯ ಮುಂತಾದ) ಮಹಾಗುಣಗಳಿಂದಲೂ ಚಾರಣರ ಮಾತುಗಳಿಂದಲೂ 
ಹನುಮಂತನಿಗೆ ಹರ್ಷವಾಯಿತು. ತಾನು ಉದ್ದೇಶಿಸಿ ಬಂದ ಕಾರ್ಯವು 
ಸಫಲವಾಯಿತೆಂದೂ ರಾಜಕುಮಾರಿಯಾದ ಸೀತೆಯು ಕೇಮದಿಂದಿರುವಳೆಂದೂ 
ತಿಳಿದುಕೊಂಡನು. ತಾನು ಪ್ರತ್ವಕವಾಗಿ ಸೀತೆಯನ್ನು ನೋಡಿ, ಅನಂತರ ಹಿಂದಿರುಗಿ 
ಪ್ರಯಾಣಮಾಡಬೇಕೆಂದು ಆತನು ನಿರ್ಧರಿಸಿದನು (೩೫-೩೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತ್ತೈದನೆಯ ಸರ್ಗ 


ಷಟ್‌ಪಂಚಾಶಃ ಸರ್ಗಃ 
ಪ್ರತಿಪ್ರಯಾಣೋತಶನಮ್‌ 


ತತಸಾಂ ಶಿಂಶಪಾಮೂಲೇ ಜಾನಕೀಂ ಪರ್ಯವಸಿತಾಮ್‌ 


ಅಭಿವಾದ್ಯಾಬ್ರವೀದ್ದಿಷ್ಟ್ಯಾ ಪಶ್ಯಾಮಿ ತಾಮಿಹಾಕತಾಮ್‌ ॥ ೧ 
* ರಿ ಎ ಬರಿ ರ C ೨, 
ತತಸಂ ಪ್ರಸ್ನಿತಂ ಸೀತಾ ವೀಕ್ಷಮಾಣಾ ಪುನಃ ಪುನಃ । 
ಭರ್ತೃಸ್ನೇಹಾನ್ವಿತಂ ವಾಕ್ಯಂ ಹನೂಮಂತಮಭಾಷತ ॥ ೨ 
ಕಾಮಮಸ್ಕ ತ್ವಮೇವ್ಳಕಃ ಕಾರ್ಯಸ್ಯ ಪರಿಸಾಧನೇ | 
ಪರ್ಯಾಪಃ ಪರವೀರಪ್ಪ ಯಶಸ್ಯಸೇ ಬಲೋದಯಃ ॥ ೩ 
ಶರೈಃ ಸುಸಂಕುಲಾಂ ಕ್ಷತ್ವಾ ಲಂಕಾಂ ಪರಬಲಾರ್ದನಃ | 
ಮಾಂ ನಯೇದ.ದಿ ಕಾಕುತ ಸತಸ್ಥ ಸದಶಂ ಭವೇತ್‌ ॥ ೪ 

ಲ 0-05೮ ಲ 

ಸರ್ಗ ೫೬ 


ಹನುಮಂತನು ಸೀತೆಯನು ಕಂಡು ಸಮಾಧಾನಪಡಿಸುವುದು. ಆಮೇಲೆ 
ಸಮುದ್ರವನ್ನು ಲಂಘಿಸುವುದಕ್ಕಾಗಿ ಅರಿಷ್ಟಪರ್ವತವನ್ನೇರಿ 
ಆಕಾಶಕ್ಕೆ ನೆಗೆಯುವುದು. 

ಅನಂತರ ಆಂಜನೇಯನು ಶಿಂಶಪಾವೃಕ್ತದ ಕಳಗೆ ಕುಳಿತಿದ್ದ ಸೀತಾದೇವಿಯ 
ಸಮೀಪಕ್ಕೆ ಬಂದು ನಮಸ್ಕಾರಮಾಡಿ “ದೇವಿ, ಇಲ್ಲಿ ಯಾವ ಅಪಾಯಕ್ಕೂ 
ಸಿಕ್ಕದಿರುವ ನಿನ್ನನ್ನು ಮತ್ತೆ ನೋಡುತಿದ್ದೇನೆ. ಇದು ನನ್ನ ಭಾಗ್ಯ !'' ಎಂದನು. 
ಸೀತೆಯು ಪ್ರಯಾಣಕ್ಕೋಸ್ಕರ ಸಿದ್ದನಾಗಿ ನಿಂತಿದ್ದ ಅವನನ್ನು ಮತ್ತೆ ಮತ್ತೆ 
ನೋಡುತ್ತ ತನಗೆ ಪತಿಯಲ್ಲಿರುವ ಪ್ರೇಮವನ್ನು ಸೂಚಿಸುವ ಮಾತಿನಿಂದ 
ಹೀಗೆಂದಳು (೧-೨): “ವೀರಾಗ್ರಣಿ, ನೀನೊಬ್ಬನೇ ನನ್ನನ್ನು ಸೆರೆಯಿಂದ ಬಿಡಿಸಿ 
ಕಾರ್ಯವನ್ನುಸಾಧಿಸಲು ಸಮರ್ಥನಾಗಿದ್ದೀಯೆ. ಬಲಶಾಲಿಯೆಂದು ನಿನಗೆ ಕೀರ್ತಿ 
ಬರುವುದು. ಆದರೆ ಶ್ರೀರಾಮನು ತನ್ನ ಶರಗಳಿಂದ ಲಂಕೆಯನ್ನು ಮುಚ್ಚಿ 
ಶತ್ರುಗಳನ್ನು ಸಂಹರಿಸಿ ನನ್ನನ್ನು ಕರೆದೊಯ್ದರೆ, ಆಗ ಅದು ಅವನ ಹೆಸರಿಗೆ 
ಯೋಗ್ಯವಾದ ಕೆಲಸವಾಗುತದೆ (೩-೪). ರಣಧೀರನಾದ ಆ ಮಹಾತ್ಮನು ತನಗೆ 
ಸುಂ. 14 ೪೧೭ 


೪೧೮ ಸುಂದರಕಾಂಡ [ ಸರ್ಗಃ ೫೬ 


GL 


ದೃಥಾ ತಸ್ಯ ವಿಕ್ರಾಂತಮನುರೂಪಂ ಮಹಾತ್ಮನಃ । 


ಭವೇದಾಹವಶೂರಸ್ಯ ತಥಾ ತವ ಪಪಾದಯ ॥ ೫ 


ತದರ್ಥೋಪಹಿತಂ ವಾಕ್ಯಂ ಪ್ರಶ್ರಿತಂ ಹೇತುಸಂಹಿತಮ್‌ । 


ನಿಶಮ್ಯ ಹನುಮಾಂಸಸ್ಯ ವಾಕ್ಯಮುತರಮಬ್ರವೀತ್‌ ॥ ೬ 
ಕಿಪ್ರಮೇಷ್ಯತಿ ಕಾಕುತ್ತೋ ಹರ್ಯ್ಯಕೃಪ್ರವರೈರ್ವ್ವತಃ । 

ಯಸೇ ಯುಧಿ ಎಜಿತ್ಯಾರೀನ್‌ ಶೋಕಂ ವ್ಯಪನಯಿಷ್ಯತಿ | ೭ 
ಏವಮಾಶಾಸ್ಯ ವೃದೇಹೀಂ ಹನುಮಾನ್‌ ಮಾರುತಾತ್ಮಜಃ [ 
ಗಮನಾಯ ಮತಿಂ ಕೃತ್ವಾ ವೃದೇಹೀಮಭ್ಯವಾದಯತ್‌ | ಲ 
ತತಃ ಸ ಕಪಿಶಾರ್ದ್ಮೂಲಃ ಸ್ವಾಮಿಸಂದರ್ಶನೋತುಕಃ 

ಆರುರೋಹ ಗಿರಿಶ್ರೇಷ್ಠಮರಿಷ್ಟಮರಿಮರ್ದನಃ || ೯ 
ತುಂಗಪದ್ಧಕಜುಷ್ವಾಭರ್ನೀಲಾಭಿರ್ವನರಾಜಿಭಿಃ 
ಸೋತರೀಯಮಿವಾಂಭೋದೈಃ ಶಂಗಾಂತರವಿಲಂಬಿಭಿಃ || ೧೦ 
ಬೋಧ್ಯಮಾನಮಿವ ಪ್ರೀತ್ಯಾ ದಿವಾಕರಕರೈಃ ಶುಬ್ಬೆಃ | 
ಉನ್ನಿಷಂತಮಿವೋದ್ಧೂತ್ರರ್ಲೊೋಚನೈರಿವ ಧಾತುಭಿಃ ॥ ೧೧ 


ಅನುರೂಪವಾದ ಪರಾಕ್ರಮವನ್ನು ತೋರಿಸುವಂತೆ ಏರ್ಪಡಿಸಬೇಕು'' ಎಂದಳು 
(೫). ಅರ್ಥಗರ್ಭಿತವೂ ಯುಕಿಯುಕವೂ ಆದ ಸೀತೆಯ ಮಾತನ್ನು ಕೇಳಿ 
ಹನುಮಂತನು '"ಅಮ್ಭಾ ಶ್ರೀರಾಮನು ವಾನರ ಭಲ್ಲೂಕ ಸೇನೆಯೊಡನೆ ಶೀಘ್ರ 
ದಲ್ಲಿಯೇ ಬಂದು ಶತ್ರುಗಳನ್ನು ಜಯಿಸಿ, ನಿನ್ನ ಕಷ್ಟವನ್ನು ಪರಿಹರಿಸುತಾನೆ'' ಎಂದು 
ಹೇಳಿ ವೈದೇಹಿಯನ್ನು ಸಮಾಧಾನಪಡಿಸಿ ಸಾಷ್ಟಾಂಗ ನಮಸ್ಕಾರಮಾಡಿದನು 
(೬-೮). ಅನಂತರ ಆ ವಾನರಶ್ರೇಷ್ಠನು ತನ್ನ ಸ್ವಾಮಿಯನ್ನು ನೋಡುವ ಉತಾಹ 
ದಿಂದ ಕೂಡಲೇ ಹೊರಟು ಅರಿಷವೆಂಬ ಪರ್ವತವನ್ನು ಹತಿದನು. ಆ ಪರ್ವತವು 
ಉನ್ನತವಾದ ಭೂರ್ಜವೃಕಗಳಿರುವ ಅರಣ್ಯಗಳಿಂದ ಪರಿಧಾನವನ್ನು (ಪಂಚೆ 
ಯನ್ನು, ಉಟಂತೆಯೂ ಶಿಖರಗಳಲ್ಲಿ ತೂಗಾಡುವ ಮೋಡಗಳಿಂದ ಉತರೀಯ 
ವನ್ನು ಹೊದ್ದಿರುವಂತೆಯೂ ತೋರುವುದು (೯-೧೦). ಸೂರ್ಯನು ತನ್ನ 


ಸರ್ಗಃ ೫೬] ಪ್ರತಿಪ್ರಯಾಣೋತ್ತತನಮ್‌ ೪೧೯ 


ತೋಯಾಹಥನಿಃ ಸನ್ಫರ್ಮಂದ್ಲೈಃ ಪ್ರಾಧೀತಮಿವ ಸರ್ವತಃ | 


ಪ್ರಗೀತಮಿವ ವಿಸಷ ಟ್ಟರ್ನಾನಾಪ್ರಸ್ರವಣಸ್ತನ್ನಃ | ೧೨ 
ದೇವದಾರುಭಿರತ್ಸುಚಿ ಸೈರೂರ್ಧ್ಗಬಾಹುಮಿವ ಸಿತಮ್‌ । 
ಪ್ರಪಾತಜಲನಿರ್ಫೋಸಷ್ಟೆ: ಪ್ರಾಕ್ರುಷ್ಠಮಿವ ಸರ್ವತಃ || ೧೩ 
ವೇಪಮಾನಮಿವ ಶ್ಯಾಮೃಃ ಕಂಪಮಾನ್ಫೆ: ಶರದ್ದನ್ನೆಃ | 
ವೇಣುಭಿರ್ಮಾರುತೋದ್ಧೂತ್ರ: ಕೂಜಂತಮಿವ ಕೀಚಕ: || ೧೪ 
ನಿಃಶಸಂತಮಿವಾಮರ್ಷಾದ್ಧೂ ಶ್ರೀರೈರಾಶೀವಿಷೋತಮ್ಮೈಃ 
ನೀಹಾರಕ್ಛತಗಂಭೀರೈರ್ಧ್ಯಾಯಂತಮಿವ ಗಹದ: || ೧೫ 
ಮೇಘಪಾದನಿಬ್ಬಃ ಪಾದೈಃ ಪ್ರಕ್ರಾಂತಮಿವ ಸರ್ವತಃ । 
ಜಂಭಮಾಣಮಿವಾಕಾಶೇ ಶಿಖರ್ಭೃರಭ್ರಶಾಲಿಭಿಃ ॥ ೧೬ 


ಕಿರಣಗಳೆಂಬ ಕೈಗಳಿಂದ ಪ್ರೀತಿಪೂರ್ವಕವಾಗಿ ಪರ್ವತವನ್ನು ಎಚ್ಚರಿಸುವಂತೆಯೂ 
ಪರ್ವತವು ಮಣಿಶಿಲೆ ಮುಂತಾದ ಧಾತುಗಳಿಂದ ಕಣ್ಣು ತೆರೆಯುವಂತೆಯೂ 
ತೋರುವುದು! ಆ ಪರ್ವತವು ಗಿರಿನದಿಗಳ ಗಂಭೀರ ನಿನಾದದಿಂದ ವೇದವನ್ನು 
ಅಧ್ಯಯನಮಾಡುತಿರುವಂತೆ ಗೋಚರಿಸುವುದು | ಸಣ್ಣ ಚೆಲುಮೆಗಳ ಮಂಜುಲ. 
ಧ್ವನಿಯಿಂದ ಸಂಗೀತವನ್ನು ಹಾಡುತಿರುವಂತೆ ಕಾಣುವುದು (೧೧-೧೨). ಎತರ 
ವಾಗಿ ಬೆಳೆದ ದೇವದಾರು "ಮರಗಳಿಂದ ಕೈಗಳನ್ನು ಮೇಲೆತ್ತಿ ನಿಂತಂತೆ ಭಾಸವಾಗು 
ವುದು. ಜಲಪಾತಗಳ ಮೊರೆತದಿಂದ ಕೂಗಿಕೊಳ್ಳುತಿರುವಂತೆ ಕಾಣಿಸುವುದು. 
ಅಲ್ಲಾಡುತಿರುವ ಶರತ್ಕಾಲದ ವನಗಳಿಂದ ನಡುಗುವಂತೆಯೂ ಗಾಳಿಯಿಂದ 
ಕಿರ್ರನ್ನುವ ಬಿದಿರುಗಳಿಂದ ಸಿಳೆ ಸಿಯನ್ನೂದುವಂತೆಯೂ ಇರುವುದು (೧೩-೧೪). 
ಘೋರವಾದ ವಿಷಸರ್ಪಗಳಿಂದ ಬುಸುಗುಟ್ಟುವಂತೆಯೂ ಮಂಜಿನಿಂದ 
ಮುಚಿದ ನಿಶ್ಶಬ್ದವಾದ ಗುಹೆಗಳಿಂದ ಧ್ಯಾನಮಾಡುವಂತೆಯೂ ತೋರುವುದು! 
ಮೇಘಕ್ಕೆ ತಾಕುವ ಸುತಲಿನ ಕಿರುಬೆಟ್ಟಗಳಿಂದ ನಡೆದುಹೋಗುವಂತೆಯೂ 
ಮೇಘವನ್ನು ದಾಟಿಹೋದ ಶೃಂಗಗಳಿಂದ ಮೈಮುರಿಯುವಂತೆಯೂ" 


೫ ಮೈಮುರಿಯುವಾಗ ಶರೀರದ ಮೇಲ್ಭಾಗವು ಪಾರ್ಶ್ವಕ್ಕೆ ವಾಲುತದೆ. ಚಲಿಸುವ 
ಮೋಡವು ಮೈಮುರಿಯುವ ಪರ್ವತದ ಮೇಲ್ಬಾಗದಂತೆ ಇದ್ದಿತು. 


೪೨೦ ಸುಂದರಕಾಂಡಃ [| ಸರ್ಗಃ ೫೬ 


ಕೂಟ್ಟಿಶ್ತ ಬಹುಧಾಕೀರ್ಣ್ಟಃ ಶೋಬಿತಂ ಬಹುಕಂದರೈಃ | 
ಸಾಲತಾಲಾಶ್ರಕರ್ಣೈಶ್ಚ ವಂಶ್ಫಶ್ಲ ಬಹುಭುರ್ವತಮ್‌ || ೧೭ 
ಲತಾವಿತಾನೈರ್ವಿತತ್ಛಃ ಪುಷವದ್ಧಿರಲಂಕ್ಷತಮ್‌ 
ನಾನಾಮಗಗಣಾಕೀರ್ಣಂ ಧಾತುನಿಷ್ಠಂದಭೂಷಿತಮ್‌ || ೧೮ 


ವಣೋಹೇತಂ ಶಿಲಾಸಂಚಯಸಂಕಟಮ್‌ | 
ಮಹರ್ಷಿಯಕ್ಷಗಂಧರ್ವಕಿಂನರೋರಗಸೇವಿತಮ್‌ || ೧೯ 


ಶ್ರ 

el 
(CL 
wt e 


ಲತಾಪಾದಪಸಂಬಾಧಂ ಸಿಂಹಾಧ್ಯುಷಿತಕಂದರಮ್‌ 
ವ್ಯಾಪ್ರಸಂಘಸಮಾಕೀರ್ಣಂ ಸ್ವಾದುಮೂಲಫಲೋದಕಮ್‌ HW ೨೦ 


ತಮಾರುರೋಹ ಹನುಮಾನ್‌ ಪರ್ವತಂ ಪ್ಲವಗೋತಮಃ 


ರಾಮದರ್ಶನಶೀಘ್ರೇಣ ಪ್ರಹರ್ಷೇಣಾಭಿಚೋದಿತಃ ॥ ೨೧ 


ತೇನ ಪಾದತಲಾಕ್ರಾಂತಾ ರಮ್ಮೇಷು ಗಿರಿಸಾನುಷು | 
ಸಘೋಷಾಃ ಸಮಠೀರ್ಯಂತ ಶಿಲಾಶ್ಚೂರ್ಣೀಕ್ಸತಾಸತಃ [ ೨೨ 


ಕಾಣುವುದು (೧೫-೧೬). ಅಲ್ಲಿ ಗುಹೆಗಳಿಂದ ತುಂಬಿದ ಅನೇಕ ಶಿಖರಗಳಿದ್ದವು. 
ಸಾಲ, ತಾಳೆ, ಅಶ್ವಕರ್ಣ, ಬಿದಿರು ಮುಂತಾದುವುಗಳಿಂದ ಆ ಪರ್ವತವು 
ಶೋಭಿಸುತಿತು. ಹೂಗಳು ಅರಳಿರುವ ಲತಾಸಮೂಹಗಳೂ ನಾನಾ ಮೃಗಗಳೂ 
ಧಾತುಗಳೂ ಅದಕ್ಕೆ ಭೂಷಣವಾಗಿದ್ದವು (೧೭-೧೮). ಅಲ್ಲಿ ಅಸಂಖ್ಯಾತವಾಗಿ 
ನಿರ್ಯುರಗಳು ಹರಿಯುತಿದವು. ದೊಡ್ಡ ದೊಡ್ಡ ಬಂಡೆಗಳು ಹೇರಳವಾಗಿದ್ದವು. 
ಮಹರ್ಷಿಗಳು, ಯಕ್ಷರು, ಗಂಧರ್ವರು, ಕಿಂನರರು ಮತು ಉರಗರು ಅಲ್ಲಲ್ಲಿ 
ನೆರೆದಿದ್ದರು. ಆ ಪರ್ವತವು ಮರಬಳ್ಳಿಗಳಿಂದ ತುಂಬಿ ಸಿಂಹಗಳಿರುವ ಗುಹೆಗಳಿಂದ 
ವ್ಯಾಪವಾಗಿತು, ಹುಲಿಗಳು ಸಂಚರಿಸುತಿದ್ದವು. ಅಲ್ಲಿ ರುಚಿಕರವಾದ ಗೆಡ್ಡೆ, ಹಣ್ಣು 
ನೀರು ಯಥೇಷವಾಗಿತು (೧೯-೨೦). ಆ ರೀತಿಯಲ್ಲಿದ್ದ ಅರಿಷ್ಠಪರ್ವತವನ್ನು 
ಹನುಮಂತನು ರಾಮನನ್ನು ನೋಡಬೇಕೆಂಬ ಲವಲವಿಕೆಯಿಂದ ಬೇಗಬೇಗನೆ 
ಹತಿದನು. ಅವನು ಮೇಲಕ್ಕೆ ಹತುವಾಗ ಕಾಲುತುಳಿತಕ್ಕೆ ಸಿಕ್ಕಿದ ಬಂಡೆಗಳು 
ಪುಡಿಪುಡಿಯಾಗಿ ಶಬ್ದಮಾಡುತ್ತ ಉರುಳಿಬಿಳುತಿದ್ದವು (೨೧-೨೨). 


ಸರ್ಗಃ ೫೬ ] ಪ್ರತಿಪ್ರಯಾಣೋತತನಮ್‌ ೪೨೧ 


ಸ ತಮಾರುಹ್ಯ ಶೈಲೇಂದ್ರಂ ವ್ಯವರ್ಧತ ಮಹಾಕಪಿಃ | 


ದಕ್ಷಿಣಾದುತರಂ ಪಾರಂ ಪ್ರಾರ್ಥಯನ್‌ ಲವಣಾಂಭಸಃ ॥ ಎ 
ಅಧಿರುಹ್ಯ ತತೋ ವೀರಃ ಪರ್ವತಂ ಪವನಾತ್ಮಜಃ | 

ದದರ್ಶ ಸಾಗರಂ ಭೀಮಂ ಮೀನೋರಗನಿಷೇವಿತಮ್‌ ॥ ೨೪ 
ಸ ಮಾರುತ ಇವಾಕಾಶಂ ಮಾರುತಸ್ಯಾತೃಸಂಭವಃ 

ಪ್ರಪೇದೇ ಹರಿಶಾರ್ದೂಲೋ ದಕ್ಷಿಣಾದುತರಾಂ ದಿಶಮ್‌ ॥ ೨೫ 
ಸ ತದಾ ಪೀಡಿತಸೇನ ಕಪಿನಾ ಪರ್ವತೋತಮ:ಃ ।ಟ 

ರರಾಸ ಸಹ ತೈರ್ಭೂತ್ಸೆಃ ಪ್ರವಿಶನ್‌ ವಸುಧಾತಲಮ್‌ ॥ ೨೬ 
ಕಂಪಮಾನೃಶ್ಚ ಶಿಖರೈಃ ಪತದ್ಧಿರಪಿ ಚ ದ್ರುಮೃಃ 
ತಸ್ಕೋರುವೇಗೋನ್ಮಧಿತಾಃ ಪಾದಪಾಃ ಪುಷಶಾಲಿನಃ ॥ ಧಿ 
ನಿಪೇತುರ್ಭೂತಲೇ ರುಗ್ಗಾಃ ಶಕ್ರಾಯುಧಹತಾ ಇವ | 
ಕಂದರೋದರಸಂಸ್ಥಾನಾಂ ಪೀಡಿತಾನಾಂ ಮಹಾ್‌ಜಸಾಮ್‌ ॥ ೨೮ 
ಸಿಂಹಾನಾಂ ನಿನದೋ ಭೀಮೋ ನಭೋ ಭಿಂದನ್‌ ಹಿ ಶುಶ್ರುವೇ । 
ಸ್ರಸವ್ಯಾವಿದ್ಧವ್ಯಸನಾ ವ್ಯಾಕುಲೀಕೃತಭೂಷಣಾಃ ॥ ೨೯ 





ಆ ಮಹಾಕಪಿಯು ಪರ್ವತವನ್ನು ತತ್ತಿ ಸಮುದ್ರದ ಉತರತೀರಕ್ಕೆ 
ಹೋಗುವುದಕ್ಕಾಗಿ ದೇಹವನ್ನು ಬೆಳೆಸಿಕೊಂಡನು. ಮತ್ತ್ಯಗಳಿಂದಲೂ ಸರ್ಪ 
ಗಳಿಂದಲೂ ತುಂಬಿ ಭಯಂಕರವಾಗಿದ್ದ ಮಹಾಸಾಗರವನ್ನು ಒಮ್ಮೆ ನೋಡಿದನು 
(೨೩-೨೪). ಆ ಕಪಿಶಾರ್ದೂಲನು ತಂದೆಯಾದ ವಾಯುವಿನಂತೆ ಒಡನೆಯೇ 
ಆಕಾಶಕ್ಕೆ ನೆಗೆದು, ಮನಸಿನಲ್ಲಿಉತರತೀರಕ್ಕೆ ಹೋಗಿ ಸೇರಿದೆನೆಂದು ಭಾವಿಸಿದನು. 
ಅವನು ನೆಗೆಯುವಾಗ ಪರ್ವತವನ್ನು ಮೆಟ್ಟದ ರಭಸಕ್ಕೆ ಅಲ್ಲಿದ್ದ ಸಮಸ್ತ 
ಪ್ರಾಣಿಗಳೂ ಕಿರಿಚಿಕೊಂಡವು. ಅರಿಷಪರ್ವತವು ನೆಲದಲ್ಲಿ ಕುಸಿದುಹೋಗ 
ತೊಡಗಿತು (೨೫-೨೬). ಶಿಖರಗಳು ಅಲ್ಲಾಡಿದವು. ಮರಗಳು ಉರುಳಿಬಿದವು. 
ಹನುಮಂತನ ತೊಡೆಯ ವೇಗಕ್ಕೆ ಸಿಲುಕಿದ ಪುಷಿತ ವೃಕ್ಷಗಳು, ಸಿಡಿಲಿನ ಬಡಿತಕ್ಕೆ 
ಸಿಕ್ಕಿದಂತೆ ನೆಲದಲ್ಲಿ ಉರುಳಿದವು. ಗುಹೆಗಳಲ್ಲಿ ಸಿಕ್ಕಿಕೊಂಡ ಉಗ್ರಪರಾಕ್ರಮವುಳ್ಳ 
ಸಿಂಹಗಳು ಆಕಾಶವು ಬಿರಿಯುವಂತೆ ಗರ್ಜಿಸಿದವು. ಬೆಟದಲ್ಲಿ ವಿಹರಿಸುತಿದ್ದ 


೪೨೨ ಸುಂದರಕಾಂಡಃ | ಸರ್ಗಃ ೫೬ 


ವಿದ್ಯಾಧರ್ಯಃ ಸಮುತೇತುಃ ಸಹಸಾ ಧರಣೀದರಾತ್‌ | 


ಅತಿಪ್ರಮಾಣಾ ಬಲಿನೋ ದೀಪಜಿಹ್ವಾ ಮಹಾವಿಷಾಃ ॥ ೩೦ 
ನಿಪೀಡಿತಶಿರೋಗ್ರೀವಾ ವ್ಯವೇಷಂತ ಮಹಾಹಯಃ | 
ಕಿಂನರೋರಗಗಂಧರ್ವಯಕವಿದ್ಯಾ ಧರಾಸದಾ ॥ ೩೧ 
ಪೀಡಿತಂ ತಂ ನಗವರಂ ತೃಕ್ತ್ವಾ ಗಗನಮಾಸ್ಥಿತಾಃ | 

ಸ ಚ ಭೂಮಿದರಃ ಶ್ರೀಮಾನ್‌” ಬಲಿನ್ನಾ ತೇನ ಪೀಡಿತ: ॥ ೩೨ 
ಸವಕ್ತಶಿಖರೋದಗ್ರಃ ಪ್ರವಿವೇಶ ರಸಾತಲಮ್‌ | 
ದಶಯೋಜನವಿಸ್ತಾರಸ್ರಿಶದ್ಯೋಜನಮುಚ್ಚಿ ತಃ || ೨೩ 
ಧರಣ್ಯಾಂ ಸಮತಾಂ ಯಾತ: ಸ ಬಭೂವ ಧರಾಧರಃ | 

ಸ ಲಿಲಂಘಯಿಷುರ್ಭ್ಬೀಮಂ ಸಲೀಲಂ ಲವಣಾರ್ಣವಮ್‌ ॥ ೩೪ 


ಕಲ್ಬ್ಲೋಲಾಸ್ಟಾಲವೇಲಾಂತಮುತಪಾತ ನಭೋ ಹರಿಃ ॥ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಟ್‌ಪಂಚಾಶಃ ಸರ್ಗಃ 


ವಿದ್ಯಾಧರಿಯರು ಬೆದರಲು, ಅವರ ಉಟ್ಟ ಉಡಿಗೆ ತೊಟ್ಟ ಒಡವೆಗಳು 
ಸಡಿಲಿಹೋದವು (೨೭-೨೯). ಅವರು ಥಟನೆ ಆಕಾಶಕ್ಕೆ ಹಾರಿದರು. 
ಭಾರಿದೇಹದ ವಿಷಸರ್ಪಗಳು ತಲೆಗೆ ಪೆಟ್ಟುತಾಕಿದುದರಿಂದ ನಾಲಿಗೆಯನ್ನು ಚಾಚಿ 
ಹೊರಳಾಡತೊಡಗಿದವು. ಅಲ್ಲಿದ್ದ ಕಿಂನರ ಗಂಧರ್ವ ಮುಂತಾದವರು 
ಪರ್ವತವನ್ನು ಬಿಟ್ಟು ಆಕಾಶವನ್ನಡರಿದರು. ಬಲಾಢ್ಯನಾದ ಹನುಮಂತನು ಒತಿದ 
ಪಾದವೇಗಕ್ಕೆ ಆ ಪರ್ವತವು ಸಮಸ್ತ ವೃಕಶಿಖರಗಳೊಡನೆ ಭೂಮಿಯಲ್ಲಿ 
ಇಳಿದುಹೋಯಿತು |! ಹತ್ತು ಯೋಜನದಷ್ಟು ವಿಸಾರವಾಗಿಯೂ ಮೂವತ್ತು 
ಯೋಜನದಷ್ಟು ಎತರವಾಗಿಯೂ ಇದ್ದ ಆ ಮಹಾಪರ್ವತವು 
ನೆಲಸಮವಾಯಿತು ! (೩೦-೩೩). ಅಲೆಗಳು ಉಕ್ಕಿಬಂದು ತೀರವನ್ನು 
ಅಪಳಿಸುತಿರಲು, ಭಯಂಕರವಾಗಿದ್ದ ಮಹಾಸಾಗರವನ್ನು ಲೀಲಾಜಾಲವಾಗಿ 
ದಾಟಬಲ್ಲೆನೆಂದೆಣಿಸಿ, ಆಂಜನೇಯನು ಗಗನತಲಕ್ಕೆ ನೆಗೆದುಬಿಟ್ಟನು (೩೪). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತಾರನೆಯ ಸರ್ಗ 


ಸಪಪಂಚಾಶಃ ಸರ್ಗಃ 
ಹನೂಮತ್ಛತ್ಯಾಗಮನಮ್‌ 


ಸಚಂದ್ರಕುಮುದಂ ರಮ್ಯಂ ಸಾರ್ಕಕಾರಂಡವಂ ಶುಭಮ್‌ | 
ತಿಷ್ಯಶ್ರವಣಕಾದಂಬಮಭ್ರಶೈವಾಲಶಾದ್ದಲಮ್‌ ॥ ೧ 


ಪುನರ್ವಸುಮಹಾಮೀನಂ ಲೋಹಿತಾಂಗಮಹಾಗ್ರಹಮ್‌ | 
ಐರಾವತಮಹಾದ್ವೀಪಂ ಸ್ಪಾತೀಹಂಸವಿಲೋಲಿತಮ್‌ || ೨ 


ವಾತಸಂಘಾತಜಾಲೋರ್ಮಿ ಚಂದ್ರಾಂಶುಶಿಶಿರಾಂಬುಮತ್‌ | 
ಭುಜಂಗಯಕ್ಷಗಂಧರ್ವ ಪ್ರಬುದ್ಧಕಮಲೋತಲಮ್‌ || ೩ 


ಹನುಮಾನ್‌ ಮಾರುತಿಗತಿರ್ಮಹಾನ್‌ರಿವ ಸಾಗರಮ್‌ । 
ಅಪಾರಮಪರಿಶ್ರಾಂತಃ ಪುಷ್ಪವೇ ಗಗನಾರ್ಣವಮ್‌ ॥ ೪ 


ಸರ್ಗ ೫೭ 


ಹನುಮಂತನು ಸಮುದ್ರವನ್ನು ದಾಟಿ ಉತರತೀರಕ್ಕೆ ಬಂದು ಜಾಂಬವಂತ 
ಮೊದಲಾದವರೊಡನೆ ಸೇರಿಕೊಳ್ಳುವುದು. 

ಹನುಮಂತನು ದಾಟಬರುತಿದ್ದ ಗಗನವೇ ಒಂದು ಮಹಾಸಮುದ್ರವಾಗಿತ್ತು 
ಅದರಲ್ಲಿ ಚಂದ್ರನೇ ಬಿಳಿಯ ನೈದಿಲೆಹೂವು. ಸೂರ್ಯನು ಕಾರಂಡವಪಕ್ಷಿ 
(ನೀರುಕೋಳಿ). ಪುಷ್ಕ ಶ್ರವಣ ನಕತ್ರಗಳು ರಾಜಹಂಸಗಳು. ಮೋಡವು ಪಾಚಿ 
ಮತ್ತು ತೀರದಲ್ಲಿರುವ ಹುಲ್ಲುಗಾವಲು. ಪುನರ್ವಸು ನಕತ್ರವು ದೊಡ್ಡ ಮೀನು, 
ಅಂಗಾರಕ ಗ್ರಹವು ದೊಡ್ಡ ಮೊಸಳೆ. ಐರಾವತವು ಒಂದು ದ್ವೀಪ. ಸ್ವಾತಿ ನಕ್ಕತ್ರವು 
ಹಂಸ (೧-೨). ಬಿರುಗಾಳಿಯೇ ತರಂಗ, ಚಂದ್ರ ಕಿರಣಗಳೇ ನೀರು, 
ನಾಗಯಕ್ಷಗಂಧರ್ವರೇ ಅರಳಿದ ತಾವರೆ ನೈದಿಲೆ ಹೂಗಳು. ಸಮುದ್ರದಲ್ಲಿದೊಡ್ಡ 
ಹಡಗೊಂದು ಸಾಗುವಂತೆ, ಆಂಜನೇಯನು ಅಪಾರವಾದ ಆಕಾಶವೆಂಬ 
ಸಮುದ್ರದಲ್ಲಿ ವಾಯುವೇಗದಿಂದ ಅನಾಯಾಸವಾಗಿ ಹಾರಿಹೋಗುತಿದ್ದನು 
(೩-೪). 

೪೨೩ 


೪೨೪ ಸುಂದರಕಾಂಡ: | ಸರ್ಗಃ ೫೭ 


ಸಮಾನ ಇವಾಕಾಶಂ ತಾರಾಧಿಪಮಿವೋಲ್ಲಖನ್‌ । 
ರ ವ ಸನ ನಕ್ತತ್ರಂ ಗಗನಂ ಸಾರ್ಕಮಂಡಲಮ್‌ ॥ ೫ 


ಮಾರುತಸ್ಯಾತ್ಮಜಃ ಶ್ರೀಮಾನ್‌ ಕಪಿವ್ಯೂ ೯ೀಮಚರೋ ಮಹಾನ್‌ | 


|, 


ಹನುಮಾನ್‌ ಮೇಘಜಾಲಾನಿ ಎಕರ್ಷನ್ನಿವ ಗಚ್ಛತಿ II ತ 


ಪಾಂಡುರಾರುಣವರ್ಣಾನಿ ನೀಲಮಾಂಜಿಷ್ಠಕಾನಿ ಚಿ । 
ಹರಿತಾರುಣವರ್ಣಾನಿ ಮಹಾಭ್ರಾಣಿ ಚಕಾಶಿರೇ ॥ ೭ 


ಪ್ರವಿಶನ್ನಭ್ರಜಾಲಾನಿ ನಿಷ್ಠಾ ್ಯಿಮಂಶ್ಲ ಪುನಃ ಪುನಃ । 


ನ್‌, 


ಪ್ರಚ್ಛನ್ನಶ್ವ ಪ್ರಕಾಶಶ್ಲ ಚಂದ್ರಮಾ ಇವ ಲಕ್ಷ್ಯತೇ ॥ ೮ 
ವಿವಿಧಾಭ್ರಘನಾಪನ್ಗಗೋಚರೋ ಧವಲಾಂಬರಃ । 
ದಶಾ.ದಶತನುರ್ವೀರಸದಾ ಚಂದಾಯತೇ$ ೦ಬರೇ ॥ ೯ 
ಲ ಲೆ ಲರಿ ಮಿ ೨ 

ತಾಕ್ಟಾ ೯ ಯಮಾಣೋ ಗಗನೇ ಬಬಾಸೇ ವಾಯುನಂದನಃ | 
ದಾರಯನ್‌ ವೆ ಮೇಘವೃಂದಾನಿ ನಿಷತಂಶ್ಚ ಪುನಃ ಪುನಃ ॥ ೧೦ 
ನದನ್ನಾದೇನ ಮಹತಾ ಮೇಘಸ್ತನಮಹಾಸ್ತನಃ | 

ಪ್ರವರಾನ್‌ ರಾಕ್ಷಸಾನ್‌ ಹತ್ವಾ ನಾಮ ವಿಶ್ರಾವ್ಯ ಚಾತ್ಮನಃ ॥ ೧೧ 


ಆ ವಾಯುಪುತ್ರನು ಆಕಾಶವನ್ನೇ ನುಂಗಿಬಿಡುವನೊ ಚಂದ್ರನನ್ನು ಪರಚಿ 
ಬಿಡುವನೊ ನಕ್ಷತ್ರಮಂಡಲ ಸೂರ್ಯಮಂಡಲ ಸಹಿತವಾಗಿ ಗಗನವನ್ನು 
ಕಿತುಕೊಂಡು ಹೋಗುವನೊ ಮೋಡಗಳನ್ನು ಸಳೆದೊಯ್ಯುವನೊ ಎಂಬಂತೆ 
ಆಕಾಶದಲ್ಲಿ ಸಾಗುತಿದನು (೫-೬). ಆಗ ಮೇಘಪಂಕಿಗಳು ಬಿಳುಪಾಗಿ ಕೆಂಪಾಗಿ 
ಕಪ್ಪುಗಿ ಹೊಂಬಣ್ಣವಾಗಿ ಹಸುರಾಗಿ ನಸುಗೆಂಪಾಗಿ ಚೆಲುವಾದವು. ಹನುಮಂತನು 
ಚಂದ್ರನಂತೆ ಮೋಡಗಳಲ್ಲಿಆಗಾಗ ಮರೆಯಾಗುತ ಮತೆ ಕಾಣಿಸಿಕೊಳ್ಳುತ್ತಇದ್ದನು 
(೭-೮). ಬಿಳಿಯ ಬಟ್ಟೆಯನ್ನುಟ್ಟಿದ್ದ ಆ ವೀರನು ನಾನಾಬಗೆಯ ಮೋಡಗಳ 
ಮಧ್ಯದಲ್ಲಿ ನುಗ್ಗುತ್ತ ಹೊರಡುತ್ತ ಮೋಡಗಳಲ್ಲಿ ಮರೆಯಾಗಿ ಮತ್ತೆ ಕಾಣಿಸಿ 
ಕೊಳ್ಳುವ ಚಂದ್ರನಂತೆ ಶೋಭಿಸುತಿದ್ದನು. ಅವನು ಆಕಾಶದಲ್ಲಿಮೇಘಪಂಕಿಗಳನ್ನು 
ಭೇದಿಸಿಕೊಂಡು ಹೊರಗೆ ಬರುತಿರಲು ಗರುಡನಂತೆ ಕಾಣುತಿದ್ದನು (೯-೧೦). ಆ 


ಸರ್ಗಃ ೫೭] ಹನೂಮತ್ತತ್ಯಾಗಮನಮ್‌ ೪೨೫ 


ಆಕುಲಾಂ ನಗರೀಂ ಕೃತ್ವಾ ವ್ಯಥಯಿತ್ತಾ ಚ ರಾವಣಮ್‌ | 
ಅರ್ದಯಿತ್ತಾ ಬಲಂ ಘೋರಂ ವೈದೇಹೀಮಭಿವಾದ್ಯ ಚಿ ॥ ೧೨ 
ಆಜಗಾಮ ಮಹಾತೇಜಾಃ ಪುನರ್ಮಧ್ಯೇನ ಸಾಗರಮ್‌ । 
ಪರ್ವತೇಂದ್ರಂ ಸುನಾಭಂ ಚ ಸಮುಪಸ್ತ ಶ್ರ ವೀರ್ಯವಾನ್‌ ॥ ೧೩ 
ಜ್ಯಾಮುಕ್ತ ಇವ ನಾರಾಚೋ ಮಹಾವೇಗೋ ಇ ಭ್ಳುಪಾಗತಃ | 


ಸ ಕಿಂಚಿದನುಸಂಪ್ರಾಪ; ಸಮಾಲೋಕ್ಯ ಮಹಾಗಿರಿಮ್‌ ॥ ೧೪ 
ಮಹೇಂದ್ರಂ ಮೇಘಸಂಕಾಶಂ ನನಾದ ಹರಿಪುಂಗವಃ । 

ಸ ಪೂರಯಾಮಾಸ ಕಪಿರ್ದಿಶೋ ದಶ ಸಮಂತತಃ ॥ ೧೫ 
ನದನ್ನಾದೇನ ಮಹತಾ ಮೇಘಸ್ಸನಮಹಾಸನಃ 

ಸ ತಂ ದೇಶಮನುಪ್ರಾಪ; ಸುಹೃದ್ಧರ್ಶನಲಾಲಸಃ ॥ ೧೬ 
ನನಾದ ಹರಿಶಾರ್ದೂಲೋ ಲಾಂಗೂಲಂ ಚಾಪ್ಯಕಂಪಯತ್‌ |। 

ತಸ್ಯ ನಾನದ್ಯಮಾನಸ್ಯ ಸುಪರ್ಣಾಚರಿತೇ ಪಥಿ ॥ ೧೭ 
ಫಲತೀವಾಸ್ಯ ಘೋಷೇಣ ಗಗನಂ ಸಾರ್ಕಮಂಡಲಮ್‌ । 

ಯೇ ತು ತತ್ರೋತರೇ ತೀರೇ ಸಮುದ್ರಸ್ಯ ಮಹಾಬಲಾಃ ॥ ೧೮ 


ಮಹಾತೇಜಸ್ನಿಯು ಲಂಕೆಯಲ್ಲಿ ಅನೇಕ ರಾಕೃಸವೀರರನ್ನು ಸಂಹರಿಸಿ, ತನ್ನ ಹೆಸರನ್ನು 
ಪ್ರಖ್ಯಾತಿಗೊಳಿಸಿ, ಲಂಕಾಪಟ್ಟಣವನ್ನುಕಂಗೆಡಿಸಿ, ರಾವಣನನ್ನು ವೃಥೆಪಡಿಸಿ, ಅವನ 
ಘೋರಸೈನ್ಯವನ್ನು ಧ್ವಂಸಪಡಿಸಿ, ಸೀತೆಗೆ ನಮಸ್ಕರಿಸಿ, ದಾರಿಯಲ್ಲಿ ಮೈನಾಕ 
ಪರ್ವತವನ್ನು ಮೈದಡವಿ ಸಂತೈಸಿ, ಮೇಘದಂತೆ ಗರ್ಜಿಸುತ್ತ ಹಾರಿಬಂದನು 
(೧೧-೧೩). ಅವನು ಹೆದೆಯಿಂದ ಹೊರಟ ಬಾಣದಂತೆ ಮಹಾವೇಗದಿಂದ 
ಬರುತ್ಶ ಮುಂದೆ ಮೇಘದಂತೆ ಕಾಣುತಿದ್ದ ಮಹೇಂದ್ರಪರ್ವತವನ್ನು ಕಂಡು ಹತ್ತು 
ದಿಕ್ಕುಗಳೂ ಮೊಳಗುವಂತೆ ಹರ್ಷದಿಂದ ಸಿಂಹನಾದ ಮಾಡಿದನು (೧೪-೧೫). 
ಆ ಕಪಿಶಾರ್ದೂಲನು ತನ್ನ ಗೆಳೆಯರನ್ನು ಕಾಣಬೇಕೆಂಬ ಲಾಲಸೆಯಿಂದ 
ಬಾಲವನ್ನಲ್ಲಾಡಿಸುತ್ತ ಗರ್ಜನೆಮಾಡುತಲೇ ಆಕಾಶಮಾರ್ಗದಲ್ಲಿ ಬರುತಿದ್ದನು. 
ಅವನ ಗರ್ಜನೆಗೆ ಸೂರ್ಯಮಂಡಲ ಸಹಿತವಾಗಿ ಗಗನವೇ ಬಿರಿದುಹೋಗು 
ವಂತೆ ಕಾಣುತಿದಿತು (೧೬-೧೮). ಇತ ಸಮುದ್ರದ ಉತರತೀರದಲ್ಲಿಅಂಗದಾದಿ 


ಸುಂ. 145" 


೪೨೬ ಸುಂದರಕಾಂಡಃ [| ಸರ್ಗಃ ೫೭ 
ಪೂರ್ವಂ ಸಂವಿಷ್ಠಿತಾಃ ಶೂರಾ ವಾಯುಪುತ್ತದಿದ್ದಕವಃ 

ಮಹತೋ ವಾಯುನುನ್ಸಸ್ಯ ತೋಯದಸ್ಯೇವ ಗರ್ಜಿತಮ್‌ ॥ ೧೯ 
ಶುಶ್ರುವುಸೇ ತದಾ ಘೋಷಮೂರುವೇಗಂ ಹನೂಮತಃ | 


ತೇ ದೀನವದನಾಃ ಸರ್ವೇ ಶುಶ್ರುವುಃ ಕಾನನಾಕಸಃ ॥ ೨೦ 
ವಾನರೇಂದ್ರಸ್ಯ ನಿರ್ಫೋಷಂ ಪರ್ಜನ್ಯನಿನದೋಪಮಮ್‌ । 
ನಿಶಮ್ಯ ನದತೋ ನಾದಂ ವಾನರಾಸೇ ಸಮಂತತಃ ॥ ೨೧ 
ಬಭೂವುರುತ್ತುಕಾಃ ಸರ್ವೇ ಸುಹೃದ್ಧರ್ಶನಕಾಂಕ್ಷಿಣಃ [ 

ಜಾಂಬವಾಂಸ್ತು ಹರಿಶ್ರೇಷ್ಠಃ ಪ್ರೀತಿಸಂಹ್ಯ] ಷುಮಾನಸಃ || ೨೨ 


ಉಪಾಮಂತ್ರ್ಯ ಹರೀನ್‌ ಸರ್ವಾನಿದಂ "ವಚನಮಬ್ರವೀತ್‌ 
ಸರ್ವಥಾ ಕ್ಷತಕಾರ್ಯೋತಸ ಹನೂಮಾನ್ಹಾತ್ರ ಸಂಶಯಃ ॥ ೨೩ 


ನ ಹ್ಯಸ್ಯಾಕೃತಕಾರ್ಯಸ್ಯ ನಾದ ಏವಂವಿಧೋ ಭವೇತ್‌ | 


ಸ್ಯ ಬಾಹೂರುವೇಗಂ ಚ ನಿನಾದಂ ಚಿ ಮಹಾತ್ಮನಃ || ೨೪ 
ನಿಶಮ್ಯ ಹರಯೋ ಹೃಷ್ಠಾಃ ಸಮುತೇತುಸತಸತಃ | 
ತೇ ನಗಾಗ್ರಾನ್ನಗಾಗ್ರಾಣಿ ಶಿಖರಾಚ್ಛಿಖರಾಣ ಚ || ೨೫ 


ವಾನರರು ಹನುಮಂತನಿಗೋಸ್ಕರ ಕಾಯುತ್ತ ದೀನವದನರಾಗಿ ಕುಳಿತಿದ್ದರು. 
ಅವರಿಗೆ ದೂರದಲ್ಲಿ ಗುಡುಗಿನಂತೆ ಹನುಮಂತನ ಗರ್ಜನೆಯೂ ಅವನ 
ತೊಡೆಗಳ ವೇಗದಿಂದ ಹುಟುತಿದ್ದಭೋರೆಂಬ ಶಬ್ದವೂ ಕೇಳಿಸಿದವು (೧೯-೨೦). 
ತಮ್ಮ ಗೆಳೆಯನನ್ನು ನೋಡಬೇಕೆಂದು ಕಾದಿದ್ದ ಆ ಕಪಿಗಳೆಲ್ಲರೂ ಹನುಮಂತನ 
ಗರ್ಜನೆಯನ್ನು ಕೇಳಿ ಉತಾಹಗೊಂಡರು. ಆಗ ಅವರಲ್ಲಿ ಪ್ರಮುಖನಾದ 
ಜಾಂಬವಂತನು ಸಂತೋಷದಿಂದ ಹಿಗುತ್ತ ಕಪಿಗಳನ್ನು ಕುರಿತು ""ಎಲ್ಫೆ ಕಪಿವೀರರೇ, 
ಕಾರ್ಯವನ್ನು ಸಾಧಿಸಿಕೊಂಡು ಹನುಮಂತನೇ ಬರುತಿದ್ದಾನೆ. ಸಂದೇಹವೇ ಇಲ್ಲ 
(೨೧-೨೩). ಕಾರ್ಯವು ಕೈಗೂಡದಿದ್ದ ಪಕ್ಷದಲ್ಲಿ ಅವನು ಈ ರೀತಿಯಾಗಿ 
ಗರ್ಜಿಸುತಿರಲಿಲ್ಲ' ಎಂದು ಹೇಳಿದನು. ಅವರು ಹನುಮಂತನ ತೋಳು 
ತೊಡೆಗಳ ವೇಗದ ಶಬ್ದವನ್ನೂ ಅವನ ಗರ್ಜನೆಯನ್ನೂ ಕೇಳಿ ಆನಂದದಿಂದ 


ಸರ್ಗಃ ೫೭ | ಹನೂಮತ್ನತ್ಯಾಗಮನಮ್‌ ೪೨೭ 


ಪ್ರಹೃಷ್ಠಾಃ ಸಮಪದ್ಯಂತ ಹನೂಮಂತಂ ದಿದ್ದಕವಃ 


ತೇ ಪ್ರೀತಾಃ ಪಾದಪಾಗ್ರೇಷು ಗೃಹ್ಯ ಶಾಖಾಃ ಸುಪುಷಿತಾ ॥ ೨೬ 
ವಾಸಾಂಸೀವ ಪ್ರಶಾಖಾಶ್ಚ ಸಮಾವಿದ್ಯಂತ ವಾನರಾಃ । 
ಗಿರಿಗಹರಸಂಲೀನೋ ಯಥಾ ಗರ್ಜತಿ ಮಾರುತಃ ॥ ಎ 
ಏವಂ ಜಗರ್ಜ ಬಲವಾನ್‌ ಹನೂಮಾನ್‌ ಮಾರುತಾತ್ಮಜಃ 
ತಮಭ್ರಘನಸಂಕಾಶಮಾಹತಂತಂ ಮಹಾಕಪಿಮ್‌ ॥ ೨೮ 
ದಷಾ ತೇ ವಾನರಾಃ ಸರ್ವೇ ತಸುಃ ಹಾಂಜಲಯಸದಾ | 

ಲ ಬವನ ಐ ತ್‌ 

ತತಸ್ತು ವೇಗವಾಂಸಸ್ಯ ಗಿರೇರ್ಗಿರಿನಿಭಃ ಕಪಿಃ ॥ ೨೯ 


ನಿಪಪಾತ ಮಹೇಂದ್ರಸ್ಯ ಶಿಖರೇ ಪಾದಪಾಕುಲೇ ಟ 
ಹರ್ಷೇಣಾಪೂರ್ಯಮಾಣೋತಸ್‌ೌ ರಮ್ಯೇ ಪರ್ವತನಿರ್ದುರೇ ॥ ೩೦ 
ಛಿನ್ನಪಕ್ಷ ಇವಾಕಾಶಾತ್‌ ಪಪಾತ ಧರಣೀದರಃ । 


ತತಸೇ ಪ್ರೀತಮನಸಃ ಸರ್ವೇ ವಾನರಪುಂಗವಾಃ ॥ ೩೧ 
ಹನೂಮಂತಂ ಮಹಾತ್ಕಾನಂ ಪರಿವಾರ್ಯೋಪತಸ್ಥಿರೀ । 
ಪರಿವಾರ್ಯ ಚ ತೇ ಸರ್ವೇ ಪರಾಂ ಪ್ರೀತಿಮುಪಾಗತಾಃ ॥. ೩೨ 


ಕುಣಿದಾಡತೊಡಗಿದರು (೨೪-೨೫). ಮರದಿಂದ ಮರಕ್ಕೂ ಬೆಟದ 
ಶಿಖರದಿಂದ ಶಿಖರಕ್ಕೂ ನೆಗೆಯುತ್ತ ಹನುಮಂತನನ್ನು ನೋಡುವುದಕ್ಕಾಗಿ 
ನೆರೆದರು! ಆ ವಾನರರು ಮರಗಳ ತುದಿಯನ್ನೇರಿ ನಿಂತು ಹನುಮಂತನನ್ನು 
ಸ್ಪಾಗತಿಸುವುದಕ್ಕಾಗಿ, ಬಾವುಟಗಳನ್ನು ಬೀಸುವಂತೆ ಹೂವಿನ ಕೊಂಬೆಗಳನ್ನು 
ಕೈಯಲ್ಲಿ ಹಿಡಿದು ಅಲ್ಲಾಡಿಸತೊಡಗಿದರು! (೨೬-೨೭). ಪರ್ವತದ ಗುಹೆಯಲ್ಲಿ 
ನುಗ್ಗಿ ಬಿರುಗಾಳಿಯು ಶಬ್ದಮಾಡುವಂತೆ, ಆಂಜನೇಯನು ಗರ್ಜಿಸುತ್ತ 
ಬರುತಿದನು. ಆಕಾಶದಲ್ಲಿ ಮೇಘವು ಬರುವಂತೆ ಹಾರಿಬರುತಿದ್ದ ಆ 
ಮಹಾಕಪಿಯನ್ನು ಕಂಡು ಕಪಿಗಳೆಲ್ಲರೂ ಕೈಮುಗಿದುಕೊಂಡು ನಿಂತುಬಿಟ್ಟರು. 
ಅಪ್ಪರಲ್ಲಿ ವೇಗದಿಂದ ಬರುತಿದ್ದ ಆಂಜನೇಯನು ಸಂತೋಷದಿಂದ ಹಿಗ್ಗುತ್ತ 
ಮಹೇಂದ್ರಪರ್ವತದ ಶಿಖರದಮೇಲೆ, ರೆಕ್ಸೆಕತರಿಸಿದ ಇನ್ನೊಂದು ಪರ್ವತದಂತೆ 
ಆಕಾಶದಿಂದ ಧುಮುಕಿದನು (೨೮-೩೧). ಆಗ ಕಪಿವೀರರೆಲ್ಲರೂ ಬಂದು ಅವನ 


೪೨೮ ಸುಂದರಕಾಂಡಃ [ ಸರ್ಗಃ ೫೭ 
ಪ್ರಹಷವದನಾಃ ಸರ್ವೇ ತಮರೋಗಮುಪಾಗತಮ್‌ । 
ಉಪಾಯನಾನಿ ಚಾದಾಯ ಮೂಲಾನಿ ಚ ಫಲಾನಿ ಚ ॥ ೩೩ 
ಪ್ರತ್ನರ್ಚಯನ್‌ ಹರಿಶ್ರೇಷಂ ಹರಯೋ ಮಾರುತಾತ್ಗ್ಮಜಮ್‌ । 

ಶಿ © ಈ 


ಹನೂಮಾಂಸ್ತು ಗುರೂನ್‌ ವುದ್ಧಾನ್‌ ಜಾಂಬವತ್ರಮುಖಾಂಸಿದಾ 1 ೩೪ 
ಕುಮಾರಮಂಗದಂ ಚೈವ ಸೋರಂವಂದತ ಮಹಾಕಪಿಃ | 


ಸ ತಾಭ್ಯಾಂ ಪೂಜಿತಃ ಪೂಜ್ಯಃ ಕಪಿಭಿಶ್ಚ ಪ್ರಸಾದಿತ: ॥ ೩೫ 
ದೃಷ್ಟಾ ಸೀತೇತಿ ವಿಕ್ರಾಂತಃ ಸಂಕ್ಷೇಪೇಣ ನ್ಯವೇದಯತ್‌ | 
ನಿಷಸಾದ ಚ ಹಸೇನ ಗೃಹೀತ್ವಾ ವಾಲಿನಃ ಸುತಮ್‌ ॥ ೩೬ 
ರಮಣೀಯ ವನೋದ್ದೇಶೇ ಮಹೇಂದ್ರಸ್ಕ ಗಿರೇಸದಾ 
ಹನುಮಾನಬ್ರವೀದ್ದೃಷ್ನ ಸಸದಾ ತಾನ್‌ ವಾನರರ್ಷಬಾನ್‌ || ೩೭ 


ಅಶೋಕವನಿಕಾಸಂಸ್ಥಾ “ದ್ಯಾ ಸಾ ಜನಕಾತ್ಮಜಾ । 
ರಕ್ಷ 'ಮಾಣಾ ಸುಘೋರಾಭೀ ರಾಕಪೀಭಿರನಿಂದಿತಾ | ೩೮ 


ಸುತಲೂ ಮುತಿಕೊಂಡರು. ಅವರ ಹರ್ಷಕ್ಕೆ ಪಾರವೇ ಇರಲಿಲ್ಲ ಕ್ಷೇಮದಿಂದ 
ಹಿಂದಿರುಗಿಬಂದ ವಾಯುಪುತ್ರನಿಗೆ ಅವರು ಸಂತೋಷದಿಂದ ಗೆಡ್ಡೆಗೆಣಸು, ಹಣ್ಣು 
ಮುಂತಾದ ಕಾಣಿಕೆಗಳನ್ನು ತಂದುಕೊಟ್ಟರು (೩೨-೩೩). ಹನುಮಂತನು 
ಜಾಂಬವಂತನೇ ಮೊದಲಾದ ಗುರುಹಿರಿಯರಿಗೂ ಯುವರಾಜನಾದ 
ಅಂಗದನಿಗೂ ನಮಸ್ಕಾರ ಮಾಡಿದನು. ಆಗ ಅಂಗದ ಜಾಂಬವಂತರೂ ಇತರ 
ಕಪಿಗಳೂ ಗೌರವಾರ್ಹನಾದ ಹನುಮಂತನನ್ನು ಆದರಿಸಿ ಸತ್ಕರಿಸಿದರು. ಅವನು 
“ನೋಡಿದೆನು ಸೀತಾದೇವಿಯನ್ನು'' ಎಂದು ಸಂಕ್ಷೇಪವಾಗಿ ತಿಳಿಸಿ, ಅಂಗದನ 
ಕೈಯನ್ನು ಹಿಡಿದುಕೊಂಡು ಆ ಶೈಲದ ಒಂದು ರಮಣೀಯ ಪ್ರದೇಶಕ್ಕೆ ಬಂದು 
ಕುಳಿತನು (೩೪-೩೬). ಆಮೇಲೆ ಕಪಿವೀರರನ್ನೆಲ್ಲಾ ನೋಡುತ್ತ "ಮಿತ್ರರೆ, 
ಅಶೋಕವನದಲ್ಲಿ ಜಾನಕಿಯನ್ನು ನೋಡಿ ಬಂದೆನು. ಘೋರ ರಾಕಸಿಯರು 
ಆಕೆಯನ್ನು ಕಾಯುತಿದ್ದಾರೆ. ಅವಳು ಒಂಟಿ ಜಡೆಯನ್ನು ಧರಿಸಿ ದೀನಳಾಗಿ 
ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತಿದ್ದಾಳೆ. ಉಪವಾಸದಿಂದ ಕೃಶಳಾಗಿ 


ಸರ್ಗಃ ೫೭ | ಹನೂಮತ್ನತ್ಯಾಗಮನಮ್‌ ೪೨೯ 


ಏಕವೇಣೀದರಾ ದೀನಾ ರಾಮದರ್ಶನಲಾಲಸಾ | 


ಉಪವಾಸಪರಿಶ್ರಾಂತಾ ಜಟಿಲಾ ಮಲಿನಾ ಕ್ಷಶಾ ॥ ೩೯ 
ತತೋ ದಹತಿ ವಚನಂ ಮಹಾರ್ಥಮಮತೋಪಮಮ್‌ | 

ನಿಶಮ್ಯ ಮಾರುತೇಃ ಸರ್ವೇ ಮುದಿತಾ ವಾನರಾಭವನ್‌ ॥ ೪೦ 
ಕ್ಲೇಲಂತ್ಯನ್ಯೇ ನದಂತ್ಯನ್ವೇ ಗರ್ಜಂತ್ಯನ್ಯೇ ಮಹಾಬಲಾಃ | 

ಚಕ್ರುಃ ಕಿಲಿಕಿಲಾಮನ್ಯೇ ಪ್ರತಿಗರ್ಜಂತಿ ಚಾಪರೇ ॥ ೪೧ 
ಕೇಚಿದುಚ್ಚಿ ತಲಾಂಗೂಲಾಃ ಪ್ರಹೃಷ್ಠಾಃ ಕಪಿಕುಂಜರಾಃ ।ಟ 
ಅಂಚಿತಾಯತದೀರ್ಪಾಣ ಅಾಂಗನಿಲನೆ ಪ್ರವಿವೃಧುಃ ॥ ೪೨ 
ಅಪರೇ ಚ ಹನೂಮಂತಂ ವಾನರಾ ವಾರಣೋಪಮಮ್‌ | 

ಆಪ್ಸತ್ರ ಗಿರಿಶ್ಚಂಗೇಭ್ರಃ ಸಂಸ್ಪೃಶಂತಿ ಸ್ಥ ಹರ್ಷಿತಾಃ ॥ ೪೩ 


ಉಕವಾಕ್ಕಂ ಹನೂಮಂತಮಂಗದಸಮಥಾಬ್ರವೀತ್‌ 

ಸರ್ವೇಷಾಂ ಹರಿವೀರಾಣಾಂ ಮಧ್ಯೇ ವಾಚಮನುತಮಾಮ್‌ ॥ ೪೪ 

ಸ ವೀರ್ಯೇ ನ ತೇ ಕಶ್ಚಿತ್‌ ಸಮೋ ವಾನರ ವಿದ್ಯತೇ 
ಯದವಪ್ಪುತ್ವ ವಿಸೀರ್ಣಂ ಸಾಗರಂ ಪುನರಾಗತಃ ॥ ೪೫ 


ಕುಂದಿಹೋಗಿರುವಳು' ಎಂದನು (೩೭-೩೯). ""ನೋಡಿಬಂದೆನು'' ಎಂಬ 
ಮಾತು ಕಪಿಗಳಿಗೆ ಅಮೃತದಂತಾಯಿತು. ಅವರು ಆನಂದದಿಂದ 
ಉಬ್ಬಿಹೋದರು. ಕೆಲವರು ಕುಪಳಿಸಿದರು. ಕೆಲವರು ಕೀಯೆಂದು ಕೂಗಿದರು. 
ಕೆಲವರು ಸಿಂಹನಾದ ಮಾಡಿದರು. ಕೆಲವರು ಕಿಲಕಿಲ ಎಂದು ವಚನುಃ!ದ 

ಕೆಲವರು ಗರ್ಜನೆಗೆ ಪ್ರತಿಗರ್ಜನೆ ಮಾಡಿದರು (೪೦-೪೧). ಕೆಲವು ಕಪಿವೀರರು 
ತಮ್ಮ ಉದ್ದನೆಯ ದಪವಾದ ಬಾಲಗಳನ್ನು ನಿಮಿರಿಸಿ ನೆಲದಮೇಲೆ ಬಡಿಯು 
ತಿದ್ದರು. ಇನ್ನು ಕೆಲವರು ಹಾರಿಬಂದು ಮದ್ದಾನೆಯಂತಿದ್ದ ಹನುಮಂತನನ್ನು 
ಅಪಿಕೊಂಡು ಮೈಯನ್ನು ಸಂವರಿಸುತಿದ್ದರು! (೪೨-೪೩). ಅನಂತರ ಅಂಗದನು 
ಹನುಮಂತನನ್ನು ಕುರಿತು "ಹೇ ವಾನರೋತಮ, ಸತ್ವಪರಾಕ್ರಮಗಳಲ್ಲಿ ನಿನಗೆ 
ಸಮಾನರಾದವರು ಇನ್ನೊಬ್ಬರಿಲ್ಲ. ಇಷ್ಟು ವಿಸಾರವಾದ. ಸಮುದ್ರವನ್ನು 
ದಾಟಿಹೋಗಿ ಹಿಂತಿರುಗಿ ಬಂದಿದ್ದೀಯೆ. ನಮ್ಮೆಲ್ಲರ ಪ್ರಾಣವನ್ನು ಉಳಿಸಿದೆ. ನನ್ನ 


೪೩೦ ಸುಂದರಕಾಂಡ [| ಸರ್ಗಃ ೫೭ 


ಜೀವಿತಸ್ಯ ಪ್ರದಾತಾ ನಸ್ನಮೇಕೋ ವಾನರೋತಮಃ | 


ತ್ವತ್ರಸಾದಾತ್‌ ಸಮೇಷ್ಯಾಮಃ ಸಿದ್ದಾರ್ಥಾ ರಾಘವೇಣತು॥।॥ ೪೬ 
ಅಹೋ ಸ್ವಾಮಿನಿ ತೇ ಭಕಿರಹೋ ವೀರ್ಯಮಹೋ ಧೃತಿಃ 
ದಿಷ್ಟ್ಯಾ ದೃಷ್ಟಾ ತ್ರಯಾ ದೇವೀ ರಾಮಪತ್ತೀ ಯಶಸಿನೀ ॥ ೪೭ 
ದಿಷ್ಟಾ. ತಕ್ಷ 3 ಕಾಕುತ್ತ ; ಶೋಕಂ ಬತಾವಿಯೋಸಗಜನು' | 


ತತೋsಂಗದಂ ೫೫ ಜಾಂಬವಂತಂ ಚ ವಾನರಾಃ 1 ೪೮ 
ಪರಿವಾರ್ಯ ಪ್ರಮುದಿತಾ ಭೇಜಿರೇ ವಿಪುಲಾಃ ಶಿಲಾಃ । 


ಶ್ರೋತುಕಾಮಾಃ ಸಮುದ್ರಸ್ಯ ಲಂಘನಂ ವಾನರೋತಮಾಃ ॥ ೪೯ 
ದರ್ಶನಂ ಚಾಪಿ ಲಂಕಾಯಾಃ ಸೀತಾಯಾ ರಾವಣಸ್ಯ ಚ ಟ 
ತಸ್ಸುಃ ಪ್ರಾಂಜಲಯಃ ಸರ್ವೇ ಹನುಮದ್ದದನೋನ್ಮುಖಾಃ ॥ ೫೦ 
ತಸ್‌ ತತ್ರಾಂಗದಃ ಶ್ರೀಮಾನ್‌ ವಾನರೃರ್ಬಹುಭಿರ್ವ್ವತಃ । 
ಉಪಾಸ್ಯಮಾನೋ ಎಬುದ್ಧರ್ದಿವಿ ದೇವಪತಿರ್ಯಥಾ ॥ ೫೧ 


ಅನುಗ್ರಹದಿಂದಲೇ ನಾವು ಕಾರ್ಯವನ್ನು ಸಾಧಿಸಿದಂತಾಯಿತು. ಈಗ ನಾವು 
ರಾಮನ ಹತ್ತಿರ ಹೋಗುವಂತಾದುದು ನಿನ್ನಿಂದಲೇ (೪೪-೪೬). ಅಬ್ಬಾ! ನಿನ್ನ 
ಸ್ವಾಮಿಭಕ್ತಿ ಎಷ್ಟು! ವೀರ್ಯವೆಷ್ಟು! ಧೈರ್ಯವೆಷ್ಟು! ಯಶಸ್ಸಿನಿಯಾದ 
ಶ್ರೀರಾಮನ ಪತ್ನಿಯನ್ನು ನಮ್ಮ ಭಾಗ್ಯದಿಂದ ನೀನು ನೋಡಿಬಂದೆ. ಇನ್ನು ಶ್ರೀರಾಮ 
ನಿಗೆ ಸೀತಾವಿರಹದುಃಖವು ಕಳೆದುಹೋಗುವುದು'' ಎಂದನು (೪೭-೪೮). 
ಅನಂತರ ಕಪಿಗಳೆಲ್ಲರೂ ಹನುಮಂತ ಅಂಗದ ಜಾಂಬವಂತರನ್ನು ನಡುವೆ ಬಿಟ್ಟು 
ಕೊಂಡು, ಸುತಲೂ ಹರಡಿದ್ದ ವಿಶಾಲವಾದ ಬಂಡೆಗಳಮೇಲೆ ಕುಳಿತರು. 
ಹನುಮಂತನು ಸಮುದ್ರವನ್ನು ದಾಟಿ ಲಂಕಾನಗರವನ್ನೂ ಸೀತೆಯನ್ನೂ ರಾವಣ 
ನನ್ನೂ ನೋಡಿಬಂದ ಕ್ರಮಗಳನ್ನು ವಿಸಾರವಾಗಿ ಕೇಳಬೇಕೆಂಬ ಕುತೂಹಲದಿಂದ, 
ಅವರೆಲ್ಲರೂ ಕೈಕಟ್ಟಿಕೊಂಡು ಹನುಮಂತನ ಮುಖವನ್ನೇ ನೋಡುತಿದ್ದರು 
(೪೯-೫೦). ಅಲ್ಲಿ ಶ್ರೀಮಂತನಾದ seeded: ದೇವತೆಗಳಿಂದ 
ಪರಿವೃತನಾದ ದೇವೇಂದ್ರನಂತೆ, ವಾನರರಿಂದ ಪರಿವೃತನಾಗಿ ಕುಳಿತಿದ್ದನು. ಹೀಗೆ 
ಕೀರ್ತಿಯನ್ನು ಗಳಿಸಿದ ಹನುಮಂತನೂ ತೋಳುಗಳಲ್ಲಿ ಭುಜಕೀರ್ತಿಯನ್ನು 


ಸರ್ಗಃ ೫೮] ಹನೂಮದ್ವತಾನುಕಥನಮ್‌ ೪೩೧ 


ಹನೂಮತಾ ಕೀರ್ತಿಮತಾ ಯಶಸಿನಾ 
ತಥಾಂಗದೇನಾಂಗದಬದಬಾಹುನಾ 1 

ಮುದಾ ತದಾಧ್ಯಾಸಿತಮುನ್ನತಂ ಮಹ- 
ವ್ವ: ನಹೀಧರಾಗ್ರಂ ಜಲಿತಂ ಶ್ರಿಯಾಭವತ್‌ ॥ ೫೨ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪಹಂಚಾಶಃ ಸರ್ಗಃ 


ಆಆ 


ಅಷ್ಟಪಂಚಾಶಃ ಸರ್ಗಃ 


ಹನೂಮದ್ದ ತಾನುಕಥನಮ್‌ 


ತತಸಸ್ಯ ಗಿರೇಃ ಶ್ರಂಗೇ ಮಹೇಂದ್ರಸ್ಕ ಮಹಾಬಲಾಃ | 


ಹನುಮತ್ರಮುಖಾಃ ಪ್ರೀತಿಂ ಹರಯೋ ಜಗ್ಗುರುತ್ತಮಾಮ್‌ ॥ ೧ 


ತಂ ತತಃ ಪ್ರೀತಿಸಂಹೃಷಃ। ಪ್ರೀತಿಮಂತಂ ಮಹಾಕಪಿಮ್‌ | 
ಜಾಂಬವಾನ್‌ ಕಾರ್ಯವೃತ್ರಾಂತಮಪ್ಪಚ್ಚದನಿಲಾತ್ಮಜಮ್‌ || ತ್ರ 
ಧರಿಸಿದ್ದ ಅಂಗದಕುಮಾರನೂ ಸಂತೋಷದಿಂದ ಕುಳಿತಿರಲು, ಉನ್ನತವಾಗಿದ್ದ ಆ 
ಮಹೇಂದ್ರಪರ್ವತಕ್ಕೆ ಒಂದು ರಮಣೀಯವಾದ ಶೋಬಭೆಯುಂಟಾಯಿತು 
(೫೧-೫೨). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತೇಳನೆಯ ಸರ್ಗ 


ಟ್ರ ಜಿ 
ಸರ್ಗ ೫೮ 


ಹನುಮಂತನು ಲಂಕೆಗೆ ಹೋಗಿಬಂದ ವೃತಾಂತವನ್ನು ವಾನರರಿಗೆ ಹೇಳುವುದು. 

ಹೀಗೆ ಮಹೇಂದ್ರಪರ್ವತದ ಶಿಖರದಲ್ಲಿ ಹನುಮಂತನೇ ಮೊದಲಾದ 
ಕಪಿವೀರರು ಸಂತೋಷದಿಂದ ಕುಳಿತಿದ್ದರು. ಆಗ ಜಾಂಬವಂತನು 
ಹನುಮಂತನನ್ನು ಕುರಿತು “ವತ್ತ ಆಂಜನೇಯ, ನೀನು ಸೀತಾದೇವಿಯನ್ನು ಹೇಗೆ 


೪೩೨ ಸುಂದರಕಾಂಡಃ [| ಸರ್ಗಃ ೫೮ 


ಕಥಂ ದೃಷ್ಟಾ ತಯಾ ದೇವೀ ಕಥಂ ವಾ ತತ್ರ ವರ್ತತೇ | 


ಆಟ ಮ 


ತಸ್ಕಾಂ ವಾ ಸ ಕಥಂ ವೃತಃ ಕ್ರೂರಕರ್ಮಾ ದಶಾನನಃ ॥ ೩ 


ತತ್ತ್ವತಃ ಸರ್ವಮೇತನ್ನ ಪ್ರಬ್ರೂಹಿ ತ್ವಂ ಮಹಾಕಪೇ | 
ಸಂಮಾರ್ಗಿತಾ ಕಥಂ ದೇವೀ ಕಿಂ ಚ ಸಾ ಪ್ರತ್ಯಭಾಷತ || ೪ 


ಶ್ರುತಾರ್ಥಾಶ್ಚಿಂತಯಿಷಾ ಮೋ ಭೂಯಃ ಕಾರ್ಯವಿನಿಶ್ಚಯಮ್‌ 
ಯಶ್ಚಾರ್ಥಸತ್ರ ವಕವ್ಯೋ ಗತ್ಸರಸ್ನಾಭಿರಾತ್ನವಾನ್‌ |! ಜಿ 


ರಕ್ತಿತವ್ಯಂ ಚ ಯತತ್ರ ತದ್ದವಾನ್‌ ವ್ಯಾಕರೋತು ನಃ | 
ಸು ನಿಯುಕಸತಸ ಸೇನ: ಸಂಪ್ರಷೃಷತನೂರುಹ: ೬ 


ಪ್ರಣಮ್ಯ ಶಿರಸಾ ದೇವ್ಯೈ ಸೀತಾಯ್ದೆ ಪ್ರತ್ಯಭಾಷತ ಟ 
ಪ್ರತ್ಯಕಮೇವ ಭವತಾಂ ಮಹೇಂದಾಗ್ರಾತ್‌ ಖಮಾಪುತಃ ॥ ೭ 


ಉದಧೇರ್ದಕ್ಷಿಣಂ ಪಾರಂ ಕಾಂಕ್ಷಮಾಣಃ ಸಮಾಹಿತಃ | 
ಗಚ್ಛತಶ್ಲ ಹಿ ಮೇ ಘೋರಂ ವಿಘರೂಪಮಿವಾಭವತ್‌ |! ೮ 


ನೋಡಿದೆ ? ಅವಳು ಯಾವ ಸ್ಥಿತಿಯಲ್ಲಿ ಇದ್ದಾಳೆ? ಕ್ರೂರನಾದ ರಾವಣನು ಅವಳ 
ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತಿದಾನೆ ೧ (೧- ೩) ಇದೆಲ್ಲವನ್ನೂ ವಿವರವಾಗಿ 
ತಿಳಿಸು. ಆ ದೇವಿಯನ್ನು ನೀನು ಹುಡುಕಿದ ಬಗೆ ಹೇಗೆ ? ಅವಳು ನಿನಗೆ ಏನು 
ಹೇಳಿದಳು? ಇವೆಲ್ಲವನ್ನೂ ತಿಳಿದುಕೊಂಡು ಮುಂದೇನು ಮಾಡಬೇಕೆಂದು 
ಆಲೋಚಿಸೋಣ. ನಾವು ರಾಮನ ಹತಿರ "ಏನನ್ನು ಹೇಳಬೇಕು--ಏನನ್ನು 
ಹೇಳಬಾರದು' ಎಂಬುದನ್ನು ನಮಗೆ ನೀನು ತಿಳಿಸಬೇಕು. ಈ ವಿಚಾರದಲ್ಲಿ ನೀನು 
ಬುದ್ಧಿಶಾಲಿ” ಎಂದನು (೪-೬). ಆಗ ಆಂಜನೇಯನಿಗೆ (ಸೀತೆಯ ಸ್ಫರಣೆಯಾಗಿ) 
ರೋಮಾಂಚವಾಯಿತು. ಅವನು ಸೀತಾದೇವಿಗೆ ತಲೆಬಾಗಿ ವಂದಿಸಿ ಹೇಳ 
ತೊಡಗಿದನು : ''ಗೆಳೆಯರೆ, ನಾನು ಈ ಬೆಟ್ಟದಿಂದ ಸಮುದ್ರವನ್ನು ಲಂಘಿಸುವುದ 
ಕ್ಠಾಗಿ ಆಕಾಶಕ್ಕೆ ಹಾರಿದುದನ್ನು ನೀವು ನೋಡಿದಿರಿ. ಮುಂದೆ ಹೋಗುತಿರುವಾಗ 
ಘೋರವಾದ ವಿಘು ಒಂದು ಸಂಭವಿಸಿದಂತೆ ಕಂಡುಬಂದಿತು (೭-೮). 


ಸರ್ಗಃ ೫೮] ಹನೂಮದ್ವೃತಾನುಕಥನಮ್‌ ೪೩೩ 


ಕಾಂಚನಂ ಶಿಖರಂ ದಿವ್ಯಂ ಪಶ್ಯಾಮಿ ಸುಮನೋಹರಮ್‌ । 

ಸಿತಂ ಪಂಥಾನಮಾವೃತ್ರ ಮೇನೇ. ವಿಘುಂ ಚ ತಂ ನಗಮ್‌ ॥ ೯ 
ಉಪಸಂಗಮ್ಮ ತಂ ದಿವ್ಯಂ ಕಾಂಚನಂ 'ನಗಸತಮಮ್‌ | 

ಕತಾ ಮೇ ಮನಸಾ ಬುದ್ದಿರ್ಭೇತನ್ಯೋನಯಂ ಮಯೇತಿ ಚ ॥ ೧೦ 
ಪ್ರಹತಂ ಚ ಮಯಾ ತಸ್ಯ ಲಾಂಗೂಲೇನ ಮಹಾಗಿರೇಃ । 


ಶಿಖರಂ ಸೂರ್ಯಸಂಕಾಶಂ ವೃಶೀರ್ಯತ ಸಹಸ್ರಧಾ ॥ ೧೧ 
ವ್ಯವಸಾಯಂ ಚ ತಂ ಬುದ್ದ್ವಾ ಸ ಹೋವಾಚ ಮಹಾಗಿರಿ: । 

ಪುತ್ರ (ತಿ ಮಧುರಾಂ ವಾಣೀಂ" ಮನಃ ಪ್ರಹ್ಲಾದಯನ್ನಿವ || ೧೨ 
ಪಿತ್ಸವ್ಯಂ ಚಾಪಿ ಮಾಂ ವಿದ್ದಿ ಸಖಾಯಂ ಮಾತರಿಶ್ಚನಃ ` 

ಮೈನಾಕಮಿತಿ ಎಖ್ಯಾತಂ ನಿವಸಂತಂ ಮಹೋದಧ್‌ ॥ ೧೩ 
ಪಕ್ಷವಂತಃ ಪುರಾ ಪುತ್ರ ಬಭೂವುಃ ಪರ್ವತೋತಮಾಃ | 

ಛಂದತಃ ಪೃಥಿವೀಂ ಚೇರುರ್ಬಾಧಮಾನಾಃ ಸಮಂತತಃ ॥ ೧೪ 
ಶ್ರುತ್ವಾ ನಗಾನಾಂ ಚರಿತಂ ಮಹೇಂದ್ರಃ ಪಾಕಶಾಸನಃ | 

ಚಿಚ್ಛೇದ ಭಗವಾನ್‌ ಪಕ್ಲಾನ್‌ ವಜ್ರೇಣೈಷಾಂ ಸಹಸ್ರಶಃ ॥ ೧೫ 


ದಾರಿಗೆ ಅಡ್ಡಲಾಗಿ ಒಂದು ಸುವರ್ಣಮಯವಾದ ಪರ್ವತಶಿಖರವು ಕಾಣಿ 
ಸಿತು. ಆ ಪರ್ವತವು ನನಗೆ ಅಡ್ಡಿಯಾಯಿತೆಂದು ಭಾವಿಸಿ, ಅದನ್ನು ಒಡೆದುಹಾಕ 
ಬೇಕೆಂದು ಮನಸಿನಲ್ಲಿ ಗುಣಿಸಿದೆನು. ಕೂಡಲೇ ಬಾಲದಿಂದ ಅದನ್ನು ಅಪಳಿಸಿ 
ಹೊಡೆದೆನು. ಅದರ ಶಿಖರವು ಸಾವಿರ ಚೂರಾಗಿ ಉರುಳಿಬಿತ್ತು (೯-೧೧). 
ಅಷರಲ್ಲಿ ಆ ಪರ್ವತರಾಜನು ನನ್ನ ಉದ್ದೇಶವನ್ನು ಅರಿತು ಮನಸಿಗೆ ಆಹ್ಲಾದಕರ 
ವಾದ ರೀತಿಯಲ್ಲಿ "ವತ್ಸ! ನಾನು ನಿನಗೆ ಚಿಕ್ಕಪನೆಂದು* ತಿಳಿ. ನಿನ್ನ ತಂದೆಯಾದ 
ವಾಯುದೇವನ ಸ್ನೇಹಿತ ನಾನು. ನನ್ನ ಹೆಸರು ಮೈನಾಕ. ಈ ಸಮುದ್ರದಲ್ಲಿ 
ವಾಸವಾಗಿದ್ದೇನೆ (೧೨-೧೩). ಮಗು! ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿದ್ದವು. ಅವು 
ಸ್ವೇಚ್ಛೆಯಿಂದ ಹಾರಾಡುತ್ತ ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡುತಿದ್ದವು. ಪರ್ವತಗಳ 
ಚೇಷೆಯನ್ನು ಕೇಳಿ ದೇವೇಂದ್ರನು ವಜ್ರಾಯುಧದಿಂದ ಅವುಗಳ ರೆಕ್ಕೆಗಳನ್ನು 
ಕತರಿಸುತ್ತ ಬಂದನು (೧೪-೧೫). 
ತ ಚಿಕ್ಕಪ್ಪರಂತೆ ವಾತ್ರಲ್ಯವನ್ನಿಟ್ಟವನು. 


೪೩೪ ಸುಂದರಕಾಂಡ [| ಸರ್ಗಃ ೫೮ 
ಅಹಂ ತು ಮೋಕಿತಸಸ್ಥಾತವ ಪಿತ್ರಾ ಮಹಾತ್ಮನಾ | 

ಮಾರುತೇನ ತದಾ ವತ್ತ ಪ್ರಕ್ಷಿಪ್ರೋತಸ್ಥಿ ಮಹಾರ್ಣವೇ ॥ ೧೬ 
ರಾಮಸ್ಯ ಚ ಮಯಾ ಸಾಹ್ಯೇ ವರ್ತಿತವ್ಯಮರಿಂದಮ | 

ರಾಮೋ ಧರ್ಮಜ್ಛತಾಂ ಶ್ರೇಷ್ಠೋ ಮಹೇಂದ್ರಸಮವಿಕ್ರಮಃ ॥ ೧೭ 
ಏತಚ್ಛುತ್ವಾ ವಚಸನ್ಥ , ಮೈನಾಕಸ್ಯ ಮಹಾತ್ಮನಃ | 

ಕಾರ್ಯಮಾವೇದ್ರ ತು ಗಿರೇರುದ್ಧತಂ ಚ “ಮನೋ ಮಮ ॥ ೧೮ 


ತೇನ ಚಾಹಮನುಜ್ಞಾತೋ ಮೈನಾಕೇನ ಮಹಾತ್ಮನಾ 


ಸ ಚಾಪೃಂತರ್ಹಿತಃ ಶ್ರಲೋ ಮಾನುಷೇಣ ವಪುಷ್ಠತಾ ॥ ೧೯ 
ಶರೀರೇಣ ಮಹಾಶೈಲಃ ಶೈಲೇನ ಚ ಮಹೋದಧ್‌ | 
ಉತಮಂ ಜವಮಾಸ್ದಾಯ ಶೇಷಂ ಪಂಥಾನಮಾಸ್ಥ್ತಿತಃ ॥ ೨೦ 


ತತೋ ಹಂ ಸುಚಿರಂ ಕಾಲಂ ವೇಗೇನಾಭ್ಯಗಮಂ ಹಥಿ ಚ 
ತತಃ ಪಶ್ಯಾಮ್ಯಹಂ ದೇವೀಂ ಸುರಸಾಂ ನಾಗಮಾತರಮ್‌ ॥ ಶ್ರಿ 


ಆಗ ಮಹಾತ್ಸನಾದ ನಿನ್ನ ತಂದೆಯು ನನ್ನನ್ನು ಈ ಸಮುದ್ರಕ್ಕೆ ತಂದುಹಾಕಿ 
ಕಾಪಾಡಿದನು. ಎಲ್ಲೆ ವೀರನೆ, "ಶ್ರೀರಾಮನಿಗೆ ಸಹಾಯಮಾಡಬೇಕಾದದು ನನ್ನ 
ಕರ್ತವ್ಯ. ಅವನು " ಮಹಾಧರ್ಮಿಷ್ಟ ದೇವೇಂದ್ರನಂತೆ ಪರಾಕ್ರಮಿ'' ಇ 
ಹೇಳಿದನು (೧೬-೧೭). ನಾನು ಆ ಮಹಾತ್ಮನ ಮಾತನ್ನು ಕೇಳಿದಮೇಲೆ ಅವನಿಗೆ 
ನನ್ನ ಕಾರ್ಯಗಾೌರವವನ್ನೂ ಮನಸ್ಸಿನ ಉದ್ವೇಗವನ್ನೂ ತಿಳಿಸಿದೆನು. (ಅಲ್ಲಿ 
ವಿಶ್ರಮಿಸದೆ) ಮುಂದೆ ಹೋಗುತ್ತೇನೆಂದು ಮೈನಾಕನನ್ನು ಒಪ್ಪಿಸಿದೆನು. ಮನುಷ್ಯ 
ಶರೀರವನ್ನು ಧರಿಸಿ ಮಾತಾಡುತ್ತಿದ್ದ ಮೈನಾಕನು ಅಂತರ್ಧಾನಹೊಂದಿದನು. 
ಪರ್ವತವು ಸಮುದ್ರದಲ್ಲಿ ಮುಳುಗಿತು. ನಾನು ಇನ್ನೂ ಅತಿಶಯವೇಗದಿಂದ 
ಮುಂದಿನ ದಾರಿಯನ್ನು ಹಿಡಿದೆನು (೧೮-೨೦). ಅನಂತರ ಬಹಳಹೊತ್ತು 
ಪ್ರಯಾಣಮಾಡಿದಮೇಲೆ ನೋಡುತೇನೆ--ಸಮುದ್ರಮಧ್ಯದಲ್ಲಿ ನಾಗಮಾತೆ 
ಯಾದ ಸುರಸಾದೇವಿಯು ನಿಂತುಬಿಟ್ಟಿದ್ದಾಳೆ ! ಅವಳು ""ಎಲ್ಫೈೆ ವಾನರ, ನೀನು 
ನನಗೆ ಆಹಾರವೆಂದು ದೇವತೆಗಳು ಹೆಳಿದ್ದಾರೆ. ಬಹುದಿನಗಳಮೇಲೆ ನನಗೆ 


ಸರ್ಗಃ ೫೮ ] ಹನೂಮದತಾನುಕಥನಮ್‌ ೪೩೫ 


ಸಮುದ್ರಮಧ್ಯೇ ಸಾ ದೇವೀ ವಚನಂ ಮಾಮಭಾಷತ ! 


ಮಮ ಭಕ; ಪ್ರದಿಷಪ್ನಮಮರೈರ್ಹರಿಸತವು ॥ ೨೨ 
೦ 0 ಲ 2 

ಅತಸ್ಲಾಂ ಭಕಯಿಷ್ಯಾಮಿ ಎಹಿತಸ್ಮ/ ೦ ಚಿರಸ್ಕ ಮೇ | 

ಏವಮುಕ; ಸುರಸಯಾ ಪ್ರಾಂಜಲಿಃ ಪ್ರಣತಃ ಸಿತಃ || ೨೩ 


ವಿವರ್ಣವದನೋ ಭೂತ್ವಾ ವಾಕ್ಕಂ ಚೇದಮುದೀರಯನ್‌ । 
ರಾಮೋ ದಾಶರಥಿಃ ಶ್ರೀಮಾನ್‌ ಪ್ರವಿಷ್ಟೋ ದಂಡಕಾವನಮ್‌ ॥೨೪ 
ಲಕ್ಷ್ಮಣೇನ ಸಹ ಭ್ರಾತ್ರಾ ಸೀತಯಾ ಚ ಪರಂತಪಃ । 


ತಸ್ಯ ಸೀತಾ ಹೃತಾ ಭಾರ್ಯಾ ರಾವಣೇನ ದುರಾತ್ಮನಾ || ೨೫ 
ತಸ್ಯಾಃ ಸಕಾಶಂ ದೂತೋರಂ ಹಂ ಗಮಿಷ್ಕೇ ರಾಮಶಾಸನಾತ್‌ | 
ಕರ್ತಮರ್ಹಸಿ ರಾಮಸ್ಕ ಸಾಹಾಯ್ಯಂ ವಿಷಯೇ ಸತೀ ॥ ೨೬ 
ಅಥವಾ ಮೈಥಿಲೀಂ ದಷ್ಟ್ವಾ ರಾಮಂ ಚಾಕ್ಷಿಷಕಾರಿಣಮ್‌ | 
ಆಗಮಿಷ್ಯಾಮಿ ತೇ ವಕಂ ಸತಂ ಪತಿಶಣೋಮಿ ತೇ ॥ ೨೭ 
ಘೆ ರೆ ಖಲ 
ಏವಮುಕ್ತಾ ಮಯಾ ಸಾತು ಸುರಸಾ ಕಾಮರೂಪಿಣೀ | 
ಅಬ್ರವೀನ್ಲಾತಿವರ್ತೇತ ಕಶ್ಚಿದೇಷ ವರೋ ಮಮ ॥ ೨೮ 


ಸಿಕ್ಕಿದ್ದೀಯೆ. ನಿನ್ನನ್ನು ಭಕಿಸಿಬಿಡುತೇನೆ”' ಎಂದಳು (೨೧-೨೨). ಆಗ ನಾನು 
ಕೈಮುಗಿದುಕೊಂಡು ದೈನ್ಯಭಾವದಿಂದ ""ದೇವಿ, ದಶರಥನ ಮಗನಾದ 
ಶ್ರೀರಾಮನು ಸೀತಾ ಲಕ್ಷ್ಮ ಇರೊಡನೆ ದಂಡಕಾರಣ್ಯಕ್ಕೆ ಬಂದನು. ದುರಾತ್ಸನಾದ 
ರಾವಣನು ಸೀತಾದೇವಿಯನ್ನು ಅಪಹರಿಸಿಬಿಟ್ಟನು (೨೩-೨೫). ನಾನು ರಾಮನ 
ಆಜ್ಞೆಯಂತೆ ದೂತನಾಗಿ ಅವಳ ಬಳಿಗೆ ಹೋಗುತಿದ್ದೇನೆ. ನೀನು ರಾಮರಾಜ್ಯದಲ್ಲಿ 
ಪ್ರಜೆಯಾಗಿರುವುದರಿಂದ ಅವನ ಕಾರ್ಯಕ್ಕೆ ಸಹಾಯಮಾಡಬೇಕು. ಅಥವಾ 
ಮೈಥಿಲಿಯನ್ನು ಕಂಡಮೇಲೆ ಪುನಃ ರಾಮನನ್ನು ನೋಡಿ ನಾನೇ ಬಂದು ನಿನ್ನ 
ಬಾಯಿಗೆ ಸಿಗುತ್ತೇನೆ. ಆಣಯಿಟ್ಟು ಹೇಳುತ್ತೇನೆ. ಈ ಮಾತು ಸತ್ಯ'' ಎಂದೆನು 
(೨೬-೨೭). ಆಗ ಕಾಮರೂಪಿಣಿಯಾದ ಸುರಸೆಯು "'ನನ್ನ ಕೈಗೆ ಸಿಕ್ಕಿದಮೇಲೆ 
ಯಾರೂ ತಪಿಸಿಕೊಂಡು ಹೋಗಕೂಡದು. ಇದು ನನಗೆ ಒಂದು ವರ'' ಎಂದಳು. 
ನಾನು ದೇಹವನ್ನು ಹತುಯೋಜನ ವಿಸಾರವಾಗಿ ಬೆಳೆಯಿಸಿಕೊಂಡು ಕ್ಷಣಕ್ಷಣಕ್ಕೂ 


೪೩೬ ಸುಂದರಕಾಂಡಃ [| ಸರ್ಗಃ ೫೮ 


ಏವಮುಕಃ ಸುರಸಯಾ ದಶಯೋಜನಮಾಯತಃ | 


ತತೋತರ್ಧಗುಣವಿಸಾರೋ ಬಭೂವಾಹಂ ಕ್ಷಣೀನ ತು ॥ ೨೯ 
ಮತ್ತಮಾಣಾಧಿಕಂ ಚೈವ ವ್ಯಾಧಿತಂ ತು ಮುಖಂ ತಯಾ |। 
ತದ್ದೃಷ್ಟ್ವಾ ವ್ಯಾದಿತಂ ಚಾಸ್ಕಂ ಹ್ರಸಂ ಹೃಕರವಂ ವಪುಃ ॥ ೩೦ 


ತಸ್ಥಿನ್‌ ಮುಹೂರ್ತೇ ಚ ಪುನರ್ಬಭೂವಾಂಗುಷ್ಠಮಾತ್ರಕಃ | 
ಅಭಿಪತ್ಯಾಶು ತದ್ದಕ್ಷಂ ನಿರ್ಗತೋ5ಹಂ ತತಃ ಕ್ಷಣಾತ್‌ ॥ ೩೧ 


ಅಬ್ರವೀತ್‌ ಸುರಸಾದೇವೀ ಸ್ವೇನ ರೂಪೇಣ ಮಾಂ ಪುನಃ | 
ಅರ್ಥಸಿದ್ದೈ ಹರಿಶ್ರೇಷ್ಠ ಗಚ್ಛ ಸೌಮ್ಯ ಯಥಾಸುಖಮ್‌ ॥ ೩೨ 


ಸಮಾನಯ ಚ ವೈದೇಹೀಂ ರಾಘವೇಣ ಮಹಾತ್ಮನಾ । 
ಸುಖೀ ಭವ ಮಹಾಬಾಹೋ ಪ್ರೀತಾಸ್ಟಿ ತವ ವಾನರ ॥ ೩೩ 


ತತೋಸ5ಹಂ ಸಾಧು ಸಾಧ್ದೀತಿ ಸರ್ವಭೂತ್ರೆಃ ಪ್ರಶಂಸಿತಃ । 
ತತೋ 5ತರಿಕ್ಟಂ ವಿಪುಲಂ ಪೃತೋ5 ಹಂ ಗರುಡೋ ಯಥಾ ॥ ೩೪ 


ಇನ್ನೂ ದೊಡ್ಡದಾಗಿ ಬೆಳೆಯಿಸುತ್ತ ಹೋದೆನು (೨೮-೨೯). ಸುರಸೆಯು 
ನನಗಿಂತಲೂ ದೊಡ್ಡದಾಗಿ ಬಾಯನ್ನು ಕಿರಿಯುತಿದಳು. ನಾನು ಒಂದು ಕಣದಲ್ಲಿ 
ದೇಹವನ್ನು ಹೆಬ್ಬೆರಳಿನಷ್ಟು ಚಿಕ್ಕದಾಗಿ ಮಾಡಿ ಅವಳ ಬಾಯೊಳಗೆ ನುಗ್ಗಿ ಥಟನೆ 
ಈಚೆಗೆ ಬಂದುಬಿಟೆನು RE; ಆಗ ಸುರಸಾದೇವಿಯು ತನ್ನ ನಿಜರೂಪ 
ವನ್ನು ಧರಿಸಿ ನಿಂತು, "ಹೇ ವಾನರೋತಮ | ನಿನ್ನ sb ಸಿದಿಸಲಿ. 
ಸುಖವಾಗಿ ಪ್ರಯಾಣಮಾಡು, ವೈದೇಹಿಯನ್ನು ಕರೆತಂದು ಶ್ರೀರಾಮನೊಡನೆ 
ಸೇರಿಕೊಳ್ಳುವಂತೆ ಮಾಡು. ವೀರಾಗಣಿ, ನಿನಗೆ ಸುಖವಾಗಲಿ. ನಾನು ಮೆಚ್ಚಿದೆನು'' 

ಎಂದಳು (೩೨-೩೩). ಅದನ್ನು ನೋಡುತಿದ್ದ ಸಮಸ್ತ ದೇವತೆಗಳೂ "ಭಲೆ! 
ಭಲೆ !' ಎಂದು ನನ್ನನ್ನು ಕೊಂಡಾಡಿದರು. ನಾನು ಗರುಡನಂತೆ, ವಿಶಾಲವಾದ 
ಆಕಾಶದಲ್ಲಿ ಮುಂದಕ್ಕೆ ಹಾರಿಹೋದೆನು. ಸ್ನಲಹೊತಿನಲ್ಲಿಯಾರೋ ನನ್ನ ನೆರಳನ್ನು 
ಜಗ್ಗಿ ಹಿಡಿದಂತಾಯಿತು. ನೋಡಿದರೆ ಯಾರೂ ಕಾಣಿಸಲಿಲ್ಲ ನನ್ನ ವೇಗಕ್ಕೆ 


ಸರ್ಗಃ ೫೮] ಹನೂಮದ್ವತಾನುಕಥನಮ್‌ ೪೩೭ 


ಛಾಯಾ ಮೇ ನಿಗ್ಗಹೀತಾ ಚ ನ ಚ ಪಶ್ಯಾಮಿ ಕಿಂಚನ | 
ಸೋಂಹಂ ಎಗತವೇಗಸ್ತು ದಿಶೋ ದಶ ವಿಲೋಕಯನ್‌ ॥ ೩೫ 


ನ ಕಿಂಚಿತತ್ರ ಪಶ್ಯಾಮಿ ಯೇನ ಮೇತಷಹ್ನತಾ ಗತಿಃ | 
ತತೋ ಮೇ ಬುದ್ದಿರುತನ್ನಾ ಕಿಂ ನಾಮ ಗಮನೇ ಮಮ ॥ ೩೬ 


ಈದ್ದಶೋ ವಿಘ್ನ ಉತನ್ನೋ ರೂಪಂ ಯತ್ರ ನ ದೃಶ್ವತೇ । 
ಅಧೋಭಬಾಗೇನ ಮೇ ದೃಷ್ಠಿ; ಶೋಚತಾ ಪಾತಿತಾ ಮಯಾ ॥ ೩೭ 


ತತೋ ದ್ರಾಕ್ಮಮಹಂ ಭೀಮಾಂ ರಾಕ್ಠಸೀಂ ಸಲಿಲೇಶಯಾಮ್‌ । 
ಪ್ರಹಸ್ಯ ಚ ಮಹಾನಾದಮುಕೋ5ಹಂ ಭೀಮಯಾ ತಯಾ ॥ ೩೮ 


ಅವಸ್ಥಿತಮಸಂಭ್ರಾಂತಮಿದಂ ವಾಕ್ಯಮಶೋಭನಮ್‌ | 
ಕಾಸಿ ಗಂತಾ ಮಹಾಕಾಯ ಕುಧಿತಾಯಾ ಮಮೇಪಿತಃ || ೩೯ 


ಭಕ್ಷ ಪ್ರೀಣಯ ಮೇ ದೇಹಂ ಚಿರಮಾಹಾರವರ್ಜಿತಮ್‌ । 
ಬಾಢಮಿತ್ತೇವ ತಾಂ ವಾಣೀಂ ಪ್ರತ್ಯಗೃಹ್ಲಾಮಹಂ ತತಃ ॥ ೪೦ 


ಅಡ್ಡಿಯಾಯಿತು. ಹತ್ತು ದಿಕ್ಕುಗಳಲ್ಲಿಯೂ ಕಣ್ಣಿಟ್ಟು ನೋಡಿದೆನು (೩೪-೩೫). 
ನನ್ನ ಪ್ರಯಾಣವನ್ನು ತಡೆದು ನಿಲ್ಲಿಸಿದ ವಸು ಯಾವುದೆಂದು ಗೋಚರಿಸಲೇ ಇಲ್ಲ 
'ಎಲಾ | ಆಕಾಶದಲ್ಲಿ ನನಗೆ ಯಾರು ವಿಘವನ್ನು ಮಾಡುತಿರಬಹುದು ? ಯಾವ 
ರೂಪವೂ ಕಾಣಿಸುವುದಿಲ್ಲ ಎಂದು ಚಿಂತಿಸುತ್ತ ಕೆಳಗೆ ಸಮುದ್ರವನ್ನು ಗಮನಿಸಿ 
ನೋಡಿದೆನು (೩೬-೩೭). ಆಗ ಸಮುದ್ರದಮೇಲೆ ಒಬ್ಬ ಘೋರರಾಕಸಿಯು 
ಮಲಗಿಕೊಂಡಿದ್ದಳು. ಅವಳು ನನ್ನನ್ನುನೋಡಿ ಗಟ್ಟಿಯಾಗಿ ನಕ್ಕಳು. ನಾನು ಸ್ವಲ್ಪವೂ 
ಭಯಪಡದೆ ಹಾಗೆಯೇ ನಿಂತುಕೊಂಡೆನು. ಅವಳು ಕೆಟ್ಟ ಧ್ಹನಿಯಲ್ಲಿ"ಎಲ್ಫೆ ಭಾರಿ 
ಶರೀರದವನೆ ! ಎಲ್ಲಿಗೆ ಹೋಗುತೀಯೆ ? ನನಗೆ ಹಸಿವಾಗಿದೆ. ಒಳ್ಳೆಯ 
ಭಕ್ಷ್ಯವಾಗಿ ನೀನು ಸಿಕ್ಕಿದೆ. ನನ್ನ ದೇಹಕ್ಕೆ ಆಹಾರವಿಲ್ಲದೆ ಬಹಳ ದಿನವಾಯಿತು. 
ಇದಕ್ಕೆ ತೃಪ್ತಿಯನ್ನುಂಟುಮಾಡು'' ಎಂದು ಕಿರಿಚೆದಳು. ನಾನು ""ಓಳ್ಳೆಯದು; 
ಹಾಗೆಯೇ ಆಗಲಿ'' ಎಂದು ಒಪಿಕೊಂಡೆನು (೩೮-೪೦). 


೪೩೮ ಸುಂದರಕಾಂಡಃ [| ಸರ್ಗಃ ೫೮ 
ಆಸ್ಯಪ್ರಮಾಣಾದಧಿಕಂ ತಸ್ಯಾಃ ಕಾಯಮಪೂರಯಮ್‌ । 
ತಸ್ಯಾಶ್ಚಾಸ್ಯಂ ಮಹದ್ಬೀಮಂ ವರ್ಧತೇ ಮಮ ಭಕ್ಕಣೇ || ೪೧ 
ನಚ ಮಾಂಸಾತು ಬುಬುಧೇ ಮಮವಾ ನಿಕ್ಠತಂ ಕೃತಮ್‌ | 
ತತೋ5ಹಂ ವಿಪುಲಂ ರೂಪಂ ಸಂಕಿಷ್ಯ ನಿಮಿಷಾಂತರಾತ್‌ ॥ ೪೨ 


ತಸ್ಯಾ ಹೃದಯಮಾದಾಯ ಪ್ರಪತಾಮಿ ನಭಃಸಲಮ್‌ | 


ಸಾ ಎಸ್ಪಷಭುಜಾ ಭೀಮಾ ಆಟ ಲವಣಾಂಭಸಿ ॥ ೪೩ 
ಮಯಾ ಪರ್ವತಸಂಕಾಶಾ ನಿಕೃತಹೃದಯಾ ಸತೀ | 

ಶೃಣೋಮಿ ಖಗತಾನಾಂ ಚ ಸಿದ್ದಾನಾಂ ಚಾರಣ್ಳಃ ಸಹ ॥ ೪೪ 
ರಾಕ್ಷಸೀ ಸಿಂಹಿಕಾ ಭೀಮಾ ಕ್ಲಿಪ್ರಂ ಹನುಮತಾ ಹತಾ | 

ತಾಂ ಹತ್ಹಾ ಪುನರೇವಾಹಂ ಕೃತ್ಯಮಾತ್ಕಯಿಕಂ ಸರನ್‌ || ೪೫ 
ಗತ್ವಾ ಚಾಹಂ ಮಹಾಧಾನಂ ಪಶ್ಯಾಮಿ ನಗಮಂಡಿತಮ್‌ | 

ದಕ್ಷಿಣಂ ತೀರಮುದಧೇರ್ಲಂಕಾ ಯತ್ರ ಚ ಸಾ ಪುರೀ ॥ ೪೬ 


ಕೂಡಲೇ ಅವಳ ಬಾಯಿಗಿಂತ ದೊಡ್ಡದಾಗಿ ನನ್ನ ದೇಹವನ್ನು 
ಬೆಳೆಯಿಸಿದೆನು. ಅವಳೂ ನನ್ನನ್ನು ನುಂಗಬೇಕೆಂದು ಇನ್ನೂ ದೊಡ್ಡದಾಗಿ 
ಬಾಯನ್ನು ಹಿಗ್ಗಿಸಿದಳು. ಅವಳಿಗೆ ನನ್ನ ಸಾಮರ್ಥ್ಯವಾಗಲಿ ನಾನು ಉದ್ದೇಶಿಸಿದ 
ಉಪಾಯವಾಗಲಿ ತಿಳಿಯಲಿಲ್ಲ ಒಂದು ನಿಮಿಷದಲ್ಲಿ ನನ್ನ ದೊಡ್ಡ ದೇಹವನ್ನು 
ಚಿಕ್ಕದಾಗಿ ಮಾಡಿಕೊಂಡು ಬಾಯೊಳಗೆ ನುಗ್ಗಿ ಅವಳ ಎದೆಯನ್ನು ಸೀಳಿ ಆಕಾಶಕ್ಕೆ 
ನೆಗೆದುಬಿಟೆನು. ಆ ಪರ್ವತಾಕಾರದ ರಾಕ್ಚಸಿಯು ಕೈ ಚಾಚಿಕೊಂಡು ಸಮುದ್ರದಲ್ಲಿ 
ದೊಪ್ಪನೆ ಬಿದ್ದುಹೋದಳು (೪೧-೪೩). ಗಗನದಲ್ಲಿ ಸಂಚರಿಸುತಿದ್ದ ಸಿದ್ದ 
ಚಾರಣರು ""ಘೋರ ರಾಕಸಿಯಾದ ಸಿಂಹಿಕೆಯನ್ನು ಹನುಮಂತನು ಕೊಂದು 
ಬಿಟನು'' ಎಂದು ಹೇಳಿಕೊಳ್ಳುತಿದ್ದ ಮಾತು ನನಗೆ ಕೇಳಿಸಿತು. ಹೀಗೆ ಸಿಂಹಿಕೆಯನ್ನು 
ಕೊಂದುಹಾಕಿ, ಕಾಲವಿಳಂಬವಾಯಿತೆಂದು ಬಗೆಯುತ ಬಹುದೂರದವರೆಗೆ 
ಹಾರಿಹೋದೆನು (೪೪-೪೫). ಮುಂದೆ ಪರ್ವತನಿಬಿಡವಾದ ಸಮುದ್ರದ 
ದಕ್ಷಿಣತೀರವು ಗೋಚರಿಸಿತು. ಅಲ್ಲಿಯೇ ಲಂಕಾಪಟಣವಿದೆ. ನಾನು ಸೂರ್ಯನು 


ಸರ್ಗಃ ೫೮] ಹನೂಮದ್ದೃತಾನುಕಥನಮ್‌ ೪೩೯ 


ಅಸಂ ದಿನಕರೇ ಯಾತೇ ರಕ್ಕಸಾಂ ನಿಲಯಂ ಪುರಮ್‌ | 


ಪ್ರವಿಷೋ5 ಹಮವಿಜ್ಞಾತೋ ರಕೋಭಿರ್ಭೀಮವಿಕ್ರಮಃ: ॥ ೪೭ 

ew ಇ ಆ, ಲ 
ತತ್ರ ಪ್ರವಿಶತಶಾಪಿ ಕಲಾಂತಘನಸಂನಿಭಾ | 

ಚ ಲು 

ಅಟ್ಟಹಾಸಂ ವಿಮುಂಚಂತೀಂ ನಾರೀ ಕಾಪ್ಪುತ್ಲಿತಾ ಪುರಃ ॥ ೪೮ 
ಜಿಘಾಂಸಂತೀಂ ತತಸಾಂ ತು ಜಲದಗಿಶಿರೋರುಹಾಮ್‌ 
ಸವ್ಯಮುಷ್ಠಿಪ್ರಹಾರೇಣ ಪರಾಜಿತ್ಯ ಸುಬ್ಬಿರವಾಮ್‌ ॥ ೪೯ 
ಪ್ರದೋಷಕಾಲೇ ಪ್ರವಿಶಂ ಭೀತಯಾಹಂ ತಯೋದಿತಃ । 
ಅಹಂ ಲಂಕಾಪುರೀ ವೀರ ನಿರ್ಜಿತಾ ವಿಕ್ರಮೇಣ ತೇ ॥ ೫೦ 
ಯಸ್ಸ್ಥಾತಸ್ಥಾದಿಜೇತಾಸಿ ಸರ್ವರಕ್ಷಾಂಸ್ಕಶೇಷತಃ | 
ತತ್ರಾಹಂ ಸರ್ವರಾತ್ರಂ ತು ವಿಚಿನನ್‌ ಜನಕಾತ್ಮಜಾಮ್‌ ॥ ೫೧ 
ರಾವಣಾಂತಃಪುರಗತೋ ನ ಚಾಪಶೃಂ ಸುಮಧ್ಯಮಾಮ್‌ | 
ತತಃ ಸೀತಾಮಪಶ್ಯಂಸ್ತು ರಾವಣಸ್ಯ ನಿವೇಶನೇ ॥ ೫೨ 


ಶೋಕಸಾಗರಮಾಸಾದ್ಯ ನ ಪಾರಮುಪಲಕ್ಟಯೇ ಟ 
ಶೋಚತಾ ಚ ಮಯಾ ದ್ದಷಂ ಪ್ರಾಕಾರೇಣ ಸಮಾವೃತಮ್‌ ॥ ೫೩ 


ಮುಳುಗಿದ ಮೇಲೆ ರಾಕ್ಷಸರಿಗೆ ಕಾಣಿಸಿಕೊಳ್ಳದಂತೆ ಲಂಕಾನಗರವನ್ನು 
ಪ್ರವೇಶಿಸಿದೆನು. (೪೬-೪೭). ಪ್ರವೇಶಮಾಡುತಿರುವಾಗ ಒಬ್ಬ ಹೆಂಗಸು 
ಪ್ರಳಯಕಾಲದ ಮೇಘದಂತೆ ಗರ್ಜಿಸುತ್ತ ಅಟ್ಟಹಾಸಮಾಡುತ್ತ ಎದುರಿಗೆ ಬಂದು 
ನಿಂತುಬಿಟಳು ! ಅವಳು ನನನ್ನು ಕೊಲ್ಲಬೇಕೆಂದಿದಳು. ಅವಳ ತಲೆಗೂದಲು 
ಬೆಂಕಿಯ ಜ್ವಾಲೆಯಂತಿತ್ತು ನಾನು ಎಡಗೈಯಿಂದ ಆ ಬೈರವಿಯನ್ನು ಗುದ್ದಿದೆನು 
(೪೮-೪೯). ಆಕೆಯು ಹಿಂಜರಿದು ಹೆದರಿ ""ಎಲ್ಪ ವೀರನೆ, ನಾನು ಲಂಕಾಧಿ 
ದೇವತೆ. ನಿನ್ನ ಪರಾಕ್ರಮಕ್ಕೆ ನಾನು ಸೋತೆನು. ಆದರಿಂದ ನೀನು ಸಮಸ್ತ 
ರಾಕ್ಟಸರನ್ನೂ ಜಯಿಸುತೀಯೆ'' ಎಂದು ಹೇಳಿದಳು. ಅನಂತರ ಇಡೀ ರಾತ್ರಿಯೆಲ್ಲ 
ಸೀತೆಯನ್ನು ಹುಡುಕುತ್ತ ಅವಳನ್ನು ಕಾಣದೆ ರಾವಣನ ಅಂತಃಪುರಕ್ಕೆ ಹೋದೆನು. 
ಅಲ್ಲಿ ಸೀತೆಯನ್ನು ಕಾಣಲಿಲ್ಲ ಅವನ ಮನೆಯಲ್ಲಿ ಎಲ್ಲಿ ಹುಡುಕಿದರೂ ಸೀತೆಯು 
ಗೋಚರಿಸಲಿಲ್ಲ (೫೦-೫೨). ಶೋಕಸಮುದ್ರದಿಂದ ಪಾರಾಗುವ ದಾರಿಯೇ 


೪೪೦ ಸುಂದರಕಾಂಡಃ | ಸರ್ಗಃ ೫೮ 


ಕಾಂಚನೇನ ವಿಕ್ಷಷೇನ ಗೃಹೋಪವನಮುತಮಮ್‌ 


ಸಪ್ರಾಕಾರಮವಪ್ಪತ್ಛ ಪಶ್ಯಾಮಿ ಬಹುಪಾದಹಮ್‌ ॥ ೫೪ 
ಅಶೋಕವನಿಕಾಮಧ್ಯೇ ಶಿಂಶಪಾಪಾದಪೋ ಮಹಾನ್‌ | 
ತಮಾರುಹ್ಯ ಚ ಪಶ್ಯಾಮಿ ಕಾಂಚನಂ ಕದಲೀವನಮ್‌ ॥ ೫೫ 


ಅದೂರೇ ಶಿಂಶಪಾವ್ಪಕ್ಸಾತ್‌ ಪಶ್ಯಾಮಿ ವರವರ್ಣನೀಮ್‌ | 
ಶ್ಯಾಮಾಂ ಕಮಲಪತ್ರಾಕ್ಷೀಮುಪವಾಸಕ್ಕಶಾನನಮ್‌ ॥ ೫೬ 


ತದೇಕವಾಸಃಸಂವೀತಾಂ ರಜೋಧಸಶಿರೋರುಹಾಮ್‌ | 
ಶೋಕಸಂತಾಪದೀನಾಂಗೀಂ ಸೀತಾಂ ಭರ್ತ್ರಹಿತೇ ಸಿತಾಮ್‌ ॥ ೫೭ 


ರಾಕ್ಷಸೀಭಿರ್ಮಿರೂಪಾಭಃ ಕ್ರೂರಾಭಿರಭಿಸಂವುತಾಮ್‌ 
ಮಾಂಸಶೋಣಿತಭಕ್ಟಾಭಿರ್ವ್ಯಾಪ್ರೀಭಿರ್ಹರಿಣೀಮಿವ || ೫೮ 


ನನಗೆ ತೋರಲಿಲ್ಲ ಮುಂದೇನೆಂದು ಚಿಂತಿಸುತಿರುವಾಗ ವಿಶಾಲವಾದ 
ಸುವರ್ಣಪ್ರಾಕಾರದಿಂದ ಪರಿವೇಷಿತವಾದ ರಾವಣನ ಉದ್ಯಾನವನವು ನನಗೆ 
ಕಂಡಿತು. ನಾನು ಆ ಪ್ರಾಕಾರದಮೇಲೆ ಧುಮುಕಿ, ವೃಕ್ಷಪಂಕಿಗಳಿಂದ ಶೋಭಿಸುತಿದ್ದ 
ಉದ್ಯಾನವನದಲ್ಲಿ ಹುಡುಕಲಾರಂಭಿಸಿದೆನು (೫೩-೫೪). ಅದೇ ಅಶೋಕವನ. 
ಅದರ ನಡುವೆ ಇದ್ದ ಒಂದು ದೊಡ್ಡ ಶಿಂಶಪಾವೃಕ್ಷವನ್ನೇರಿ ನೋಡುತಿರುವಾಗ, 
ಸುವರ್ಣಮಯವಾದ ಒಂದು ಬಾಳೆಯತೋಟವು ನನಗೆ ಕಾಣಿಸಿತು. ಅಷರಲ್ಲಿ 
ನಾನು ಕುಳಿತಿದ್ದ ಶಿಂಶಪಾವೃಕ್ಕಕ್ಕೆ ಸ್ನಲದೂರದಲ್ಲಿ ಗೌರವರ್ಣದ ಒಬ್ಬ 
ಯುವತಿಯನ್ನು ಕಂಡೆನು. ಅವಳೇ ಸೀತಾದೇವಿ. ಅವಳ ಕಣ್ಣುಗಳು ತಾವರೆಯ 
ದಳದಂತೆ ಇದ್ದವು. ಉಪವಾಸದಿಂದ ಅವಳ ಮುಖವು ಬಾಡಿಹೋಗಿತ್ತು 
(೫೫-೫೬). ಸೀರೆಯೊಂದನ್ನೇ ಸುತಿಕೊಂಡಿದ್ದಳು. ತಲೆಗೂದಲು ಮಲಿನ 
ವಾಗಿತ್ತು ದುಃಖದಿಂದ ಕೊರಗುತ್ತ ತನ್ನ ಪತಿಯ ಹಿತವನ್ನೇ ಚಿಂತಿಸುತಿದಳು. 
ಸುತಲೂ ವಿಕಾರಿಗಳಾದ ಘೋರರಾಕಸಿಯರು ಇದ್ದರು. ಅವರೆಲ್ಲರೂ 
ಮಾಂಸಾಹಾರಿಗಳು. ಹುಲಿಗಳು ಹೆಣ್ಣು ಜಿಂಕೆಯನ್ನು ಸುತುವರಿಯುವಂತೆ ಅವರು 
ಸೀತಾದೇವಿಯನ್ನು ಮುತಿಕೊಂಡು ಹೆದರಿಸುತ್ತಿದ್ದರು (೫೭-೫೮). 


ಸರ್ಗಃ ೫೮ ] ಹನೂಮದ್ಭತಾನುಕಥನಮ್‌ ೪೪೧ 


ಸಾ ಮಯಾ ರಾಕ್ಷಸೀಮಧ್ವೇ ತರ್ಜ್ಯಮಾನಾ ಮುಹುರ್ಮುಹುಃ । 
ಏಕವೇಣೀದರಾ ದೀನಾ ಭರ್ತೃಚಿಂತಾಪರಾಯಣಾ || ೫೯ 


ಭೂಮಿಶಯ್ಯಾ ವಿವರ್ಣಾಂಗೀ ಪದ್ದಿನೀವ ಹಿಮಾಗಮೇ ಟ 
ರಾವಣಾದ್ದಿನಿವುತಾರ್ಥಾ ಮರ್ತವ್ಯಕ್ಷತನಿಶ್ರಯಾ | ೬೦ 


ಕಥಂಚಿನ್ನ _ಗಶಾವಾಕ್ಷೀ ತೂರ್ಣಮಾಸಾದಿತಾ ಮಯಾ । 
ತಾಂ ದಷಾ ತಾದಶೀಂ ನಾರೀಂ ರಾಮಶತೀಂ ಯಶಿಸಿನೀಮ್‌ | ೬೧ 
೪ ಆವ ಲ ನ 


ತತ್ರೈವ ಶಿಂಶಪಾವಕೇ ಪಶನಹಮವನಸಿತಃ | 
ಲಂ ಬ ು 


ತತೋ ಹಲಹಲಾಶಬಂ ಕಾಂಚೀನೂಪುರಮಿಶ್ರಿತಮ್‌ ॥ ೬೨ 


ಶಣೋಮ್ಯಧಿಕಗಂಭೀರಂ ರಾವಣಸ್ಯ ನಿವೇಶನೇ | 
ತತೋsಹಂ ಪರಮೋದಿಗ್ಗಃ ಸರೂಪಂ ಪ್ರತಿಸಂಹರನ್‌ ॥ ೬೩ 


ಅಹಂತು ಶಿಂಶಪಾವ್ಯಕ್ಷೇ ಪಕ್ಷೀವ ಗಹನೇ ಸಿತಃ [ 
ತತೋ ರಾವಣದಾರಾಶ್ಚ ರಾವಣಶ್ಚ ಮಹಾಬಲಃ ॥ ೬೪ 


ಸೀತೆಯಾದರೋ ಒಂಟಿ ಜಡೆಯನ್ನು ಧರಿಸಿ ದೈನ್ಯದಿಂದ ಗಂಡನನ್ನೇ 
ಧ್ಯಾನಿಸುತ್ತ ಇರುವಳು. ನೆಲದಮೇಲೆ ಮಲಗುತ್ತ ಮೈಬಣ್ಣಗೆಟ್ಟು ಚಳಿಗಾಲದ 
ತಾವರೆಯ ಬಳ್ಳಿಯಂತಾಗಿರುವಳು. ರಾವಣನ ದೆಸೆಯಿಂದ ಜೀವಿತದಲ್ಲಿ 
ನಿರಾಶಳಾಗಿ ಸಾಯಬೇಕೆಂದು ನಿಶ್ಚಯಿಸಿಬಿಟ್ಟಿದ್ದಳು (೫೯-೬೦). ಅಪ್ಪರಲ್ಲಿ 
ಹೇಗೋ ದೈವವಶದಿಂದ ನಾನು ಆ ಹರಿಣನೇತ್ರೆಯನ್ನು ಕಂಡೆನು. ಹಾಗಿದ್ದ ಆ 
ತರುಣಿಯು ಶ್ರೀರಾಮನ ಪತ್ನಿಯೆಂದು ನಿಶ್ಚಯಿಸಿ, ಶಿಂಶಪಾವೃಕದಲ್ಲಿಯೇ 
ನೋಡುತ್ತ ಕುಳಿತೆನು. ಆಗ ರಾವಣನ ಅರಮನೆಯ ಕಡೆಯಿಂದ ಡಾಬು, 
ಕಾಲಂದಿಗೆಗಳ ಶಬ್ದದೊಡನೆ ಗಂಭೀರವಾದ ಕಲಕಲ ಧ್ವನಿಯು ಕೇಳಿಸಿತು 
(೬೧-೬೨). ನಾನು ಗಾಬರಿಯಿಂದ ರೂಪವನ್ನು ಮರೆಯಿಸಿಕೊಂಡು 
ಶಿಂಶಪಾವೃಕದ ದಟವಾದ ಎಲೆಗಳ ಸಂದಿನಲ್ಲಿ ಹಕ್ಕಿಯಂತೆ ಕುಳಿತುಕೊಂಡೆನು. ಆಗ 
ಸೀತಾದೇವಿ ಇದ್ದಲ್ಲಿಗೆ ಬಹಳ ಬಲಶಾಲಿಯಾದ ರಾವಣನೂ ಅವನ 
ಹೆಂಡತಿಯರೂ ಬಂದರು (೬೩-೬೪). 


೪೪೨ ಸುಂದರಕಾಂಡ | ಸರ್ಗಃ ೫೮ 


ತಂ ದೇಶಂ ಸಮನುಹಾ ಅಪಾ ಯತ್ರ ಸೀತಾಭವತ್‌ ಸಿತಾ 


ತದ್ದಣ್ಟಾಥ ರಸೋ ಸೀತಾ ರಕ್ಸೋಗಣೇಶರಮ್‌ || ೬೫ 

ಸಂಕುಚ್ಯೋರೂ ಸನ್‌ ಪೀನ್‌ ಬಾಹುಭ್ಯಾಂ ಹರಿರಭ್ಛ ಚ। 

ವಿತ್ರಸಾಂ ಪರಮೋದ್ದಿಗ್ನಾಂ ವೀಕಮಾಣಾಂ ತತಸತಃ ॥ ೬೬ 
ಇನಿ ಲಕ ಎ ಇವಿ 

ತ್ರಾಣಂ ಕಿಂಚಿದಪಶ್ಯಂತೀಂ ವೇಪಮಾನಾಂ ತಪಸ್ವಿನೀಮ್‌ । 

ತಾಮುವಾಚ ದಶಗ್ರೀವಃ ಸೀತಾಂ ಪರಮದುಃಖತಾಮ್‌ ॥ ಹಪ 

ಅವಾಕ್ಕಿರಾಃ ಪ್ರಪತಿತೋ ಬಹು ಮನ್ಯಸ್ತ ಭಾಮಿನಿ । 

ಯದಿ ಚೇತ್ನ( ತು ದರ್ಪಾನ್ನಾಂ ನಾಭಿನಂದಸಿ ಗರ್ವಿತೇ ॥ ೬೮ 

ದೌ, ಮಾಸಾವಂತರಂ ಸೀತೇ ಪಾಸ್ಕಾಮಿ ರುಧಿರಂ ತವ | 

ಏತಚ್ಛುತ್ತಾ ವಚಸಸ್ತ ರಾವಣಸ್ಥ ದುರಾತ್ಮನಃ ॥ ೬೯ 
ಜೆ) ಛೀ ಎರೆ ಶೆ ಈ 

ಉವಾಚ ಪರಮಕ್ತುದ್ದಾ ಸೀತಾ ವಚನಮುತಮಮ್‌ | 

ರಾಕ್ಷಸಾಧಮ ರಾಮಸ್ಯ ಭಬಾರ್ಯಾಮಮಿತತೇಜಸಃ ॥ ೬೦ 

ಇಕ್ಲಾಕುಕುಲನಾಢಸ್ಯ ಸ್ನುಷಾಂ ದಶರಥಸ್ಯ ಚ । 

ಅವಾಚ್ಯಂ ವದತೋ ಜಿಹ್ಹಾ ಕಥಂ ನ ಪತಿತಾ ತವ ॥ ೭೧ 


ರುವಣನು ಬರುತಿರುವುದನ್ನು ಕಂಡು ಸೀತೆಯು ತೊಡೆಗಳನ್ನು ಮಡಿಸಿ 
ತೋಳುಗಳಿಂದ ಎದೆಯನ್ನು ಮುಚ್ಚಿಕೊಂಡು ಕುಳಿತಳು. ಅವಳು ಹೆದರಿ ಗಾಬರಿ 
ಯಿಂದ ಅತಿತ ನೋಡುತ್ತ ಯಾವ ರಕ್ಷಣೆಯನ್ನೂ ಕಾಣದೆ ನಡುಗಲಾರಂಭಿಸಿ 
ದಳು (೬೫-೬೬). ಅನಾಥೆಯೂ ಪರಮ ದುಃಖಿತೆಯೂ ಆದ ಸೀತೆಯನ್ನು 
ಉದ್ದೇಶಿಸಿ ರಾವಣನು ಹೀಗೆಂದನು : "ಹೇ ಕೋಪನೆ, ನಿನಗೆ ತಲೆಬಾಗಿ 
ನಮಸ ರಿಸುತ್ತೇನೆ. ನನ್ನ ಮಾತನ್ನು ನಡಸಿ ಮನ್ನಿಸು. ನೀನು ಗರ್ವದಿಂದ ನನನ್ನು 
ಮೆಃ ಚೆ ಇದ್ದರೆ, ಇನ್ನು ಎರಡು ತಿಂಗಳು ಅವಕಾಶವನ್ನು ಕೊಡುತೇನೆ. ಮೋಟೆ, 
ಎಲೆ ಸೀತೆ, ನಿನ್ನ ರಕವನ್ನು ಕುಡಿದುಬಿಡುತೇನೆ'' (೬೭-೬೯). ಆ ದುರಾತ್ಮನ 
ಮಾತನ್ನು ಕೇಳಿ ಸೀತೆಯು ಅತ್ಯಂತ ಕ್ರುದ್ದಳಾದಳು. "ಎಲಾ ಅಧಮ, ಮಹಾತೇಜಸ್ವಿ 
ಯಾದ ಶ್ರೀರಾಮನ ಪತ್ನಿಗೆ, ಇಕ್ಟಾಕುಕುಲನಾಥನಾದ ದಶರಥಮಹಾರಾಜನ 
ಸೊಸೆಗೆ ಅವಾಚ್ಯ್ಛವಾದ ಮಾತನ್ನಾಡುವೆಯಾ? ನಿನ್ನ ನಾಲಿಗೆ ಕಳಚಿಬಿದ್ದು 


ಸರ್ಗಃ ೫೮ | ಹನೂಮದ್ದ್ಹೃತಾನುಕಥನಮ್‌ ೪೪೩ 


ಕಿಂಸಿದ್ದೀರ್ಯಂ ತವಾನಾರ್ಯ ಯೋ ಮಾಂ ಭರ್ತುರಸಂನಿಧ್‌ಾ | 
ಅಪಹ್ಹತ್ಯಾ ಗತಃ ಪಾಪ ತೇನಾದೃಷ್ಟೋ ಮಹಾತ್ಮನಾ |! ೭೨ 


ನ ತಂ ರಾಮಸ್ಕ ಸದ್ಧಶೋ ದಾಸ್ಯೇ5ಪೃಸ್ಯ ನ ಯುಜ್ಯಸೇ 
ಅಜೇಯಃ ಸತ್ಯವಾದೀ ಚ ರಣಶ್ಲಾಫೀ ಚ ರಾಘವಃ ॥ ೭೩ 


ಜಾನಕ್ಕಾ ಪರುಷಂ ವಾಕ್ಕಮೇವಮುಕೋ ದಶಾನನ: | 


ಜಜ್ಞಾಲ ಸಹಸಾ ಕೋಪಾಚ್ಚಿತಾಸ್ಥ ಇವ ಪಾವಕಃ ॥ ೭೪ 
ವಿವೃತ್ಯ ನಯನೇ ಕ್ರೂರೇ ಮುಷಿಮುದ್ಯಮ್ಯ ದಕ್ಷಿಣಮ್‌ [ 
ಮೈಥಿಲೀಂ ಹಂತುಮಾರಬ್ಬಃ ಸ್ವೀಭಿರ್ಹಾಹಾಕೃತಂ ತದಾ ॥ ೭೫ 


ಸ್ತ್ರೀಣಾಂ ಮಧ್ಯಾತ್‌ ಸಮುತತ್ರ ತಸ್ಯ ಭಾರ್ಯಾ ದುರಾತ್ಮನಃ [ 
ವರಾ ಮಂದೋದರೀ ನಾಮ ತಯಾ ಸ ಪ್ರತಿಷೇಧಿತಃ ॥ ೭೬ 


ಹೋಗಬಾರದೆ? (೭೦-೭೧). ಅನಾರ್ಯ-ಪಾಷಿ, ನನ್ನ ಗಂಡನು ಇಲ್ಲದ 
ಸಮಯದಲ್ಲಿ ಅವನಿಗೆ ಕಾಣಿಸಿಕೊಳ್ಳದಂತೆ ನನ್ನನ್ನು ಅಪಹರಿಸಿ ತಂದ ನಿನ್ನ 
ಪರಾಕ್ರಮ ಎಷರದು? ನೀನು ರಾಮನಿಗೆ ಸಾಟಿಯಾಗುವುದಿರಲಿ, ಅವನ 
ದಾಸನಾಗುವುದಕ್ಕೆ ಕೂಡ ಯೋಗ್ಯನಲ್ಲ! ಅಜೇಯನೂ ಸತ್ಯಸಂಧನೂ ರಣ 
ಧೀರನೂ ಆದವನು ಶ್ರೀರಾಮ'' ಎಂದು ಹೇಳಿದಳು (೭೨-೭೩). ಜಾನಕಿಯ ಈ 
ಕಠೋರವಾದ ನುಡಿಯನ್ನು ಕೇಳಿ ರಾವಣನು ಕೋಪದಿಂದ ಚಿತಾಗ್ಗಿಯಂತೆ 
ಉರಿದೆದ್ದನು. ಅವನು ಕಣ್ಣುಗಳನ್ನು ತಿರುಗಿಸುತ್ತ ಬಲಗೈ ಮುಷ್ತಿಯನ್ನೆತ್ತಿ, 
ಸೀತೆಯನ್ನು ಕೊಲ್ಲಬೇಕೆಂದು ನುಗ್ಗಿದನು. ಹೆಂಗಸರು ಹಾಹಾಕಾರ ಮಾಡಿದರು. 
ಥಟನೆ ಆ ಹೆಂಗಸರ ಮಧ್ಯದಿಂದ ಮಂಡೋದರಿ* ಎಂಬ ರಾವಣನ ಹೆಂಡತಿಯು 
ಓಡಿಬಂದು ರಾವಣನನ್ನು ತಡೆದಳು (೭೪-೭೬). 


*ಹಿಂದೆ ಇಪತೆರಡನೆಯ ಸರ್ಗದಲ್ಲಿಧಾನ್ಯ ಮಾಲಿನಿಯು ತಡೆದುದಾಗಿ ಹೇಳಿದೆ. ಈಗ 
ಮಂಡೋದರಿಯು "ತಡೆದುದಾಗಿ ಹೇಳಿದೆ. ಆದರಿಂದ ಇಬ್ಬರೂ ಬಂದು ತಡೆದರೆಂದು 
ತಿಳಿಯಬೇಕು. ಅಥವಾ ಮಂಡೋದರಿಗೆ ಧಾನ್ಯ ಮಾಲಿನಿ ಎಂದು ಇನ್ನೊಂದು ಹೆಸರು 
ಇದ್ದಿರಬಹುದು. ಹೆಸರು ತಿಳಿಯದೆ ಹನುಮಂತನು ತಪ್ಪಾಗಿ ಹೇಳಿದ್ದರೂ ಇರಬಹುದು. 


೪೪೪ ಸುಂದರಕಾಂಡಃ [| ಸರ್ಗಃ ೫೮ 


ಉಕಪ, ಮದುರಾಂ ವಾಣೀಂ ತಯಾ ಸ ಮದನಾರ್ದಿತಃ ಚ 


ಸೀತಯಾ ತವ ಕಿಂ ಕಾರ್ಯಂ ಮಹೇಂದ್ರಸಮವಿಕ್ರಮ ॥ ೭೭ 
ದೇವಗಂಧರ್ವಕನ್ಯಾಭಿರ್ಯಕಕನ್ನಾ ಭಿರೇವ ಚಿ | 

ಸಾರ್ಧಂ ಪ್ರಭೋ 'ರಮಸ್ಟೇಹ ಸೀತಯಾ ಕಿಂ ಕರಿಷ್ಠಸಿ ॥ ೭೮ 
ತತಸಾಭಿಃ ಸಮೇತಾಭಿರ್ನಾರೀಭಿಃ ಸ ಮಹಾಬಲಃ । 
ಪ್ರಸಾದ್ಯ ಸಹಸಾ ನೀತೋ ಭವನಂ ಸ್ವಂ ನಿಶಾಚರಃ ॥ ೭೯ 


ಯಾತೇ ತಸ್ಮಿನ್‌ ದಶಗ್ರೀವೇ ರಾಕಸ್ಕೋ ವಿಕ್ಷತಾನನಾಃ | 
ಸೀತಾಂ ನಿರ್ಭತಯಾಮಾಸುರ್ವಾಕ್ಕೈಃ ಕ್ರೂರೈಃ ಸುದಾರುಣೃೈಃ ॥ ೮೦ 
ತ್ರಣವದ್ಧಾಷಿತಂ ತಾಸಾಂ ಗಣಯಾಮಾಸ ಜಾನಕೀ | 

ರ್ಜಿತಂ ಚ ತದಾ ತಾಸಾಂ ಸೀತಾಂ ಪ್ರಾಪ್ಯ ನಿರರ್ಥಕಮ್‌ ॥ ೮೧ 
ವೃಥಾ ಗರ್ಜಿತನಿಶೇಷ್ಟಾ ರಾಕ್ಷಸ್ಯಃ ಪಿಶಿತಾಶನಾಃ । 


ರಾವಣಾಯ ಶಶಂಸುಸಾಃ ಸೀತಾವ್ಯವಸಿತಂ ಮಹತ್‌ ॥ 1೨9 
ತತಸಾಃ ಸಹಿತಾಃ ಸರ್ವಾ ವಿಹತಾಶಾ ನಿರುದ್ಯಮಾಃ _ 
ಪರಿಕ್ಷಿಷ್ಯ ಸಮಂತಾತಾಂ ನಿದ್ರಾವಶಮುಪಾಗತಾಃ ॥ ೮೩ 


ಅವಳು ಕಾಮಷೀಡಿತನಾಗಿದ್ದ ರಾವಣನನ್ನು ಕುರಿತು ಮೃದುವಾದ 
ಮಾತಿನಿಂದ '"ನೀನು ದೇವೇಂದ್ರನಂತಹ ಪರಾಕ್ರಮಿ. ಸೀತೆಯಿಂದ ಆಗಬೇಕಾದ 
ದ್ವೇನು ? ದೇವ ಗಂಧರ್ವಕನ್ಯೆಯರೂ ಯಕ್ಷಕನ್ಯೆಯರೂ ನಿನಗೆ ಇದ್ದಾರೆ. ಮಹಾ 
ರಾಜ, ಅವರೊಡನೆ ವಿಹರಿಸು. ಸೀತೆ ಇಲ್ಲದಿದ್ದರೆ ನಿನಗೇನು ?'' ಎಂದು ಹೇಳಿದಳು 
(೭೭-೭೮). ಅನಂತರ ಆ ಹೆಂಗಸರೆಲ್ಲರೂ ಸೇರಿ ಅವನನ್ನು ಅರಮನೆಗೆ 
ಕರೆದುಕೊಂಡು ಹೋದರು. ರಾವಣನು ಹೊರಟುಹೋದಮೇಲೆ ಅಲ್ಲಿದ್ದ ಕೆಟ್ಟ 
ಮೋರೆಯ ರಾಕ್ಷಸಿಯರು ಬೀಕರವಚನಗಳಿಂದ ಸೀತೆಯನ್ನು ಬೆದರಿಸತೊಡಗಿ 
ದರು. ಜಾನಕಿಯು ಮಾತ್ರ ಅವರ ಮಾತನ್ನು ಹುಲ್ಲಿನಂತೆ ಕಡೆಗಣಿಸಿದಳು. 
ರಾಕಸಿಯರ ಬಿದರಿಕೆಯೆಲವೂ ನಿಷಲವಾಯಿತು. (೭೯-೮೧). ತಮ್ಮ ಆರ್ಭಟ 
ಗಳೆಲ್ಲಾ ನಿಷ್ಪಲವಾದಮೇಲೆ, ಮಾಂಸಭಕ್ಕಕರಾದ ಆ ರಾಕಸಿಯರು ಸೀತೆಯ ದೃಢ 
ನಿಶ್ಚಯವನ್ನು ರಾವಣನಿಗೆ ಹೋಗಿ ತಿಳಿಸಿದರು. ರಾಕ್ಷಿಯರಿಗೆ des 
ಮಾಡಬೇಕೆಂದು ತೋರಲಿಲ್ಲ ಅವರು ಮಲಗಿ ನಿದ್ರಿಸಿಬಿಟರು (೮೨-೮೩). 


ಸರ್ಗಃ ೫೮ | ಹನೂಮದ್ವತಾನುಕಥನಮ್‌ ೪೪೫ 


ತಾಸು ಚೈವ ಪ್ರಸುಪಾಸು ಸೀತಾ ಭರ್ತ್ತ್ರಹಿತೇ ರತಾ | 


ವಿಲಪ್ಪ ಕರುಣಂ ದೀನಾ ಪ್ರಶುಶೋಚ ಸುದುಃಖತಾ ॥ ೮೪ 
ತಾಸಾಂ ಮಧ್ಯಾತ್‌ ಸಮುತ್ಹಾಯ ತ್ರಿಜಟಾ ವಾಕ್ಯಮಬ್ರವೀತ್‌ । 
ಆತ್ಮಾನಂ ಖಾದತ ಕ್ಷಿಪ್ರಂ ನ ಸೀತಾ ವಿನಶಿಷ್ಠತಿ ॥ ೮೫ 


ಜನಕಸ್ಯಾತ್ಮಜಾ ಸಾಧ್ಹೀ ಸ್ಟುಷಾ ದಶರಥಸ್ಯ ಚಿ | 

ಸ್ನೋ ಹೃದ್ಧ ಮಯಾ ದಹೋ ದಾರುಣೋ ರೋಮಹರ್ಷಣಃ ॥ ೮೬ 
ರಕ್ಷಸಾಂ ಚ ವಿನಾಶಾಯ ಭರ್ತುರಸ್ಯಾ ಜಯಾಯ ಚ । 
ಅಲಮಸ್ಮಾನ್‌ ಪರಿತ್ರಾತುಂ ರಾಘವಾದ್ರಾಕಸೀಗಣಮ್‌ ॥ ೮೭ 


ಅಭಿಯಾಚಾಮ ವೃ ೇಹೀಮೇತದ್ದಿ ಮಮ ರೋಚತೇ | 
ಯಸ್ಕಾ ಹ್ಯೇವಂವಿಧಃ ಸಹೋ ದುಃಖಿತಾಯಾಃ ಪ್ರದಶೃತೇ || ೮ 


ನ್‌ 
ಸಾ ದುಃಖೈರ್ವಿವಿದ್ಭರ್ಮುಕ್ತಾ ಸುಸಮಾಪ್ಲೋತ್ಯನುತಮಮ್‌ 
ಪ್ರಣಪಾತಪ್ರಸನ್ನಾ ಹಿ ಮೃಥಿಲೀ ಜನಕಾತ್ಗಜಾ ॥ ರ್ರ 


ಸೀತೆಯು ತನ್ನ ದುಃಖವನ್ನು ತೋಡಿಕೊಳ್ಳುತ್ತ ಅಳುತಿದಳು. ಆಗ ತ್ರಿಜಟೆ 
ಎಂಬವಳು ಎಚ್ಛೆತ್ತು ರಾಕ್ಟಸಿಯರನ್ನು ಕುರಿತು ""ಎಲ್ಫೆ ಕಟ್ಟ ಹೆಂಗಸರೆ! ನೀವು 
ನಿಮ್ಮನ್ನೇ ಸದ್ಯದಲ್ಲಿ ತಿನ್ನಬೇಕಾಗುತದೆ ! ಸೀತೆಯು ಎಂದಿಗೂ ಸಾಯುವುದಿಲ್ಲ 
(೮೪-೮೫). ಇವಳು ಜನಕರಾಜನ ಪುತ್ರಿ. ದಶರಥ ಮಹಾರಾಜನ ಸೊಸೆ. 
ಮಹಾಪತಿವ್ರತೆ. ನಾನು ಒಂದು ಭಯಂಕರವಾದ ಮೈನವಿರೇಳಿಸುವ ಕನಸನ್ನು 
ಕಂಡೆ. ಅದು ರಾಕ್ಷಸರಿಗೆ ಸರ್ವನಾಶವನ್ನೂ ಇವಳ ಗಂಡನಿಗೆ ವಿಜಯವನ್ನೂ 
ಸೂಚಿಸುತಿದೆ. ಮುಂದೆ ರಾಮನಿಂದಾಗುವ ಎಪತಿನಿಂದ ಪಾರಾಗಬೇಕಾದರ 
ನಮಗೆ ಇವಳೇ ಗತಿ (೮೬-೮೭). ಈ ಸೀತೆಯನ್ನು ಮರೆಹೊಕ್ಕು ಬೇಡಿಕೊಳ್ಳು 
ವುದೇ ಸರಿ ಎಂದು ನನಗೆ ತೋರುತದೆ. ಈಕೆಯು ಕಷದಲ್ಲಿದ್ದಾಗ ನನಗೆ ಇಂತಹ 
ದುಸ್ಪಪುವಾದ್ದರಿಂದ, ಈಕೆಯು ಎಲ್ಲಾ ಕಷಗಳಿಂದಲೂ ಬಿಡುಗಡೆಹೊಂದಿ 
ಸುಖವನ್ನು ಪಡೆಯುವಳು. ನಾವು ಶರಣಾದರೆ ಜಾನಕಿಯು ಪ್ರಸನಳಾಗುತಾಳ'' 
ಎಂದಳು (೮೮-೮೯). 


೪೪೬ ಸುಂದರಕಾಂಡಃ | ಸರ್ಗಃ ೫೮ 


ತತಃ ಸಾ ಹ್ರೀಮತೀ ಬಾಲಾ ಭರ್ತುರ್ವಿಜಯಹರ್ಷಿತಾ | 
ಅವೋಚದೃದಿ ತತಥ್ಯಂ ಭವೇಯಂ ಶರಣಂ ಹಿ ವಃ ॥ ೯೦ 


ತಾಂ ಚಾಹಂ ತಾದ್ಧಶೀಂ ದೃಷ್ಟಾ ಸೀತಾಯಾ ದಾರುಣಾಂ ದಶಾಮ್‌ । 
ಚಿಂತಯಾಮಾಸ ವಿಕ್ರಾಂತೋ ನ ಚ ಮೇ ನಿರ್ವತಂ ಮನಃ ॥ ೯೧ 


ಸಂಭಾಷಣಾರ್ಥಂ ಚ ಮಯಾ ಜಾನಕ್ಕಾಶ್ಚಿಂತಿತೋ ವಿಧಿಃ ಚ 


ಇಕ್ಲಾಕೂಣಾಂ ಹಿ ವಂಶಸ್ತು ತತೋ ಮಮ ಪುರಸ್ಕೃತಃ ॥ ೯೨ 
ಶ್ರುತ್ವಾ ತು ಗದಿತಾಂ ವಾಚಂ ರಾಜರ್ಷಿಗಣಪೂಜಿತಾಮ್‌ | 
ಪ್ರತ್ಯಭಾಷತ ಮಾಂ ದೇವೀ ಬಾಷ್ಟೈಃ ಪಿಹಿತಲೋಚನಾ ॥ ೯೩ 
ಕಸ್ಮಂ ಕೇನ ಕಥಂ ಚೇಹ ಪ್ರಾಪೋ ವಾನರಪುಂಗವ । 

ಕಾ ಚ ರಾಮೇಣ ತೇ ಪ್ರೀತಿಸನ್ನೇ ಶಂಸಿತುಮರ್ಹಸಿ ॥ ೯೪ 
ತಸ್ಕಾಸದ್ಯತನಂ ಶ್ರುತ್ವಾ ಹೃಹಮಪ್ಯಬ್ರವಂ ವಚಃ | 

ದೇವಿ ರಾಮಸ್ಯ ಭರ್ತುಸೇ ಸಹಾಯೋ ಭೀಮವಿಕ್ರಮಃ ॥ ೯೫ 


ನ ಪತಿಗೆ ವಿಜಯವಾಗುವುದೆಂಬ ಮಾತನ್ನು ಕೇಳಿ ಸೀತೆಗೆ ಆನಂದ 
ವಾಯಿತು. ಆ ಬಾಲೆಯು ನಾಚುತ್ತ ""ತ್ರಿಜಟೆಯ ಮಾತು ಸತ್ಯವಾದರೆ ನಿಮ್ಮನ್ನು 
ರಕಿಸುವೆನು”' ಎಂದಳು. ಸೀತೆಯ ಕಷ್ಟವನ್ನು ನೋಡುತಲಿದ್ದ ನನ್ನ ಮನಸಿಗೆ 
ನೆಮ್ಮದಿಯೇ ಇರಲಿಲ್ಲ (೯೦-೯೧). ಅವಳೂಡನೆ ಹೇಗೆ ಮಾತನ್ನಾರಂಭಿಸ 
ಬೇಕೆಂದು ಆಲೋಚಿಸುತಿದ್ದೆನು. (ರಾಕ್ಷಸಿಯರು ಮತ್ತೆ ನಿದ್ರಿಸಿಬಿಟ್ಟರು). ಆಗ 
ನಾನು ಇಕ್ಟ್ವಾಕುವಂಶವನ್ನು ಮುಂದಿಟ್ಟು ರಾಮನನ್ನು ಹೊಗಳಲಾರಂಬಿಸಿದೆನು. 
ರಾಜರ್ಷಿಗಳಲ್ಲರಿಗೂ ಸಮ್ಮತವಾದ ಮಾತನ್ನೇ ನಾನು ಆಡಿದೆ. ಅದನ್ನು ಕೇಳಿ 
ದೇವಿಯು ಕಣ್ಣೀರು ತುಂಬಿಕೊಂಡು ನನ್ನ ಕಡೆಗೆ ನೋಡುತ್ತ ಹೀಗೆಂದಳು 
(೯೨-೯೩): “ಹೇ ವಾನರೋತಮ, ನೀನು ಯಾರು? ಇಲ್ಲಿಗೇಕೆ ಬಂದೆ? 
ರಾಮನಲ್ಲಿ ನಿನಗೆ ಇಷ್ಟೊಂದು ಪ್ರೀತಿಯಿರಲು ಕಾರಣವೇನು? ತಿಳಿಸು'' 
(೯೪). ಆಗ ನಾನು ಹೀಗೆ ಹೇಳಿದೆ: "ದೇವಿ, ನಿನ್ನ ಪತಿಯಾದ ಶ್ರೀರಾಮನಿಗೆ 
ಸುಗ್ರೀವನೆಂಬ ವಾನರೇಂದ್ರನು ಮಿತ್ರನಾಗಿದ್ದಾನೆ. ಸುಗ್ರೀವನು ಮಹಾ ಪರಾಕ್ರಮಿ. 


ಸರ್ಗಃ ೫೮ | ಹನೂಮದ್ವೃತಾನುಕಥನಮ್‌ ೪೪೭ 


ಸುಗ್ರೀವೋ ನಾಮ ವಿಕ್ರಾಂತೋ ವಾನರೇಂದ್ರೋ ಮಹಾಬಲಃ | 
ತಸ್ಯ ಮಾಂ ವಿದ್ದಿ ಭ್ಹತ್ಯಂ ತಂ ಹನುಮಂತಮಿಹಾಗತಮ್‌ ॥ ೯೬ 


ಭರ್ತಾಹಂ ಪ್ರೇಷಿತಸುಭ್ದಂ ರಾಮೇಣಾಕಿಷಕರ್ಮಣಾ । 
೨ಬಿ ಇಟ 


ಇದಂ ಚ ಪುರುಷವ್ಯಾಪುಃ ಶ್ರೀಮಾನ್‌ ದಾಶರಥಿಃ ಸಯಮ್‌ ॥ ೯೭ 
ಅಂಗುಲೀಯಮಭಿಜ್ಞಾನಮದಾತುಭ್ಯಂ ಯಶಸಿನಿ 
ತದಿಚ್ಛಾಮಿ ತ್ವಯಾಜ್ಞಪಂ ದೇವಿ ಕಿಂ ಕರವಾಣ್ಯಹಮ್‌ || ೯೮ 


ರಾಮಲಕ್ಷ್ಮ[ ಣಯೋಃ ಪಾರ್ಶಂ ನಯಾಮಿ ತ್ಚಾಂ ಕಿಮುತರಮ್‌ [ 
ಏತಚ್ಛುತ್ವಾ ವಿದಿತ್ತಾ ಚ ಸೀತಾ ಜನಕನಂದಿನೀ ॥ ೯೯ 


ಆಹ ರಾವಣಮುತ್ತಾದೃ ರಾಘವೋ ಮಾಂ ನಯತ್ರಿತಿ 
ಪ್ರಣಮ್ಮ ಶಿರಸಾ ದೇವೀಮಹಮಾರ್ಯಾಮನಿಂದಿತಾಮ್‌ ॥ ೧೦೦ 


ರಾಘವಸ್ಯ ಮನೋಹ್ಲಾದಮಭಿಜ್ಞಾನಮಯಾಚಿಷಮ್‌ | 


ಅಥ ಮಾಮಬ್ರವೀತ್‌ ಸೀತಾ ಗಹೃತಾಮಯಮುತಮಃ ॥ ೧೦೧ 
ಮಣಿರ್ಯೇನ ಮಹಾಬಾಹೂ ರಾಮಸ್ಲಾಂ ಬಹು ಮನ್ಯತೇ | 
ಇತ್ಯುಕ್ತ್ವಾ ತು ವರಾರೋಹಾ ಮಣಪ್ರವರಮದ್ಭುತಮ್‌ ॥ ೧೦೨ 


ನಾನು ಆತನ ಬೃತೃ. ನನ್ನ ಹೆಸರು ಹನುಮಂತ (೯೫-೯೬). ನಿನ್ನ ಪತಿಯಾದ 
ರಾಮನು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ದಶರಥ ಪುತ್ರನಾದ ಆ ವೀರನು 
ಗುರುತಿಗಾಗಿ, ತಾನೇ ಈ ಉಂಗುರವನ್ನು ಕೊಟ್ಟು ಕಳಿಸಿದ್ದಾನೆ. ದೇವಿ, ನಾನು 
ಮಾಡಬೇಕಾದ ಕೆಲಸವೇನು ? ಆಜ್ಞಾಪಿಸು. ರಾಮಲಕ್ಷ್ಮ! ಇರಿದ್ದಲ್ಲಿಗೆ ನಿನ್ನನ್ನು 
ಕರೆದುಕೊಂಡು ಹೋಗಲೆ ?'' ಎಂದೆನು (೯೭-೯೯). ಆಗ ಜಾನಕಿಯು 
"ಶ್ರೀರಾಮನೇ ಬಂದು ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡುಹೋಗಲಿ' 
ಎಂದುಬಿಟ್ಟಳು | ನಾನು ಆ ಪೂಜ್ಯಳಿಗೆ ನಮಸ್ಕಾರಮಾಡಿ ""ದೇವಿ, ಹಾಗಾದರೆ 
ಶ್ರೀರಾಮನ ಮನಸಿಗೆ ಹರ್ಷವನ್ನು ಕೊಡತಕ್ಕ ಯಾವುದಾದರೂ ಗುರುತೊಂದನ್ನು 
ಕೊಡು'' ಎಂದು ಕೇಳಿಕೊಂಡೆನು (೧೦೦-೧೦೧). ಆಗ ಸೀತಾದೇವಿಯು ""ಈ 


೪೪೮ ಸುಂದರಕಾಂಡಃ | ಸರ್ಗಃ ೫೮ 


ಪ್ರಾಯಚ್ಛತ್‌ ಪರಮೋದಿಗಾ ವಾಚಾ ಮಾಂ ಸಂದಿದೇಶ ಹ । 
ಲ ಎನ ಇ 


ತತಸಸ್ಯೈ ಪ್ರಣಮ್ಯಾಹಂ ರಾಜಪುತ್ರ ಸಮಾಹಿತಃ ॥ ೧೦೩ 
ಪ್ರದಕಿಣಂ ಪರಿಕಾಮನಿಹಾಬುದತಮಾನಸಃ । 

J ಎ ಲ ರೆ ಣಿ 

ಉಕೋ5ಹಂ ಪುನರೇವೇದಂ ನಿಶ್ಧಿತ್ಯ ಮನಸಾ ತಯಾ ॥ ೧೦೪ 


ಹನುಮನ್‌ ಮಮ ವೃತಾಂತಂ ವಕುಮರ್ಹಸಿ ರಾಘವೇ । 
ಯಥಾ ಶ್ರತ್ತೈವ ನ ಚಿರಾತಾವುಭೌ ರಾಮಲಕ್ಷ್ಮಣ್‌್‌ ॥ ೧೦೫ 
ಸುಗ್ರೀವಸಹಿತೌ ವೀರಾವುಪೇಯಾತಾಂ ತಥಾ ಕುರು | 
ಯದ್ಯನೃಥಾ ಭವೇ ತದ್‌ ಮಾಸ್‌ ಜೀವಿತಂ ಮಮ ೧೦೬ 
ನ ಮಾಂ ದ್ರಕ್ಷತಿ ಕಾಕುತೋ ಮ್ರಿಯೇ ಸಾಹಮನಾಥವತ್‌ ।ಟ 
ಊರೆ a OH 

ತಚ್ಛುತ್ತಾ ಕರುಣಂ ವಾಕ್ಠಂ ಕ್ರೋಧೋ ಮಾಮಬಭ್ಲವರ್ತತ ॥ ೧೦೭ 

ಣಿ) ಛೆ 1 ಎ ಲೆ 
ಉತರಂ ಚ ಮಯಾ ದಷಂ ಕಾರ್ಯಶೇಷಮನಂತರಮ್‌ | 
ತತೋತವರ್ಧತ ಮೇ ಕಾಯಸದಾ ಪರ್ವತಸಂನಿಭಃ ॥ ೧೦೮ 


ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಡು. ಆ ಮಹಾಬಾಹುವು ನಿನ್ನನ್ನು 
ಗೌರವಿಸುವನು'' ಎಂದು ಹೇಳಿ ತನ್ನ ಚೂಡಾರತ್ತವನ್ನು ನನಗೆ ಕೊಟಳು. 
ಅದೊಂದು ಅದ್ಭುತವಾದ ರತ್ನ, ಅಲ್ಲದೆ ರಾಮನಿಗೆ ತಿಳಿಸಬೇಕೆಂದು ದುಃಖದಿಂದ 
ಉಮಳಿಸುತ್ತ ಕೆಲವು ಮಾತುಗಳನ್ನು ಹೇಳಿಕಳಿಸಿದ್ದಾಳೆ. ಆಮೇಲೆ ನಾನು 
ರಾಜಪುತ್ರಿಗೆ ಪ್ರದಕ್ಷಿಣ ನಮಸ್ಕಾರಮಾಡಿ, ಹೊರಡಲು ಸಿದ್ದನಾದೆನು. ಸೀತೆಯು 
ಮತ್ತೆ ಏನನ್ನೋ ನಿಶ್ಚಯಿಸಿ ಹೀಗೆಂದಳು (೧೦೨-೧೦೪). ""ಹನುಮಂತ, ನನ್ನ 
ವೃತಾಂತವನ್ನು ಶ್ರೀರಾಮನಿಗೆ ತಿಳಿಸು. ಇದನ್ನು ಕೇಳಿದ ಕೂಡಲೇ 
ರಾಮಲಕ್ಷ್ಮ ಣರಿಬ್ಬರೂ ಸುಗ್ರೀವನೊಡನೆ ಇಲ್ಲಿಗೆ ಬರುವಹಾಗೆ ಮಾಡು. 
ಇಲ್ಲದಿದ್ದರೆ ಇನ್ನುಎರಡೇ ತಿಂಗಳು ನಾನು ಬದುಕಿರುವುದು. ಆಮೇಲೆ ಶ್ರೀರಾಮನು 
ನನ್ನನ್ನು ನೋಡಲಾರ. ದಿಕ್ಸಿಲ್ಲದವಳಂತೆ ಸತುಹೋಗುತೇನೆ'' ಎಂದಳು. ಕರುಳನ್ನೇ 
ಕೊರೆಯುವ ಆ ಮಾತನ್ನು ಕೇಳಿ ನನಗೆ (ರಾವಣನಮೇಲೆ) ರೋಷ ಉಕ್ಕಿಬಂದಿತು 
(೧೦೫-೧೦೭). ಅನಂತರ ನಾನು ಮಾಡಬೇಕಾದದ್ದು ಇನ್ನೇನೆಂದು 
ಆಲೋಚಿಸಿದೆನು. ನನ್ನ ದೇಹವು ಪರ್ವತಾಕಾರವಾಗಿ ಬೆಳೆದು ನಿಂತಿತು. 


ಸರ್ಗಃ ೫೮] ಹನೂಮದ್ವೃತಾನುಕಥನಮ್‌ ೪೪೯ 


ಯುದ್ಧಕಾಂಕ್ಟೀ ವನಂ ತಚ್ಚ ವಿನಾಶಯಿತುಮಾರಭೇ | 


ತದ್ಬಗ್ಗಂ ವನಷಂಡಂ ತು ಭ್ರಾಂತತ್ರಸಮೃಗದ್ದಿಜಮ್‌ || ೧೦೯ 
ಪ್ರತಿಬುದ್ದಾ ನಿರೀಕ್ಷಂತೇ ರಾಕ್ಸಸ್ಕೋ ವಿಕ್ಷತಾನನಾಃ | 

ಮಾಂ ಚ ದೃಷ್ಟ್ವಾ ವನೇ ತಸ್ನಿನ್‌ ಸಮಾಗಮ್ಮ ತತಸತಃ ॥ ೧೧೦ 
ತಾಃ ಸಮಭ್ಯಾಗತಾಃ ಕ್ಷಿಪ್ರಂ ರಾವಣಾಯಾಚಚಕ್ಷಿರೇ । 

ರಾಜನ್‌ ವನಮಿದಂ ದುರ್ಗಂ ತವ ಭಗ್ನಂ ದುರಾತ್ಮನಾ || ೧೧೧ 
ವಾನರೇಣ ಹೃವಿಜ್ಞಾಯ ತವ ವೀರ್ಯಂ ಮಹಾಬಲ | 
ದುರ್ಬುದ್ಧೇಸಸ್ಯ ರಾಜೇಂದ್ರ ತವ ವಿಪ್ರಿಯಕಾರಿಣಃ ॥ ೧೧೨ 
ವಧಮಾಜ್ಞಾಪಯ ಕ್ಷಿಪ್ರಂ ಯಥಾಸ್‌ ವಿಲಯಂ ವ್ರಜೇತ್‌ ಟ 
ತಚ್ಛುತ್ವಾ ರಾಕ್ಟಸೇಂದ್ರೇಣ ವಿಸೃಷ್ಟಾ ಭ್ಲತದುರ್ಜಯಾಃ ॥ ೧೧೩ 


ರಾಕ್ಷಸಾಃ ಕಿಂಕರಾ ನಾಮ ರಾವಣಸ್ಯ ಮನೋತನುಗಾಃ | 
ತೇಷಾಮಶೀತಿಸಾಹಸ್ರಂ ಶೂಲಮುದ್ಧರಪಾಣಿನಾಮ್‌ ॥ ೧೧೪ 


ಮಯಾ ತಸ್ಮಿನ್‌ ವನೋದೇಶೇ ಪರಿಫೇಣ ನಿಷೂದಿತಮ್‌ । 
ತೇಷಾಂ ತು ಹತಶೇಷಾ ಯೇ ತೇ ಗತ್ವಾ ಲಘುವಿಕ್ರಮಾಃ ॥ ೧೧೫ 


ರಾಕಸ ರೊಡನೆ ಯುದ್ಧಮಾಡಬೇಕೆಂದು ಇಚ್ಛೆಯಾಯಿತು. ಕೂಡಲೇ 
ಅಶೋಕವನವನ್ನು ದ್ವಂಸಮಾಡಲಾರಂಭಿಸಿದೆನು. ಅಲ್ಲಿದ್ದ ಮೃಗಪಕ್ಷಿಗಳು 
ಓಡಿಹೋದವು (೧೦೮-೧೦೯). ಆಗ ಕೆಟ್ಟಮೋರೆಯ ಆ ರಾಕಸಿಯರಿಗೆ 
ಎಚ್ಚರವಾಗಲು, ಅವರು ಅತಿತ್ರ ಓಡುತಿರುವಾಗ ನನ್ನನ್ನು ಕಂಡರು. ಅವರು 
ರಾವಣನ ಹತಿರಕ್ಕೆ ಓಡಿಹೋಗಿ ""ಮಹಾರಾಜ, ಯಾವುದೋ ಒಂದು ಕಟ್ಟ 
ಕಪಿಯು ಬಂದು ಅಶೋಕವನವನ್ನು ನಾಶಮಾಡಿಬಿಟ್ಟಿದೆ. ಅದಕ್ಕೆ ನಿನ್ನ ಪರಾಕ್ರಮ 
ಗೊತಿಲ್ಲ! ಆ ದುರ್ಬುದ್ದಿಯ ಕೋಡಗವನ್ನು ವದಿಸಬೇಕೆಂದು ಆಜ್ಞಾಪಿಸು. ಅದು 
ಹಾಳಾಗಿಹೋಗಲಿ' ಎಂದು ಹೇಳಿರಬೇಕು ! (೧೧೦-೧೧೩). ಆಗ ರಾವಣನು 

ರರಾದ ಕಿಂಕರರೆಂಬ ರಾಕ್ಷಸರನ್ನು ನನ್ನಮೇಲೆ ಯುದಕ್ಷೆ ಕಳುಹಿಸಿದನು. ಅವರು 
ಎಂಭತು ಸಾವಿರ ಜನರಿದ್ದರು. ಶೂಲ ಮುದ್ಧರ--ಮುಂತಾದ ಆಯುಧಗಳನ್ನು 
ಹಡಿದು ಬಂದಿದರು ನಾನು ಅಶೋಕವನದ ಮಹಾದ್ದಾರದ ಅಗುಳಿಯನ್ನು 


ನಂ. 15 


೪೫೦ ಸುಂದರಕಾಂಡಃ | ಸರ್ಗಃ ೫೮ 


ನಿಹತಂ ಚ ಮಹತ್‌ ಸೃನ್ಯಂ ರಾವಣಾಯಾಚಚಕಿರೇ । 
ತತೋ ಮೇ ಬುದ್ಧಿರುತನ್ನಾ ಬೃ ಚೈತ್ರ ಪ್ರಾಸಾದಮಾಕ್ರಮಮ್‌ ॥ ೧೧೬ 
ತತ್ರಸ್ಟಾನ್‌ ರಾಕಸಾನ್‌ ಹತ್ವಾ ತಂ ಸಂಭೇನ ವೃ ಪುನಃ । 

ಟು ಖಿ 


ಲಲಾಮಭೂತೋ ಂಕಾಯಾಃ ಸಚಿ 'ವಿಧ್ಯಸಿತೋ ಮಯಾ ॥ ೧೧೭ 


ತತಃ ಪ್ರಹಸಸ್ತ ಸುತಂ ಜಂಬುಮಾಲಿನಮಾದಿಶತ್‌ | 


ರಾಕಸ್ಸೆರ್ಬಹುಭಿ: ಸಾರ್ಧಂ ಘೋರರೂಪೃರ್ಭಯಾನಕೃಃ 1. ೧೧೮ 
ತಮಹಂ ಬಲಸಂಪನ್ನಂ ರಾಕ್ಷಸಂ ರಣಕೋವಿದಮ್‌ । 
ಪರಿಫೇಣಾತಿಘೋರೇಣ ಸೂದಯಾಮಿ ಸಹಾನುಗಮ್‌ ॥ ೧೧೯ 


ತಚ್ಛುತ್ತಾ ರಾಕಸೇಂದ್ರಸು ಮಂತ್ರಿಪುತ್ರಾನ್‌ ಮಹಾಬಲಾನ್‌ | 

೨) ಮ ಲಿ ವಿ 

ಪದಾತಿಬಲಸಂಪನ್ನಾನ್‌ ಪ್ರೇಷಯಾಮಾಸ ರಾವಣಃ ॥ ೧೨೦ 
ಪರಿಫೇಣ್ಫವ ತಾನ್‌ ಸರ್ವಾನ್ನಯಾಮಿ ಯಮಸಾದನಮ್‌ 
ಮಂತ್ರಿಪುತ್ರಾನ್‌ ಹತಾನ್‌ ಶ್ರುತ್ವಾ ಸಮರೇ ಲಘುವಿಕ್ರಮಾನ್‌॥ ೧೨೧ 


ಕಿತುಕೊಂಡು ಅವರನ್ನು ಬಡಿದು ಕೊಂದೆನು. ಸತುಳಿದ ಕೆಲವು ರಾಕಸರು 
ರಾವಣನ ಬಳಿಗೆ ಓಡಿಹೋದರು (೧೧೪-೧೧೫). ದೊಡ್ಡ ಸೇನೆಯನ್ನೇ ನಾನು 
ಕೊಂದೆನೆಂದು ಅವನಿಗೆ ತಿಳಿಸಿದರು. ಅಷರಲ್ಲಿ ನನಗೆ ಇನ್ನೊಂದು 
ಆಲೋಚನೆಯು ಬಂದು, ಚೈತೃಪ್ರಾಸಾದವೆಂಬ ದೊಡ್ಡ ಗೋಪುರದಮೇಲೆ 
ಹಾರಿದೆನು. ಅದರ ಒಂದು ಕಂಭವನ್ನು ಕಿತುಕೊಂಡು ಅಲ್ಲಿದ್ದ ನೂರು ಮಂದಿ 
ಕಾವಲುಗಾರರನ್ನು ಕೊಂದುಹಾಕಿದನು. ಲಕಾನಗರಕ್ಕೆ ಅಲಂಕಾರಪ್ರಾಯವಾದ 
ಆ ಮಂದಿರವನ್ನು ಮುರಿದುಹಾಕಿದೆನು (೧೧೬-೧೧೭). ಪ್ರಹಸ ಎಂಬವನು 
ರಾವಣನ ಮಂತ್ರಿ ಅವನ ಮಗ ಜಂಬುಮಾಲಿ. ಅವನು ಬಲಾಢ್ವನೂ ಯುದ್ದ 
ಕೋವಿದನೂ ಆದ ರಾಕ್ಷಸ. ಆಮೇಲೆ ಅವನು ಬಹುಮಂದಿ ಫಘೋರರಾಕ್ಷನ 
ರೊಡನೆ ಯುದ್ದಕ್ಷೆ ಬಂದನು. ನಾನು ಅದೇ ಅಗುಳಿಯಿಂದ ಅವನನ್ನೂ ಅವನ ಸೈನ 
ವನ್ನೂ ಧ್ವಂಸಮಾಡಿದೆನು (೧೧೮-೧೧೯). ಅದನ್ನು ಕೇಳಿ ರಾವಣನು ಬಲಶಾಲಿ 
ಗಳಾದ ಏಳು ಮಂದಿ ಮಂತ್ರಿಪುತ್ರರನ್ನು ಕಾಲಾಳುಗಳೊಂದಿಗೆ ಕಳುಹಿಸಿದನು. 
ಅವರೆಲರನೂ ಅದೇ ಪರಿಪಗಿ೧ಗ ಹೊಣೆಗು ಯಮಲೋಕಕೆ ಕಳುಹಿಸಿ 


ಸರ್ಗಃ ೫೮ ] ಹನೂಮದ್ಭತಾನುಕಥನಮ್‌ ೪೫೧ 


ಪಂಚ ಸೇನಾಗ್ರಗಾನ್‌ ಶೂರಾನ್‌ ಪ್ರೇಷಯಾಮಾಸ ರಾವಣಃ | 
ತಾನಹಂ ಸಹಸ್ಫನ್ಯಾನ್‌ ವೈ ಸರ್ವಾನೇವಾಭ್ಯಸೂದಯಮ್‌ ॥ ೧೨೨ 
ತತಃ .. 7 ಶಗ್ರೀವಃ ಪುತ್ರಮಕ್ತಂ ಮಹಾಬಲಮ್‌ । 

ಬಹುಭೀ ರಾಕ್ಸಸ್ಪಃ ಸಾರ್ಧಂ ಪ್ರೇಷಯಾಮಾಸ ರಾವಣಃ ॥ ೧೨೩ 
ತಂ ತು ಮಂದೋದರೀಪುತ್ರಂ ಕುಮಾರಂ ರಣಪಂಡಿತಮ್‌ ।ಟ 
ಸಹಸಾ ಖಂ ಸಮುತ್ಕಾಂತಂ ಪಾದಯೋಶ್ಚ ಗಹೀತವಾನ್‌ 1 ೧೨೪ 
ತಮಾಸೀನಂ ಶತಗುಣಂ ಭ್ರಾಮಯಿತ್ತಾ ವೃಪೇಷಯಮ್‌ । 
ತಮಕಮಾಗತಂ ಭಗ್ನಂ ನಿಶಮೃ ಸ ದಶಾನನಃ || ೧೨೫ 
ತತ ಇಂದ್ರಜಿತಂ ಸ ಬೀ ರಾವಣ: ಸುತಮ್‌ | 
ವ್ಯಾದಿದೇಶ ಸುಸಂಕ್ರುದ್ದೋ ಬಲಿನಂ ಯುದ್ದದುರ್ಮದಮ್‌ ॥ ೧೨೬ 
ತಚ್ಚಾಪ್ಶ ಹಂ ಬಲಂ ಸರ್ವಂ ತಂಚ ರಾಕ್ಷಸಪುಂಗವಮ್‌ | 


ನಷೌಜಸಂ ರಣೇ ಕೃತಾ ಪರಂ ಚರ್ಷಮುಗೆದತತ [ (೨೬೩ 
ಮಹತಾ ಹಿ ಮಹಾಬಾಹುಃ ಪ್ರತ್ಯಯೇನ ಮಹಾಬಲಃ । 
ಪ್ರೇಷಿತೋ ರಾವಣೇನ್ಸವ ಸಹ ವೀರೈರ್ಮದೋತ್ಕಟ್ಟಃ || ೧೨೮ 


ಕೊಟ್ಟೆನು. ಅದನ್ನು ಕೇಳಿದಮೇಲೆ ರಾವಣನು ಐವರು ಸೇನಾಪತಿಗಳನ್ನು ಯುದ್ಧಕ್ಷೆ 
ಕಳುಹಿಸಿದನು. ನಾನು ಅವರೆಲ್ಲರನ್ನೂ ಸೈನ್ಯಸಮೇತವಾಗಿ ಜ್‌ 
(೧೨೦-೧೨೨). ಅನಂತರ ರಾವಣನು ತನ್ನ ಮಗನಾದ ಅಕಕುಮಾರನನ್ನೇ 
ಅನೇಕ ರಾಕಸಭಟರೊಡನೆ ಕಳುಹಿಸಿಬಿಟ್ಟನು. ಅಕ್ಷಕುಮಾರನು ಮಂಡೋದರಿಯ 
ಮಗ. ರಣಪಂಡಿತ. ಅವನು ಆಕಾಶಕ್ಕೆ ನೆಗೆಯುತಿರುವಾಗ, ಥಟ್ಟನೆ ಅವನ ಕಾಲು 
ಗಳೆರಡನ್ನು ಹಿಡಿದು ಗಿರ್ರನೆ ನೂರಾರುಸಲ ತಿರುಗಿಸಿ ಅಪ್ಪಳಿಸಿ ಕೊಂದುಬಿಟ್ಟೆನು. 
ಅಕ್ಷಕುಮಾರನು ಸತ್ತ ಸುದ್ದಿ ರಾವಣನಿಗೆ ಮುಟ್ಟಿತು (೧೨೩-೧೨೫). ಅವನು 
ಅತ್ಯಂತ ಕ್ರುದ್ಧನಾಗಿ ಇಂದ್ರಜಿತ್‌ ಎಂಬ ಇನ್ನೊಬ್ಬ ಮಗನನ್ನು ನನ್ನ ಮೇಲೆ 
ಕಳುಹಿ ಸಿದನು. ಟ್‌ ಮಹಾಶೂರ. ಯುದ್ಧವೆಂದರೆ ಅವನಿಗೆ ಮದವೇರುತದೆ 
ನಾನು ಅವನ ಸೈನ್ಯವನ್ನೆಲ್ಲಾ ಕಂಗೆಡಿಸಿ, ಅವನ ಪರಾಕ್ರಮವನ್ನು ಅಡಗಿಸಿ ಹರ್ಷ 
ದಿಂದ ಆಟ: (೧೨೬-೧೨೭) ಆದರೆ ಇಂದ. ಜಿತು ರಣಮಲ್ಪ, ಅವನು 


೪೫೨ ಸುಂದರಕಾಂಡಃ [| ಸರ್ಗಃ ೫೮ 


ಸೋರವಿಷ ಹೃಂಹಿ ಮಾಂ ಬುದ್ಧ್ಯಾ ಸು; ಸಸ್ಸನ್ಯಂ ಚಾವಮರ್ದಿತಮ್‌ | 
ಬ್ರಾಹ್ಟೇಣಾಸ್ಟೇಣ ಸ ಸುತು ಮಾಂ ಪ್ರಾಬಧ್ದಾಚ್ಛಾತಿವೇಗಿತಃ || ೧೨೯ 
Fe ಸಃ ತತೋ ಮಾಂ ತತ್ರ 'ರಾಕನಾಃ | 

ರಾವಣಸ್ಯ ಸಮೀಪಂ ಚ ಗೃಹೀತ್ವಾ ಮಾಮುಪಾನಯನ್‌ ॥ ೧೩೦ 
ದಷ್ಟಾ ಸಂಭಾಷಿತಪ್ಲಾಹಂ ರಾವಣೇನ ದುರಾತ್ಮನಾ | 

ಪುಷಫ್ರ ಲಂಕಾಗಮನಂ ರಾಕ್ಷನಾನಾಂ ಚಿ ತಂ ವಧಮ್‌ ॥ ೧೩೧ 
ತತರ್ವಂ ಚ ಮಯಾ ತತ್ರ ಸೀತಾರ್ಥಮಿತಿ ಜಲತಮ್‌ 

ತಸ್ಸಾಸ್ತು ದರ್ಶನಾಕಾಂಕ್ಷೀ ಪ್ರಾಪ ಪಸ್ಪದ್ರವನಂ ವಚೋ J ೧೩೨ 


ಮಾರುತಸ್ಕೌರಸಃ ಪುತ್ರೋ ವಾನರೋ ಹನುಮಾನಹಮ್‌ | 
ರಾಮದೂತಂ ಚ ಮಾಂ ವಿದ್ದಿ ಸುಗ್ರೀವಸಚಿವಂ ಕಪಿಮ್‌ ॥ ೧೩೩ 
ಸೋ5 ಹಂ ದೂತ್ಯೇನ ರಾಮಸ್ಯ ತತಕಾಶಮಿಹಾಗತಃ | 

ಸುಗ್ರೀವಶ್ಸ ಮಹಾತೇಜಾಃ ಸ ತ್ವಾಂ ಕುಶಲಮಬ್ರವೀತ್‌ ॥ ೧೩೪ 


ನನನ್ನು ಗೆಲ್ಲುತಾನೆಂಬ ದೃಢವಿಶ್ವಾಸದಿಂದ ರಾವಣನು ಅವನನ್ನು ಮಹಾಪರಾಕ್ರಮಿ 
ಗಳಾದ ರಾಕಸರೊಡನೆ ಕಳುಹಿಸಿದ್ದನು. ಇಂದ್ರಜಿತಿಗೆ ನಾನು ಅಜೇಯನೆಂಬುದು 
ಗೊತಾಯಿತು. ತನ್ನ ಸೈನ್ಯವೂ ಕಂಗೆಟ್ಟುಹೋಗಿತ್ಕು ಅದನ್ನರಿತು ಆತನು 
ಮಹಾವೇಗದಿಂದ ಬ್ರಹ್ನಾಸವನ್ನು ಪ್ರಯೋಗಿಸಿ ನನ್ನನ್ನು ಬಂಧಿಸಿದನು 
(೧೨೮-೧೨೯). ಆಮೇಲೆ ರಾಕ್ಷಸರು ಹಗ್ಗಗಳಿಂದ ನನ್ನನ್ನು ಕಟ್ಟಿ ರಾವಣನ ಬಳಿಗೆ 
ಕರೆದೊಯ್ದರು. ದುರಾತ್ಮನಾದ ರಾವಣನು ನನ್ನನ್ನು ನೋಡಿ ಮಾತನಾಡಿದನು. 
ಲಂಕಾನಗರಕ್ಕೆ ಬಂದುದಕ್ಕೂ ರಾಕ್ಷಸರನ್ನು ವಧಿಸಿದುದಕ್ಕೂ ಕಾರಣವೇನೆಂದು 
ವಿಚಾರಿಸಿದನು (೧೩೦-೧೩೧). ಅದೆಲ್ಲವನ್ನೂ ಸೀತಾದೇವಿಗೋಸ್ಕರ ಮಾಡಿದೆ 
ನೆಂದು ನಾನು ಸಷವಾಗಿ ತಿಳಿಸಿದೆನು. “ಎಲ್ಪೆ ರಾಜನೆ, ಸೀತಾದೇವಿಯನ್ನು 
ನೋಡುವುದಕ್ಕಾಗಿಯೇ ನಾನು ನಿನ್ನ ಮನೆಗೆ ಬಂದೆನು. ನಾನು ವಾಯುದೇವನ 
ಔರಸಪುತ್ರ. ವಾನರಜಾತಿಗೆ ಸೇರಿದವನು. ನನ್ನ ಹೆಸರು ಹನುಮಂತ. ಶ್ರೀರಾಮನಿಗೆ 
ದೂತನಾಗಿ ಬಂದಿದ್ದೇನೆ. ಸುಗ್ರೀವನ ಮಂತ್ರಿ ನಾನು (೧೩೨-೧೩೩). ರಾಮನ 
ದೂತಕಾರ್ಯಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಮಹಾತೇಜಸ್ಸಿಯಾದ ಸುಗ್ರೀವ 


ಸರ್ಗಃ ೫೮ | ಹನೂಮದ್ಭತಾನುಕಥನಮ್‌ ೪೫೩ 


ಧರ್ಮಾರ್ಥಕಾಮಸಹಿತಂ ಹಿತಂ ಪಥ್ಸಮುವಾಚ ಚ । 
ವಸತೋ ಯಷ್ಟಮೂಕೀ ಮೇ ಪರ್ವತೇ ವಿಪುಲದ್ರುಮೇ ॥ ೧೩೫ 


ರಾಘವೋ ರಣವಿಕ್ರಾಂತೋ ಮಿತ್ರತಂ ಸಮುಪಾಗತಃ । 
ತೇನ ಮೇ ಕಥಿತಂ ರಾಜ್ಞಾ ಭಾರ್ಯಾ ಮೇ ರಕ್ತಸಾ ಹೃತಾ 1 ೧೩೬ 


ತತ್ರ ಸಾಹಾಯ್ದಮಸ್ಥಾಕಂ ಕಾರ್ಯಂ ಸರ್ವಾತ್ಮನಾ ತಯಾ | 
ಆ ಆ ಯ 


ಮಯಾ ಚ ಕಥಿತಂ ತಸ್ಮೈ ವಾಲನಶ್ಚ ವಧಂ ಪ್ರತಿ ॥ ೧೩೭ 
ತತ್ರ ಸಾಹಾಯ್ಯಹೇತೋರ್ಮೇ ಸಮಯಂ ಕರ್ತುಮರ್ಹಸಿ | 
ವಾಲಿನಾ ಹತರಾಜೇನ ಸುಗ್ರೀವೇಣ ಸಹ ಪ್ರಭುಃ ॥ ೧೩೮ 
ಲ ಲ ಹತ್‌, 

ಚಕ್ರೇ5ಗಿಸಾಕಿಕಂ ಸಖ್ಲಂ ರಾಘವಃ ಸಹಲಕ ಣಃ | 

೩ ಲು ರ ee 
ತೇನ ವಾಲಿನಮುತ್ಪಾಟ್ಕ ಶರೇಣ್ಫಕೇನ ಸಂಯುಗೇ ॥ ೧೩೯ 
ವಾನರಾಣಾಂ ಮಹಾರಾಜಃ ಕೃತಃ ಸ ಪುವತಾಂ ಪ್ರಭುಃ 1 
ತಸ್ಯ ಸಾಹಾಯ್ಯಮಸ್ಥಾಭಿಃ ಕಾರ್ಯಂ ಸರ್ವಾತ್ಮನಾ ತ್ತಿ || ೧೪೦ 


ಮಹಾರಾಜನು ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ಅವನು ಧರ್ಮಾರ್ಥ 
ಕಾಮಸಹಿತವಾದ ಕೆಲವು ಹಿತವಚನಗಳನ್ನು ನಿನಗೆ ಹೇಳಿಕಳುಹಿಸಿದ್ದಾನೆ 
(೧೩೪-೧೩೫). ಏನೆಂದರೆ, "ರಾವಣ, ನಾನು ಯಷ್ಯಮೂಕಪರ್ವತದಲ್ಲಿರು 
ವಾಗ ರಣಧೀರನಾದ ಶ್ರೀರಾಮನ ಸ್ನೇಹವಾಯಿತು. ಅವನು ತನ್ನ ಪತ್ನಿಯನ್ನು 
ರಾಕಸನೊಬ್ಬನು ಅಪಹರಿಸಿದ್ದಾನೆ ದೂ ಅವಳನ್ನು ಹುಡುಕುವುದಕ್ಕೆ ಎಲ್ಲಾ 
ವಿಧದಲ್ಲಿಯೂ ಸಹಾಯಮಾಡಬೇಕೆಂದೂ ನನ್ನನ್ನು ಕೇಳಿಕೊಂಡನು. ನಾನು 
ವಾಲಿಯನ್ನು ಮೊದಲು ಸಂಹರಿಸಬೇಕೆಂದೂ ಆ ವಿಷಯದಲ್ಲಿ ಶಪಥಮಾಡಿ 
ಕೊಟರೆ ನಿನಗೆ ಸಹಾಯಮಾಡುತೇನೆಂದೂ ರಾಮನಿಗೆ ಹೇಳಿದೆನು 
(೧೩೬-೧೩೮). ಆಗ ರಾಮನು ಲಕ್ಷ್ಮ! ಣಸಮೇತನಾಗಿ ನನ್ನೊಡನೆ ಅಗ್ಲಿಸಾಕ್ಟಿಕ 
ವಾಗಿ ಸ್ನೇಹವನ್ನು ಬೆಳೆಯಿಸಿ, ಒಂದೇ ಬಾಣದಿಂದ ವಾಲಿಯನ್ನು ಸಂಹಾರಮಾಡಿ 
ದಾನೆ. ಆಮೇಲೆ ನನ್ನನ್ನು ಕಪಿರಾಜ್ಯಕ್ಕೆ ಅಧೀಶ್ಚರನನ್ನಾಗಿ ಮಾಡಿದಾನೆ. ಈಗ ನಾವು 
ಸಕಲ ವಿಧದಿಂದಲೂ ರಾಮನಿಗೆ ಸಹಾಯ ಮಾಡಬೇಕಾಗಿದೆ (೧೩೯-೧೪೦). 


೪೫೪ ಸುಂದರಕಾಂಡಃ | ಸರ್ಗಃ ೫೮ 


ತೇನ ಪ್ರಸ್ಥಾಪಿತಸುಭ್ಯಂ ಸಮೀಪಮಿಹ ಧರ್ಮತಃ | 


ಕಿಪ್ರಮಾನೀಯತಾಂ ಸೀತಾ ದೀಯತಾಂ ರಾಘವಾಯ ಚಿ ॥ ೧೪೧ 
ಯಾವನ್ನ ಹರಯೋ ವೀರಾ ವಿಧಮಂತಿ ಬಲಂ ತವ | 
ವಾನರಾಣಾಂ ಪ್ರಭಾವೋ ಹಿ ನ ಕೇನ ವಿದಿತಃ ಪುರಾ ॥ ೧೪೨ 


ದೇವತಾನಾಂ ಸಕಾಶಂ ಚ ಯೇ ಗಚ್ಛಂತಿ ನಿಮಂತ್ರಿತಾಃ । 
ಇತಿ ವಾನರರಾಜಸಾ _ಮಾಹೇತೃಭಿಹಿತೋ ಮಯಾ ॥ ೧೪೩ 
ಮಾಮೆಕತ ತತಃ ಕ್ರುದಶಕುಷಾ ಪ್ರದಹನಿವ । 

ಲಿ ಇಚ ಣು ಎ a 
ತೇನ ವಧ್ಯೋತಹಮಾಜ್ದಪೋ ರಕ್ಷನಾ ರೌದ್ರಕರ್ಮಣಾ ॥ ೧೪೪ 
ಮತ್ರಭಾವಮವಿಜ್ಞಾಯ ರಾವಣೇನ ದುರಾತ್ಮನಾ 


ತತೋ ವಿಭೀಷಣೋ ನಾಮ ತಸ್ಯ ಭ್ರಾತಾ ಮಹಾಮತಿಃ ॥ ೧೪೫ 
ತೇನ ರಾಕ್ಷಸರಾಜೋತಸ್‌್‌ ಯಾಚಿತೋ ಮಮ ಕಾರಣಾತ್‌ | 
ನೃವಂ ರಾಕ್ಷನಶಾರ್ದೂಲ ತೃಜ್ಯತಾಮೇಷ ನಿಶ್ಚಯಃ || ೧೪೬ 


ಆದ್ದರಿಂದ ಈ ಹನುಮಂತನನ್ನು ನಿನ್ನ ಸಮೀಪಕ್ಕೆ ಕಳುಹಿಸಿದ್ದೇವೆ. ನೀನು 
ಧರ್ಮ ಮರ್ಯಾದೆಯನ್ನು ಪಾಲಿಸಿ, ಒಡನೆಯೇ ಸೀತೆಯನ್ನು ರಾಘವನಿಗೆ ತಂದು 
ಒಪ್ಪಿಸಿಬಿಡು. ಇಲ್ಲದಿದ್ದರೆ ಕಪಿವೀರರು ನಿನ್ನ ಸೇನೆಯನ್ನು ಧ್ವಂಸಮಾಡುವರು. 
ಇವರ ಸಾಮರ್ಥ್ಯವು ಯಾರಿಗೆ ತಾನೇ ತಿಳಿದಿಲ್ಲ? (೧೪೧-೧೪೨). ಈ 
ಕಪಿವೀರರು ದೇವತೆಗಳ ಪ್ರಾರ್ಥನೆಯಂತೆ ಅವರಿಗೂ ಕೂಡ ಯುದ್ದದಲ್ಲಿ 
ಸಹಾಯಮಾಡುತಿದ್ದಾರೆ.'' ಈ ರೀತಿಯಲ್ಲಿ ಸುಗ್ರೀವ ರಾಜನು ಹೇಳಿಕಳುಹಿಸಿ 
ದಾನೆಂದು ಹೇಳಿದೆನು. ಅದನ್ನು ಕೇಳಿ ರಾವಣನು ರೋಷದಿಂದ ಸುಟುಬಿಡುವ 
ಹಾಗೆ ದುರದುರನೆ ನೋಡುತ್ತ ನನನ್ನು ಕೊಂದುಬಿಡುವಂತೆ ದೂತರಿಗೆ ಆಜ್ಞಾಫಿ 
ಸಿದನು (೧೪೩-೧೪೪). ಆ ದುರಾತ್ನನಿಗೆ ನನ್ನ ಸಾಮರ್ಥ್ಯವು ತಿಳಿಯದೆ 
ಹೋಯಿತು. ಆತನಿಗೆ ವಿಭೀಷಣನೆಂಬ ಬುದ್ಧಿಶಾಲಿಯಾದ ತಮ ಇದ್ದಾನೆ. ಅವನು 
ರಾಕ್ಲಸರಾಜನನ್ನು ಕುರಿತು ನನಗೋಸ್ಕರ 'ಬಹುಪರಿಯಲ್ಲಿ "ಬೇಡಿಕೊಂಡನು. 
"ಮಹಾರಾಜ, ಹೀಗೆ ಮಾಡಬಾರದು. ಈ ನಿರ್ಧಾರವನ್ನು ತ್ಯಜಿಸಿಬಿಡು 
(೧೪೫-೧೪೬). 


ಸರ್ಗಃ ೫೮] ಹನೂಮದ್ಹೃತಾನುಕಥನಮ್‌ ೪೫೫ 


ರಾಜಶಾಸ್ತವೃಪೇತೋ ಹಿ ಮಾರ್ಗಃ ಸಂಸೇವೃತೇ ತಯಾ 


ದೂತವಧ್ಯಾ ನ ದೃಷ್ಟಾ ಹಿ ರಾಜಶಾಸ್ತ್ರೇಷು ರಾಸ ಚ ೧೪೭ 
ದೂತೇನ ವೇದಿತವೂಂ ಚ ಯಥಾರ್ಥಂ ಹಿತವಾದಿನಾ | 
ಸುಮಹತ್ಕಪರಾಧೇಇಷಿ ದೂತಸ್ಥಾತುಲವಿಕ್ರಮ ॥ ೧೪೮ 
ವಿರೂಪಕರಣಂ ದೃಷಂ ನ ವಧೋತಸೀಹ ಶಾಸ್ತತಃ J 
ವಿಭೀಷಣೀೇನೈವಮುಕೂಃ ರಾವಣಃ ಸಂದಿದೇಶ ತಾನ್‌ ॥ ೧೪೯ 
ರಾಕಸಾನೇತದೇವಾಸ್ಕ ಲಾಂಗೂಲಂ ದಹ್ಯತಾಮಿತಿ । 

ತತಸಸ್ತ ವಚಃ ಶ್ರುತಾ ಮಮ ಪುಚ್ಛಂ ಸಮಂತತಃ || ೧೫೦ 
ವೇಷಿತಂ ಶಣವಲ್ಲ ಶೈ ಜೀರ್ಣ: ಕಾರ್ಪಾಸಜ್ಜೆ: ಪಟ್ಟ | 

ರಾಕ್ಷಸಾಃ ಸಿ ಸಂನಾಹಾಸತೆ y ಚಂಡವಿಕ್ರಮಾಃ ೧೫೧ 
ತದಾದಹಂತ ಮೇ ಪುಚ್ಚಂ ನಿಘುಂತಃ ಇಟಟ 

ಬದ್ಧಸ್ಯ ಬಹುಭಿಃ ಪಾಶೈರ್ಯಂತ್ರಿತಸ್ಯ ಚ ರಾಕ್ಸಸ್ಸಃ ॥ ೧೫೨ 


ನ ಮೇ ಪೀಡಾ ಭವೇತ್‌ ಕಾಚಿದ್ದಿದಕ್ಟೋರ್ನಗರೀಂ ದಿವಾ । 
ತತಸೇ ರಾಕ್ಷಸಾಃ ಕೂರಾ ಬದ್ಧಂ ಮಾಮಗಿಸಂವತಮ್‌ | ೧೫೩ 


ನೀನು ಹೋಗುತಿರುವುದು ರಾಜನೀತಿಗೆ ವಿರುದ್ಧವಾದ ದಾರಿ. ರಾಜನೀತಿ 
ಶಾಸ್ತ್ರದಲ್ಲಿ ದೂತವಧೆಯನ್ನು ಎಲ್ಲಿಯೂ ಹೇಳಿಲ್ಲ ದೂತನಾದವನು ಹಿತವನ್ನು 
ಹೇಳುವುದಕ್ಕಾಗಿ ಇದ್ದ ಸಂಗತಿಯನ್ನು ಇದ್ದಂತೆ ಹೇಳುವುದು ಕರ್ತವ್ವ. ಕೂತು 
ಎಂತಹ ಅಪರಾಧಮಾಡಿದರೂ ಅಂಗವೈಕಲ್ಯವನ್ನು Fuad ಹೊರತು 
ದೂತವಧೆಮಾಡಲು ಶಾಸಸಮತಿ ಇಲ್ಲ ಆ ರಾವಣನಿಗೆ ಹೇಳಿದನು 


(೧೪೭-೧೪೯). ಆಗ ರಾವಣನು ' "ಈತನ ಬಾಲ್‌” ಎ. ಎಂದು 
ರಾಕಸರಿಗೆ ಆಜ್ಞೆಮಾಡಿದನು. ಅದನ್ನು ಕೇಳಿ ರ್‌. .ಬ ನನ್ನನ್ನು ಸುತ್ತಗಟ್ಟಿ ನನ್ನ 


ಬಾಲಕ್ಕೆ ಸೆಣಬನ್ನೂ ಹರಕು ಬಟ್ಟೆಗಳನ್ನೂ ಸುತ್ತಿ ಸಜ್ಜುಪಡಿಸಿದರು (೧ (೧೫ 0-೧8 ೫೧). 
ನನ್ನನ್ನು ದೊಣ್ಣೆಗಳಿಂದಲೂ ಮುಷಿಗಳಿಂದಲೂ ಹೊಡೆಯುತ್ತ ಬಾಲಕ್ಕೆ 
ಬೆಂಕಿಯನ್ನು ಹತಿಸಿದರು. ಆಗ ರಾಕಸರು ನನ್ನನ್ನು ಹಗ್ಗಗಳಿಂದ ಹೆಡಮುರಿಗೆ ಕಟ್ಟಿ 


೪೫೬ ಸುಂದರಕಾಂಡ: | ಸರ್ಗಃ ೫೮ 


ಅಘಹೋಷಯನ್‌ ರಾಜಮಾರ್ಗೇ ನಗರದ್ದಾರಮಾಗತಾಃ | 


ತತೋ5ಹಂ ಸುಮಹದ್ರೂಪಂ ಸಂಕ್ಷಿಷ್ಯ ಪುನರಾತ್ಮನಃ ॥ ೧೫೪ 


ವಿಮೋಚೆಯಿತ್ತಾ ತಂ ಬಂಧಂ ಪ್ರಕೃತಿಸ್ಥಃ ಸಿತಃ ಪುನಃ 1 
ಆಯಸಂ ಪರಿಘಂ ಗಹ್ಯ ತಾನಿ ರಕ್ಷಾಂಸ್ಯಸಸೂದಯಮ್‌ || ೧೫೫ 


ತತಸನಗರದ್ದಾರಂ ವೇಗೇನಾಪುುತವಾನಹಮ್‌ । 
ಪುಚ್ಛೇನ ಚ ಪ್ರದೀಪೇನ ತಾಂ ಪುರೀಂ ಸಾಟ್ಟಗೋಪುರಾಮ್‌ 1 ೧೫೬ 


ದಹಾಮೃಹಮಸಂಭ್ರಾಂತೋ ಯುಗಾಂತಾಗ್ಗಿರಿವ ಪ್ರಜಾಃ । 
ವಿನಷಾ ಜಾನಕೀ ವಕಂ ನ ಹದಗಃ ಹಪದಶತೇ ॥ ೧೫೭ 
ಲ ಬೆಂ ರದ ಐ ಲ್‌ ಲರ 


ಲಂಕಾಯಾಂ ಕಶ್ಲಿದುದೇಶಃ ಸರ್ವಾ ಭಸ್ಮೀಕ್ಛತಾ ಪುರೀ । 
ದಹತಾ ಚ ಮಯಾ ಲಂಕಾಂ ದಗ್ದಾ ಸೀತಾ ನ ಸಂಶಯಃ ॥ ೧೫೮ 


ಸುತುವರಿದು ಹಿಡಿದುಕೊಂಡಿದ್ದರು. ನನಗೆ ಹಗಲುಹೊತ್ತು ಲಂಕೆಯನ್ನು 
ಸರಿಯಾಗಿ ನೋಡಬೇಕೆಂಬ ಆಸೆ ಇದ್ದುದರಿಂದ ನಾನು ಸುಮ್ಮನಿದ್ದೆನು. 
ಬೆಂಕಿಯಿಂದ ನನಗೆ ಯಾವ ಬಾಧೆಯೂ ಆಗಲಿಲ್ಲ (೧೫೨-೧೫೩). ಆ 
ರಾಕಸರು ನನ್ನನ್ನು ಹೀಗೆ ಕಟ್ಟಿ ಬಾಲಕ್ಕೆ ಬೆಂಕಿಯನ್ನಿಟ್ಟು ರಾಜಮಾರ್ಗದಲ್ಲಿಸಾರುತ್ತ 
ನಗರದ ಮಹಾದ್ವಾರದ ಬಳಿಗೆ ಕರೆತಂದರು. ಅಲ್ಲಿ ನಾನು ನನ್ನ ದೊಡ್ಡ 
ಶರೀರವನ್ನು ಚಿಕ್ಕದಾಗಿ ಮಾಡಿ ಕಟ್ಟುಗಳನ್ನೆಲ್ಲಾ ಸಡಿಲಿಸಿ ಕಳಚಿಹಾಕಿ, ಮತ್ತೆ 
ಮೊದಲಿನಂತೆ ನಿಜಶರೀರವನ್ನು ತಾಳಿದೆನು. ಬಾಗಿಲಿಗೆ ಹಾಕಿದ್ದ ಕಬ್ಬಿಣದ 
ಪರಿಘವನ್ನು ತೆಗೆದುಕೊಂಡು ಆ ರಾಕ್ಷಸರನ್ನು ಸದೆಬಡಿದೆನು (೧೫೪-೧೫೫). 
ಅಲ್ಲಿಂದ ನಗರದ ಮಹಾದ್ವಾರದ ಮೇಲೆ ಹಾರಿದೆನು. ಅನಂತರ ಉರಿಯುತಿದ್ದ 
ನನ್ನ ಬಾಲದಿಂದ ಉಪರಿಗೆ ಗೋಪುರಗಳ ಸಹಿತವಾಗಿ ಲಂಕಾಪಟಣವನ್ನೇ ದಹಿಸಿ 
ಬಿಟೆನು. ನನಗೆ ಸ್ವಲವೂ ಭಯವಾಗಲಿಲ್ಲ ಪ್ರಳಯಾಗ್ನಿಯು ಜನರನ್ನು ದಹಿಸಿದಂತೆ 
ಆಗಿಹೋಯಿತು. (ಕಡೆಯಲ್ಲಿ ನನಗೊಂದು ಚಿಂತೆ ಹುಟ್ಟಿತು). "ಈ ನಗರದಲ್ಲಿ 
ಸುಟ್ಟು ಹೋಗದ ಸ್ಥಳವೇ ಉಳಿಯಲಿಲ್ಲ ಜಾನಕಿಯೂ ಸುಟ್ಟು ನಾಶವಾಗಿರಬೇಕು 
(೧೫೬-೧೫೭). ಲಂಕಾನಗರವೆಲ್ಲಾ ಸುಟ್ಟು ಬೂದಿಯಾಯಿತು. ಲಂಕೆಯನ್ನು 


ಸರ್ಗಃ ೫೮ | ಹನೂಮದ್ವತಾನುಕಥನಮ್‌ ೪೫೭ 


ರಾಮಸ, ಹಿ ಮಹತ್‌ ಕಾರ್ಯಂ ಮಯೇದಂ ಎತಥೀಕೃತಮ್‌ | 
ಇತಿ ಶೋಕಸಮಾವಿಷಶ್ಲಿಂತಾಮಹಮುಪಾಗತಃ || ೧೫೯ 


ಲ 


ಅಥಾಹಂ ವಾಚಮಶ್ರೌಷಂ ಚಾರಣಾನಾಂ ಶುಭಾಕರಾಮ್‌ । 


ಜಾನಕೀ ನ ಚ ದಗ್ಗೇತಿ ವಿಸ್ನಯೋದಂತಭಾಷಿಣಾಮ್‌ || ೧೬೦ 
ತತೋ ಮೇ ಬುದ್ದಿರುತ್ತನ್ನಾ ಶ್ರುತ್ವಾ ತಾಮದ್ದುತಾಂ ಗಿರಮ್‌ । 
ಅದಗ್ತಾ ಜಾನಕೀತ್ಯೇವ ನಿಮಿತ್ರೈ ಶ್ಹೋಪಲಕ್ತಿತಾ || ೧೬೧ 
ದೀಷ್ಕಮಾನೇ ತು ಲಾಂಗೂಲೇ ನ ಮಾಂ ದಹತಿ ಹಾವಕಃ | 
ಹೃದಯಂ ಚ ಪ್ರಹೃಷಂ ಮೇ ವಾತಾಃ ಸುರಭಿಗಂಧಿನಃ ॥ ೧೬೨ 
ತೈರ್ನಿಮಿತ್ರೈಶ್ಸ ದೃಷ್ಟಾರ್ಥ್ಯಃ ಕಾರಣೈಶ್ಚ ಮಹಾಗುಣ್ಣೆ: | 

ಖಯಷಿವಾಕ್ಕೈ ಶ್ಲ ಸಿದ್ದಾರ್ಥೈರಭವಂ ಹೃಷಮಾನಸಃ ॥ ೧೬೩ 
ಪುನರ್ದೃಷ್ಟ್ವಾ ಚ ವೃದೇಹೀಂ ವಿಸ್ಪಷಶ್ಲ್ಚ ತಯಾ ಪುನಃ । 

ತತಃ ಪರ್ವತಮಾಸಾದ್ಯ ತತ್ರಾರಿಷಮಹಂ ಪುನಃ ॥ ೧೬೪ 


ಸುಡುವ ಸಂಭ್ರಮದಲ್ಲಿಸೀತೆಗೂ ಅಪಾಯವನ್ನು ತಂದುಬಿಟ್ಟೆ ಸಂದೇಹವೇ ಇಲ್ಲ 
ಶ್ರೀರಾಮನ ಕಾರ್ಯವನ್ನು ಕೆಡಿಸಿದೆ'' ಎಂದು ಅಗಾಧವಾದ ಶೋಕದಲ್ಲಿಮುಳುಗಿ 
ದಿಕ್ಕುತೋರದಂತಾದೆನು (೧೫೮-೧೫೯). ಅಷರಲ್ಲಿ ಆಶ್ಚರ್ಯದಿಂದ 
ಲಂಕಾದಹನದ ಸುದ್ದಿಯನ್ನು ಮಾತನಾಡಿಕೊಳ್ಳುತಿದ್ದ ಚಾರಣರು ""ಸೀತಯು 
ದಗ್ಗಳಾಗಲಿಲ್ಲ' ಎಂದು ಹೇಳಿದ ಮಾತು ನನ್ನ ಕಿವಿಗೆ ಬಿದ್ದಿತು. ವಿಸ್ಸ್ನಯಕರವಾದ ಆ 
ಮಾತನ್ನು ಕೇಳಿ ಸೀತೆಯು ದಗ್ಗಳಾಗಿಲ್ಲವೆಂದು ನಿಶ್ಚಯಿಸಿದೆನು. ಅದಕ್ಕೆ 
ಅನುಗುಣವಾಗಿ ನನಗೆ ಕೆಲವು ತುಭಶಕುನಗಳೂ ಆದವು (೧೬೦-೧೬೧). 
ಬಾಲದಲ್ಲಿ ಅಗ್ನಿಯು ಜ್ವಲಿಸುವಾಗಲೂ ಉರಿಯು ನನಗೆ ತಗುಲಿರಲಿಲ್ಲ ಮನಸಿಗೆ 
ಉಲ್ಲಾಸವಾಯಿತು. ಸುಗಂಧಿಯಾದ ವಾಯುವು ಬೀಸತೊಡಗಿತು. ಹಿಂದೆ 
ಫಲವನ್ನು ತಪ್ಪದೆ ಸೂಚಿಸಿದ್ದ ಶುಭಶಕುನಗಳಿಂದಲೂ, ರಾಮನ ತೇಜಸ್ತ್ಸು-- 
ಸೀತೆಯ ಚಾರಿತ್ರ ಮುಂತಾದ ಮಹಾಗುಣಗಳಿಂದೂ, ಚಾರಣರು ಆಡುವ 
ಸತ್ಯವಾಕ್ಕಗಳಿಂದಲೂ ಮನಸಿಗೆ ಹರ್ಷವಾಯಿತು. (೧೬೨-೧೬೩). ಆದರೂ 


ಸುಂ. 155* 


೪೫೮ ಸುಂದರಕಾಂಡ [| ಸರ್ಗಃ ೫೮ 
ಪ್ರತಿಪ್ಣವನಮಾರೇಭೇ ಯುಷ್ಠದರ್ಶನಕಾಂಕ್ಷಯಾ | 
ತತಃ ಪವನಚಂದ್ರಾರ್ಕಸಿದಗಂಧರ್ವಸೇವಿತಮ್‌ ॥ ೧೬೫ 


ಪಂಥಾನಮಹಮಾಕ್ರಮ್ಯ ಭವತೋ ದಷವಾನಿಹ | 
ರಾಘವಸ್ಥ ಪ್ರಭಾವೇಣ ಭವತಾಂ ಚ್ಛವ ತೇಜಸಾ ॥ ೧೬೬ 


ಸುಗ್ರೀವಸ್ಯ ಚ ಕಾರ್ಯಾರ್ಥಂ ಮಯಾ ಸರ್ವಮನುಷ್ಠಿತಮ್‌ | 
ಏತತ್‌ ಸರ್ವಂ ಮಯಾ ತತ್ರ ಯಥಾವದುಪಪಾದಿತಮ್‌ ॥ ೧೬೭ 


ಅತ್ರ ಯನ್ನ ಕೃತಂ ಶೇಷಂ ತತ್‌ ಸರ್ವಂ ಕ್ರಿಯತಾಮಿತಿ ॥ 
ಇ ಲ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಅಷ್ಟಪಂಚಾಶಃ ಸರ್ಗ: 






ಸತು. 
ನ್‌ರ್ರ್ರಾ- 


pO 
ಗ್‌ 


ನಾನು ಮತ್ತೆ ಹೋಗಿ ವೈದೇಹಿಯನ್ನು ಕಂಡೆನು. ಹಿಂದಿರುಗಿ ಪ್ರಯಾಣಮಾಡಲು 
ಅವಳಿಂದ ಅನುಜ್ಞೆಯನ್ನು ಪಡೆದು ಅರಿಷ್ಟ ಪರ್ವತವನ್ನು ಹತಿದೆನು. ಅಲ್ಲಿಂದ, 
ಗೆಳೆಯರೆ, ನಿಮ್ಮನ್ನು ನೋಡುವ ಅಭಿಲಾಷೆಯಿಂದ ಇತಕಡೆ ಪ್ರಯಾಣ 
ವನ್ನಾರಂಭಿಸಿದೆನು. ವಾಯು, ಚಂದ್ರ, ಸೂರ್ಯ, ಸಿದ್ದ, ಗಂಧರ್ವರು 
ಸಂಚರಿಸತಕ್ಕ  ಗಗನಮಾರ್ಗದಲ್ಲಿ ಹಾರಿಬಂದು ನಿಮ್ಮನ್ನು ಕಂಡೆನು 
(೧೬೪-೧೬೫). ಇಷ್ಟು ಕಾರ್ಯವನ್ನು ನಾನು ಮಾಡಿರುವುದು ಶ್ರೀರಾಮನ 
ಪ್ರಭಾವದಿಂದ ; ನಿಮ್ಮೆಲ್ಲರ ಮತ್ತು ಸುಗ್ರೀವನ ತೇಜಸ್ಸಿನ ಬಲದಿಂದ. ಸಮಸ್ತ 
ಸಂಗತಿಯನ್ನೂ ನಿಮಗೆ ಯಥಾವತಾಗಿ ತಿಳಿಸಿದ್ದೇನೆ. ಇನ್ನು ಮುಂದಿನ ಕೆಲಸವನ್ನು 
ನೋಡಿಕೊಳ್ಳಿರಿ” ಎಂದು ಹೇಳಿದನು (೧೬೬-೧೬೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತೆಂಟನೆಯ ಸರ್ಗ 


SL AD 
೪ ವ್‌ ಾ್‌ 


ಏಕೋನಷಿತಮಃ ಸರ್ಗಃ 
ಅನಂತರಕಾರ್ಯಪ್ರರೋಚನಮ್‌ 


ಏತದಾಖ್ಯಾಯ ತತ್‌ ಸರ್ವಂ ಹನುಮಾನ್‌ ಮಾರುತಾತ್ಮಜಃ | 
ಭೂಯಃ ಸಮುಪಚಕ್ರಾಮ ವಚನಂ ವಕುಮುತರಮ್‌ ॥ ೧ 
ಸಫಲೋ ರಾಘವೋದ್ಯೋಗಃ ಸುಗ್ರೀವಸ್ಯ ಚ ಸಂಭ್ರಮಃ । 
ಶೀಲಮಾಸಾದ್ಯ ಸೀತಾಯಾ ಮಮ ಚ ಪ್ರವಣಂ ಮನಃ ॥ ೨ 
ತಪಸಾ ಧಾರಯೇಲ್ಲೋಕಾನ್‌ ಕ್ರುದ್ಧೋ ವಾ ನಿರ್ದಹೇದಪಿ | 
ಸರ್ವಥಾತಿಪ್ರವ್ಧದ್ದೋ5ಸ್‌್‌ ರಾವಣೋ ರಾಕ್ಷಸಾಧಿಪಃ ॥ ೩ 
ತಸ್ಯ ತಾಂ ಸ್ಪೃಶತೋ ಗಾತ್ರಂ ತಪಸಾ ನ ವಿನಾಶಿತಮ್‌ | 


ಎಲ ತ 
ನ. ತದಗ್ನಿಶಿಖಾ ಕುರ್ಯಾತ್‌ ಸಂಸ್ಕೃಷ್ಟಾ ಹಾಣಿನಾ ಸತೀ ॥| ೪ 


ಸರ್ಗ ೫೯ 


ರಾವಣನನ್ನು ಕೊಂದು ನಾವೇ ಸೀತೆಯನ್ನು ಸೆರೆಯಿಂದ ಬಿಡಿಸಬೇಕೆಂಬ 
ಅಭಿಪ್ರಾಯದಿಂದ ಹನುಮಂತನು ತನ್ನ ಸಾಮರ್ಥ್ವವನ್ನು ಹೇಳಿಕೊಂಡು, 
ಜಾಂಬವಂತ ಮೊದಲಾದವರನ್ನು ಹೊಗಳುವುದು. 

ಹೀಗೆ ಆಂಜನೇಯನು ಸೀತೆಯನ್ನು ನೋಡಿಬಂದ ವೃತಾಂತವೆಲ್ಲವನ್ನೂ 
ಹೇಳಿ ಮುಂದಿನ ವಿಷಯವನ್ನು ಹೇಳಲಾರಂಭಿಸಿದನು: ಮಿತ್ರರೆ, ನಾನು 
ಸೀತಾದೇವಿಯ ಸಚ್ಚಾರಿತ್ರವನ್ನು ಕಂಡಮೇಲೆ, ಶ್ರೀರಾಮನು ಅವಳಿಗಾಗಿ 
ಮಾಡುತಿರುವ ಪ್ರಯತ್ನವೂ ಸುಗ್ರೀವನ ಉತಾಹವೂ ಯೋಗ್ಯವೇ ಸರಿ ಎಂದು 
ನನಗೆ ದೃಢವಾಯಿತು. ನನ್ನ ಮನಸ್ಸು ಭಕಿಯಿಂದ ಒಲಿಯಿತು (೧-೨). 
ರಾಕ್ಷಸೇಶ್ರರನಾದ ರಾವಣನು ಸಾಮಾನ್ಯನಲ್ಲ ಅವನು ತನ್ನ ತಪೋಬಲದಿಂದ 
ಮೂರು ಲೋಕಗಳನ್ನು ರಕಿಸಬಲ್ಲನು. ಕ್ರುದ್ದನಾದರೆ ಮೂರು ಲೋಕಗಳನ್ನೂ 
ದಹಿಸಬಲ್ಲನು. ಎಲ್ಲಾ ವಿಧದಲ್ಲಿಯೂ ಅವನು ಬಲಶಾಲಿ. ಆತನು 
ಸೀತಾದೇವಿಯನ್ನು ಮುಟ್ಟಿದರೂ ತನ್ನ ತಪೋಬಲದಿಂದಲೇ ನಾಶವಾಗದೆ 
ಉಳಿದಿದ್ದಾನೆ. ಜನಕಪ್ಪತ್ರಿಯು ಕ್ರುದ್ಧಳಾದರೆ ಏನು ಮಾಡಬಲ್ಲಳೆಂಬುದು 

ಲರ್ಜ 


೪೬೦ ಸುಂದರಕಾಂಡ: [| ಸರ್ಗಃ ೫೯ 
ಜನಕಸ್ಯಾತ್ಮಜಾ ಕುರ್ಯಾದ್ಯತ್‌ ಕ್ರೋಧಕಲುಷೀಕೃತಾ | 
ಜಾಂಬವತ್ರಮುಖಾನ್‌ ಸರ್ವಾನನುಜ್ಞಾಪೃ ಮಹಾಹರೀನ್‌ ॥ ೫ 
ಅಸ್ಥಿನೀವಂಗತೇ ಕಾರ್ಯೇ ಭವತಾಂ ಚ ನಿವೇದಿತೇ | 

ನ್ಯಾಯ್ಫಂ ಸ್ಥ ಸಹ ವೃದೇಹ್ಯಾ ದ್ರಷ್ಟುಂ ತೌ ಪಾರ್ಥಿವಾತ್ಸಜ್‌ 1 ೬ 

ಗ ಅ 
ಅಹಮೇಕೋತಪಿ ಪರ್ಯಾಪಃ ಸರಾಕಸಗಣಾಂ ಪುರೀಮ್‌ |। 
ತಾಂ ಲಂಕಾಂ ತರಸಾ ಹಂತುಂ ರಾವಣಂ ಚ ಮಹಾಬಲಮ್‌ ॥ ೭ 


ಸಹಿತೋ ವೀರ್ಫರ್ಜಲವದ್ದಿಃ ಕೃತಾತ್ಸಭಿಃ 
ಪ್ಲವಗೈಃ ಕೂರೈರ್ಭವದ್ದಿರ್ವಿಜಯ್ಯಷಿಬಿಃ || ಈ) 


ಅಹಂ ತು ರಾವಣಂ ಯುದ್ದೇ ಸಸ್ಫೆನ್ಯಂ ಸಪುರಃಸರಮ್‌ | 


ಸಹಪುತ್ರಂ ವಧಿಷ್ಠಾಮಿ ಸಹೋದರಯುತಂ ಯುಧಿ ॥ ೯ 
ಬ್ರಾಹ್ಮಮೈಂದ್ರಂ ಚ ರೌದ್ರಂ ಚ ವಾಯವ್ಯಂ ವಾರುಣಂ ತಥಾ । 
ಯದಿ ಶಕ್ರಜಿತೋತಸ್ಪಾಣಿ ದುರ್ನಿರೀಕ್ಸ್ಯಾಣಿ ಸಂಯುಗೇ ॥ ೧೦ 


ಗೊತಿದೆಯೆ ? ಕೈಯಿಂದ ಮುಟ್ಟಿದರೆ ಅಗ್ನಿಜ್ವಾಲೆಯೂ ಅಂತಹ ಕೆಲಸವನ್ನು 
ಮಾಡಲಾರದು (೩-೫). ಪರಿಸ್ಥಿತಿಯು ಹೀಗಿದೆ ಎಂಬುದನ್ನು ನಿಮಗೆ ತಿಳಿಸಿದ್ದೇನೆ. 
ಜಾಂಬವಂತನೇ ಮೊದಲಾದ ಕಪಿನಾಯಕರೆಲ್ಲರೂ ಒಪ್ಪುವುದಾದರೆ, ನಾವು 
ಸೀತಾದೇವಿಯನ್ನು ಬಿಡಿಸಿ ಅವಳನ್ನು ಕರೆದುಕೊಂಡೇ ರಾಮಲಕ್ಷ್ಮ ಣರ ಬಳಿಗೆ 
ಹೋಗುವುದು ಸರಿಯೆಂದು ನನಗೆ ತೋರುತದೆ. ಈಗ ನಾನೊಬ್ಬನೇ ಬೇಕಾ 
ದರೂ ಲಂಕೆಗೆ ನುಗ್ಗಿ ರಾಕ್ಷಸರನ್ನು ನಾಶಮಾಡಿ ರಾವಣನನ್ನು ಸಂಹರಿಸಬಲ್ಲೆನು 
(೬-೭). ಹೀಗಿರುವಾಗ ವೀರರೂ ಧೀರರೂ ಶಸ್ತಾಸ್ತ್ರ ಸಂಪನ್ನರೂ ಜಯಾಕಾಂಕ್ಷಿ 
ಗಳೂ ಆದ ನಿಮ್ಮಂಥ ಕಪಿನಾಯಕರು ಸಹಾಯಕರಾದರೆ ಹೇಳಬೇಕಾದ್ದೇನು ? 
ನಾನು ಯುದ್ದದಲ್ಲಿ ರಾವಣ, ಅವನ ಸೈನ್ಯ, ಮಕ್ಕಳು, ಸಹೋದರರು 
ಇವರೆಲ್ಲರನ್ನೂ ಕೂಂದುಹಾಕುವೆನು (೮-೯). ಇಂದ್ರಜಿತೇ ಯುದ್ಧಕ್ಷೆ ಬಂದು 
ಘೋರವಾದ ಬ್ರಹ್ಮ ಐಂದ್ರ, ರೌದ್ರ, ವಾಯವ್ಯ ವಾರುಣ ಮುಂತಾದ ಅಸ್ಪಗಳನ್ನೇ 


ಸರ್ಗಃ ೫೯ | ಅನಂತರಕಾರ್ಯಪ್ರರೋಚನಮ್‌ ೪೬೧ 


ತಾನ್ಯಹಂ ಎಧಮಿಷ್ಕಾಮಿ ನಿಹನಿಷ್ಯಾಮಿ ರಾಕಸಾನ್‌ 


ಭವತಾಮಭ್ಯನುಜ್ಞಾತೋ ವಿಕ್ರಮೋ ಮೇ ರುಣದ್ದಿ ತಮ್‌ ॥ ೧೧ 
ಮಯಾತುಲಾ ಎಸೃಷ್ಟಾ ಹಿ ಶೈಲವೃಷ್ಟಿರ್ನಿರಂತರಾ | 

ದೇವಾನಪಿ ರಣೇ ಹನ್ಯಾತ್‌ ಕಿಂ ಪುನಸಾನಿಶಾಚರಾನ್‌ ॥ ೧೨ 
ಸಾಗರೋತಷ್ಯತಿಯಾದ್ದೇಲಾಂ ಮಂದರಃ ಪ್ರಚಲೇದಪಿ । 

ನ ಜಾಂಬವಂತಂ ಸಮರೇ ಕಂಪಯೇದರಿವಾಹಿನೀ ॥ ೧೩ 


ಸರ್ವರಾಕಸಸಂಘಾನಾಂ ರಾಕ್ಮಸಾ ಯೇ ಚ ಪೂರ್ವಕಾಃ । 
ಅಲಮೇಕೋ ವಿನಾಶಾಯ ವೀರೋ ವಾಲಿಸುತಃ ಕಪಿಃ ॥ ೧೪ 


ಪನಸಸ್ಕೋರುವೇಗೇನ ನೀಲಸ್ಯ ಚ ಮಹಾತ್ಮನಃ | 
ಮಂದರೋಪಿ ವಿಶೀರ್ಯೀತ ಕಿಂ ಪುನರ್ಯುಧಿ ರಾಕಸಾಃ ॥ ೧೫ 


ಸದೇವಾಸುರಯಕ್ಲೇಷು ಗಂಧರ್ಮ್ವೋರಗಪಕಿಷು 
ಮೈಂದಸ್ಯ ಪ್ರತಿಯೋದ್ದಾರಂ ಶಂಸತ ದಿವಿದಸ್ಯ ವಾ ॥ ೧೬ 


ಪ್ರಯೋಗಿಸಲಿ, ಅವೆಲ್ಲವನ್ನೂ ಧ್ವಂಸ ಮಾಡಿಬಿಡುತೇನೆ. ರಾಕ್ಷಸರನ್ನು ವಧಿ 
ಸುತ್ತೇನೆ. ನೀವು ಅನುಮತಿಯನ್ನಿತರೆ ನನ್ನ ಪರಾಕ್ರಮವು ರಾವಣನನ್ನು 
ಅಡಗಟುವುದು (೧೦-೧೧). ನಾನು ಪರ್ವತಗಳನ್ನು ಎತ್ತಿ ಬೀಸಲಾರಂಬಿಸಿದರೆ, 
ಪ್ರ ರಾಕಸರ ಮಾತಿರಲಿ ದೇವತೆಗಳೂ ಉಳಿಯುವುದಿಲ್ಲ ಈ ಜಾಂಬವಂತ 
ನೇನು ಸಾಮಾನೃನೆ ? ಸಮುದ್ರವಾದರೂ ಎಲ್ಲೆಯನ್ನು ಮೀರಿ ಉಕ್ಕಬಹುದು, 
ಮಂದರಪರ್ವತವಾದರೂ ಅಲ್ಲಾಡಬಹುದು, ಈ ಜಾಂಬವಂತನು ಮಾತ್ರ 
ಜಗ್ಗುವುದಿಲ್ಲ ಇವನನ್ನು ಶತ್ರುಸೇನೆಯು ಅಲ್ಲಾಡಿಸಲಾರದು | (೧೨-೧೩). 
ವೀರನಾದ ಈ ವಾಲಿಪುತ್ರನು ಸ ಸ್ಪ ರಾಕ್ಷಸರನ್ನೂ ಅವರ ಪೂರ್ವಜರನ್ನೂ ಸಹ 
ನಾಶಮಾಡಲು ಶಕನಾಗಿದ್ದಾನೆ. ಈ ಪನಸನ---ಈ ನೀಲನ ತೊಡೆಯ ವೇಗಕ್ಕೆ 
ಮಂದರಪರ್ವತವೂ ಸೀಳಿಹೋದೀತು. ದೇವ ಅಸುರ ಯಕರಲ್ಲಾಗಲಿ ಗಂಧರ್ವ 
ಸರ್ಪ ಪಕ್ಚಿಜಾತಿಗಳಲ್ಲಾಗಲಿ--ಮೈಂದದ್ವಿವಿದರೊಡನೆ ಹೋರಾಡಬಲ್ಲವರು 
ಯಾರಿದ್ದಾರೆ ) ಹೇಳಿರಿ (೧೪-೧೬). 


೪೬೨ ಸುಂದರಕಾಂಡಃ [| ಸರ್ಗಃ ೫೯ 


ಅಶಿಪುತ್ರೌ ಮಹಾಭಾಗಾವೇತೌ ಪುವಗಸತಮ್‌ । 


ಏತಯೋಃ ಪ್ರತಿಯೋದ್ದಾರಂ ನ ಪಶ್ಯಾಮಿ ರಣಾಜಿರೇ ॥ ೧೭ 
ಪಿತಾಮಹವರೋತೇಕಾತ್‌ ಪರಮಂ ದರ್ಪಮಾಸಿತ್‌ | 
ಅಮೃತಪ್ರಾಶಿನಾವೇತ್‌ ಸರ್ವಪಾನರಸತಮ್‌ 1 ೧೮ 
ಅಶ್ಲಿನೋರ್ಮಾನನಾರ್ಥಂ ಹಿ ಸರ್ವಲೋಕಪಿತಾಮಹಃ ! 
ಸರ್ವಾವಧ್ಯತಮತುಲಮನಯೋರ್ದತವಾನ್‌ ಪುರಾ ॥ ೧೯ 
ವರೋತೇಕೇನ ಮತ್ತಾ ಚ ಪ್ರಮಥ್ಯ ಮಹತೀಂ ಚಮೂಮ್‌ । 
ಸುರಾಣಾಮಮೃತಂ ವೀರ್‌ ಪೀತವಂತೌ ಪುವಂಗಮ್‌್‌ ॥ ೨೦ 
ಏತಾವೇವ ಹಿ ಸಂಕ್ರುದ್ಡ್‌ ಸವಾಜಿರಥಕುಂಜರಾಮ್‌ । 

ಲಂಕಾಂ ನಾಶಯಿತುಂ ಶಕೌ ಸರ್ವೇ ತಿಷ್ಠಂತು ವಾನರಾಃ ॥ ೨೧ 
ಮಯ್ಸೆವ ನಿಹತಾ ಲಂಕಾ ದಗ್ತಾ ಭಸ್ಮೀಕ್ಸತಾ ಪುನಃ | 
ರಾಜಮಾರ್ಗೇಷು ಸರ್ವತ್ರ ನಾಮ ವಿಶ್ರಾವಿತಂ ಮಯಾ ॥ ೨೨ 
ಜಯತೃತಿಬಲೋ ರಾಮೋ ಲಕ್ಷ್ಮ ಶ್ಲ ಮಹಾಬಲಃ । 

ರಾಜಾ ಜಯತಿ ಸುಗೀವೋ ರಾಘವೇಣಾಭಿಪಾಲಿತಃ ॥ ೨೩ 


ಈ ಮೈಂದದ್ವಿವಿದರು ಅಶ್ಚಿನೀದೇವತೆಗಳ ಮಕ್ಕಳು. ವಾನರಶ್ರೇಷ್ಠರು. 
ರಣಾಂಗಣದಲ್ಲಿ ಇವರಿಗೆ ಎದುರಾಗತಕ್ಕವನೊಬ್ಬನನ್ನೂ ನಾನು ಕಾಣೆ. ಇವರು 
ಬ್ರಹ್ಮದೇವನ ವರಬಲದಿಂದ ಮಹಾದರ್ಪಶಾಲಿಗಳಾಗಿದ್ದಾರೆ. ಅಮೃತವನ್ನು 
ಕುಡಿದುಬಂದಿರತಕ್ಕ ವಾನರೋತಮರು (೧೭-೧೮). ಅಶ್ವಿನೀದೇವತೆಗಳನ್ನು 
ಸಂತೋಷಪಡಿಸುವುದಕ್ಕಾಗಿ ಬ್ರಹ್ಮದೇವನು ಇವರಿಗೆ ಯಾರಿಂದಲೂ ಮರಣ 
ವಾಗದಿರಲಿ ಎಂದು ವರವನ್ನು ಅನುಗೃಹಿಸಿದ್ದಾನೆ. ಆ ವರಬಲದಿಂದ ಇವರು 
ದೇವತೆಗಳನ್ನು ಜಯಿಸಿ ಅಮೃತವನ್ನು ಕುಡಿದು ಬಂದಿದ್ದಾರೆ. ಉಳಿದ ವಾನರರೆಲ್ಲ 
ಹಾಗಿರಲಿ ! ಇವರಿಬ್ಬ ರೇ ಕ್ರುದ್ಧರಾದರ ಸಮಸ್ತ ಲಂಕೆಯನ್ನೂ ನಾಶಮಾಡಬಲ್ಲರು 
(೧೯-೨೧). ನಾನೇ ಲಂಕೆಯನ್ನುಸ ಸುಟ್ಟು ಬೂದಿಮಾಡಿ ಹೆಚ್ಚುಕಡಿಮೆ ನಾಶಮಾಡಿ 
ಬಿಟ್ಟಿದ್ದೇನೆ. ರಾಜಬೀದಿಗಳಲ್ಲಿ ಹೆಸರನ್ನು ಫೆ ಘೋಷಿ ಪಿಸಿಬಂದಿದ್ದೇನೆ. ' "ಮಹಾಬಲಶಾಲಿ 
ಗಳಾದ ರಾಮಲಕ್ಷ್ಮ! ಣರಿಗೆ ಜಯವಾಗಲಿ ! ಶ್ರೀರಾಮನ ರಕಣೆಯಲ್ಲಿರುವ ಸುಗ್ರೀವ 


ಸರ್ಗಃ ರ೯ |] ಅನಂತರಕಾರ್ಯಪ್ರರೋಚನಮ್‌ ೪೬೩ 


ಅಹಂ ಕೋಸಲರಾಜಸ್ಯ ದಾಸಃ ಪವನಸಂಭವಃ । 
ಹನುಮಾನಿತಿ ಸರ್ವತ್ರ ನಾಮ ವಿಶ್ರಾವಿತಂ ಮಯಾ ॥ ೨೪ 


ಅಶೋಕವನಿಕಾಮಧ್ಯೇ ರಾವಣಸ್ಯ ದುರಾತ್ಮನಃ । 
ಅಧಸಾಚ್ಛಿಂಶಪಾವಕ್ಷೀ ಸಾಧ್ವೀ ಕರುಣಮಾಸಿತಾ ॥ ೨೫ 


ರಾಕ್ಠಸೀಭಿಃ ಪರಿವತಾ ಶೋಕಸಂತಾಪಕರ್ಶಿತಾ । 
ಮೇಘಲೇಖಾಪರಿವೃತಾ ಚಂದ್ರಲೇಖೇವ ನಿಷ್ಟಭಾ ॥ ಬ 


ಅಚಿಂತಯಂತೀ ವೃದೇಹೀ ರಾವಣಂ ಬಲದರ್ಪಿತಮ್‌ । 
ಪತಿವ್ರತಾ ಚ ಸುಶ್ರೋಣೀ ಅವಷ್ಟಬ್ದಾ ಚ ಜಾನಕೀ ॥ ಪಿಕ 


ಅನುರಕ್ಕಾ ಹಿ ವೃದೇಹೀ ರಾಮಂ ಸರ್ವಾತ್ಮನಾ ಶುಭಾ | 
ಅನನ್ಯಚಿತ್ತಾ ರಾಮೇ ಚ ಪೌಲೋಮೀವ ಪುರಂದರೇ ॥ ೨೮ 


ತದೇಕವಾಸಃಸಂವೀತಾ ರಜೋಧಸ್ತಾ ತಥೈವ ಚಿ | 
ಶೋಕಸಂತಾಪದೀನಾಂಗೀ ಸೀತಾ ಭರ್ತ್ರಹಿತೇ ರತಾ ॥| ೨೯ 


ಮಹಾರಾಜನಿಗೆ ಜಯವಾಗಲಿ! ನಾನು ಕೋಸಲಾಧಿಪತಿಯಾದ ಠಾಘವನ 
ದೂತ. ವಾಯುದೇವನ ಪುತ್ರ. ಹನುಮಂತನೆಂದು ನನ್ನ ಹೆಸರು!” ಎಂಬುದಾಗಿ 
ಬೀದಿಬೀದಿಗಳಲ್ಲಿಯೂ ಘೋಷಣೆ ಮಾಡಿದ್ದೇನೆ (೨೨-೨೪). ದುರಾತ್ಸನಾದ 
ರಾವಣನ ಅಶೋಕವನದಲ್ಲಿ ಶಿಂಶಪಾವೃಕದ ಕೆಳಗೆ ಆ ಸಾಧ್ವಿಯು ದೈನ್ಯದಿಂದ 
ಕುಳಿತಿದ್ದಾಳೆ. ರಾಕ್ಷಸಿಯರಿಂದ ಸುತುವರಿಯಲಟು ಶೋಕಸಂತಪಳಾದ ಆಕೆಯನ್ನು 
ನೋಡಿದರೆ, ಮೋಡ ಮುಚ್ಚಿದ ಚಂದ್ರಕಲೆಯಂತೆ ಕಾಂತಿಹೀನಳಾಗಿ ಕಾಣುತಾಳೆ 
(೨೫-೨೬). ಪತಿವ್ರತೆಯಾದ ಜಾನಕಿಯು ಸೆರೆಯಲ್ಲಿದ್ದರೂ ಬಲದರ್ಪಿತನಾದ 
ರಾವಣನನ್ನು ಲೆಕ್ಕಿಸದೆ ಇದ್ದಾಳೆ. ಅವಳದು ಪರಿಶುದ್ಧವಾದ ನಡತೆ. ಶ್ರೀರಾಮನಲ್ಲಿ 
ದೃಢವಾದ ಪ್ರೇಮವನ್ನಿಟ್ಟು ಶಚೀದೇವಿಯು ದೇವೇಂದ್ರನನ್ನೇ ಧ್ಯಾನಿಸುವಂತೆ 
ಶ್ರೀರಾಮನನ್ನೇ ಚಿಂತಿಸುತಿದ್ದಾಳೆ (೨೭-೨೮). ಸೀರೆಯೊಂದನ್ನು ಸುತಿಕೊಂಡು 
ಮಲಿನಶರೀರಳಾಗಿ ಶೋಕಿಸುತ್ತ ತನ್ನ ಪತಿಯ ಹಿತವನ್ನೇ ಚಿಂತಿಸುತಿದ್ದಾಳ. 


೪೬೪ ಸುಂದರಕಾಂಡ | ಸರ್ಗಃ ೫೯ 


ಸಾ ಮಯಾ ರಾಕ್ಟಸೀಮಧ್ಯೇ ತರ್ಜ್ಯಮಾನಾ ಮುಹುರ್ಮುಹುಃ | 


ರಾಕಸೀಭಿರ್ವಿರೂಪಾಭಿರ್ದಷ್ಟಾ ಹಿ ಪ್ರಮದಾವನೇ ॥ ೩೦ 
ಏಕವೇಣೀದರಾ ದೀನಾ ಭರ್ತ್ವ್ಯಚಿಂತಾಪರಾಯಣಾ ` 

ಅಧಃಶಯ್ಯಾ ವಿವರ್ಣಾಂಗೀ ಪದ್ದಿನೀವ ಹಿಮಾಗಮೇ ॥ ೩೧ 
ರಾವಣಾದಿನಿವುತಾರ್ಥಾ ಮರ್ತವ್ಯಕ್ಷತನಿಶಯಾ 

ಕಥಂಚಿನ್ಮ ಗಶಾವಾಕ್ಷೀ ಎಶ್ವಾಸಮುಪಪಾದಿತಾ || ೩೨ 
ತತಃ ಸಂಬಾಷಿತಾ ಚೈವ ಸರ್ವಮರ್ಥಂ ಚ ದರ್ಶಿತಾ | 
ರಾಮಸುಗ್ರೀವಸಖ್ಯಂ ಚ ಶ್ರುತ್ವಾ ಪ್ರೀತಿಮುಪಾಗತಾ ॥ ೩೩ 
ನಿಯತಃ ಸಮುದಾಚಾರೋ ಭಕಿರ್ಭರ್ತರಿ ಚೋತಮಾ | 

ಯನ್ನ ಹಂತಿ ದಶಗ್ರೀವಂ ಸ ಮಹಾತ್ಮಾ ದಶಾನನಃ ॥ ೩೪ 
ನಿಮಿತಮಾತ್ರಂ ರಾಮಸ್ತು ವಧೇ ತಸ್ಯ ಭವಿಷ್ಯತಿ | 

ಸಾ ಪ್ರಕ್ಷತ್ರೈವ ತನ್ನಂಗೀ ತದ್ದಿಯೋಗಾಚ್ಚೆ ಕರ್ಶಿತಾ ॥ ೩೫ 


ವಿಕಾರರೂಪಿನ ರಾಕ್ಷಸಿಯರು ಹೆಜ್ಜೆಹೆಜ್ಜೆಗೂ ಅವಳನ್ನು ಹೆದರಿಸುವುದನ್ನು ನಾನು 
ಅಶೋಕವನದಲ್ಲಿಕಂಡಿದ್ದೇನೆ (೨೯-೩೦). ಸೀತೆಯು ಒಂಟಿ ಜಡೆಯನ್ನು ಧರಿಸಿ 
ದೀನಳಾಗಿ ಗಂಡನನ್ನೇ ಚಿಂತಿಸುತ್ತ ನೆಲದಮೇಲೆ ಮಲಗುತ್ತ ಬಣ್ಣಗುಂದಿ, ಚಳಿ 
ಗಾಲದ ತಾವರೆಯ ಬಳ್ಳಿಯಂತೆ ಆಗಿದ್ದಾಳೆ. ರಾವಣನ ದೆಸೆಯಿಂದ ಜೀವಿತದಲ್ಲಿ 
ನಿರಾಶಳಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿಬಿಟ್ಟಿದ್ದಳು. ನಾನು 
ಬಹು ಕಷದಿಂದ ಸಮಾಧಾನ ಹೇಳಿದೆ (೩೧-೩೨). ನಿಖಲ ವೃತಾಂತಗಳನ್ನೂ 
ತಿಳಿಸಿ ರಾಮಸುಗ್ರೀವರಿಬ್ಬರಿಗೂ ಸ್ನೇಹವಾದ ವಿಷಯವನ್ನು ಹೇಳಿದಮೇಲೆ 
ಸಂತೋಷಪಟಳು. ಸೀತಾದೇವಿಯ ಕಟ್ಟುನಿಟ್ಟಾದ ಸದಾಚಾರ, ಪತಿಯಲ್ಲಿ ದೃಢ 
ವಾದ ಭಕಿ ಇವೆರಡೇ ರಾವಣನನ್ನು ಕೊಲ್ಲುವುದಕ್ಕೆ ಸಾಕು. ಇದುವರೆಗೆ ಅವನು 
ಸಾಯದೆ ಉಳಿದಿರುವುದರಿಂದ ರಾವಣನು ಮಹಾನುಭಾವನೆಂದೇ ಹೇಳಬೇಕು | 
ಆದರೆ, ಮಿತ್ರರೆ! (ಸೀತಾದೇವಿಯ ಸದ್ಗುಣಗಳೇ ರಾವಣನನ್ನು ಕೊಲ್ಲುತ್ತವೆ). 
ಅವನ ವಧೆಗೆ ಶ್ರೀರಾಮನು ನಿಮಿತ ಮಾತ್ರ. ದೇವಿಯು ಸಹಜವಾಗಿಯೇ ಕೃಶಾಂಗಿ. 


ಸರ್ಗಃ ೬೦] ಅಂಗದಜಾಂಬವತಂವಾದಃ ೪೬೫ 
ಪ್ರತಿಪತಾಠಶೀಲಸ್ಕಿ ವಿದ್ಯೇವ ತನುತಾಂ ಗತಾ | 
ಏವಮಾಸೇ ಮಹಾಭಾಗಾ ಸೀತಾ ಶೋಕಪರಾಯಣಾ ॥ ೩೬ 
ಯದತ್ರ ಪ್ರತಿಕರ್ತವ್ಯಂ ತತ್‌ ಸರ್ವಮುಷಪಾದ್ಯತಾಮ್‌ ॥ 

ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕೋನಷಪಿತಮಃ ಸರ್ಗಃ 


ಸ ಧ್ರ 


ಷಪ್ಠಿತಮಃ ಸರ್ಗಃ 


ಅಂಗದಜಾಂಬವತಂವಾದಃ 
ತಸ್ಯ ತದ್ವಚನಂ ಶ್ರುತ್ವಾ ವಾಲಿಸೂನುರಭಾಷತ | 
ಅಯುಕಂ ತು ವಿನಾ ದೇವೀಂ ದೃಷವದ್ದಿಶ್ಚ ವಾನರಾಃ ॥ ೧ 
ಸಮೀಪಂ ಗಂತುಮಸ್ಥಾಭೀ ರಾಘವಸ್ಯ ಮಹಾತ್ಮನಃ [ 
ದೃಷ್ಟಾ ದೇವೀ ನ ಚಾನೀತಾ ಇತಿ ತತ್ರ ನಿವೇದನಮ್‌ ॥ ೨ 


ಈಗ ಪತಿವಿಯೋಗದಿಂದ ಇನ್ನೂ ಕೃಶಳಾಗಿಬಿಟ್ಟಿದ್ದಾಳೆ (೩೩-೩೫). ಪಾಡ್ಯಗಳಲ್ಲಿ 
ಅಧ್ಯಯನ ಮಾಡತಕ್ಕವನ ವಿದ್ಯೆಯಂತೆ ದಿನೇ ದಿನೇ ಕೃಶಳಾಗುತಿದ್ದಾಳೆ. ಎಲ್ಫೆ 
ಮಿತ್ರರೆ, ಮಹಾತ್ಮಳಾದ ಸೀತಾದೇವಿಯು ಹೀಗೆ ದುಃಖದಲ್ಲಿ ಮುಳುಗಿಹೋಗಿ 
ದ್ದಾಳೆ. ಇದಕ್ಕೆ ನಾವು ಏನು ಮಾಡಬೇಕೆಂಬುದನ್ನು ಆಲೋಚಿಸಿರಿ'' ಎಂದನು 
(೩೬). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಐವತೊಂಬತನೆಯ ಸರ್ಗ 


ಸರ್ಗ ೬೦ 


ನಾವೇ ರಾಕ್ಷಸರನ್ನು ಗೆದ್ದು ಸೀತೆಯನ್ನು ರಾಮನ ಬಳಿಗೆ ಕರೆದುಕೊಂಡು 
ಹೋಗೋಣವೆಂದು ಅಂಗದನು ಹೇಳಲು, ಅದು ಸರಿಯಲ್ಲವೆಂದು 
ಜಾಂಬವಂತನು ತಿಳಿಸುವುದು. 


ಹನುಮಂತನ ಮಾತನ್ನು ಕೇಳಿ ಅಂಗದನು "“ಎಲ್ಫೆ ವಾನರರೆ, ನಾವು 
ದೇವಿಯನ್ನು ದರ್ಶನಮಾಡಿದಮೇಲೆ, ಅವಳನ್ನು ಬಿಟ್ಟು ಶ್ರೀರಾಮನ ಸಮೀಪಕ್ಕೆ 


೪೬೬ ಸುಂದರಕಾಂಡ [ಸರ್ಗಃ ೬೦ 


ಅಯುಕಮಿವ ಪಶಾಮಿ ಬವದಿಃ ಖಾತವಿಕಮೆಃ | 
ಎಂ ರೆ ಬ) ಬಿ ಎ ಬ್ರಿ 


ನ ಹಿ ನಃ ಪ್ಲವನೇ ಶಶ್ಚಿನ್ನಾಪಿ ಕಶ್ಚಿತ್‌ ಪರಾಕ್ರಮೇ ॥ ೩ 
ತುಲ್ಕಃ ಸಾಮರದೈತ್ಯೇಷು ಲೋಕೇಷು ಹರಿಸತಮಾಃ ಟ 

ತೇಷ್ಟೇವಂ ಹತವೀರೇಷು ರಾಕ್ಷನೀಷು ಹನೂಮತಾ ॥ ೪ 
ಕಿಮನ್ಯದತ್ರ ಕರ್ತವ್ಯಂ ಗ್ಗಹಿತ್ವಾ ಯಾಮ ಜಾನಕೀಮ್‌ | 
ರಾಮಲಕ್ಷ್ಮಣಯೋರ್ಮಧ್ಯೇ ನ್ಯಸ್ಯಾಮ ಜನಕಾತ್ಮಜಾಮ್‌ ॥ ೫ 
ಕಿಂ ವ್ಯಲೀಕೃಸ್ತು ತಾನ್‌ ಸರ್ವಾನ್‌ ವಾನರಾನ್‌ ವಾನರರ್ಷಭಾನ್‌ | 
ವಯಮೇವ ಹಿ ಗತ್ವಾ ತಾನ್‌ ಹತ್ವಾ ರಾಕ್ಷನಪುಂಗವಾನ್‌ || ೬ 
ರಾಘವಂ ದ್ರಷ್ಠುಮರ್ಹಾಮಃ ಸುಗ್ರೀವಂ ಸಹಲಕ್ಷ್ಮಣಮ್‌ | 
ತಮೇವಂ ಕತಸಂಕಲಂ ಜಾಂಬವಾನ್‌ ಹರಿಸತಮಃ ॥ ೭ 


ನೃಷಾ ಬು ರ್ಮಹಾಬುದ್ದೇ ಯದ್ಭವೀಷಿ ಮಹಾಕಪೇ ॥ ಲ 


ಪೋಃಸಿಪುದು ಬಕವಲ್ಲ ಅಲ್ಲಿಗೆ ಹೋಗಿ "ದೇವಿಯನ್ನು ನೋಡಿದೆವು. ಆದರೆ 
ಕರೆತರಲಿಲ್ಲ' ಎಂದು ಹೇಳಕೊಳ್ಳುವುದು ನಮ್ಮಂತಹ ಪರಾಕ್ರಮಿಗಳಿಗೆ ಅಷ್ಟು 
ಚೆನ್ನಾಗಿರುವುದಿಲ್ಲ (೧-೨). ಹಾರುವುದರಲ್ಲಾಗಲಿ, ಪರಾಕ್ರಮದಲ್ಲಾಗಲಿ ನಮಗೆ 
ಸಮಾನನಾದವನು ದೇವದಾನವಾದಿಗಳಲ್ಲಿ ಒಬ್ಬನೂ ಇಲ್ಲ ಹನುಮಂತನೇ 
ಬಹುಮಂದಿ ರಾಕ್ಷಸವೀರರನ್ನು ಕೊಂದುಬಿಟ್ಟಿರುವನು. ಇನ್ನು ನಾವು ಮಾಡಬೇಕಾ 
ದ್ದಾದರೂ ಏನಿದೆ? ಜಾನಕಿಯನ್ನು ಕರೆದುಕೊಂಡು ಹೋಗಿಬಿಡೋಣ | 
ರಾಮಲಕ್ಷ್ಮ ಣರ ಬಳಿಗೆ ಅವಳನ್ನು ಸೇರಿಸಿಬಿಡೋಣ (೩-೫). ಕಿಷ್ಟಿಂಧೆಯಲ್ಲಿರುವ 
ಸಮಸ ಕಪಿವೀರರಿಗೂ ಕಷವನ್ನು ಕೊಡುವುದೇಕೆ ? ನಾವೇ ಹೋಗಿ ರಾಕ್ಷಸರನ್ನು 
ಸಂಹರಿಸಿ ರಾಮಲಕ್ಷ್ಮ ಣಸುಗ್ರೀವರನ್ನು ನೋಡುವುದು ಯುಕ'' ಎಂದನು. 
ಅಂಗದನ ಉದ್ದೇಶವನ್ನು ಗ್ರಹಿಸಿ ಜಾಂಬವಂತನಿಗೆ ಸಂತೋಷವಾಯಿತು. ಆದರೆ 
ವಿವೇಕಿಯಾದ ಜಾಂಬವಂತನು ಕಾರ್ಯಾಕಾರ್ಯವನ್ನು ವಿವೇಚಿಸಿ ಅಂಗದನನ್ನು 
ಕುರಿತು "“ಕಪಿಶ್ರೇಷ್ಠ ನಿನ್ನ ಅಭಿಪ್ರಾಯವು ಸಿರಿಯಲ್ಲ (೬-೮). 


ಸರ್ಗಃ ೬೦ ] ಆಂಗದಜಾಂಬವತಂವಾದಃ ೪೬೭ 
ವಿಚೇತುಂ ವಯಮಾಜ್ಞಪ್ಪಾ ದಕ್ಷಿಣಾಂ ದಿಶಮುತಮಾಮ್‌ । 
ನಾನೇತುಂ ಕಪಿರಾಜೇನ ನೈವ ರಾಮೇಣ ಧೀಮತಾ ॥ ೯ 
ಕಥಂಚಿನ್ನಿರ್ಜಿತಾಂ ಸೀತಾಮಸ್ಥಾಭಿರ್ನಾಭಿರೋಚಯೇತ್‌ 
ರಾಘವೋ ನಪಶಾರ್ದೂಲಃ ಕುಲಂ ವ್ಯಪದಿಶನ್‌ ಸಕಮ್‌ IH ೧೦ 


ಪ್ರತಿಜ್ಞಾಯ ಸಂಯಂ ರಾಜಾ ಸೀತಾವಿಜಯಮಗ್ರತಃ । 
Ke ವ ಎ 


ಸರ್ವೇಷಾಂ ಕಪಿಮುಖ್ಯಾನಾಂ ಕಥಂ ಮಿಥ್ಯಾ ಕರಿಷ್ಕತಿ ॥ ೧೧ 
ವಿಫಲಂ ಕರ್ಮ ಚ ಕೃತಂ ಭವೇತುಷ್ಟಿರ್ನ ತಸ್ಯ ಚ । 
ವೃಥಾ ಚ ದರ್ಶಿತಂ ವೀರ್ಯಂ ಭವೇದ್ದಾನರಪುಂಗವಾಃ || ೧೨ 


ತಸಾದಚಾಮ ವೆ ಸರ್ವೇ ಯತ ರಾಮಃ ಸಲಕ ಣಃ । 
೬೧ ಲ ಲ ತ ಎಜಿ 
ಸುಗ್ರೀವಶ್ಲ ಮಹಾತೇಜಾಃ ಕಾರ್ಯಸ್ಕಾಸ್ಯ ನಿವೇದನೇ ॥ ೧೩ 


ನ ತಾವದೇಷಾ ಮತಿರಕಮಾ ಮೋ 
ಯಥಾ ಭವಾನ್‌ ಪಶ್ಶತಿ ರಾಜಪುತ್ರ ಟ 


ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕಬೇಕೆಂದು ಮಾತ್ರ ನಮಗೆ 
ಆಜ್ಜೆಯಾಗಿದೆ. ಸುಗ್ರೀವನಾಗಲಿ--ಶ್ರೀರಾಮನಾಗಲಿ ಸೀತೆಯನ್ನು ಕರೆತರ 
ಬೇಕೆಂದು ನಮಗೆ ಆಜ್ಞೆ ಮಾಡಿಲ್ಲ ಒಂದು ವೇಳ ನಾವು ಗೆದ್ದು ಸೀತೆಯನ್ನು 
ಕರೆತಂದರೂ, ರಘುನಾಥನ ಮನಸಿಗೆ ರುಚಿಸದೇಹೋಗಬಹುದು. ಆ ಪುರುಷ 
ಸಿಂಹನು ತನ್ನ ಕುಲದ ಔನತ್ವವನ್ನು ಅಭಿಮಾನದಿಂದ ಹೇಳಿಕೊಳ್ಳುತಾನೆ 
(೯-೧೦). ನಿಖಿಲ ಕಪಿನಾಯಕರ ಎದುರಿನಲ್ಲಿ ಸೀತೆಯನ್ನು ವಿಜಯಶಾಲಿಯಾಗಿ 
ಕರೆತರುತೇನೆಂದು ರಾಮನು* ಪ್ರತಿಜ್ಞೆಮಾಡಿದ್ದಾನೆ. ಈಗ ಅದನ್ನು ಸುಳ್ಳುಮಾಡು 
ವುದಾದರೂ ಹೇಗೆ ? ನಾವು ಮಾಡಿದ ಕೆಲಸವೆಲ್ಲವೂ ನಿಷಲವಾದೀತು. ರಾಮನಿಗೆ 
ಸಂತೋಷವೂ ಆಗದೆ ಹೋದೀತು. ನಾವು ವ್ಯರ್ಥವಾಗಿ ಪರಾಕ್ರಮವನ್ನು 
ಪ್ರದರ್ಶನಮಾಡಿದಂತಾಗುವುದು (೧೧-೧೨). ಈಗ ನಾವು ರಾಮಲಕ್ಷ್ಮ ಣ 


೫ ಪ್ರತಿಜ್ಞಾಯ ಸ್ವಯಂ ರಾಜಾ' ಎಂದು ಮೂಲ. ಇಲ್ಲಿರಾಜನಂದರೆ ಸುಗ್ರೀವನೆಂದೂ 
ಅರ್ಥಮಾಡಬಹುದು. 


೪೬೮ ಸುಂದರಕಾಂಡಃ [| ಸರ್ಗಃ ೬೧ 


ತಥಾ ಭವಾನ್‌ ಹಶ್ತತು ಕಾರ್ಯಸಿದಿಮ್‌ ॥ ೧೪ 


ಅತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಷಷಿತಮಃ ಸರ್ಗಃ 





ಏಕಪಷಷಿತಮಃ ಸರ್ಗಃ 


ಲ 


ಮಧುವನಪ್ರವೇಶಃ 


ತತೋ ಜಾಂಬವತೋ ವಾಕ್ಯಮಗಹ್ನಂತ ವನಾಕಸಃ 


ಅಂಗದಪ್ರಮುಖಾ ವೀರಾ ಹನೂಮಾಂಶ್ಚ ಅಘ || ೧ 
ಪ್ರೀತಿಮಂತಸತಃ ಸರ್ವೇ ವಾಯುಖುತ್ರಪುರಃಸರಾ | 

ಮಹೇಂದ್ರಾಗ್ರಂ ಪರಿತ್ಯಜ್ಯ ಪುಷ್ಪವು: ಪ್ರವಗರ್ಷಭಾಃ ॥ 3 
ಮೇರುಮಂದಾರಸಂಕಾಶಾ ಮತ್ತಾ ಇವ ಮಹಾಗಜಾಃ । 

ಛಾದಯಂತ ಇವಾಕಾಶಂ ಮಹಾಕಾಯಾ ಮಹಾಬಲಾಃ ॥ ೩ 


ಸುಗ್ರೀವರು ಇರತಕ್ಕ ಸ್ಥಳಕ್ಕೆ ಹೋಗಿ ಸೀತಾವೃತಾಂತವನ್ನು ತಿಳಿಸೋಣ. 
ಯುವರಾಜ, ನಿನ್ನ ವಿಚಾರ ಸರಣಿಯು ಯೋಗ್ಯವೇನೋ ಹೌದು. ಆದರೆ ನಾವು 
ರಾಮನ ಅಭಿಪ್ರಾಯವನ್ನನುಸರಿಸಿ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಆಲೋಚಿಸಿ 
ನೋಡು'' ಎಂದು ಹೇಳಿದನು (೧೩-೧೪). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತನೆಯ ಸರ್ಗ 





ಸರ್ಗ ೬೦೧ 


ಹನುಮಂತ ಮೊದಲಾದವರೆಲ್ಲರು ಕಿಷ್ಠಿಂಧೆಗೆ ಹೊರಟು, ದಾರಿಯಲ್ಲಿ ಮಧುವನ 
ವನ್ನು ಪ್ರವೇಶಿಸುವುದು. ಕಾವಲುಗಾರನಾದ ದಧಿಮುಖನ ಆಕ್ಷೇಪ. 
ಜಾಂಬವಂತನ ಮಾತನ್ನು ಅಂಗದನೇ ಮೊದಲಾದ ಕಪಿವೀರರೂ 
ಹನುಮಂತನೂ ಒಪ್ಪಿದರು. ಅವರೆಲ್ಲರೂ ಆನಂದದಿಂದ ಹನುಮಂತನನ್ನು 
ಮುಂದೆ ಇಟ್ಟುಕೊಂಡು ಮಹೇಂದ್ರಪರ್ವತದಿಂದ ಆಕಾಶಕ್ಕೆ ನೆಗೆದರು (೧-೨). 
ಪರ್ವತಗಳಂತೆಯೂ ಮದ್ದಾನೆಗಳಂತೆಯೂ ಇದ್ದ ಬಲಾಢ್ಕರಾದ ಕಪಿಗಳು 


ಸರ್ಗಃ ೬೧, ಮಧುವನಪ್ರವೇಶಃ ೪೬೯ 


ಸಭಾಜಮಾನಂ ಭೂತ್ಸಸಮಾತ್ಸವಂತಂ ಮಹಾಬಲಮ್‌ । 


ಹನುಮಂತಂ ತನೀ ವಹಂತ ಇವ ದೃಷಿಭಿಃ ॥ ಛ 
ರಾಘವೇ ಚಾರ್ಥನಿರ್ವತಿಂ ಕರ್ತುಂ ಚ ಪಠಮಂ ಯಶಃ | 
ಸಮಾಧಾಯ ಸ ಸಮದಾರ್ಥಾ: ಕಮಸಿದ್ದಿಭಿರುನತಾಃ | ೫ 
ಪ್ರಿಯಾಖ್ಯಾನೋನ್ನುಖಾಃ ಸರ್ವೇ ಸರ್ವೇ ಯುದ್ದಾಭಿನಂದಿನಃ । 
ಸರ್ವೇ ರಾಮಪ್ರತೀಕಾರೇ ನಿಶ್ಚಿತಾರ್ಥಾ ಮನಸಿನಃ ॥ ೬ 
ಪ್ಲವಮಾನಾಃ ಖಮುತ್ತತ್ವ್ತ ತತಸೇ ಕಾನನ್‌್‌ಕಸಃ । 
ನಂದನೋಪಮಮಾಸೇದುರ್ವನಂ ದ್ರುಮಲತಾಯುತಮ್‌ ॥ ೭ 
ಯತನ್ನಧುವನಂ ನಾಮ ಸುಗ್ರೀವಸ್ಥಾಭಿರಕಿತಮ್‌ । 

ಅಧ್ದಷ್ಠಂ ಸರ್ವಭೂತಾನಾಂ ಸರ್ವಭೂತಮನೋಹರಮ್‌ ॥ ತ 
ಯದ್ರಕ್ಸತಿ ಮಹಾವೀರ್ಯಃ ಸದಾ ದಧಿಮುಖಃ ಕಪಿಃ ಚ 

ಮಾತುಲಃ ಕಪಿಮುಖ್ಯಸ್ಯ ಸುಗ್ರೀವಸ್ಯ ಮಹಾತ್ಮನಃ ॥ ೯ 


ಆಕಾಶವನ್ನೇ ಮುಚ್ಚಿಬಿಡುವಂತೆ ಕಾಣುತಿದರು. ಸಿದ್ದ ಗಂಧರ್ವಾದಿಗಳು 
ಹನುಮಂತನನ್ನು ಬಹುಮಾನದಿಂದ ಸೋಡುತಿದರು. ಕಪಿಗಳೆಲ್ಲರಿಗೂ 
ಹನುಮಂತನ ಮೇಕೆ ದೃಷ್ಟಿ ಅವರು ದೃಷ್ಟಿಗಳಿಂದಲೇ "ಅವನನ್ನು ಎತ್ತಿ ತರುವಂತೆ 
ಕಾಣುತಿತ್ತು (೩-೪). ಅವರೆಲ್ಲರಿಗೂ ಶ್ರೀರಾಮನ ಕಾರ್ಯವು ಸಿದ್ದಿಸಹೋದಂತೆ 
ನಿಶ್ಚಯ. ಎಲ್ಲರಿಗೂ ಕೀರ್ತಿ ಲಭಿಸಿತೆಂದು ವಿಶ್ವಾಸ. ತಾವು ಸಾಧಿಸಿದ ಕಾರ್ಯಕ್ಕಾಗಿ 
ಹೆಮ್ಮ ಸೀತೆಯು ಸಿಕ್ಕಿದಳೆಂಬ ಸಂತೋಷದ. ಸುದ್ದಿಯನ್ನು ಹೇಳಲು ಉತಾಹ 
ಯುದ್ದ ಮಾಡಲು ಒಬ್ಬೊಬ್ಬರಿಗೂ ಕುತೂಹಲ. ರಾಮನು ರಾವಣನಿಗೆ ತಕ್ಕ 
ಪ್ರತೀಕಾರವನ್ನು ಮಾಡಿಯೇ ತೀರುತಾನೆಂದು ಪ್ರತಿಯೊಬ್ಬರೂ ನಿಶ್ಚಯಿಸಿ 
ಬಿಟ್ಟಿದ್ದರು (೫-೬). ಆ ವಾನರರು ಆಕಾಶದಲ್ಲಿ ಹಾರಿಬರುತಿರುವಾಗ, 
ನಂದನವನದಂತಿರುವ ಒಂದು ತೋಟವು ಕಾಣಿಸಿತು. ಅದು ಸುಗ್ರೀವನಿಗೆ 
ಸೇರಿದ ಮನೋಹರವಾದ ಮಧುವನ. ಯಾವ ಪ್ರಾಣಿಯೂ ಅದರ ಒಳಕ್ಕೆ 
ಹೋಗದಂತೆ ಬಲವಾದ ಕಾವಲಿತು, ಸುಗ್ರೀವನ ಸೋದರಮಾವನಾದ ದಧಿ 
ಮುಖನೆಂಬ ಕಪಿವೀರನೊಬ್ಬನು ಅದನ್ನು ರಕಿಸುತಿದ್ದನು (೭-೯). ಸುಗ್ರೀವನಿಗೆ 


೪೭೦ ಸುಂದಗಕಾಂಡಃ ! ಸರ್ಗಃ ೬೧ 


ತೇ ತದ್ದನಮುಪಾಗಮ್ಯ ಬಭೂವುಃ ಪರಮೋತ್ಕಟಾಃ | 
ವಾನರಾ ವಾನರೇಂದ್ರಸ್ಯ ಮನಃಕಾಂತತಮಂ ಮಹತ್‌ ॥ ೧೦ 


ತತಸೇ ವಾನರಾ ಹೃಷ್ಟಾ ದಷ್ಟ್ವಾ ಮಧುವನಂ ಮಹತ್‌ । 
ಕುಮಾರಮಭ್ಯಯಾಚಂತ ಮಧೂನಿ ಮಧುಪಿಂಗಲಾಃ ॥ ೧೧ 


ತತಃ ಕುಮಾರಸಾನ್‌ ವೃದಾನ್‌ ಜಾಂಬವತ್ಚಮುಖಾನ್‌ ಕಪೀನ್‌ | 
ಅನುಮಾನ್ಯ ದದ್‌ ತೇಷಾಂ ನಿಸರ್ಗಂ ಮಧುಭಕಣೇ || ೪೨ 


ತತಶ್ಲಾನುಮತಾಃ ಸರ್ವೇ ಸಂಪ್ರಹ್ನಷ್ಟಾ ವನೌಕಸಃ । 


ಲ ಒಟ 
ಮುದಿತಾಃ ಪ್ರೇರಿತಾಶ್ಚಾಪಿ ತ್ಯಂತೋ5 ಭವಂಸತಃ ॥ ೧೩ 


ಪ್ರ ಲಲಿ 
ಗಾಯಂತಿ ಕೇಚಿತ್‌ ಪ್ರಣಮಂತಿ ಕೇಚಿ- 
ನ್ಲತ್ಯಂತಿ ಕೇಚಿತ್‌ ಪ್ರಹಸಂತಿ ಕೇಚಿತ್‌ | 


ಪತಂತಿ ಕೇಚಿದ್ದಿತರಂತಿ ಕೇಚಿತ್‌ 
ಪುವಂತಿ ಕೇಚಿತ್‌ ಪ್ರಲಪಂತಿ ಕೇಚಿತ್‌ ॥ ೧೪ 


ಪರಸರಂ ಕೇಚಿದುಪಾಶ್ರಯಂತೇ 
ಪ ಸರಂ ಕೇಚಿದುಪಾಕ್ರಮಂತೇ । 


ಬಹು ಪ್ರಿಯವಾಗಿದ್ದ ಆ ಮಧುವನವನ್ನು ಕಂಡೊಡನೆ ಕಪಿಗಳಿಗೆ ಅಲ್ಲಿ ಜೇನನ್ನು 
ಕುಡಿಯಬೇಕೆಂದು ಆಸೆಯಾಯಿತು. ಮಧುಪಾನಕ್ಕೆ ಅವಕಾಶ ಕೊಡಬೇಕೆಂದು 
ಅಂಗದನನ್ನು ಪ್ರಾರ್ಥಿಸಿದರು (೧೦-೧೧). ಅಂಗದಕುಮಾರನು ಜಾಂಬವಂತನೇ 
ಮೊದಲಾದ ಹಿರಿಯರ ಸಮ್ಮತಿಯನ್ನು ಪಡೆದು, ಕಪಿಗಳಿಗೆ ಮಧುಪಾನಮಾಡಲು 
ಅನುಮತಿ ಕೊಟ್ಟನು. ಕಪಿಗಳು ಆನಂದದಿಂದ ಉಬ್ಬದರು. ಹರ್ಷೋನ್ಹತರಾಗಿ 
ಕುಣಿದಾಡಿದರು (೧೨-೧೩). (ಮಧುವನಕ್ಕೆ ದಾಳಿಯಿಟ್ಟು ಜೇನನ್ನು ಕುಡಿದು 
ಮದವೇರಿದರು) ಆ ಕಪಿಗಳಲ್ಲಿ ಕೆಲವರು ಹಾಡುವರು. ಕೆಲವರು ನಮಸ್ಕಾರ 
ಮಾಡುವರು. ಕೆಲವರು ಕುಣಿಯುವರು. ಕೆಲವರು ಗಟ್ಟಿಯಾಗಿ ನಗುವರು. ಕೆಲ 
ವರು ಧುಮುಕುವರು. ಕೆಲವರು ಓಡುವರು. ಕೆಲವರು ಕುಪಳಿಸುವರು. ಕೆಲವರು 
ಏನನ್ನೋ ಹಲುಬುವರು (೧೪). ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವರು. ತಳ್ಳುವರು. 


ಸರ್ಗಃ ೬೧ | ಮಧುವನಪ್ರವೇಶಃ ೪೭೧ 


ಪರಸರಂ ಕೇಚಿದುಪಬ್ರುವಂತೇ 
ಪರಸ್ಪರಂ ಕೇಚಿದುಪಾರಮಂತೇ ॥ ೧೫ 


ದ್ರುಮಾದ್ದುಮಂ ಕೇಚಿದಭಿದ್ರವಂತಿ 
ಕಿತ ನಗಾಗ್ರಾನ್ನಿಪತಂತಿ ಕೇಚಿತ್‌ | 
ಮಹೀತಲಾತ್‌ ಕೇಚಿದುದೀರ್ಣವೇಗಾ 
ಮಹಾದ್ರುಮಾಗ್ರಾಣ್ಯಭಿಸಂಪತಂತಿ ॥ ೧೬ 
ಗಾಯಂತಮನ್ಯಃ ಪ್ರಹಸನ್ನುಪ್ಪತಿ 
ಹಸಂತಮನ್ಯಃ ಪ್ರರುದನ್ನುಪೃತಿ । 
ರುದಂತಮನ್ನಃ ಪ್ರಣದನುಪತಿ 
ರಿ ಊಲ 
ನದಂತಮನ್ಯಃ ಪ್ರಣದನ್ನುಪ್ಪತಿ ॥ ೧೭ 
ಸಮಾಕುಲಂ ತತ್‌ ಕಪಿಸ್ಪನ್ಯಮಾಸೀ- 
ನ್ದಧುಪ್ರಪಾನೋತ್ಕಟಸತ್ತಚೇಷಮ್‌ 
ನ ಚಾತ್ರ ಕಶ್ಲಿನ್ನ ಬಭೂವ ಮತ್ತೋ 
ನ ಚಾತ್ರ ಕಠಿನ ಬಭೂವ ತಪಃ ॥ ೧೮ 
ಜಂ ಅಮಿ 


ತತೋ ವನಂ ತೆ: ಪರಿಬಕ ಮಾಣಂ 
ಲ ಆರೆ 


ದ್ರುಮಾಂಶ ್ಲ ವಿದ್ವಂಸಿತಪತ್ರಪುಷ್ಪಾನ್‌ | 


ವ _) 


ಜಗಳವಾಡುವರು. ಆಟವಾಡುವರು. ಕೆಲವರು ಮರದಿಂದ ಮರಕ್ಕೆ 
ಜಿಗಿಯುತಿದ್ದರು. ಕೆಲವರು ಮರದಿಂದ ನೆಲಕ್ಕೆ ಹಾರಿಬೀಳುತಿದ್ದರು. ಕೆಲವರು 
ನೆಲದಿಂದ ಮರದ ತುದಿಗೆ ಛಟನೆ ನೆಗೆಯುತಿದರು (೧೫-೧೬). ಒಬ್ಬ ಕಪಿಯು 
ಹಾಡುವಾಗ ಇನ್ನೊಬ್ಬನು ನಗುತ್ತ ಬಂದು ಮೇಲೆ ಬೀಳುವನು! ಒಬ್ಬನು 
ನಗುತಿದ್ದರೆ ಇನ್ನೊಬ್ಬನು ಅಳುತ್ತ ಎದುರಿಗೆ ಬಂದು ನಿಲ್ಲುವನು! ಇನ್ನೊಬ್ಬನು 
ಅಳುತಿದರೆ ಮತೊಬ್ಬನು ಕೇಕೆ ಹಾಕುತ್ತ ಬಂದು ನಿಲ್ಲುವನು! ಮತೊಬ್ಬನು ಕೇಕೆ 
ಹಾಕುತಿದ್ದರೆ ಮಗದೊಬ್ಬನು ಬಂದು ಅವನನ್ನು ತಳ್ಳುವನು (೧೭). ಹೀಗೆ ಕಪಿಗಳು 
ಯಥೇಚ್ಛವಾಗಿ ಜೇನನ್ನುಕುಡಿದು ಮದಿಸಿ ನಾನಾ ಚೇಷ್ಟೆಯನ್ನು ಮಾಡುತಿದ್ದರು. ಆ 


೪೭೨ ಸುಂದರಕಾಂಡಃ | ಸರ್ಗಃ ೬೧ 


ಸಮೀಕ,  ಕೋಪಾದಧಿವಕನಾಮಾ 
ಎರೆ ಟು ಕ 

ನಿವಾರಯಾಮಾಸ ಕಪಿಃ ಕಪೀಂಸಾನ್‌ || ೧೯ 
ಸ ತೈಃ ಪ್ರವೃದ್ಧೈಃ ಪರಿಭರ್ತ್ನೃಥಮಾನೋ 

ವನಸ್ಕ ಗೋಪ್ತಾ ಹರಿವೀರವುದ್ದಃ 
ಚಕಾರ ಭೂಯೋ ಮತಿಮುಗ್ರತೇಜಾ 

ವನಸ್ಸ ರಕಾಂ ಪ್ರತಿ ವಾನರೇಟ ॥ ಜು 

ಶೆ ಊ ಖಿ ರ 

ಉವಾಚ ಕಾಂಶ್ಚಿತ್‌ ಪರುಷಾಣಿ ದೃಷ- 

ಮಸಕಮನ್ಯಾಂಶ್ಲ ತಲ್ಪರ್ಜಘಾನ | 
ಸಮೇತ್ಯ ಕೃಶಿತ್‌ ಕಲಹಂ ಚಕಾರ 

ತಥೈವ ಸಾಮ್ನೋಪಜಗಾಮ ಕಾಂಶ್ಸಿತ್‌ ॥ ೨೪ 
ಸ ತೈರ್ಮದಾತ್‌ ಸಂಪರಿವಾರ್ಯ ವಾಕ್ಕೈ- 

ರ್ಬಲಾಶ್ಚ ತೇನ ಪ್ರತಿವಾರ್ಯಮಾಣ್ಠ;: । 
ಪ್ರಧರ್ಷಿತಸ್ತ 'ಕಭಯ್ಸೆಃ ಸಮೇತ್ಯ 

ಪ್ರಕೃಷ್ಕತೇ ಚಾಪ್ಯನವೇಕ್ಷ್ಯ ದೋಷಮ್‌ ॥ ೨೨ 


ಕಪಿಗಳಲ್ಲಿ ಮದವೇರದವನೇ ಇರಲಿಲ್ಲ ಕುಡಿದು ತೃಪನಾಗದವನೂ ಇರಲಿಲ್ಲ 
ಕಪಿಗಳು  ಮಧುವನದಲ್ಲಿದ್ದ ಫಲಮೂಲಗಳನ್ನು ತಿಂದು, ವೃಕ್ಷಗಳನ್ನೂ 
ಪತ್ರಪುಷಗಳನ್ನೂ ಹಾಳುಮಾಡುತಿರುವಾಗ ದಧಿಮುಖನೆಂಬ ವಾನರನು 
ಕೋಪದಿಂದ ಬಂದು ಅವರನ್ನು ತಡೆದನು (೧೮-೧೯). ಆದರೆ ಕೊಬ್ಬಿಹೋಗಿದ್ದ 
ಆ ಕಪಿಗಳು ವನರಕಕನಾದ ದಧಿಮುಖನ ಮಾತನ್ನು ಲಕ್ಷಿಸದೆ ಅವನನ್ನೇ ಗದರಿಸ 
ತೊಡಗಿದರು. ಮಹಾತೇಜಸ್ಸಿಯಾದ ದಧಿಮುಖನು ಹೇಗಾದರೂ ಇವರ 
ಹಾವಳಿಯನ್ನು ತಡೆದು ಮಧುವನವನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದನು. 
ಕೆಲವರನ್ನು ಕಠೋರ ವಾಕ್ಯಗಳಿಂದ ಹೆದರಿಸಿದನು. ಕೆಲವರನ್ನು ಕೈಯಿಂದ 
ಹೊಡೆದನು. ಕೆಲವರೊಡನೆ ಜಗಳವಾಡಿದನು. ಕೆಲವರಿಗೆ ಒಳ್ಳೆಯ ಮಾತಿನಿಂದ 
ಬುದ್ದಿ ಹೇಳಿದನು (೨೦-೨೧). ದಧಿಮುಖನು ಎಷ್ಟು ತಡೆದರೂ ಕೇಳದೆ, ಆ 
ವಾನರರು ನಿರ್ಭಯವಾಗಿ ಚೇಷೆಮಾಡುತ್ತ ತಮ್ಮ ತಪ್ಪನ್ನು ತಿಳಿದುಕೊಳ್ಳದೆ, 


ಸರ್ಗಃ ೬೨] ದಧಿಮುಖಖಿಲೀಕಾರಃ ೪೭೩ 
ನಖ್ಯಸುದಂತೋ ದಶನ್ಸರ್ದಶಂತ- 
ಸಲೆಶ ಪಾದೆಶ ಸಮಾಪಯಂತಃ | 
ಲಿಚ ಲಿಚಜ 
ಮದಾತ್‌ ಕಪಿಂ ತಂ ಕಷಯಃ ಸಮಗ್ರಾ 
ಮಹಾವನಂ ನಿರ್ವಿಷಯಂ ಚ ಚಕ್ರುಃ ॥ ೨೩ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಏಕಷಷಿತಮಃ ಸರ್ಗಃ 


ದ್ವಿಷಷಿತಮಃ ಸರ್ಗಃ 
ದಧಿಮುಖಖಲೀಕಾರಃ 


ತಾನುವಾಚ ಹರಿಶ್ರೇಷ್ನೋ ಹನುಮಾನ್‌ ವಾನರರ್ಷಭಃ 


ಅವ್ಯಗ್ರಮನಸೋ ಯೂಯಂ ಮಧು ಸೇವತ ವಾನರಾಃ ॥ ೧ 
ಅಹಮಾವಾರಯಿಷ್ಯಾಮಿ ಯುಷ್ಠಾಕಂ ಪರಿಪಂಧಿನಃ | 
ಶ್ರುತ್ವಾ ಹನುಮತೋ ವಾಕ್ಯಂ ಹರೀಣಾಂ ಪ್ರವರೋತಂಗದಃ ॥ ೨ 


ಒಟಾಗಿ ಸೇರಿ ಅವನನ್ನೇ ಎಳೆದಾಡತೊಡಗಿದರು. ಮದವೇರಿದ ಆ ಕಪಿಗಳು ದಧಿ 
ಮುಖನನ್ನು ಪರಚಿ, ಕಚ್ಚಿ ಕೈಯಿಂದ ಹೊಡೆದು, ಕಾಲಿನಿಂದ ಒಡದು 
ಮಧುವನವನ್ನು ಬರಿದುಮಾಡಿಬಿಟ್ಟರು (೨೨-೨೩). 


ಇಲ್ಲಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತೊಂದನೆಯ ಸರ್ಗ 


ಸರ್ಗ ೬೨ 


ಹಿಂದಿನ ಸರ್ಗದ ವಿಷಯವನ್ನು ವಿಸಾರವಾಗಿ ವರ್ಣಿಸುವುದು. ದಧಿಮುಖನೂ 
ಇತರ ವನರಕಕರೂ ಕಪಿಗಳಿಂದ ಪರಾಜಿತರಾಗಿ ಸುಗ್ರೀವನ ಬಳಿಗೆ 
ದೂರು ಹೇಳುವುದಕ್ಕಾಗಿ ಹೋಗುವುದು. 


ಹನುಮಂತನು ತನ್ನ ಕಡೆಯ ಕಪಿಗಳನ್ನು ಕುರಿತು ""ವಾನರರೆ, ನೀವು 
ನಿಶ್ಚಿಂತರಾಗಿ ಮಧುವನ್ನು ಕುಡಿಯಿರಿ. ನಿಮಗೆ ಅಡ್ಡಿ ಮಾಡತಕ್ಕವರನ್ನು ನಾನು 


೪೭೪ ಸುಂದರಕಾಂಡಃ [ಸರ್ಗಃ ೬೨ 


ಪ್ರತ್ಯುವಾಚ ಪ್ರಸನ್ನಾತ್ಮಾ ಪಿಬಂತು ಹರಯೋ ಮಧು । 


ಅವಶ್ಯಂ ಕೃತಕಾರ್ಯಸ್ಯ ವಾಕ್ಕಂ ಹನುಮತೋ ಮಯಾ ॥ ೩ 
ಅಕಾರ್ಯಮಪಿ ಕರ್ತವ್ಯಂ ಕಿಮಂಗ ಪುನರೀದ್ದಶಮ್‌ J 

ಅಂಗದಸ್ಯ ಮುಖಾಚ್ಚುತ್ವಾ ವಚನಂ ವಾನರರ್ಷಭಾಃ ॥ ೪ 
ಸಾಧು ಸಾದ್ದಿತಿ ಸಂಹ್ಲಹ್ಟಾ ವಾನರಾಃ ಪ್ರತ್ಯಪೂಜಯನ್‌ | 
ಪೂಜಯಿತ್ತಾಂಗದಂ ಸರ್ವೇ ವಾನರಾ ವಾನರರ್ಷಭಮ್‌ ॥ ೫ 
ಜಗ್ಗುರ್ಮಧುವನಂ ಯತ್ರ ನದೀವೇಗಾ ಇವ ದ್ರುತಮ್‌ । 

ತೇ ಪ್ರವಿಷ್ಟಾ ಮಧುವನಂ ಪಾಲಾನಾಕ್ರಮ್ಯ ವೀರ್ಯತಃ ॥ 3 
ಅತಿಸರ್ಗಾಚ್ಚ ಪಟವೋ ದಷ್ಟ್ವಾ ಶ್ರುತ್ವಾ ಚ ಮೃಥಿಲೀಮ್‌ [ 

ಪಪುಃ ಸರ್ವೇ ಮಧು ತದಾ ರಸವತಲಮಾದದುಃ ॥ ೭ 
ಉತತ್ರ ಚ ತತಃ ಸರ್ವೇ ವನಪಾಲಾನ್‌ ಸಮಾಗತಾನ್‌ | 
ತಾಡಯಂತಿ ಸ್ಥ ಶತಶಃ ಸಕಾನ್‌ ಮಧುವನೇ ತದಾ ॥ ತ 
ಮಧೂನಿ ದ್ರೋಣಮಾತ್ರಾಣಿ ಬಾಹುಭಿಃ ಪರಿಗೃಹ್ಯ ತೇ | 

ಪಿಬಂತಿ ಸಹಿತಾಃ ಸರ್ವೇ ನಿಘಂತಿ ಸ್ಥ ತಥಾಪರೇ ॥ ೯ 


ನೋಡಿಕೊಳ್ಳುತೇನೆ'' ಎಂದನು. ಆ ಮಾತನ್ನು ಕೇಳಿ ಅಂಗದನು ""ಅವಶ್ಯವಾಗಿ ಕಪಿ 
ಗಳು ಮಧುವನ್ನು ಕುಡಿಯಲಿ. ನಮ್ಮ ಕಾರ್ಯವನ್ನು ಸಾಧಿಸಿದವನೇ ಹನು 
ಮಂತನು (೧-೩). ಅವನು ಒಂದು ಅಕಾರ್ಯವನ್ನು ಮಾಡಬೇಕೆಂದರೂ ನಾವು 
ಮಾಡಬೇಕು. ಹೀಗಿರುವಾಗ ಮಧುಪಾನದ ವಿಷಯದಲ್ಲಿ ಹೇಳಬೇಕಾದ್ದೇನು?'' 
ಎಂದನು. ಅಂಗದನ ಮುಖದಿಂದ ಈ ಮಾತು ಬಂದಕೂಡಲೇ ಕಪಿಗಳೆಲ್ಲರೂ 
"ಭಲೆ! ಭಲೆ!' ಎಂದು ಕೂಗುತ್ತ ಅಂಗದನನ್ನು ಅಭಿನಂದಿಸಿದರು. (೪-೫). 
ಕೂಡಲೇ ನದಿಪ್ರವಾಹದಂತೆ ರಭಸದಿಂದ ಮಧುವನಕ್ಕೆ ನುಗ್ಗಿದರು. ಅವರಿಗೆ 
ಸೀತಾವೃತಾಂತವನ್ನು ತಿಳಿದುಬಂದೆವೆಂಬ ಜಂಬದೊಡನೆ ಮಧುವನ್ನು ಕುಡಿಯಲು 
ಅಂಗದನ ಅನುಮತಿಯೂ ಸಿಕ್ಕಿತು. ಅವರು ತೋಟದ ಕಾವಲುಗಾರರನ್ನು 
ಹೊಡೆದೋಡಿಸಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿಂದು ಜೇನನ್ನು ಕುಡಿದರು 
(೬-೮). ದೊಡ್ಡ ದೊಡ್ಡ ಜೇನಿನ ಗೂಡುಗಳನ್ನು ಕಿತ್ತು ಜೇನನ್ನು ಬಾಯಿಗೆ 


ಸರ್ಗಃ ೬೨ ] ದಧಿಮುಖಖಿಲೀಕಾರಃ ೪೭೫ 


ಕೇಚಿತ್‌ ಪೀತಾಫವಿಧ್ಯಂತಿ ಮಧೂನಿ ಮಧುಪಿಂಗಲಾಃ | 


ಮಧೂಚ್ಸಿಷೇನ ಕೇೆೌಟಚ್ಛ ಜಘುರನೋನ್ನಮುತ್ತಟಾಃ ॥ ೧೦ 
ನ ಆಟ ಚ ಯ ರ್ರ ಕೆ 
ಅಪರೇ ವಕಮೂಲೇ ತು ಶಾಖಾಂ ಗಹ ವವಸಿತಾಃ । 

ಲಂ ಲಶೆ ಶಿ ಇ 
ಅತ್ಯರ್ಥಂ ಚ ಮದಗ್ಗಾನಾಃ ಪರ್ಣಾನ್ಯಾಸೀರ್ಯ ಶೇರತೇ ॥॥ ೧೧ 
ಉನ್ನತಭೂತಾಃ ಪುವಗಾ ಮಧುಮತಾಶ್ರ ಹೃಷವತ್‌ 
ಕಿಪಂತಿ ಚ ತದಾನ್ಯೋನ್ಯಂ ಸ್ಲಲಂತಿ ಚ ತಥಾಪರೇ ॥ ೧೨ 


ಕೇಚಿತ್‌ ' ೪ಲಾಂ ಪ್ರಕುರ್ವಂತಿ ಕೇಚಿತ್‌ ಕೂಜಂತಿ ಹಷವತ್‌ । 


ಲಲ 


ಹರಯೋ ಮಧುನಾ ಮತಾಃ ಕೇಚಿತ್‌ ಸುಪಾ ಮಹೀತಲೇ ॥ ೧೩ 


ಕ್ಷತ್ತಾ ಕಿಂಚಿದ್ದಸಂತ್ಯನ್ಯೇ ಕೇಚಿತ್‌ ಕುರ್ವಂತಿ ಚೇತರತ್‌ | 
ಕ್ಷತ್ತಾ ಕಿಂಚಿದ್ದದಂತ್ಯನ್ಯೇ ಕೇಚಿದ್ದುಧ್ಯಂತಿ ಚೇತರತ್‌ ॥ ೧೪ 


ಯೇ ಪೃತ್ರ ಮಧುಪಾಲಾಃ ಸ್ಯಃ ಪ್ರೇಷ್ಯಾ ದಧಿಮುಖಸ್ಯ ತು | 
ತೇ$ಪಿ ತೈರ್ವಾನರೈರ್ಭೀಮೈಃ ಪ್ರತಿಷಿದ್ದಾ ದಿಶೋ ಗತಾಃ ॥ ೧೫ 


ಹಿಂಡಿಕೊಂಡು ಗೂಡುಗಳನ್ನು ಎಸೆದರು. ಕೆಲವರು ಬೇಕಾದಷ್ಟು ಕುಡಿದು ಉಳಿದ 
ಜೇನನ್ನು ಚೆಲ್ಲಿದರು. ಕೆಲವರು ಜೇನಿನ ತಟ್ಟುಗಳಿಂದ ಹೊಡೆದಾಡಿದರು. 
ಮಧುಪಾನದಿಂದ ಮದವೇರಿ ಕೆಲವು ಕಪಿಗಳು ಮರದ ಕೊಂಬೆಗಳನ್ನು ಹಿಡಿದು 
ನಿಂತರು. ಕೆಲವರು ಎಲೆಗಳನ್ನು ಹಾಸಿ ಮಲಗಿಬಿಟರು ! (೯-೧೧). ಕೆಲವರು 
ಕುಡಿದು ಹುಚ್ಚರಂತಾಗಿ ಒಬ್ಬರನ್ನೊಬ್ಬರು ತಳ್ಳುತ್ತ ಎಡವುತ್ತ ಇದ್ದರು. ಕೆಲವರು 
ಸಿಂಹನಾದ ಮಾಡುವರು. ಕೆಲವರು ಕಿಲಕಿಲ ಶಬ್ದಮಾಡುವರು. ಕೆಲವರು 
ನೆಲದಮೇಲೆಯೇ ಮಲಗಿಬಿಡುವರು (೧೨-೧೩). ಏನಾದರೂ ಚೇಷೆಮಾಡಿ 
ನಗತಕ್ಕವರು ಕೆಲವರು | ಅಳತಕ್ಕವರು ಕೆಲವರು | ಒಂದನ್ನು ಮಾಡಿ ಇನ್ನೊಂದನ್ನು 
ಹೇಳತಕ್ಕವರು ಕೆಲವರು. ಏನನ್ನೋ ಹೇಳಿದರೆ ಇನ್ನೇನನ್ನೋ ತಿಳಿದುಕೊಳ್ಳತಕ್ಕವರು 
ಕೆಲವರು! ದಧಿಮುಖನ ಪರಿಚಾರಕರು ತಮಗೆ ಅಡ್ಡಿಮಾಡಿದರೆ ಈ ಭಯಂಕರ 
ಕಪಿಗಳು ಅವರನ್ನು ಹೊಡೆದೋಡಿಸುತಿದ್ದರು (೧೪-೧೫). 


೪೭೬ ಸುಂದರಕಾಂಡಃ | ಸರ್ಗಃ ೬೨ 


ಜಾನುಭಿಸ್ತು ಪ್ರಕಷ್ಠಾಶ್ಚ ದೇವಮಾರ್ಗಂ ಚ ದರ್ಶಿತಾಃ | 


ಅಬ್ರುವನ್‌ ಪರಮೋದ್ದಿಗ್ನಾ ಗತ್ವಾ ದಧಿಮುಖಂ ವಚಃ ॥ ೧೬ 


ಹನೂಮತಾ ದತವರೈರ್ಹತಂ ಮಧುವನಂ ಬಲಾತ್‌ | 


ವಯಂ ಚ ಜಾನುಭಿಃ ಕಷ್ಟಾ ದೇವಮಾರ್ಗಂ ಚ ದರ್ಶಿತಾಃ ॥. ೧೭ 
ತತೋ ದಧಿಮುಖಃ ಕ್ರುದ್ಧೋ ವನಪಸತ್ರ ವಾನರಃ | 
ಹತಂ ಮಧುವನಂ ಶ್ರುತಾ ಸ ಸಾಂತ್ರಯಾಮಾಸ ತಾನ್‌ ಹರೀನ್‌ ॥ ೧೮ 


ಇಹಾಗಚ್ಛತ ಗಚ್ಛಾಮೋ ವಾನರಾನ್‌ ಬಲದರ್ಪಿತಾನ್‌ | 
ಬಲೇನ ವಾರಯಿಷ್ಕಾಮೋ ಮಧು ಭಕ್ಕಯತೋ ವಯಮ್‌ ॥ ೧೯ 


ಶ್ರುತ್ವಾ ದಧಿಮುಖಸ್ಯೇದಂ ವಚನಂ ವಾನರರ್ಷಭಾಃ । 


ಪುನರ್ಮೀರಾ ಮಧುವನಂ ತೇನೈವ ಸಹಿತಾ ಯಯುಃ ॥ ೨೦ 
ಮಧ್ಯೇ ಚೈಷಾಂ ದಧಿಮುಖಃ ಪ್ರ ಹೃ ತರಸಾ ತರುಮ್‌ ಟ 
ಸಮಭ್ಯಧಾವದ್ದೇಗೇನ ತೇ ಚ ಸರ್ವೇ ಪವಂಗಮಾಃ ॥ ೨೧ 


ಕೆಲವರು ವನಪಾಲಕರನ್ನು ಮೊಳಕಾಲುಗಳಲ್ಲಿ ಹಿಡಿದೆಳೆದು ಬೀಳಿಸಿ, 
ಅವರಿಗೆ ತಮ್ಮ ಅಪಾನದ್ವಾರಗಳನ್ನು ತೋರಿಸಿ ಹಂಗಿಸಿದರು. ಆಗ ವನಪಾಲಕರು 
ದುಃಖಿತರಾಗಿ ದಧಿಮುಖನ ಹತಿರ ""ಸ್ವಾಮಿ, ಹನುಮಂತನ ಸಹಾಯಬಲದಿಂದ 
ಆ ಕಪಿಗಳು ನಮ್ಮ ಮಧುವನವನ್ನು ನಾಶಮಾಡಿಬಿಟ್ಟರು. ನಾವು ತಡೆಯುವುದಕ್ಕೆ 
ಹೋದರೆ, ನಮ್ಮ ಮೊಣಕಾಲುಗಳನ್ನು ಹಿಡಿದೆಳೆದು ತಮೃ ಅಪಾನದ್ವಾರಗಳನ್ನು 
ತೋರಿಸಿ ಹಂಗಿಸುತಾರೆ'' ಎಂದು ದೂರು ಹೇಳಿದರು (೧೬-೧೭). ಆಗ ದಧಿ 
ಮುಖನಿಗೆ ಬಹಳ ಕೋಪ ಉಂಟಾಯಿತು. ಅವನು ವನಪಾಲಕರಾದ ಆ 
ಕಪಿಗಳನ್ನು ಸಮಾಧಾನಪಡಿಸಿ ನನ್ನೊಡನೆ ಬನ್ನಿರಿ. ಹೋಗೋಣ. ಮಧುವನ್ನು 
ಕುಡಿಯುತಿರುವ ಆ ಸೂಕ್ಕಿದ ಕಪಿಗಳನ್ನು ಬಲಾತ್ಕಾರದಿಂದ ತಡೆಯೋಣ'' 
ಎಂದನು (೧೮-೧೯). ದಧಿಮುಖನ ಮಾತನ್ನು ಕೇಳಿ ಆ ವೀರರೆಲ್ಲರೂ ಒಟ್ಟು 
ಗೂಡಿ ಮತ್ತೆ ಮಧುವನಕ್ಕೆ ಬಂದರು. ದಧಿಮುಖನು ಮರವೊಂದನ್ನು ಕಿತ್ತು 
ಹಿಡಿದುಕೊಂಡನು. ಉಳಿದ ಕಪಿಗಳು ಬಂಡೆ, ಮರ, ಬೆಟ್ಟಗಳನ್ನು ಕಿತ್ತು 


ಸರ್ಗಃ ೬೨] ದಧಿಮುಖಖಿಲೀಕಾರಃ ೪೭೭ 
ತೇ ಶಿಲಾಃ ಪಾದಪಾಂಶ್ಚಾಪಿ ಪರ್ವತಾಂಶ್ಚಾಪಿ ವಾನರಾಃ | 

9 ಬ ಸಾಕೆ ೦ 
ಗಹೀತ್ವಾಭ್ಯಗಮನ್‌ ಕ್ರುದ್ಧಾ ಯತ್ರ ತೇ ಕಪಿಕುಂಜರಾಃ ॥ ೨೨ 


ತೇ ಸ್ವಾಮಿವಚನಂ ವೀರಾ ಹೃದಯೇಷ್ನವಸಜ್ಯ ತತ್‌ | 
ತರಯಾ ಹ್ಯಭ್ಸಧಾವಂತ ಸಾಲತಾಲಶಿಲಾಯುಧಾಃ ॥ ೨೩ 


ವಕ್ಷಸ್ಥಾಂಶ್ಚ ತಲಾಸ್ಟಾಂಶ್ಚ ವಾನರಾನ್‌ ಬಲದರ್ಪಿತಾನ್‌ । 
ಅಭ್ಯಕ್ರಾಮಂಸತೋ ವೀರಾಃ ಪಾಲಾಸತ್ರ ಸಹಸ್ರಶಃ ॥ ೨೪ 


ಅಥ ದೃಷ್ಟ್ವಾ ದಧಿಮುಖಂ ಕ್ರುದ್ಧಂ ವಾನರಪುಂಗವಾಃ | 


ಅಬ ಧಾವಂತ ವೇಗೇನ ಹನುಮತ ಮುಖಾಸದಾ || ೨೫ 
ತಂ ಸಿವಕ್ಷಂ ಮಹಾಬಾಹುಮಾಪತಂತಂ ಮಹಾಬಲಮ್‌ । 
ಆರ್ಯಕಂ ಪ್ರಾಹರತತ್ರ ಬಾಹುಭ್ಯಾಂ ಕುಪಿತೋ5ಂಗದಃ ॥ ೨೬ 
ಮದಾಂಧಶ್ಣ ನ ವೇದೃನಮಾರ್ಯಕೋಠ5ಯಂ ಮಮೇತಿ ಸಃ । 
ಅಥೈನಂ ನಿಷ್ಠಿಪೇಷಾಶು ವೇಗವದ್ದಸುಧಾತಲೇ ॥ ೨೭ 


ಹಿಡಿದುಕೊಂಡರು. ಎಲ್ಲರೂ ಸೇರಿ ಮಧುವನವನ್ನು ನಾಶಮಾಡುತಿದ್ದ ಕಪಿಗಳನ್ನು 
ಅಟ್ಟಿಸಿಕೊಂಡು ಬಂದರು (೨೦-೨೨). ವನಪಾಲಕರು ತಮ್ಮ ಒಡೆಯನ 
ಆಜ್ಞೆಯಂತೆ ಸಾಲವೃಕ್ಷ ಮೊದಲಾದವುಗಳನ್ನು ಹಿಡಿದು, ಮರದಮೇಲೆಯೂ 
ನೆಲದಮೇಲೆಯೂ ನಿಂತು ಹಾವಳಿ ಮಾಡುತಿದ್ದ ಕಪಿಗಳನ್ನು ಹೊಡೆಯ 
ಲಾರಂಬಿಸಿದರು. ದಧಿಮುಖನೇ ಕೋಪದಿಂದ ನುಗ್ಗಿಬರುತಿರುವುದನ್ನು ಕಂಡು 
ಹನುಮಂತನೇ ಮೊದಲಾದ ಕಪಿನಾಯಕರು ಅಲ್ಲಿಗೆ ಓಡಿಬಂದರು (೨೩-೨೫). 
ಆಗ ವೃಕ್ಷವನ್ನು ಎತ್ತಿ ಹಿಡಿದು ನುಗ್ಗಿ ಬರುತಿದ್ದ ಬಲಾಡ್ಗನಾದ ದಧಿಮುಖನನ್ನು 
ಕಂಡು ಕುಪಿತನಾದ ಅಂಗದನು ತನ್ನ ಕೈಗಳಿಂದಲೇ ಅವನನ್ನು ಅಪ್ಪಳಿಸಿ 
ಹೊಡೆದನು. ಅಂಗದನು ಮಧುಪಾನದಿಂದ ಮದವೇರಿದ್ದನು. ದಧಿಮುಖನು 
(ಸುಗ್ರೀವನಿಗೆ ಸೋದರಮಾವನಾದ್ದರಿಂದ) ತನಗೆ ಪೂಜ್ಯನೆಂಬುದನ್ನು ಅಂಗದನು 
ಗಮನಿಸಲಿಲ್ಲ ಅವನು ದಧಿಮುಖನನ್ನು ಎತ್ತಿನೆಲದಮಲಿ ಬಲವಾಗಿ ಕುಕ್ಕಿಬಿಟ್ಟನು 
(೨೬-೨೭). 


೪೬೮ ಸುಂದರಕಾಂಡ [ಸರ್ಗಃ ೬. 


ಸ ಭಗಬಾಹೂರುಬು ಭುಜೋ ವಿಹಲಃ ಶೋಣಿತೋಕ್ಷಿತಃ 


ಮುಮೋಹ ಸಹಸಾ ವೀರೋ ಕೂ er ES | ೨೮ 
ಸ ಸಮಾಶಸ್ಯ ಸಹಸಾ ಸಂಕ್ರುದ್ದೋ ರಾಜಮಾತುಲಃ | 


ವಾನರಾನ್‌ ವಾರಯಾಮಾಸ ದಂಡೇನ ಮಧುಮೋಹಿತಾನ್‌ ॥ ೨೯ 
ಸ ಕಥಂಚಿದ್ದಿಮುಕಸೈರ್ವಾನರೈರ್ವಾನರರ್ಷಭಃ ! 
ಉವಾಚ್ಛೆಕಾಂತಮಾಶ್ರಿತ್ಯ ಭ್ಲತ್ಕಾನ್‌ ಸ ಸ್ಟಾನ್‌ ಸಮುಪಾಗತಾನ್‌ ॥ ೩೦ 
ಏತೇ ತಿಪ್ಪಂತು ಗಚ್ಚಾದೋ ಭರ್ತಾ ನೋ ಯತ್ರ ವಾನರಃ । 


ಸುಗ್ರೀವೋ ವಿಪುಲಗೀವ: ಸಹ ರಾಮೇಣ ತಿಷ್ಠತಿ ॥ ೩೧ 
ಸರ್ವಂ ಚೈವಾಂಗದೇ ದೋಷಂ ಶ್ರಾವಯಿಷ್ಯಾಮಿ ಪಾರ್ಥಿವೇ | 
ಅಮರ್ಷಿೀ ವಚನಂ ಶ್ರುತ್ವಾ ಘಾತಯಿಷ್ಯತಿ ವಾನರಾನ್‌ ॥ ೩೨ 
ಇಷ್ಟಂ ಮಧುವನಂ ಹ್ಯೇತತ್‌ ಸುಗ್ರೀವಸ್ಯ ಮಹಾತ್ಮನಃ । 
ಪಿತ್ಪಪೃತಾಮಹಂ ದಿವ್ಯಂ ದೇವೈರಪಿ ದುರಾಸದಮ್‌ ॥ ೩೩ 
ಸ ವಾನರಾನಿಮಾನ್‌ ಸರ್ವಾನ್‌ ಮಧುಲುಬ್ದಾನ್‌ ಗತಾಯುಷಃ | 
ಘಾತಯಿಷ್ಯತಿ ದಂಡೇನ ಸುಗ್ರೀವಃ ಸಸುಹ್ಠಜನಾನ್‌ |! ೩೪ 


ದಧಿಮುಖನ ತೋಳು, ತೊಡೆ, ಹೆಗಲುಗಳು ಗಾಯಗೊಂಡು ಮೈಯೆಲ್ಲಾ 
ರಕಮಯವಾಯಿತು. ಸ್ವಲ್ಪಹೊತ್ತು ಅವನಿಗೆ ಎಚ್ಚರ ತಪ್ಪಿತು. ಆಮೇಲೆ 
ಚೇತರಿಸಿಕೊಂಡೆದ್ದು ಕ್ರುದ್ಧನಾದನು. ಅವನು ದೊಣ್ಣೆಯನ್ನು ಹಿಡಿದುಕೊಂಡು 
ಮಧುಮತರಾದ ಕಪಿಗಳನ್ನು ಅಡಗಟ್ಟಿದನು (೨೮-೨೯ ). ಆದರೆ ಅಂಗದಾದಿ 
ಕಪಿನಾಯಕರ ಎದುರಿಗೆ ನಿಲ್ಲಲಾರದೆ ಹೇಗೋ ತಪ್ಪಿಸಿಕೊಂಡು ಹೋದನು. 
ಏಕಾಂತದಲ್ಲಿ ತನ್ನ ಸೇವಕರನ್ನು ಕರೆದು ""ಈ ಕಪಿಗಳು ಹೀಗೇ ಇರಲಿ; ಈಗ 
ಸುಗ್ರೀವನು ಶ್ರೀರಾಮನೊಡನೆ ಇರತಕ್ಕ ಸ್ಥಳಕ್ಕೆ ಹೋಗೋಣ. ಇದೆಲ್ಲಾ ಅಂಗದನ 
ತಪ್ಪು ಎಂದು ಮಹಾರಾಜನಿಗೆ ತಿಳಿಸುತೇನೆ. ಸುಗ್ರೀವನಿಗೆ ಕೋಪ ಬಂದು ಈ 
ಕಪಿಗಳನ್ನೆಲ್ಲಾ ಕೊಲ್ಲಿಸಿಬಿಡುತಾನೆ (೩೦-೩೨). ಈ ಮಧುವನವೆಂದರೆ ಮಹಾತ್ಹ 
ನಾದ ಸುಗ್ರೀವನಿಗೆ ಬಹಳ ಪ್ರೀತಿ. ವಂಶಪರಂಪರೆಯಿಂದ ಈ ತೋಟ ಅವನಿಗೆ 
ಸೇರಿಗೆ ಗಿನಷನಾಗ ಜೂ ವನಸೆ ಗೇನ್‌ತೆಗಳಿಗೆಣ ಪನೇಶಿಸೆನುಗು ಸಾಗ ಏಲ್ಲ 


ಸರ್ಗಃ ೬೨] ದಧಿಮುಖಖಿಲೀಕಾರಃ ೪೭೯ 
ವಧ್ಯಾ ಹ್ಯೇತೇ ದುರಾತ್ಠಾನೋ ನಪಾಜ್ಗಾಪರಿಭಾವಿನಃ | 
ಅಮರ್ಷಪ್ರಭವೂೋ ರೋಷಃ ಸಫಲೋ ನೋ ಭವಿಷ್ಯತಿ ॥ ೩೫ 
ಏವಮುಕ್ತ್ವಾ ದಧಿಮುಖೋ ವನಪಾಲಾನ್‌ ಮಹಾಬಲಃ । 

ಜಗಾಮ ಸಹಸೋತತ್ಸ ವನಪಾಲ್ಫಃ ಸಮನಿತಃ || ೩೬ 
ನಿಮೇಷಾಂತರಮಾತ್ರೇಣ ಸ ಹಿ ಪ್ರಾಪೋ ವನಾಲಯಃ । 
ಸಹಸ್ರಾಂಶುಸುತೋ ಧೀಮಾನ್‌ ಸುಗ್ರೀವೋ ಯತ್ರ ವಾನರಃ ॥ ೩೭ 


ರಾಮಂ ಚ ಲಕ್ಷ್ಮಣಂ ಚೈವ ದೃಷ್ಟ್ವಾ ಸುಗ್ರೀವಮೇವ ಚ । 


ಸಮಪ್ರತಿಷ್ಠಾಂ ಜಗತೀಮಾಕಾಶಾನ್ನಿಪಪಾತ ಹ ॥ ೩೮ 
ಸಂನಿಪತ, ಮಹಾವೀರ್ಯಃ ಸರ್ವೃಸೈಃ ಪರಿವಾರಿತಃ | 
ಹರಿರ್ದಧಿಮುಖಃ ಪಾಲ್ಪಃ ಜಾ ಪರಮೇಶರಃ || ೩೯ 


ನ ದೀನವದನೋ ಭೂತ್ವಾ ಕತ್ಹಾ ಶಿರಸಿ ಚಾಂಜಲಿಮ್‌ । 


ಸುಗ್ರೀವಸ್ಯ ಶುಭೌ ಮೂರ್ಧ್ನಾ ಚರಣ್‌ ಪ್ರತ್ಯಪೀಡಯತ್‌ ॥ ೪೦ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ದ್ವಿಷಷ್ಠಿತಮ: ಸರ್ಗಃ 


ಜೇನಿನ ಆಸೆಗೆ ನುಗ್ಗಿಬಂದಿರುವ ಈ ಕಪಿಗಳಿಗೆಲ್ಲಾ ಆಯುಸ್ಸು ತೀರಿತೆಂದೇ 
ಭಾವಿಸಬೇಕು. ಇವರೆಲ್ಲರಿಗೂ ಸುಗ್ರೀವನು ಮರಣದಂಡನೆಯನ್ನು ವಿಧಿಸುವನು 
(೩೩-೩೪). ರಾಜಾಜ್ಞೆಯನ್ನು ಧಿಕ್ಕರಿಸುವ ಈ ದುರಾತ್ಮರಿಗೆ ವಧೆಯೇ ಸರಿಯಾದ 
ಶಿಕ್ಷೆ ಆಗಲೇ ನಮಗೆ ಇವರ ಮೇಲಿನ ಸೇಡು ಸಫಲವಾಗುವುದು'' ಎಂದನು. ದಧಿ 
ಮುಖನು ಹೀಗೆ ಹೇಳಿ ಆ ವನಪಾಲಕರನ್ನು ಜೊತೆಯಲ್ಲಿಕರೆದುಕೊಂಡು ಒಂದು 
ನಿಮಿಷಮಾತ್ರದಲ್ಲಿ ಸೂರ್ಯಪುತ್ರನಾದ ಸುಗ್ರೀವನಿರುವ ಸ್ಥಳಕ್ಕೆ ಹಾರಿ ಹೊರಟು 
ಹೋದನು (೩೫-೩೭). ಅಲ್ಲಿ ಶ್ರೀರಾಮ, ಲಕ್ಷ್ಮಣ, ಸುಗ್ರೀವರು ಒಂದೆಡೆ 
ಯಲ್ಲಿರುವುದನ್ನು ಕಂಡು ಆಕಾಶ ಮಾರ್ಗವಾಗಿ ಸಮಭೂಮಿಯಲ್ಲಿಳಿದನು. 
ಮಹಾವೀರನಾಗಿದ್ದ ದಧಿಮುಖನು ವನಪಾಲಕರಿಗೆಲ್ಲಾ ಪ್ರಭುವಾಗಿದ್ದನು. ಅವನು 
ತನ್ನ ಬ್ರತ್ತರೊಡನೆ ತಲೆಯಮೇಲೆ ಕ್ಷೆ ಜೋಡಿಸಿಕೊಂಡು ದೈನ್ಯಭಾವದಿಂದ 
ಮುಂದೆ ಬಂದು ಸುಗ್ರೀವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು (೩೮-೪೦). 
ಇಲಿಗೆ ಶ್ರೀಮಹ್ರಾಮಾಯಣದ ಸುಂದರಕಾಂಹದಲ್ಲಿ ಅರುಪತೆರಡನೆಯ ಸರ್ಗ 


ತತೋ ಮೂರ್ದ್ನಾ ನಿಪತಿತಂ ವಾನರಂ ವಾನರರ್ಷಭಃ | 
ದಷ್ಟ್ವೈವೋದ್ವಿಗಷ್ಟದಯೋ ವಾಕ್ಕಮೇತದುವಾಚ ಹ ॥ ೧ 
ಉತಿಷ್ಲೋತಿಷ್ಟ ಕಸ್ನಾತ್ಮಂ ಪಾದಯೋಃ ಪತಿತೋ ಮಮ | 
ಅಭಯಂ ತೇ ಭಯಂ ವೀರ ಸರ್ವಮೇವಾಭಿಧದೀಯತಾಮ್‌ ॥ ೨ 
ಸ ತು ವಿಶ್ವಾಸಿತಸ್ಟೇನ ಸುಗ್ರೀವೇಣ ಮಹಾತ್ಮನಾ | 

ಉತ್ಪಾಯ ಸುಮಹಾಪ್ರಾಜ್ಞೋ ವಾಕ್ಕಂ ದಧಿಮುಖೋತಬ್ರವೀತ್‌ ॥ ೩ 


ನೃವರ್ಕರಜಸಾ ರಾಜನ್ನ ತಯಾ ನಾಪಿ ವಾಲಿನಾ | 


ವನಂ ನಿಸಷಪೂರ್ವಂ ಹಿ ಬಕಿತಂ ತಚ ವಾನರ ॥ ೪ 
ಲಲ 3 ಚ ಲ 
ಏಭಿಃ ಪ್ರಧರ್ಷಿತಾಶೃವ ವಾನರಾ ವನರಕ್ಷಿಬಿಃ | 
ಮಧೂನ್ಯಚಿಂತಯಿತ್ತೇಮಾನ್‌ ಭಕ್ಷಯಂತಿ ಪಿಬಂತಿ ಚ ॥ ೫ 
ಸರ್ಗ ೬೩ 


ದಧಿಮುಖನು ಸುಗ್ರೀವನಿಗೆ ಮಧುವನದ ಭಂಗವನ್ನು ತಿಳಿಸುವುದು. ಅಂಗದಾದಿ 
ವಾನರರು ಸೀತಾದರ್ಶನಮಾಡಿ ಬಂದಿದ್ದಾರೆಂದು ಊಹಿಸಿ, ಸುಗ್ರೀವನು 
ಅವರೆಲ್ಲರನ್ನೂ ಬೇಗನೆ ಕಳುಹಿಸುವಂತೆ ದಧಿಮುಖನಿಗೆ ಹೇಳುವುದು. 
ಹೀಗೆ ತಲೆಬಾಗಿ ಪಾದಕ್ಕೆ ಬಿದ್ದ ದಧಿಮುಖನನ್ನು ನೋಡಿ ಸುಗ್ರೀವನಿಗೆ ಕಳವಳ 
ವಾಯಿತು. ""ಹೇ ವೀರಾಗ್ರಣಿ, ಏಳು ಏಳು-ನನ್ನ ಕಾಲಿಗೆ ಬೀಳುವುದೇಕೆ ? ಹೆದರ 
ಬೇಡ. ಎಲ್ಲಾ ಸಂಗತಿಯನ್ನೂ ತಿಳಿಸು'' ಎಂದನು(೧-೨). ಅದರಿಂದ ಕೊಂಚ 
ಸಮಾಧಾನಗೊಂಡ ದಧಿಮುಖನು ಎದ್ದುನಿಂತು ""ಮಹಾರಾಜ, ನಿನ್ನ ತಂದೆ 
ಯಾದ ಯಕರಜಸಾಗಲಿ ನೀನಾಗಲಿ ವಾಲಿಯಾಗಲಿ ಮಧುವನದಲ್ಲಿ ಯಥೇಚ್ಛ 
ವಾಗಿ ವಿಹರಿಸಬಹುದೆಂದು ಯಾರಿಗೂ ಅನುಜ್ಞೆಯನ್ನು ಕೊಟಿರಲಿಲ್ಲ ಅಂತಹ 
ತೋಟಗಳನ್ನು ಈಗ ಕಪಿಗಳು ತಿಂದು ತೇಗಿಬಿಟ್ಟರು. (೩-೪). ನಮ್ಮ ಕಾವಲು 
ಗಾರರು ಎಷ್ಟುತಡೆದರೂ ತಲೆಗೆ ಹಚ್ಚಿಕೊಳ್ಳದೆ. ಹಣ್ಣುಗಳನ್ನು ತಿಂದು ಮಧುವನ್ನು 


೪50 


ಸರ್ಗಃ ೬೩] ಸುಗ್ರೀವಹರ್ಷಃ ೪೮೧ 


ಶಿಷಮತ್ರಾಪವಿಧ್ಯಂತಿ ಭಕ್ತಯಂತಿ ತಥಾಪರೇ । 


ನಿವಾರ್ಯಮಾಣಾಸೇ ಸರ್ವೆ € ಭ್ರುಕುಟಿಂ ದರ್ಶಯಂತಿ ಹಿ |. ೬ 
ಇಮೇ ಹಿ ಸಂರಬ್ಧತರಾಸಥಾ ತೈಃ ಸಂಪ್ರಧರ್ಷಿತಾಃ । 
ವಾರಯಂತೋ ವನಾತಸ್ನಾತ್‌ ಕುದ್ದ ರ್ವಾನರಪುಂಗವೈೆಃ । ೭ 
ತತಸ್ಪೈರ್ಬಹುಭಿರ್ವೀಕೈರ್ವಾನರೈರ್ವಾನ ನರರ್ಷಭ ।ಟ 

ಸಂರಕನಯನ್ಸೆಃ ಕ್ರೋಧಾದ್ದರಯಃ ಪ್ರವಿಚಾಲಿತಾಃ ॥ ೮ 
ಪಾಣಿಭಿರ್ನಿಹತಾಃ ಕೇಚಿತ್‌ ಕೇಚಿಜಾನುಭಿರಾಹತಾಃ | 

ಪ್ರಕಷ್ಟಾಫ ಯಥಾಕಾಮಂ ದೇವಮಾರ್ಗಂ ಚ ದರ್ಶಿತಾಃ ॥ ೯ 
ಏವಮೇತೇ ಹತಾಃ ಶೂರಾಸ್ಮಯಿ ತಿಷ್ಠತಿ ಭರ್ತರಿ । 

ಕೃತ್ನಂ ಮಧುವನಂ ಚೈವ ಪ್ರಕಾಮಂ ತೈಃ ಪ್ರಭಕ್ಷ್ಯತೇ ॥ ೧೦ 
ಏವಂ ವಿಜ್ಞಾಪ್ಯಮಾನಂ ತು ಸುಗ್ರೀವಂ ವಾನರರ್ಷಭಮ್‌ । 
ಅಪ್ಪಚ್ಛತಂ ಮಹಾಪ್ರಾಜ್ಲೋ ಲಕ್ಷ್ಮಣಃ ಪರವೀರಹಾ ॥ ೧೧ 
ಕಿಮಯಂ ವಾನರೋ ರಾಜನ್‌ ವನಪಃ ಪ್ರತ್ಯುಪಸ್ಥಿತಃ । 

ಕಂ ಚಾರ್ಥಮಭಿನಿರ್ದಿಶ್ಶ ದುಃಖಿತೋ ವಾಕ್ಯಮಬ್ರವೀತ್‌ ॥ ೧೨ 


ಕುಡಿಯುತಲೇ ಇದ್ದಾರೆ. ಕೆಲವನ್ನು ಚೆಲ್ಲುತಾರೆ. ಕೆಲವನ್ನು ತಿನ್ನುತಾರೆ. ನಾವು 
ಅಡ್ಡಿಪಡಿಸಿದರೆ ಹುಬ್ಬುಗಳನ್ನು ಕುಣಿಸುತಾರೆ ! (೫-೬). ಈ ವನ ರಕ್ಷಕರು 
ಕೋಪಗೊಂಡು ಅವರಮೇಲೆ ಕೈಮಾಡಿದರು. ಆಗ ಅವರೆಲ್ಲರೂ ಸೇರಿ ಇವರನ್ನೇ 
ಹೊಡೆದರು. ಅವರು ಬಹುಮಂದಿ ಇದ್ದಾರೆ. ಕಣ್ಣನ್ನು ಕೆಂಪುಮಾಡಿಕೊಂಡು 
ಕಾವಲುಗಾರರನ್ನೇ ಓಡಿಸಿಬಿಟ್ಟರು. ನಮ್ಮನ್ನು ಕೈಗಳಿಂದ ಗುದ್ದಿದರು. ಮಂಡಿಗಳಿಂದ 
ತಿವಿದರು. ಸಿಕ್ಕಿದಹಾಗೆ ಎಳೆದಾಡಿ ಗುದದ್ವಾರವನ್ನು ತೋರಿಸಿ ಹಂಗಿಸಿದರು 
(೭-೯). ಪ್ರಭುವಾದ. ನೀನಿರುವಾಗ ನಮ್ಮವರನ್ನು ಈ ರೀತಿಯಲ್ಲಿ ಹೊಡೆದುಬಿಟ್ಟ 
ರಲ್ಲ! ಮಧುವನವನ್ನೆಲ್ಲಾ ಯಥೇಷವಾಗಿ ತಿಂದು ತೇಗುತಿರುವರಲ್ಲ!'' ಎಂದು 
ವಿಜ್ಞಾಫಿಸುತಿದ್ದೆನು. ಅಷ್ಟರಲ್ಲಿ ಮಹಾಪಾ ್ರಿಜ್ಞನಾದ ಲಕ್ಷ ಇನು ಸುಗ್ರೀವನನ್ನುದ್ದೇಶಿಸಿ 
“ವಾನರೇಶ್ವರ, ಥಃ ವನಪಾಲಕನು ಏಕೆ ಬಂದಿದಾನೆ 7 ದುಖುದಿಂದ ಇವನು 
ಅರಿಕೆಮಾಡಿಕೊಳ್ಳುತಿರುವುದೇನು ?'' ಎಂದು ಕೇಳಿದನು (೧೦-೧೨). 


ಸುಂ. 16 


೪೮೨ ಸುಂದರಕಾಂಡ [ ಸರ್ಗಃ ೬೩ 


ಏವಮುಕಸು ಸುಗ್ರೀವೋ ಲಕ್ಷ್ಮಣೇನ ಮಹಾತ್ಮನಾ | 


ಲಕ್ಷಣಂ ಪ್ರತ್ಕುವಾಚೇದಂ ವಾಕ್ಗಂ ವಾಕ್ಷವಿಶಾರದಃ ॥ ೧೩ 
ಟಿ ಲಿ ಲೆ ಪ 

ಆರ್ಯ ಲಕ್ಷ್ಮಣ ಸಂಪ್ರಾಹ ವೀರೋ ದಧಿಮುಖಃ ಕಪಿ: | 

ಅಂಗದಪ್ರಮುಖ್ಛೆರ್ವಿೀರೈರ್ಭಕ್ಷಿತಂ ಮಧು ವಾನರ: || ೧೪ 

ಎಚಿತ್ಯ ದಕ್ಷಿಣಾ ಮಾಶಾಮಾಗತ್ಛರ್ಹರಿಪುಂಗವು: | 

ನೈಷಾಮಕ್ಕತಕ್ಕತ್ಯಾನಾಮೀದಶಃ 3 ಸ್ಯಾದುಪಕ್ರಮು ॥ ೧೫ 

ಆಗತ್ಸೆಶ್ಲ ಪ್ರಮಧಿತಂ ಯಥಾ ಮಧುವನಂ ಹಿ ತ್ರ: 

ದರ್ಷಿತಂ ಚ ವನಂ ಕತ್ತ ಮುಪಯುಕಂ ಚ ವಾನರೈಃ || ೧೬ 


ವನಂ ಯದಭಿಪನ್ನಂ ತಃ ಸಾಧಿತಂ ಕರ್ಮ ವಾನದ್ರೆಃ । 

ದೃಷ್ಟಾ ದೇವೀ ನ ಸಂದೇಹೋ ನ ಚಾನ್ಯೇನ ಹನೂಮತಾ ॥ ೧೭ 
ನ ಹೃನ್ಯಃ ಸಾಧನೇ ಹೇತುಃ ಕರ್ಮಣೋ ಸ್ಯ ಹನೂಮತಃ | 
ಕಾರ್ಯಸಿದ್ಧಿರ್ಮತಿಶ್ಸೆ ವ ತಸ್ಟಿನ್‌ ವಾನರಪುಂಗವೇ || ೧೮ 


ಆಗ ಸುಗ್ರೀವನು "ಆರ್ಯ-ಲಕ್ಷ್ಮಣ, ಅಂಗದ ಮೊದಲಾದ ಕಪಿವೀರರು 
ನಮ್ಮ ಮಧುವನಕ್ಕೆ ನುಗ್ಗಿ ಸ್ವೇಚ್ಛೆಯಾಗಿ ಮಧುವನ್ನು ಕುಡಿಯುತಿದ್ದಾರೆಂದು ಈ 
ದಧಿಮುಖನು ಹೇಳುತಿದ್ದಾನೆ. ಅವರು ದಕ್ಷಿಣದಿಕ್ಕಿನಲ್ಲಿ ಸೀತಾದೇವಿಯನ್ನು ಹುಡುಕಿ 
ಬಂದಿದ್ದಾರೆ. ಉದ್ದೇಶಿಸಿದ ಕಾರ್ಯವನ್ನು ಅವರು ಸಾಧಿಸಿಕೊಂಡು ಬಂದಿರಬೇಕು. 
ಇಲ್ಲದಿದ್ದರೆ ಇಂತಹ ಕೆಲಸವನ್ನು ಎಂದಿಗೂ ಮಾಡುತಿರಲಿಲ್ಲ (೧೩-೧೫) ಅವರು 
ಬರುತಿರುವಾಗಲೇ ಮಧುವನವನ್ನು ಅಪ್ಪಣೆ ಇಲ್ಲದೆ ಪ್ರವೇಶಿಸಿ ಅದನ್ನು 
ಯಥೇಚ್ಛವಾಗಿ ಬಳಸಿಕೊಂಡಿದ್ದಾರೆ. ಮಧುವನಕ್ಕೆ Wek ನುಗಿದರೆಂದರೆ, 
ಅವರು ಕಾರ್ಯವನ್ನು ಸಾಧಿಸಿಕೊಂಡು ಬಂದಿದ್ದಾರೆಂದು ಅರ್ಥ | ದೇವಿಯನ್ನು 
ನೋಡಿ ಬಂದಿದ್ದಾರೆ. ಸಂದೇಹವೇ ಇಲ್ಲ ಅದರಲ್ಲಿಯೂ ಹನುಮಂತನೇ 
ನೋಡಿರಬೇಕು (೧೬-೧೭). ಈ ಕಾರ್ಯವನ್ನು ಸಾಧಿಸುವುದಕ್ಕೆ ಹನುಮಂತ 
ನನ್ನು ಬಿಟ್ಟರೆ ಇನ್ನೊಬ್ಬನು ಇಲ್ಲ ಕಾರ್ಯವನ್ನು ಸಾಧಿಸುವ ಸಾಮರ್ಥ್ಯ, 
ಬುದ್ದಿ ಪ್ರಯತ್ನ ಪರಾಕ್ರಮ, ವಿದ್ಯೆ--ಇವುಗಳೆಲ್ಲವೂ ಆ ವಾನರಶ್ರೇಷ್ಠನಲ್ಲಿ 


ಸರ್ಗಃ ೬೩] ಸುಗೀವಹರ್ಷಃ ೪೮೩ 


ವ್ಯವಸಾಯಶ್ಚ ವೀರ್ಯಂ ಚ ಶ್ರುತಂ ಚಾಪಿ ಪ್ರತಿಷ್ಠಿತಮ್‌ | 
ಜಾಂಬವಾನ್‌ ಯತ್ರ ನೇತಾ ಸ್ಕಾದಂಗದಶ್ಚ ಮಹಾಬಲಃ ॥ ೧೯ 


ಹನೂಮಾಂಶ್ಚಾಪೃಧಿಷ್ಠಾತಾ ನ ತಸ್ಕ ಗತಿರನ್ಯಥಾ | 
ಅಂಗದಪ್ರಮುಖೃರ್ವೀರೈರ್ಹತಂ ಮಧುವನಂ ಕಿಲ ॥ ೨೦ 


ವಾರಯಂತಶ್ಚ ಸಹಿತಾಸಥಾ ಜಾನುಭಿರಾಹತಾಃ | 
ಏತದರ್ಥಮಯಂ ಪ್ರಾಪೋ ವಕುಂ ಮಧುರವಾಗಿಹ ॥ ೨೧ 


ನಾಮ್ನಾ ದಧಿಮುಖೋ ನಾಮ ಹರಿಃ ಪ್ರಖ್ಯಾತವಿಕ್ರಮಃ | 
ದೃಷ್ಟಾ ಸೀತಾ ಮಹಾಬಾಹೋ ಸಾೌಮಿತ್ರೇ ಪಶ್ಯ ತತ್ತ್ವತಃ ॥.. ೨೨ 


ಅಭಿಗಮ್ಮ ತಥಾ ಸರ್ವೇ ಪಿಬಂತಿ ಮಧು ವಾನರಾಃ | 
ನ ಚಾಪ್ಯದೃಷ್ಟ್ವಾ ವೈದೇಹೀಂ ವಿಶ್ರುತಾ ಪುರುಷರ್ಷಭ ॥ ೨೩ 


ವನಂ ದತವರಂ ದಿವ್ಯಂ ಧರ್ಷಯೇಯುರ್ವನೌಕಸಃ | 
ತತಃ ಪ್ರಹಹೋ ಧರ್ಮಾತ್ನಾ ಲಕ್ಷಣಃ ಸಹರಾಘವಃ ॥ ೨೪ 
ಲ ಊಲ೪ & ew 


ನೆಲಸಿವೆ. ಜಾಂಬವಂತ, ಅಂಗದ, ಹನುಮಂತ ಈ ಮೂವರೂ ಸೇರಿದಲ್ಲಿ 
ಕಾರ್ಯವು ಫಲಿಸಿಯೇ ತೀರುತದೆ. ವಿಫಲವೆಂಬ ಮಾತೇ ಇಲ್ಲ ಅಂಗದ 
ಮೊದಲಾದ ವೀರರು ಮಧುವನವನ್ನು ಹಾಳುಮಾಡಿಬಿಟರಂತೆ (೧೮-೨೦). ಈ 
ವನಪಾಲಕರು ಹೋಗಿ ತಡೆದರೆ, ಇವರನ್ನು ಮಂಡಿಯಿಂದ ತಿವಿದುಬಿಟ್ಟರಂತೆ. 
ಇದಕ್ಕೋಸ್ಕರ ಈತನು ಬಂದಿದ್ದಾನೆ. ಇವನ ಹೆಸರು ದಧಿಮುಖ. ಸೌಮ್ಯವಾಗಿ 
ಮಾತನಾಡತಕ್ಕವನು. ಆದರೆ ಮಹಾ ಪರಾಕ್ರಮಿ. ಲಕ್ಷ್ಮ! ಣ, ನಿಜವಾಗಿಯೂ 
ವಾನರರು ಸೀತಾದೇವಿಯನ್ನು ಕಂಡುಬಂದಿದ್ದಾರೆ! (೨೧-೨೨). ಆದ್ದರಿಂದಲೇ 
ಮಧುವನಕ್ಕೆ ಹೋಗಿ ಮಧುವನ್ನು ಕುಡಿಯುತಿದ್ದಾರೆ. ಪ್ರಖ್ಯಾತರಾದ ಆ 
ಕಪಿವೀರರು ವೈದೇಹಿಯನ್ನು ಕಾಣದೆ ಬಂದಿದ್ದರೆ ಅಲ್ಲಿಗೆ ಎಂದಿಗೂ 
ನುಗ್ಗುತಿರಲಿಲ್ಲ ಮಧುವನವೆಂದರೆ ದೇವತೆಗಳು ನಮಗೆ ವರವಾಗಿ ಕೂಟಿರುವ 
“ದಿವ್ಯವಾದ ತೋಟ'' ಎಂದು ಹೇಳಿದನು (೨೩-೨೪). 


ಸುಂ. 16* 


೪೮೪ ಸುಂದರಕಾಂಡಃ [| ಸರ್ಗಃ ೬೩ 


ಶ್ರುತ್ವಾ ಕರ್ಣಸುಖಾಂ ವಾಣೀಂ ಸುಗ್ರೀವವದನಾಚ್ಚ್ಯುತಾಮ್‌ | 
ಪ್ರಾಹೃಷ್ಯತ ಭೃಶಂ ರಾಮೋ ಲಕ್ಷ್ಮಣಶ್ಲ ಮಹಾಬಲಃ ॥ ೨೫ 


ಶ್ರುತ್ಹಾ ದಧಿಮುಖಸ್ಕೇದಂ ಸುಗ್ರೀವಸ್ತು ಪ್ರಹಷ್ಠ ಚ ! 
ವ ರ ವಿ ಲ 
ವನಪಾಲಂ ಪುನರ್ವಾಕ್ಕಂ ಸುಗ್ರೀವಃ ಪ್ರತ್ಯಭಾಷತ ॥ ೨೬ 


ಪ್ರೀತೋಸ್ಥಿ ಸೋಹಂ ಯದ್ದುಕಂ ವನಂ ತೈಃ ಕೃತಕರ್ಮಭಿಃ | 
ಮರ್ಷಿತಂ ಮರ್ಷಣೀಯಂ ಚ ಚೇಷ್ಠಿತಂ ಕೃತಕರ್ಮಣಾಮ್‌ 1 ೨೭ 


ಇಚ್ಛಾಮಿ ಶೀಘ್ರಂ ಹನುಮತ್ರಧಾನಾನ್‌ 
ಶಾಖಾಮ್ನಗಾಂಸಾನ್‌ ಮೃಗರಾಜದರ್ಪಾನ್‌ ಟ 
ದ್ರಷ್ಟುಂ ಕೃತಾರ್ಥಾನ್‌ ಸಹ ರಾಘವಾಭ್ಯಾಂ 
ಶ್ರೋತುಂ ಚ ಸೀತಾಧಿಗಮೇ ಪ್ರಯತ್ನಮ್‌ ॥ ೨೮ 
ತಿಸ್ಲೀತಾಕೌೌ ಸಂಪ್ರಹೃಷೌ ಕುಮಾರ್‌ 


CA 


ಉ 
ಷಾ ಸಿದ್ದಾರ್ಥ್‌ ವಾನರಾಣಾಂ ಚ ರಾಜಾ ।ಟ 


ಸುಗ್ರೀವನ ಬಾಯಿಂದ ಹೊರಟ ಕರ್ಣಾಮೃತಪ್ರಾಯವಾದ ಮಾತನ್ನು ಕೇಳಿ 
ರಾಮಲಕ್ಚ್ಮ ಣರಿಗೆ  ಪರಮಾನಂದವಾಯಿತು. ದಧಿಮುಖನು ವಾನರರ 
ತುಂಟತನವನ್ನು ಹೇಳಿದರೆ, ಸುಗ್ರೀವನಿಗೆ ಸಂತೋಷವೇ ಆಯಿತು. ಅವನು 
ದಧಿಮುಖನಿಗೆ "ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ಆ ವಾನರರು ಅಲ್ಲಿ 
ಮಧುಪಾನ ಮಾಡಿದುದರಿಂದ ನನಗೆ ಸಂತೋಷವೇ ಸರಿ. ಅವರ ಚೇಪ್ನೆಯನ್ನು 
ನಾನು ಕ್ಷಮಿಸಿದ್ದೇನೆ. ಅದು ಕ್ಷಮಿಸಬೇಕಾದದ್ದೇ (೨೫-೨೭). ಕೃತಕೃತ್ಯರಾಗಿ 
ಬಂದಿರುವ ಸಿಂಹಪರಾಕ್ರಮಿಗಳಾದ ಕಪಿಶ್ರೇಷ್ಠರನ್ನೂ ಹನುಮಂತನನ್ನೂ ನಾನೂ 
ಶ್ರೀರಾಮಲಕ್ಷ್ಮ| ಣರೂ ಕೂಡಲೇ ನೋಡಬೇಕಾಗಿದೆ. ಸೀತಾದೇವಿಯನ್ನು 
ಹುಡುಕಲು ಅವರು ಮಾಡಿದ ಪ್ರಯತ್ನವನ್ನು ಕೇಳಬೇಕಾಗಿದೆ'' (ಅವರನ್ನು ಬೇಗನೆ 
ಕಳುಹಿಸು) ಎಂದು ಹೇಳಿದನು (೨೮). ತಮ್ಮ ಕಾರ್ಯವು ಸಿದ್ದಿಸಿತೆಂದು 
ಆನಂದದಿಂದ ರಾಮಲಕ್ಷ್ಮ! ಣರ ನೇತ್ರಗಳು ಅರಳಿದವು. ಮೈಯಲ್ಲಿ 
ರೋಮಾಂಚವಾಯಿತು. ವಾನರೇಂದ್ರನೂ ಅವರನ್ನು ನೋಡುತ್ತ 


(Zs 


ಸರ್ಗಃ ೬೪] ಹನೂಮದಾದ್ಯಾಗಮನಮ್‌ ೪೮೫ 


ಅಂಗೈ: ಸಂಹ : ಕರ್ಮಸಿದ್ದಿಂ ವಿದಿತ್ವಾ 
ನ ಸೋಡತಿಮಾತ್ರಂ ನನಂದ ॥ ೨೯ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ತಶ್ರಿಷಷಿತಮಃ ಸರ್ಗಃ 


ಟಿ 
res 

ಚತುಃಷಷ್ಠಿತಮಃ ಸರ್ಗಃ 

ಹನೂಮದಾದ್ಯಾಗಮನಮ್‌ 
ಸುಗ್ರೀವೇಣೈವಮುಕಸ್ತು ಹೃಷೋ ದಧಿಮುಖಃ ಕಪಿ: । 
ರಾಘವಂ ಲಕ್ಷಣಂ ಚೆವ ಸುಗೀವಂ ಚಾಭ್ಷವಾದಯತ್‌ ॥ ೧ 

ಬ) ಲ ಸ 

ಸ ಪ್ರಣಮ್ಯ ಚ ಸುಗ್ರೀವಂ ರಾಘವ್‌ೌ ಚ ಮಹಾಬಲ್‌ | 
ವಾನರೈಃ ಸಹಿತಃ ಶೂರೈೆರ್ದಿವಮೇವೋತಪಾತ ಹ ॥ ೨ 
ಸು ಯಥ್ಭವಾಗತಃ ಪೂರ್ವಂ ತಥೈವ ತರಿತಂ ಗತಃ | 
ನಿಪತ್ಯ ಗಗನಾದ್ಭೂಮ್‌ೌ ತದ್ದನಂ ಪ್ರವಿವೇಶ ಹ ॥ ೩ 
ಪುಳುಕಿತಗಾತ್ರನಾಗಿ, ಕಾರ್ಯವು ಕೈಗೂಡಿತೆಂದು ಹರ್ಷದಿಂದ ಹಿಗ್ಗಿದನು (೨೯). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತುಮೂರನೆಯ ಸರ್ಗ 


ಸರ್ಗ ೬೪ 


ದಧಿಮುಖನು ಮಧುವನಕ್ಕೆ ಹೋಗಿ ಸುಗ್ರೀವನ ಆಜ್ಞೆಯನ್ನು ಅಂಗದನಿಗೆ 
ಹೇಳುವುದು. ಅಂಗದನು ವಾನರರೊಡನೆ ಸುಗ್ರೀವನ ಬಳಿಗೆ ಬರುವುದು. 
ಸುಗ್ರೀವನ ಮಾತಿನಿಂದ ದಧಿಮುಖನ ಕೋಪವು ಶಾಂತವಾಯಿತು. ಅವನು 
ಹರ್ಷದಿಂದ ರಾಮಲಕ್ಷ್ಮ ಣಸುಗ್ರೀವರಿಗೆ ವಂದಿಸಿ ವನಪಾಲಕರೊಡನೆ ಅಂತರಿಕ್ಷಕ್ಕೆ 
ಹಾರಿದನು. ವೇಗದಿಂದ ಹಿಂತಿರುಗಿ ಬಂದು ಮಧುವನವನ್ನು ಪ್ರವೇಶಿಸಿದನು 
(೧-೨). ಅಷ್ಟರಲ್ಲಿ ಕಪಿನಾಯಕರಿಗೆ ಮಧುಪಾನದ ಮದವು ಇಳಿದಿತ್ತು ಅವರು 


೪೮೬ ಸುಂದರಕಾಂಡಃ [| ಸರ್ಗಃ ೬೪ 


ಸ ಪ್ರವಿಷೋ ಮಧುವನಂ ದದರ್ಶ ಹರಿಯೂಥಪಾನ್‌ । 
ವಿಮದಾನುತಿತಾನ್‌ ಸರ್ವಾನ್‌ ಮೇಹಮಾನಾನ್‌ ಮಧೂದಕಮ್‌ ॥ ೪ 


7 ತಾನುಪಾಗಮದ್ದೀರೋ ಬದ್ದ್ವಾ ಕರಪುಟಾಂಜಲಿಮ್‌ | 
ಉವಾಚ ವಚನಂ ಶಕ್ಷ್ಯಮಿದಂ ಹಹವದಂಗದಮ್‌ ॥ 


ಲ ಊಟ 
ಸೌಮ್ಯ ರೋಷೋ ನ ಕರ್ತವ್ಯೋ ಯದೇಭಿರಭಿವಾರಿತಃ | 
ಅಜ್ಞಾನಾದ್ರಕಿಬಃ ಕ್ರೋಧಾದ್ದವಂತಃ ಪ್ರತಿಷೇಧಿತಾಃ ॥ 3 
ಯುವರಾಜಸ್ಮಮೀಶಶ್ಚ ವನಸ್ಥಾಸ್ಕ ಮಹಾಬಲ | 
ಮಾೌರ್ಬ್ಯಾತ್‌ ಪೂರ್ವಂ ಕೃತೋ ದೋಷ- 


ಸಂ ಭವಾನ್‌ ಕೃಂತುಮರ್ಹತಿ || ಶಿ 
ಯಥ್ಭವ ಹಿ ಪಿತಾ ತೇ5 ಭೂತ್‌ ಪೂರ್ವಂ ಹರಿಗಣೇಶ್ವರಃ 
ತಥಾ ತ್ರಮಪಿ ಸುಗ್ರೀವೋ ನಾನೃಸ್ತು ಹರಿಸತಮ ॥ ೮ 
ಆಖ್ಯಾತಂ ಹಿ ಮಯಾ ಗತ್ವಾ ಪಿತ್ಸವ್ಯಸ್ಯ ತವಾನಘ । 
ಇಹೋಪಯಾನಂ ಸರ್ವೇಷಾಮೇತೇಷಾಂ ವನಚಾರಿಣಾಮ್‌ ॥ ೯ 


ಸ ತ್ವದಾಗಮನಂ ಶ್ರುತ್ವಾ ಸಹೃಭಿರ್ಹರಿಯೂಥಪ್ಪ: | 
ಪ್ರಹಸ್ಟೋ ನ ತು ರುಷ್ಟೋತಸೌ ವನಂ ಶ್ರುತ್ವಾ ಪ್ರಧರ್ಷಿತಮ್‌ ॥ ೧೦: 


ಮೂತ್ರವನ್ನು ಬಿಡುತಿದ್ದರು. ದಧಿಮುಖನು ಅಂಗದನ ಬಳಿಗೆ ಹೋಗಿ 
ಕೈಮುಗಿದುಕೊಂಡು ಮೃದುನುಡಿಗಳಿಂದ "ಸೌಮ್ಯ | ಕಾವಲುಗಾರರು 
ತಿಳುವಳಿಕೆಯಿಲ್ಲದೆ ಸಿಟ್ಟಿನಿಂದ ನಿಮ್ಮನ್ನು ತಡೆದುಬಿಟ್ಟರು. ಇದಕ್ಕಾಗಿ 
ಕೋಪಿಸಿಕೊಳ್ಳಬಾರದು (೩-೬). ನೀನು ಯುವರಾಜ. ಈ ವನಕ್ಕೆ ಒಡೆಯ. 
ಅಜ್ಞಾನದಿಂದ ಆದ ತಪನ್ನು ಕಮಿಸಬೇಕು. ವಾನರೋತಮ, ಹಿಂದೆ ನಿನ್ನ ತಂದೆಯು 
ಕಪಿಗಳಿಗೆ ಅಧಿಪತಿಯಾಗಿದ್ದಂತೆ ಈಗ ಸುಗ್ರೀವನೂ ನೀನೂ ಆಗಿದ್ದೀರಿ (೭-೮). 
ನಾನು ಹೋಗಿ ಚಿಕ್ಕಪ್ಪನಿಗೆ ನೀವೆಲ್ಲರೂ ಇಲ್ಲಿಗೆ ಬಂದಿರುವ ಸಂಗತಿಯನ್ನು 
ತಿಳಿಸಿದೆನು. ನೀವು ಮಧುವನವನ್ನು ಆಕ್ರಮಿಸಿ ನುಗ್ಗಿದ ಸುದ್ದಿಯನ್ನು ಕೇಳಿ 
ಸುಗ್ರೀವನು ಸಂತೋಷಪಟ್ಟನೇ ಹೊರತು ಕೋಪಗೊಳ್ಳಲಿಲ್ಲ(೯-೧೦). 


ಸರ್ಗಃ ೬೪] ಹನೂಮದಾದ್ಯಾಗಮನಮ್‌ ೪೮೭ 


ಪ್ರಹೃಷ್ಟೋ ಮಾಂ ಪಿತ್ಸವ್ಯಸೇ ಸುಗ್ರೀವೋ ವಾನರೇಶರಃ । 


ಲ ಆ ಲಲಿ 
ಶೀಘ್ರಂ ಪ್ರೇಷಯ ಸರ್ವಾಂಸಾನಿತಿ ಹೋವಾಚ ಪಾರ್ಥಿವಃ ॥ ೧೧ 
ಬಿ ೦ 
ಶ್ರುತ್ವಾ ದಧಿಮುಖಸ್ಕೈತದ್ವಚನಂ ಶಕ್ಷ್ಯಮಂಗದಃ | 
ಅಬ್ರವೀತಾನ್‌ ಹರಿಶ್ರೇಷ್ಟೋ ವಾಕ್ಯಂ ವಾಕೃವಿಶಾರದಃ ॥ ೧೨ 


ಶಂಕೇ ಶ್ರುತೋ5 ಯಂ ವ್ಲತಾಂತೋ ರಾಮೇಣ ಹರಿಯೂಥಪಾಃ । 
ತತ್‌ ಕ್ಷಮಂ ನೇಹ ನಃ ಸ್ಥಾತುಂ ಕತೇ ಕಾರ್ಯೇ ಪರಂತಪಾಃ ॥ ೧೩ 


ಪೀತ್ಹಾ ಮಧು ಯಥಾಕಾಮಂ ವಿಶ್ರಾಂತಾ ವನಚಾರಿಣಃ । 

ಕಿಂ ಶೇಷಂ ಗಮನಂ ತತ್ರ ಸುಗೀವೋ ಯತ್ರ ಮೇ ಗುರುಃ ॥ ೧೪ 
ಸರ್ವೇ ಯಥಾ ಮಾಂ ವಕ್ಫ್ಯಂತಿ ಸಮೇತ್ಯ ಹರಿಯೂಥಪಾಃ । 
ತಥಾಸ್ಥಿ ಕರ್ತಾ ಕರ್ತವ್ಯ ಭವದ್ದಿಃ ಹರವಾನಹಮ್‌ ॥ ೧೫ 
ನಾಜ್ಲಾಪಯಿತುಮೀಶೋ5ಹಂ ಯುವರಾಜೋಪಸ್ತಿ ಯದ್ಯಪಿ । 
ಅಯುಕಂ ಕತಕರ್ಮಾಣೋ ಯೂಯಂ ಧರ್ಷಯಿತುಂ ಮಯಾ ॥ ೧೬ 


ಬ್ರುವತಶ್ಚಾಂಗದಸ್ಕೈವಂ ಶ್ರುತ್ವಾ ವಚನಮವ್ಕಯಮ್‌ | 


ಪ್ರಹೃಷಮನಸೋ ವಾಕ್ಕಮಿದಮೂಚುರ್ವನ್‌ಕಸಃ || ೧೭ 

ನಿನ್ನ ಚಿಕ್ಕಪನಾದ ಸುಗ್ರೀವ ಮಹಾರಾಜನು ಹರ್ಷದಿಂದ ನಿಮ್ಮೆಲ್ಲರನ್ನೂ 
ಬೇಗನೆ ಅಲ್ಲಿಗೆ ಕಳಿಸುವಂತೆ ನನಗೆ ಹೇಳಿದ್ದಾನೆ'' ಎಂದನು. ಇದನ್ನು ಕೇಳಿ 
ಅಂಗದನು ಅಲ್ಲಿದ್ದ ವಾನರರನ್ನು ಕುರಿತು ""ಎಲೈ ಕಪಿವೀರರೆ, ನಾವು ಇಲ್ಲಿಗೆ 
ಬಂದಿರುವ ವೃತಾಂತವು ಶ್ರೀರಾಮನ ಕಿವಿಗೆ ಮುಟ್ಟಿದಂತಿದೆ. *ೆಲಸವಾದಮೇಲೆ 
ನಾವು ಇಲ್ಲಿರುವುದು ಸರಿಯಲ್ಲ (೧೧-೧೩). ನೀವೆಲ್ಲರೂ ಸ್ವೇಚ್ಛೆಯಾಗಿ 
ಮಧುವನ್ನು ಕುಡಿದು ವಿಶ್ರಮಿಸಿದ್ದೀರಿ. ಇನ್ನು ನಮಗೆ ಕೆಲಸವೇನು ? ಪ್ರಭುವಾದ 
ಸುಗ್ರೀವನ ಬಳಿಗೆ ಹೋಗುವುದೊಂದೇ ಉಳಿದಿದೆ. ನೀವೆಲ್ಲರೂ ಹೇಳಿದಂತೆ 
ನಾನು ಮಾಡತಕ್ಕವನು. ನಾನು ನಿಮಗೆ ಅಧೀನ. ಯುವರಾಜನಾಗಿದ್ದರೂ ನಾನು 
ನಿಮಗೆ ಆಜ್ಞೆ ಮಾಡಲಾರೆ. ಕಾರ್ಯಸಾಧನೆಯನ್ನು ಮಾಡಿಕೊಂಡು ಬಂದಿದ್ದೀರಿ. 
ನಿಮ್ಮನ್ನು ನಾನು ಬಲಾತ್ಮರಿಸಬಾರದು'' ಎಂದನು (೧೪-೧೬). ಅಂಗದನ 


೪೮೮ ಸುಂದರಕಾಂಡಃ | ಸರ್ಗಃ ೬೪ 


ಏವಂ ವಕ್ಷ್ಚೃತಿ ಕೋ ರಾಜನ್‌ ಪ್ರಭುಃ ಸನ್‌ ವಾನರರ್ಷಭಃ | 


ಐಶ್ವ್ಚರ್ಯಮದಮತ್ತೋ ಹಿ ಸರ್ವೋ ಹಮಿತಿ ಮನ್ಯತೇ ॥ ೧೮ 
ತವ ಚೇದಂ ಸುಸದ್ಧಶಂ ವಾಕ್ಯಂ ನಾನ್ಯಸ್ಯ ಕಸ್ಯಚಿತ್‌ | 

ಸಂನತಿರ್ಹಿ ತವಾಖ್ಯಾತಿ ಭವಿಷ್ಯಚ್ಛುಭಯೋಗ್ಯತಾಮ್‌ |! ೧೯ 
ಸರ್ವೇ ವಯಮಪಿ ಪ್ರಾಪಾಸತ್ರ ಗಂತುಂ ಕ್ಷತಕಣಾಃ | 

ಸ ಯತ್ರ ಹರಿವೀರಾಣಾಂ ಸುಗ್ರೀವಃ ಪತಿರವ್ಯಯಃ ॥ ೨೦ 
ತಯಾ ಹ್ಯನುಕ್ರೈರ್ಹರಿಭಿರ್ನೈವ ಶಕ್ಕಂ ಪದಾತ್‌ ಪದಮ್‌ । 
ಕೃಚಿದ್ದಂತುಂ ಹರಿಶ್ರೇಷ್ಠ ಬ್ರೂಮಃ ಸತ್ಯಮಿದಂ ತು ತೇ ॥ ೨೧ 
ಏವಂ ತು ವದತಾಂ ತೇಷಾಮಂಗದಃ ಪ್ರತ್ಯಭಾಷತ | 

ಬಾಢಂ ಗಚ್ಛಾಮ ಇತ್ಯುಕ್ತ್ವಾ ಉತ್ತಪಾತ ಮಹೀತಲಾತ್‌ ॥ ೨೨ 
ಉತತಂತಮನೂತೇತುಃ ಸರ್ವೇ ತೇ ಹರಿಯೂಡಪಾಃ | 

ಕೃತ್ತಾಕಾಶಂ ನಿರಾಕಾಶಂ ಯಂತ್ರೋತ್ಮ್ಮಿಹ್ಮಾ ಇವಾಚಲಾಃ ॥ ೨೩ 
ತೇ50ಬರಂ ಸಹಸೋತತ್ವ ವೇಗವಂತಃ ಪುವಂಗಮಾಃ 1 

ವಿನದಂತೋ ಮಹಾನಾದಂ ಫನಾ ವಾತೇರಿತಾ ಯಥಾ ॥ ೨೪ 


ನುಡಿಯನ್ನು ಕೇಳಿ ವಾನರ ನಾಯಕರಿಗೆ ಹರ್ಷವಾಯಿತು. ಅವರು "ಯುವರಾಜ, 
ಯಾವ ಪ್ರಭುವು ಹೀಗೆ ಹೇಳುತಾನೆ ? ಅಧಿಕಾರದ ಮದದಿಂದ ಮೈಮರೆತು 
ಪ್ರತಿಯೊಬ್ಬನೂ ನಾನೇ ಹೆಚ್ಚು ಎಂದು ಅಹಂಕಾರಪಡುತಾನೆ (೧೭-೧೮). 
ಇಂತಹ ವಿನಯಪೂರ್ಣವಾದ ವಚನವು ನಿನಗೆ ಒಪ್ಪುತದೆ. ಈ ವಿನಯವೇ ನಿನಗೆ 
ಮುಂದೆ ಬರುವ ಶ್ರೇಯಸನ್ನು ಸೂಚಿಸುತದೆ. ನಾವೆಲ್ಲರೂ ಪ್ರಭುವಾದ 
ಸುಗ್ರೀವನಿರುವಲ್ಲಿಗೆ ಹೋಗಲು ಸಿದ್ಧರಾಗಿದ್ದೇವೆ (೧೯-೨೦). ನಿನ್ನ 
ಅಪ್ಪಣೆಯಿಲ್ಲದೆ ಒಂದು ಹೆಜ್ಜೆ ಆಚೆ ಹೋಗಲೂ ನಮ್ಮಿಂದ ಸಾಧ್ಯವಿಲ್ಲ ಇದು 
ಸತ್ಯವಾದ ಮಾತು'' ಎಂದು ನುಡಿದರು. ಅವರು ಹಾಗೆ ಹೇಳುತಿರುವಾಗಲೇ 
ಅಂಗದನು "ಸರಿ, ಹಾಗಾದರೆ ಹೊರಡೋಣ' ಎಂದು ನುಡಿದು ನೆಲದಿಂದ 
ಹಾರಿದನು (೨೧-೨೨). ಕೂಡಲೇ ಅವನ ಹಿಂದೆ ಕಪಿಗಳೆಲ್ಲರೂ ಯಂತ್ರದಿಂದ 
ಹಾರಿಸಿದ ಬೆಟ್ಟಗಳಂತೆ, ಛಂಗನೆ ಆಕಾಶಕ್ಕೆ ನೆಗೆದು ಬಿರುಗಾಳಿಯು ತಳ್ಳಿಕೊಂಡು 
ಹೋಗುವ ಮಹಾಮೇಘಗಳಂತೆ ಅಬ್ಬರಿಸುತ ಸಾಗಿದರು (೨೩-೨೪). 


ಸರ್ಗಃ ೬೪] ಹನೂಮದಾದ್ಯಾಗಮನಮ್‌ ೪೮೯ 


ಅಂಗದೇ ಹೃನನುಪ್ರಾಪೇ ಸುಗ್ರೀವೋ ವಾನರಾಧಿಪಃ | 
ಉವಾಚ ಶೋಕೋಪಹತಂ ರಾಮಂ ಕಮಲಲೋಚನಮ್‌ ॥ ೨೫ 


ಸಮಾಶಸಿಹಿ ಭದ್ರಂ ತೇ ದೃಷ್ಟಾ ದೇವೀ ನ ಸಂಶಯಃ | 
ನಾಗಂತುಮಿಹ ಶಕ್ಕಂ ತೈರತೀತೇ ಸಮಯೇ ಹಿ ನಃ ॥ ೨೬ 


ನ ಮತ್ತಕಾಶಮಾಗಚ್ಚೇತ್‌ ಕೃತ್ರೇ ಹಿ ಎನಿಪಾತಿತೇ । 
ಯುವರಾಜೋ ಮಹಾಬಾಹುಃ ಪುವ ವತಾಂ ಪ್ರವರೋತಠಂಗದಃ ॥ ೨೭ 


ಯದ.ಪ ಕತಕ್ಛತ್ಯಾ ನಾಮೀದ್ದಶಃ ಸ್ಕಾ ದುಪಕ್ರ ಮಃ | 


ರ ಭಲ 


ಭವೇತ್‌ ಸ “ದೀನವದನೋ ಭ್ರಾಂತವಿಪುತಮಾನಸಃ || ೨೮ 


ಪಿತ್ಪಪೃತಾಮಹಂ ಚೈತತ್‌ ಪೂರ್ವಕೈರಭಿರಕ್ಕಿತಮ್‌ 
ನ ಮ ಮಧುವನಂ ಹನ್ಸಾ ದಷ್ಟಷಃ ಪುವಗೇಶರಃ || ೨೯ 


ಇತಲಾಗಿ ಅಂಗದನು ಬಂದಿಳಿಯುವುದಕ್ಕೆ ಮೊದಲು ಸುಗ್ರೀವನು 
ವಿರಹದುಃಖಿತನಾದ ಶ್ರೀರಾಮನನ್ನು ಕುರಿತು "'ರಾಮ, ಇನ್ನು 
ಸಮಾಧಾನದಿಂದಿರು. ನಿನಗೆ ಮಗಳವಾಗಲಿ. ಮನರರು ದೇವಿಯನ್ನು 
ಸಂದರ್ಶಿಸಿದ್ದಾರೆ. ಇದು ನಿಶ್ಚಯ. ಇಲ್ಲದಿದ್ದರೆ ಈ ವಾನರರು ನಾವು ಗೊತು 
ಮಾಡಿದ ಸಮಯವನ್ನು ಮೀರಿ ಎಂದಿಗೂ ಬರುತಿರಲಿಲ್ಲ (೨೫-೨೬). 
ಅದರಲ್ಲಿಯೂ ಯುವರಾಜನಾದ ಅಂಗದನು, ತಾನು ಹೋದ ಕೆಲಸವು 
ನೆರವೇರದ ಪಕದಲ್ಲಿ ನನ್ನ ಬಳಿಗೆ ಬರುತಲೇ ಇರಲಿಲ್ಲ ಒಂದುವೇಳೆ ಕಪಿಗಳು 
ಕಾರ್ಯವನ್ನು ಸಾಧಿಸದೆ ಮಧುವನದಲ್ಲಿ ಹಾವಳಿಯನ್ನು ನಡೆಸಿದ್ದರೆ, ಅಂಗದನ 
ಮುಖವು ಬಾಡಿ ಏನೂ ತೋರದೆ ದಿಗ್ಬಾ ಂತನಾಗಿಬಿಡುತ್ತಿದ್ದನು (೨೭-೨೮) 
ನಮ್ಮ ತಂದೆ ತಾತಂದಿರ ಕಾಲದಿಂದ ಮದುಪನವು ನಮಗೆ : ನೀರಿದೆ. ಹಿರಿಯರು 
ಕಷಪಟ್ಟು ಅದನ್ನು ರಕಿಸಿಕೊಂಡು ಬಂದಿದ್ದಾರೆ. ಯುವರಾಜನು ಆನಂದಪರವಶ 
ನಾಗದೆ ಇದ್ದರೆ ಮಧುವನವನ್ನು ಹಾಳುಮಾಡುತಿರಲಿಲ್ಲ ರಾಮ, ನಿನ್ನನ್ನು ಪಡೆದ 
ಕೌಸಲ್ಯಾದೇವಿಯು ಧನ್ಯಳು. ಸಮಾಧಾನಮಾಡಿಕೊ. ಸೀತಾದೇವಿಯನ್ನು ನೋಡಿ 
ಬಂದುದರಲ್ಲಿ ಸಂದೇಹವೇ ಇಲ್ಲ ನೋಡಿದವನು ಹನುಮಂತನಲ್ಲದೆ ಇನ್ನೊಬ್ಬ 


೪೯೦ ಸುಂದರಕಾಂಡ [ ಸರ್ಗಃ ೬೪ 


ಕೌಸಲ್ಯಾ ಸುಪ್ರಜಾ ರಾಮ ಸಮಾಶಸಿಹಿ ಸುವ್ರತ | 


ಷ್ಟಾ ದೇವೀ ನ ಸಂದೇಹೋ ನ ಚಾನ್ಯೇನ ಹನೂಮತಾ ॥ ೩೦ 
ನ ಹ್ಯನ್ಯಃ ಕರ್ಮಣೋ ಹೇತುಃ ಸಾಧನೇಸ್ಯ ಹನೂಮತಃ | 
ಹನೂಮತಿ ಹಿ ಸಿದ್ದಿಶ ಮತಿಶ್ಚ ಮತಿಸತಮ || ೩೧ 


ವ್ಯವಸಾಯಶ್ಚ ವೀರ್ಯಂ ಚ ಸೂರ್ಯೇ ತೇಜ ಇವ ಧ್ರುವಮ್‌ । 
ಜಾಂಬವಾನ್ಯತ್ರ ನೇತಾ ಸ್ಯಾದಂಗದಶ್ಚ ಬಲೇಶ್ಚರಃ ॥ ೩೨ 


ಹನೂಮಾಂಶ್ಚಾಪೃಧಿಷ್ಠಾ ತಾ ನ ತಸ್ಯ ಗತಿರನ್ಯಥಾ 
ಮಾ ಭೂಶಿಂತಾಸಮಾಯುಕ್ತ ಸಂಪ್ರತೃಮಿತವಿಕ್ರಮಃ [ ೩೩ 


ತತಃ ಕಿಲಕಿಲಾಶಬ್ದಂ ಶುಶ್ರಾವಾಸನ್ನಮಂಬರೇ 1 
ಹನುಮತ್ಸರ್ಮದ್ದಪಾನಾಂ ನರ್ದತಾಂ ಕಾನನ್‌ಕಸಾಮ್‌ ॥ ೩೪ 


ಕಿಷ್ಪಿಂಧಾಮುಪಯಾತಾನಾಂ ಸಿದ್ಧಿಂ ಕಥಯತಾಮಿವ । 
ತತಃ ಶ್ರುತ್ವಾ ನಿನಾದಂ ತಂ ಕಪೀನಾಂ ಕಪಿಸತಮಃ Il ೩೫ 


ನಲ್ಲ! (೨೯-೩೦). ಹನುಮಂತನಲ್ಲದೆ ಇನ್ನೊಬ್ಬನು ಈ ಕಾರ್ಯವನ್ನು ಸಾಧಿಸ 
ಲಾರನು. ಸೂರ್ಯನಲ್ಲಿ ತೇಜಸು ನೆಲಸಿರುವಂತೆ, 'ಹನುಮಂತನಲ್ಲಿ ಕಾರ್ಯಸಿದ್ದಿ 
ಬುದ್ದಿ ಉದ್ಯೊ ಗ್ಗ ಪರಾಕ್ರಮಗಳು ಸದಾ ನೆಲಸಿರುತವೆ. ಅಂಗದನು ಅಧಿ 
ಪತಿಯಾಗಿ ಜುಂಬವಂತನು ಮಾರ್ಗದರ್ಶಿಯಾಗಿ ಹನುಮಂತನು 
ಕಾರ್ಯಸಾಧಕನಾಗಿ ನಿಂತಿರುವಾಗ, ಆ ಕಾರ್ಯವು ಸಿದ್ದಿಸದೆ ಎಂದಿಗೂ 
ಇರಲಾರದು. ಹೇ ವೀರಾಗ್ರಣಿ, ಚಿಂತಿಸಬೇಡ'' ಎಂದು ನುಡಿದನು (೩೧-೩೩). 
ಅಷರಲ್ಲಿ ಕಪಿಗಳ ಕಿಲಕಿಲ ಧ್ವನಿಯು ಆಕಾಶದಲ್ಲಿ ಕೇಳಿಬಂದಿತು. ಹನುಮಂತನ 
ಕಾರ್ಯಸಾಧನೆಯಿಂದ ಹೆಮ್ಮೆಗೊಂಡ ವಾನರಸೈೆನ್ಯವು ಕಿಷ್ಠಿಂಧೆಯ ಕಡೆಗೆ ಧಾವಿಸಿ 
ಬರುತಿದಿತು. ಕಾರ್ಯಸಿದ್ದಿಯಾಯಿತೆಂದು ದೂರದಿಂದಲೇ ಕೂಗಿ ಹೇಳುವಂತೆ 
ವಾನರರು ಗರ್ಜಿಸುತಿದ್ದರು. ಆ ಗದ್ದಲವನ್ನು ಕೇಳಿ ಸುಗ್ರೀವನು ಹರ್ಷದಿಂದ ತನ್ನ 
ಬಾಲವನ್ನು ಉದ್ದಕ್ಕೆ ಬೀಸಿ ಅಲ್ಲಾಡಿಸತೊಡಗಿದನು | (೩೪-೩೫). 


ಸರ್ಗಃ ೬೪ ] ಹನೂಮದಾದ್ಯಾಗಮನಮ್‌ ೪೯೧ 


ಆಯತಾಂಚಿತಲಾಂಗೂಲಃ ಸೋಂ ಭವದ ಸ್ಮ ಸಮಾನಸಃ | 


ಆಜಗ್ಗುಸೇ5ಪಿ ಹರಯೋ ರಾಮದರ್ಶನಕಾಂಕ್ಷಿಣ: | ೩೬ 
ಅಂಗದಂ ಪುರತಃ ಕೃತ್ವಾ ಹನೂಮಂತಂ ಚ ವಾನರಮ್‌ | 
ತೇ5ಂಗದಪ್ರಮುಖಾ ವೀರಾಃ ಪ್ರಹೃಹಷ್ಠಾಶ್ಚ ಮುದಾನಿತಾಃ ॥ ೩೭ 
ನಿಪೇತುರ್ಹರಿರಾಜಸ್ಯ ಸಮೀಪೇ ರಾಘವಸ್ಯ ಚಿ | 

ಹನುಮಾಂಶ್ಚ ಮಹಾಬಾಹುಃ ಪ್ರಣಮ್ಯ ಶಿರಸಾ ತತಃ ॥ ೩೮ 
ನಿಯತಾಮಕ್ಕತಾಂ ದೇವೀಂ ರಾಘವಾಯ ನ್ಯವೇದಯತ್‌ [ 
ನಿಶ್ಚಿತಾರ್ಥಸತಸಸ್ಸಿನ್‌ ಸುಗ್ರೀವಃ ಪವನಾತ್ನಜೇ ॥ ೩೯ 
ಲಕ್ಷ್ಮಣಃ ಪ್ರೀತಿಮಾನ್‌ ಪ್ರೀತಂ ಬಹುಮಾನಾದವೈಕ್ಛತ ಟ 

ಪ್ರೀತ್ಯಾ ಚ ರಮಮಾಣೋ5 ಥ ರಾಘವಃ ಪರವೀರಹಾ ॥ ೪೦ 


'ಬಹುಮಾನೇನ ಮಹತಾ ಹನುಮಂತಮವೈಕ್ಷತ ॥ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಚತುಃಷಷ್ಠಿತಮಃ ಸರ್ಗಃ 


ಕಪಿಗಳು ಶ್ರೀರಾಮನನ್ನು ನೋಡುವುದಕ್ಕಾಗಿ ಆನಂದದಿಂದ ಹಿಗ್ಗುತ್ತ 
ಬರುತಿದ್ದರು. ಅವರ ಮುಂದುಗಡೆ ಅಂಗದನೂ ಆಂಜನೇಯನೂ ಬರುತಿದ್ದರು 
(೩೬-೩೭). ಅವರೆಲ್ಲರೂ ಶ್ರೀರಾಮಸುಗ್ರೀವರ ಸಮೀಪದಲ್ಲಿ ನೆಲದಮೇಲೆ 
ಇಳಿದರು. ಹನುಮಂತನು ಶ್ರೀರಾಮನಿಗೆ ತಲೆಬಾಗಿ ""ದೇವಿಯು ನಿಯಮ 
ಶೀಲೆಯಾಗಿ ಕುಶಲದಿಂದ ಇದ್ದಾಳೆ'' ಎಂದು ನಿವೇದಿಸಿದನು. ಹನುಮಂತನೇ ಈ 
ಕಾರ್ಯವನ್ನು ಸಾಧಿಸಿದ್ದಾನೆಂದು ಸುಗ್ರೀವನಿಗೆ ನಿಶ್ಚಯವಾಯಿತು. ಲಕ್ಷ್ಮಣನು 
ಸಂಪ್ರೀತನಾಗಿ ಆದರದಿಂದ ಹನುಮಂತನನ್ನೇ ನೋಡುತ್ತ ನಿಂತನು. 
ಶ್ರೀರಾಮಚಂದ್ರನು ಸಂತುಷನಾಗಿ ಗೌರವಬುದ್ದಿಯಿಂದ ಹನುಮಂತನನ್ನು 
ನೋಡಿದನು (೩೮-೪೦). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತುನಾಲ್ಕನೆಯ ಸರ್ಗ 


ಸುಂ. 16** 


ಪಂಚಷಷಿತಮಃ ಸರ್ಗಃ 
ಚೂಡಾಮಣಿಪ್ರದಾನಮ್‌ 


ತತಃ ಪ್ರಸ್ತವಣಂ ಶೈಲಂ ತೇ ಗತ್ವಾ ಚಿತ್ರಾಕಾನನಮ್‌ । 

ಪ್ರಣಮ್ಯ ಶಿರಸಾ ರಾಮಂ ಲಕ್ಷ್ಮಣಂ ಚ ಮಹಾಬಲಮ್‌ ॥ ೧ 

ಯುವರಾಜಂ ಪುರಸ್ಕೃತ್ಯ ಸುಗ್ರೀವಮಭಿವಾದ್ಯ ಚ । 

ಪ್ರವೃತಿಮಥ ಸೀತಾಯಾಃ ಪ್ರವಕುಮುಪಚಕ್ರಮುಃ ॥ ೨ 

ರಾವಣಾಂತಃಪುರೇ ರೋಧಂ ರಾಕ್ಷಸೀಭಿಶ್ಲ ತರ್ಜನಮ್‌ | 

ರಾಮೇ ಸಮನುರಾಗಂ ಚ ಯಶ್ಹಾಯಂ ಸಮಯಃ ಕೃತಃ ॥ 

ಏತದಾಖ್ಯಾಂತಿ ತೇ ಸರ್ವೇ ಹರಯೋ ರಾಮಸಂನಿಧ್‌ೌ | 

ವೈದೇಹೀಮಕ್ಷತಾಂ ಶ್ರುತ್ವಾ ರಾಮಸೂತರಮಬ್ರವೀತ್‌ ॥ ೪ 

ಕ್ರ ಸೀತಾ ವರ್ತತೇ ದೇವೀ ಕಥಂ ಚ ಮಯಿ ವರ್ತತೇ | 

ಏತನ್ನೇ ಸರ್ವಮಾಖ್ಯಾತ ವೃದೇಹೀಂ ಪ್ರತಿ ವಾನರಾಃ ॥ ೫ 
ಸರ್ಗ ೬೫ 


ಹನುಮಂತನು ಶ್ರೀರಾಮನಿಗೆ ಸೀತಾವೃತಾಂತವನ್ನೂ ಸೀತೆಯ ಸಂದೇಶವನ್ನೂ 
ತಿಳಿಸಿ, ಚೂಡಾಮಣಿಯನ್ನು ಅರ್ಪಿಸುವುದು. 

ಹೀಗೆ ಆ ವಾನರರು ಅಂಗದನನ್ನು ಮುಂದಿಟುಕೊಂಡು ವಿಚಿತ್ರ ವನಗಳಿಂದ 
ತುಂಬಿದ ಪ್ರಸ್ತವಣಪರ್ವತಕ್ಕೆ ಬಂದು, ರಾಮಲಕ್ಷ್ಮಃ ಣಸುಗ್ರೀವರಿಗೆ ಅಭಿವಂದಿಸಿ 
ಸೀತಾವೃತಾಂತವನ್ನು ಹೇಳಲುಪಕ್ರಮಿಸಿದರು (೧-೨). ಅವರೆಲ್ಲರೂ "ಸೀತಾ 
ದೇವಿಯು ರಾವಣನ ಅಂತಃಪುರದಲ್ಲಿ ಬಂದಿಯಾಗಿದ್ದಾಳೆ. ರಾಕ್ಷಸಿಯರು ಆಕೆ 
ಯನ್ನು ಹೆದರಿಸುತಿದ್ದಾರೆ. ಸೀತೆಯು ರಾಮನಲ್ಲಿಯೇ ಅನುರಾಗವನ್ನು ಇಟ್ಟಿದ್ದಾಳೆ. 
ರಾವಣನು ಆಕೆಗೆ ಇನ್ನುಎರಡು ತಿಂಗಳು ಮಾತ್ರ ಅವಧಿಯನ್ನು ಕೊಟ್ಟಿದ್ದಾನೆ' ಎಂಬ 
ವಿಷಯವನ್ನು ತಿಳಿಸಿದರು (೩). ಶ್ರೀರಾಮನು ಮುಖ್ಯವಾಗಿ ಸೀತೆಯು ಯಾವ 
ಅಪಾಯವೂ ಇಲ್ಲದೆ ಜೀವಿಸಿದ್ದಾಳೆಂಬುದನ್ನರಿತು “ಎಲ್ಲೆ  ವಾನರರೆ, 
ಸೀತಾದೇವಿಯು ಎಲ್ಲಿದ್ದಾಳೆ? ನನ್ನ ವಿಷಯದಲ್ಲಿ ಅವಳ ಮನಸು ಹೇಗಿದೆ? 
ಸೀತೆಯ ವೃತಾಂತವೆಲ್ಲವನ್ನೂ ವಿಶದವಾಗಿ ತಿಳಿಸಿರಿ'' ಎಂದು ಕೇಳಿದನು ( ೪-೫). 


ಸರ್ಗಃ ೬೫ | ಚೂಡಾಮಣಿಪ್ರದಾನಮ್‌ ೪೯೩ 


ರಾಮಸ್ಯ ಗದಿತಂ ಶ್ರುತ್ವಾ ಹರಯೋ ರಾಮಸಂನಿಧ್‌ । 


ಚೋದಯಂತಿ ಹನೂಮಂತಂ ಸೀತಾವೃತಾಂತಕೋವಿದಮ್‌ || ೬ 
ಶ್ರುತ್ವಾ ತೇ ವಚನಂ ತೇಷಾಂ ಹನುಮಾನ್‌ ಮಾರುತಾತ್ಮಜಃ 
ಪ್ರಣಮ್ಯ ಶಿರಸಾ ದೇವ್ಯೃ ಸೀತಾಯ್ಬ ತಾಂ ದಿಶಂ ಪ್ರತಿ ॥ ೭ 


ಉವಾಚ ವಾಕ್ಕಂ ವಾಕ್ಕಜ್ಞಃ ಸೀತಾಯಾ ದರ್ಶನಂ ಯಥಾ | 
ಸಮುದ್ರಂ ಲಂಘಯಿತ್ವಾಹಂ ಶತಯೋಜನಮಾಯತಮ್‌ ॥ ೮ 


ಅಗಚ್ಛಂ ಜಾನಕೀಂ ಸೀತಾಂ ಮಾರ್ಗಮಾಣೋ ದಿದಕ್ಷಯಾ 
ತತ್ರ ಲಂಕೇತಿ ನಗರೀ ರಾವಣಸ್ಯ ದುರಾತ್ಮನಃ ॥ ೯ 


ದಕಿಣಸ್ಯ ಸಮುದ್ರಸ್ಯ ತೀರೇ ವಸತಿ ದಕ್ಷಿಣೇ 1 

ತತ್ರ ಸೀತಾ ಮಯಾ ದೃಷ್ಟಾ ರಾವಣಾಂತಃಪುರೇ ಸತೀ ॥ ೧೦ 
ಸಂನ್ಯಸ್ಥ ತಯಿ ಜೀವಂತೀ ರಾಮಾ ರಾಮ ಮನೋರಥಮ್‌ । 
ದೃಷ್ಟಾ ಮೇ ರಾಕಸೀಮಧ್ಯೇ ತರ್ಜ್ಯಮಾನಾ ಮುಹುರ್ಮುಹುಃ ॥ ೧೧ 


ಆಗ ವಾನರರು ಸೀತಾವೃತಾಂತವನ್ನು ಚೆನ್ನಾಗಿ ಬಲ್ಲ ಹನುಮಂತನನ್ನು 
ನೋಡಿ "ಹನುಮಂತ, ಶ್ರೀರಾಮನಿಗೆ ಎಲ್ಲವನ್ನೂ ತಿಳಿಸು'' ಎಂದರು. ಅನಂತರ 
ಆಂಜನೇಯನು ಸೀತೆಯಿದ್ದ ದಿಕ್ಕಿಗೆ ತಿರುಗಿ ಅವಳಿಗೆ ತಲೆಬಾಗಿ ವಂದಿಸಿ, 
ಸೀತೆಯನ್ನು ಕಂಡುಬಂದ ಸಂಗತಿಯನ್ನು ಹೇಳಲಾರಂಭಿಸಿದನು. ಆಂಜನೇಯನು 
ಮಾತನಾಡುವ ಕಲೆಯಲ್ಲಿಪ್ರವೀಣ (೬-೭). “ದೇವ, ನಾನು ಸೀತಾದೇವಿಯನ್ನು 
ಹುಡುಕುವುದಕ್ಕಾಗಿ ನೂರು ಯೋಜನ ವಿಸಾರವಾದ ಸಮುದ್ರವನ್ನು 
ದಾಟಿಹೋದೆನು. ಅಲ್ಲಿ ಲಂಕೆ ಎಂಬ ಹೆಸರಿನ ಒಂದು ನಗರವಿದೆ. ಅದು ದುರಾತ್ಮ 
ನಾದ ರಾವಣನ ರಾಜಧಾನಿ. ಅದು ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿದೆ. 
ರಾವಣನ ಆ ನಗರದಲ್ಲಿ ನಾನು ಸಾಧ್ದಿಯಾದ ಸೀತಾದೇವಿಯನ್ನು ಕಂಡೆನು 
(೮-೧೦). ಶ್ರೀರಾಮ, ಅವಳು ಮುಂದಿನ ಆಸೆಯನ್ನೆಲ್ಲಾ ನಿನಗೊಪಿಸಿ ನಿನ್ನನ್ನೇ 
ನಂಬಿ ಜೀವವನ್ನು ಹಿಡಿದುಕೊಂಡಿರುವಳು. ರಾಕ್ಷಸಿಯರು ಅವಳನ್ನು ಸುತುಗಟ್ಟಿ 
ಪದೇ ಪದೇ ಹೆದರಿಸುವುದನ್ನು ನಾನು ನೋಡಿದೆ. ವಿಕಾರರೂಪಿನ ರಾಕ್ಸಸಿಯರು 


೪೯೪ ಸುಂದರಕಾಂಡಃ [| ಸರ್ಗಃ ೬೫ 


ರಾಕಸೀಭಿರ್ಮಿರೂಪಾಭೀ ರಕ್ಷಿತಾ ಪ್ರಮದಾವನೇ । 


ದುಃಖಮಾಪದ್ಯತೇ ದೇವೀ ತವಾದುಃಖೋಚಿತಾ ಸತೀ ॥ ೧೨ 

ರಾವಣಾಂತಃಪುರೇ ರುದ್ದಾ ರಾಕ್ಠಸೀಭಿಃ ಸುರಕ್ಷಿತಾ 

ಏಕವೇಣೀದರಾ ದೀನಾ ತ್ರಯಿ ಚಿಂತಾಪರಾಯಣಾ ॥ ೧೩ 

ಅಧಃಶಯ್ಯಾ ವಿವರ್ಣಾಂಗೀ ಪದ್ಧಿನೀವ ಹಿಮಾಗಮೇ | 

ರಾವಣಾದ್ದಿನಿವೃತಾರ್ಥಾ ಮರ್ತವಕತನಿಶಯಾ ॥ ೧೪ 
ಲ ಮು ಲಲ ಜ 

ದೇವೀ ಕಥಂಚಿತ್‌ ಕಾಕುತ್ತ ತನ್ನನಾ ಮಾರ್ಗಿತಾ ಮಯಾ | 

ಇಕಾ ು ಕುವಂಶವಿಖ್ಯಾತಿಂ ಶನಿಃ ಕೀರ್ತಯತಾನಘ ॥ ೧೫ 


ಸಾ ಮಯಾ ನರಶಾರ್ದೂಲ ವಿಶಾಸಮುಪಪಾದಿತಾ 
ತತಃ ಸಂಭಾಷಿತಾ ದೇವೀ ಸರ್ವಮರ್ಥಂ ಚ ದರ್ಶಿತಾ ॥ ೧೬ 


ರಾಮಸುಗ್ರೀವಸಖ್ಯಂ ಚ ಶ್ರುತ್ವಾ ಪ್ರೀತಿಮುಪಾಗತಾ ಟ 
ನಿಯತಃ ಸಮುದಾಚಾರೋ ಭಕಿಶ್ಚಾಸ್ಯಾಸಣಾ ತ್ತಯಿ | ೧೭ 


ಉದ್ಯಾನವನದಲ್ಲಿ ಅವಳನ್ನು ಕಾಯುತಿದ್ದಾರೆ. ಸೀತಾದೇವಿಯು ಅತ್ಯಂತ 
ದುಃಖದಲ್ಲಿದ್ದಾಳೆ. ಆ ಸಾದ್ವಿಗೆ ಅಂತಹ ಕಷ್ಟ ಬರಬಾರದು (೧೧-೧೨). ರಾವಣನ 
ನಗರದಲ್ಲಿ ಸೆರೆಯಾಗಿಬಿಟ್ಟಿದ್ದಾಳೆ. ರಾಕ್ಟಸಿಯರು ಬಹು ಎಚ್ಚರಿಕೆಯಿಂದ 
ಕಾಯುತಿದ್ದಾರೆ. ದೇವಿಯು ಒಂಟಿ ಜಡೆಯನ್ನು ಬಿಟ್ಟು ದೈನ್ಯದಿಂದ ನಿನ್ನನ್ನೇ 
ಧ್ಯಾನಿಸುತಿದ್ದಾಳೆ. ನೆಲದಮೇಲೆ ಮಲಗುತಾಳೆ. ಕಂದಿ ಹೋಗಿದ್ದಾಳೆ. ಚಳಿಗಾಲದ 
ತಾವರೆಯ ಬಳ್ಳಿಯಂತೆ ಆಗಿಬಿಟ್ಟಿದ್ದಾಳೆ. ರಾವಣನಿಂದ ಉಳಿಗಾಲವಿಲ್ಲವೆಂದು 
ಭಾವಿಸಿ, ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿಕೊಂಡಿದ್ದಾಳ 
(೧೩-೧೪). ಶ್ರೀರಾಮ, ನಿನ್ನನ್ನೇ ಧ್ಯಾನಿಸುತ್ತಿರುವ ದೇವಿಯನ್ನು ನಾನು ಹೇಗೋ 
ಪ್ರಯತ್ನಪಟ್ಟು ಹುಡುಕಿದೆನು. ನಾನು ಮೊದಲು ನಿನ್ನ ಇಕ್ಷಾ ರ ಕುವಂಶದ 
ಖ್ಯಾತಿಯನ್ನು ಹೊಗಳುತ್ತ ಅವಳಿಗೆ ನನ್ನಲ್ಲಿ ನಂಬಿಕೆಯುಂಟಾಗುವಂತೆ 
ಮಾಡಿಕೊಂಡೆನು. ಅನಂತರ ಅವಳೊಡನೆ ಸಂಭಾಷಣೆಯನ್ನಾರಂಭಿಸಿ ಸಮಸ್ತ 
ವಿಷಯವನ್ನೂ ತಿಳಿಸಿದೆನು (೧೫-೧೬). ನಿನಗೂ ಸುಗ್ರೀವನಿಗೂ ಸ್ನೇಹವಾಗಿದೆ 


ಸರ್ಗಃ ೬೫] ಚೂಡಾಮಣಿಪ್ರದಾನಮ್‌ ೪೯೫ 


ಏವಂ ಮಯಾ ಮಹಾಭಾಗಾ ದೃಷ್ಟಾ ಜನಕನಂದಿನೀ | 


ಉಗ್ರೇಣ ತಪಸಾ ಯುಕ್ತಾ ತ್ದದ್ದಕ್ಕಾ "ಪುರುಷ ರ್ಷಭ ॥ ೧೮ 
ಅಭಿಜ್ಞಾನಂ ಚ ಮೇ ದತಂ ಯಥಾವೃತಂ ತವಾಂತಿಕೇ | 
ಚಿತ್ರಕೂಟೇ ಮಹಾಪ್ರಾಜ್ಞ ವಾಯಸಂ ಪ್ರತಿ ರಾಘವ ॥ ೧೯ 


ಎಜ್ಞಾಪ್ಯಶ್ಚ ನರವ್ಯಾಘ್ರೋ ರಾಮೋ ವಾಯುಸುತ ತ್ವಯಾ ಟ 
ಅಖಲೇನೇಹ ಯುದ್ದೃಷಮಿತಿ ಮಾಮಾಹ ಜಾನಕೀ ॥ ೨೦ 


ಅಯಂ ಚಾಸ್ಟ್ರೈ ಪ್ರದಾತವ್ಯೋ ಯತ್ನಾತ್‌ ಸುಪರಿರಕ್ಕಿತಃ | 
ಬ್ರುವತಾ ವಚನಾನ್ಯೇವಂ ಸುಗ್ರೀವಸ್ಕೋಪಶ್ನಣತಃ ॥ ೨೦ 


ಏಷ ಚೂಡಾಮಣಿಃ ಶ್ರೀಮಾನ್‌ ಮಯಾ ಸುಪರಿರಕ್ತಿತಃ | 
ಮನಃಶಿಲಾಯಾಸಿಲಕೋ ಗಂಡಪಾರ್ಶೇೇ ನಿವೇಶಿತಃ ॥ ೨.೨ 


ಎಂಬುದನ್ನು ಕೇಳಿ, ಬಹಳ ಸಂತೋಷಪಟಳು. ಸೀತಾದೇವಿಯು ಪರಿಶುದ್ಧವಾದ 
ನಡತೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡಿದ್ದಾಳ. ನಿನ್ನಲ್ಲಿ ದೃಢವಾದ ಭಕಿಯನ್ನು 
ಇಟ್ಟಿದ್ದಾಳೆ. ಹೇ ಪುರುಷೋತಮ, ಈ ರೀತಿಯಲ್ಲಿ ನಾನು ಮಹಾತ್ಗಳಾದ 
ಜಾನಕಿಯನ್ನು ನೋಡಿದೆನು. ಅವಳು ಪಾತಿವ್ರತ್ಯವೆಂಬ ಉಗ್ರವಾದ 
ತಪ ಸನ್ಮಾಚರಿಸುತ್ತ ನಿನ್ನಲ್ಲಿ. ಭಕಿಯಿಂದ ಇರುವಳು (೧೭-೧೮). 
ಚಿತ್ರಕೂಟದಲ್ಲಿದ್ದಾಗ ನಡೆದ ವಾಯಸವೃತಾಂತವೊಂದನ್ನು ನಿನಗೆ ಗುರುತಿಗಾಗಿ 
ನನ್ನೊಡನೆ ಹೇಳಿದಳು. ಸೀತಾದೇವಿಯು “ವಾಯುಪುತ್ರ, ನೀನು ಇಲ್ಲಿ ಕಣ್ಣಾರೆ 
ನೋಡಿದ ಎಲ್ಲಾ ಸಂಗತಿಯನ್ನೂ ಶ್ರೀರಾಮನಿಗೆ ತಿಳಿಸು (೧೯-೨೦). ಸುಗ್ರೀವನು 
ಸಮೀಪದಲ್ಲಿ ಕೇಳುತಿರುವಾಗಲೇ ಇದೆಲ್ಲವನ್ನೂ ತಿಳಿಸಿ, ನಾನು ರಕ್ಷಿಸಿಕೊಂಡು 
ಬಂದಿರುವ ಈ ವಸುವನ್ನು ಶ್ರೀರಾಮನಿಗೆ ಕೊಡು' ಎಂದು ಹೇಳಿದಳು. ಅನಂತರ 
"ಶ್ರೀರಾಮನಿಗೆ ಇದನ್ನು ಕೊಡುವಾಗ ನಾನು ಹೀಗೆ ನುಡಿದೆನೆಂದು ಹೇಳು : ಇದು 
ಬಹುಪ್ರಯಾಸದಿಂದ ನಾನು ಕಾಪಾಡಿಕೊಂಡು ಬಂದಿರುವ ಚೂಡಾಮಣಿ. 
ಒಂದುಸಲ ನನ್ನ ತಿಲಕವು ಅಳಿಸಿಹೋಗಿರಲು ನೀನು ಮಣಿಶಿಲೆಯಿಂದ ನನ್ನ 
ಕಪೋಲದ ಮೇಲೆ ಒಂದು ಬೊಟ್ಟನ್ನು ಇಟ್ಟೆ ಅದನ್ನು ನೆನಪ್ರಮಾಡಿಕೊ 


೪೯೬ ಸುಂದರಕಾಂಡ: [| ಸರ್ಗಃ ೬೫ 
ತ್ವಯಾ ಪ್ರನಷೇ ತಿಲಕೇ ತಂ ಕಿಲ ಸ್ಫರ್ತುಮರ್ಹಸಿ | 

ಏಷ ನಿರ್ಯಾತಿತಃ ಶ್ರೀಮಾನ್‌ ಮಯಾ ತೇ ವಾರಿಸಂಭವಃ ॥ ೨೩ 
ಏತಂ ದೃಷ್ಟ್ವಾ ಪ್ರಮೋದಿಷ್ಯೇ ವ್ಯಸನೇ ತ್ವಾಮಿವಾನಘ | 

ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ [ ೨೪ 
ಊರ್ಧ್ವಂ ಮಾಸಾನ್ನ ಜಮೀನು ರಕ್ತಸಾಂ ವಶಮಾಗತಾ |! 

ಇತಿ ಮಾಮಬ್ರವೀತ್‌ ಸೀತಾ ಕೃಶಾಂಗೀ ವರವರ್ಣನೀ ॥ ೨೫ 


ರಾವಣಾಂತಃಪುರೇ ರುದ್ದಾ ಮೃಗೀವೋತುಲ್ಲಲೋಚನಾ 
ಏತದೇವ ಮಯಾಖ್ಯಾತಂ ಸರ್ವಂ ರಾಘವ ಯದೃಥಾ || ೨೬ 


ಸರ್ವಥಾ ಸಾಗರಜಲೇ ಸಂತಾರಃ ಪ್ರವಿಧೀಯತಾಮ್‌ । 


ತೌ ಜಾತಾಶ್ವಾಸ್‌ ರಾಜಪುತ್ರ ವಿದಿತ್ವಾ 
ತಚ್ಚಾಭಿಜ್ಞಾನಂ ರಾಘವಾಯ ಪ್ರದಾಯ ॥ 


(೨೧-೨೨). ನಾನು ರಕ್ಷಿಸಿಕೊಂಡು ಬಂದಿದ್ದ ಈ ದಿವ್ಯ ಚೂಡಾಮಣಿಯನ್ನು ಈಗ 
ಕಳುಹಿಸಿಬಿಟಿದ್ದೇನೆ. ಶೋಕವು ಉಕ್ಕಿಬಂದಾಗ ಶೂ ಚೂಡಾಮಣಿಯನ್ನು 
ನೋಡಿದರೆ ನಿನನ್ನೇ ನೋಡಿದಂತೆ ಮನಸಿಗೆ ಹರ್ಷವಾಗುತಿತು, ದಶರಥಪುತ್ರ, 
ಇನ್ನು ಒಂದು ತಿಂಗಳು ಹೇಗಾದರೂ ಪ್ರಾಣವನ್ನು ಹಿಡಿದುಕೊಳ್ಳುವೆನು. ತಿಂಗಳು 
ಕಳೆದಮೇಲೆ ಸರ್ವಥಾ ನಾನು ಬದುಕುವುದಿಲ್ಲ ರಾಕ್ಷಸರ ಕೈಗೆ ಸಿಕ್ಕಿಹೋಗಿದ್ದೇನೆ' 
ಎಂದು ವಿಜ್ಞಾಫಿಸಬೇಕೆಂದು ನುಡಿದಳು (೨೩-೨೫). ರಘುನಾಥ, ರಾವಣಾಂತಃ 
ಪುರದಲ್ಲಿ ದೇವಿಯು ಸೆರೆಯಾಗಿ ಕೃಶಳಾಗಿಬಿಟ್ಟಿದ್ದಾಳೆ. ಹೆಣ್ಣುಜಿಂಕೆಯಂತೆ ಕಣ್ಣನ್ನು 
ಅರಳಿಸಿಕೊಂಡು ಈ ಮಾತನ್ನು ನನಗೆ ಹೇಳಿದಳು. ಅವಳು ಹೇಳಿದ ಮಾತನ್ನೇ 
ನಾನು ನಿನಗೆ ತಿಳಿಸಿದ್ದೇನೆ. ಈಗ ಸಮುದ್ರವನ್ನು ದಾಟಲು ತಕ್ಕ ಪ್ರಯತ್ನವನ್ನು 
ಮಾಡಬೇಕು'' ಎಂದನು (೨೬). ಹೀಗೆ ವಾಯುಪುತ್ರನಾದ ಆಂಜನೇಯನು 
ರಾಮಲಕ್ಷ್ಮಣರಿಗೆ ಸೀತಾವೃತಾಂತವನ್ನು ಹೇಳಿ ಧೈರ್ಯವನ್ನುಂಟುಮಾಡಿದನು. 


ಸರ್ಗಃ ೬೬ ] ಸೀತಾಭಾಷಿತಪ್ರಶ್ಪಃ ೪೯೭ 


ದೇವ್ಯಾ ಚಾಖ್ಯಾತಂ ಸರ್ವಮೇವಾನುಪೂರ್ವಾ್ಯ- 
ದ್ವಾಚಾ ಸಂಪೂರ್ಣಂ ವಾಯುಪುತ್ರ; ಶಶಂಸ ॥ ೨೭ 
ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಪಂಚಷಷಿತಮಃ ಸರ್ಗಃ 
—O— 


ಏವಮುಕೋ ಹನುಮತಾ ರಾಮೋ ದಶರಥಾತ್ಮಜಃ | 

ತಂ ಮಣಂ ಹದಯೇ ಕತಾ ಪ್ರರುರೋದ ಸಲಕ್ಷಣಃ ॥ ೧ 
ಲ ಲ ಮ ಮಿ 

ತಂ ತು ದೃಷ್ಟ್ವಾ ಮಣಶ್ರೇಷ್ಠಂ ರಾಘವಃ ಶೋಕಕರ್ಶಿತಃ | 

ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಂ ಸುಗ್ರೀವಮಿದಮಬ್ರವೀತ್‌ ॥ ೨ 

ಯಥೈವ ಧೇನು: ಸ್ರವತಿ ಸ್ನೇಹಾದಸ್ಯ ವತ್ತಲಾ | 

ತಥಾ ಮಮಾಪಿ ಹೃದಯಂ ಮಣರತ್ತಸ್ಯ ದರ್ಶನಾತ್‌ ॥ ೩ 


ಸೀತಾದೇವಿಯು ಹೇಳಿಕಳಿಸಿದ ಸಿಂದೇಶವೆಲ್ಲವನ್ನೂ ಯಥಾವತಾಗಿ ತಿಳಿಸಿ, 
ಶ್ರೀರಾಮನಿಗೆ ಚೂಡಾಮಣಿಯನ್ನು ಅರ್ಪಿಸಿದನು (೨೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತ್ತೈದನೆಯ ಸರ್ಗ 





ಸರ್ಗ ೬೬ 
ಶ್ರೀರಾಮನು ಚೂಡಾಮಣಿಯನ್ನು ನೋಡಿ ದುಃಖಿಸುತ್ತ ಸೀತಾಸಂದೇಶವನ್ನು 
ಇನ್ನೂ ಹೇಳುವಂತೆ ಹನುಮಂತನನ್ನು ಕೇಳುವುದು. 

ಶ್ರೀರಾಮನು ಆ ಚೂಡಾಮಣಿಯನ್ನು ಎದೆಗೆ ಒತಿಕೊಂಡು ಗಳಗಳನೆ 
ಅತುಬಿಟನು. ಲಕ್ಷ್ಮ ಣನೂ ಅಳತೊಡಗಿದನು. ಶ್ರೀರಾಮನು ಕಣ್ಣೀರು ತುಂಬಿ 
ಕೊಂಡು ಚೂಡಾಮಣಿಯನ್ನು ನೋಡುತ್ತ ಸುಗ್ರೀವನನ್ನು ಕುರಿತು “ಮಿತ್ರ- 
ಸುಗ್ರೀವ, ಹಸು ತನ್ನ ಕರುವನ್ನು ಕಂಡಾಗ, ಪ್ರೀತಿಯಿಂದ ಕೆಚ್ಚಲು ಸ್ರವಿಸುವಂತೆ, ಈ 

ಮಣಿರತ್ತವನ್ನು ಕಂಡು ನನ್ನ ಹೃದಯವು ಕರಗಿಹೋಗುತಿದೆ (೧-೩). 


೪೯೮ ಸುಂದರಕಾಂಡಃ | ಸರ್ಗಃ ೬೬ 


ಮಣಿರತಮಿದಂ ದತಂ ವದೇಹ್ವಾಃ ಶಶುರೇಣ ಮೇ । 
ನಿ ೨ ಲ ಬ 


ವಧೂಕಾಲೇ ಯಥಾಬದ್ಧಮಧಿಕಂ ಮೂರ್ದ್ದಿ ಶೋಬತೇ ॥ ೪ 
ಅಯಂ ಹಿ ಜಲಸಂಭೂತೋ ಮಣಿ ಸಜ್ಜನಪೂಜಿತಃ | 

ಯಜ್ಞೇ ಪರಮತುಷ್ಟೇನ ದತ ಶಕ್ರೇಣ ಧೀಮತಾ ॥ ೫ 
ಇಮಂ ದೃಷ್ಟ್ವಾ ಮಣಿಶ್ರೇಷ್ಠಂ ಯಥಾ ತಾತಸ್ಯ ದರ್ಶನಮ್‌ । 
ಅದ್ಯಾಸ್ಕ್ಯವಗತಃ ಸೌಮ್ಯ ವೃದೇಹಸ್ಯ ತಥಾ ವಿಭೋಃ ॥ ೬ 
ಅಯಂ ಹಿ ಶೋಭತೇ ತಸ್ಯಾಃ ಪ್ರಿಯಾಯಾ ಮೂರಿ ಮೇ ಮಣು | 
ಅದ್ಯಾಸ್ಯ. ದರ್ಶನೇನಾಹಂ ಪ್ರಾಪಾಂ ತಾಮಿವ ಚಿಂತಯೇ ॥ ೭ 
ಕಿಮಾಹ ಸೀತಾ ವೈದೇಹೀ ಬ್ರೂಹಿ ಸೌಮ್ಯ ಪುನಃ ಪುನಃ | 
ಪಿಪಾಸುಮಿವ ತೋಯೇನ ಸಿಂಚಂತೀ ವಾಕೃವಾರಿಣಾ ॥ ೮ 
ಇತಸು ಕಿಂ ದುಃಖತರಂ ಯದಿಮಂ ವಾರಿಸಂಭವಮ್‌ ।ಟ 

ಮಣಿಂ ಪಶ್ಯಾಮಿ ಸೌಮಿತ್ರೇ ವೃದೇಹೀಮಾಗತಂ ವಿನಾ ॥, ೯ 


ನನ್ನ ಮಾವನು ಈ ರತ್ನವನ್ನು ಸೀತೆಗೆ ಮದುವೆಯ ಕಾಲದಲ್ಲಿಕೊಟ್ಟಿದ್ದನು. 
ಅವಳು ಮದುವಣಗಿತಿಯಾಗಿದ್ದಾಗ ಇದು ಅವಳ ತಲೆಯಲ್ಲಿ ಬಹಳ ಚೆನ್ನಾಗಿ 
ಒಪ್ಪುತಿತು ಇದು ಸಮುದ್ರದಲ್ಲಿಹುಟ್ಟಿದ ಅಪೂರ್ವರತ್ತ ಬಲ್ಲವರು ಇದನ್ನು ಬಹಳ 
ಗೌರವದಿಂದ ಕಾಣುತ್ತ ಬಂದಿದ್ದಾರೆ. ಜನಕ ಮಹಾರಾಜನು ಒಂದು ಯಜ್ಞವನ್ನು 
ನಡೆಸಿದಾಗ ದೇವೇಂದ್ರನು ಸಂತುಷನಾಗಿ ಇದನ್ನು ಆತನಿಗೆ ಕೊಟನು (೪-೫). 
ಸೌಮ್ಯ, ಈ ಚೂಡಾಮಣಿಯನ್ನು ನೋಡಿದರೆ ನನ್ನ ತಂದೆಯೂ 
ಜನಕಮಹಾರಾಜನೂ ಕಣ್ಣಿಗೆ ಕಟ್ಟಿದಂತಾಗುವರು. ಈ ರತ್ತವು ನನ್ನ ಪ್ರಿಯಳ ತಲೆಗೆ 
ಬಹಳ ಚೆನಾಗಿ ಒಪ್ಪತದೆ. ಈಗ ನನ್ನ ಪ್ರಿಯಳೇ ಎದುರಿಗೆ ಬಂದು ನಿಂತಂತೆ 
ತೋರುತದೆ'' ಎಂದು ಹೇಳಿದನು (೬-೭). ಪುನಃ ಹನುಮಂತನಕಡೆಗೆ ತಿರುಗಿ 
""ಸೌಮ್ಯ--ಹನುಮಂತ, ಸೀತೆ ಏನೇನು ಹೇಳಿದಳು ? ಮತೆ ಮತೆ ಹೇಳು. ಅವಳ 
ಸಂದೇಶವು ನನಗೆ, ಬಾಯಾರಿದವನಿಗೆ ನೀರು ಕೊಟ್ಟಂತೆ ಆಗುವುದು. ಅವಳು 
ನನಗೇನು ಹೇಳಿಕಳುಹಿಸಿದ್ದಾಳೆ ? ಲಕ್ಷ್ಮಣ, ಇದಕ್ಕಿಂತಲೂ ದುಃಖ ಇನ್ನಾವುದು 9 
ಚೂಡಾಮಣಿಯು ಮಾತ್ರ ಕಾಣುತಿದೆ. ಸೀತೆ ಇಲ್ಲ (೮-೯). 


ಸರ್ಗಃ ೬೬ ] ಸೀತಾಭಾಷಿತಪ್ರಶ್ನಃ ೪೯೯ 


ಚಿರಂ ಜೀವತಿ ವೃದೇಹೀ ಯದಿ ಮಾಸಂ ದರಿಷ್ಯತಿ । 
ನ ಜೀವೇಯಂ ಕೃಣಮಪಿ ವಿನಾ ತಾಮಸಿತೇಕ್ಷಣಾಮ್‌ || ೧೦ 


ನಯ ಮಾಮಪಿ ತಂ ದೇಶಂ ಯತ್ರ ದೃಷ್ಟಾ ಮಮ ಪ್ರಿಯಾ | 

ನ ತಿಷೇಯಂ ಕಣಮಪಿ ಪ್ರವತಿಮುಪಲಭ್ನ ಚ ॥ ೧೧ 
© 3 ಲಂ ಲೆ 

ಕಥಂ ಸಾ ಮಮ ಸುಶ್ರೋಣೀ ಭೀರುಭೀರುಃ ಸತೀ ಸದಾ । 

ಜಭಯಾವಹಾನಾಂ ಘೋರಾಣಾಂ ಮಧ್ಯೇ ತಿಷ್ಠತಿ ರಕ್ಕಸಾಮ್‌ 1 ೧೨ 


ಶಾರದಸಿಮಿರೋನ್ನುಕೋ ನೂನಂ ಚಂದ್ರ ಇವಾಂಬುದ್ದ; | 
ಆವತಂ ವದನಂ ತಸ್ಯಾ ನ ವಿರಾಜತಿ ರಾಕ್ಮಸ್ಫಃ || ೧೩ 


ಕಿಮಾಹ ಸೀತಾ ಹನುಮಂಸತ್ತ ತಃ ಕಥಯಾದ್ಯ ಮೇ । 
ಏತೇನ ಖಲು ಜೀವಿಷ್ಯೇ ಬೇಷಜೇನಾತುರೋ ಯಥಾ ॥ ೧೪ 


ಇನ್ನು ಒಂದು ತಿಂಗಳು ಸೀತೆಯು ಬದುಕುವುದಾದರೆ, ಚಿರಂಜೀವಿನಿಯೇ 
ಸರಿ. ನಾನು ಮಾತ್ರ ಆ ನೀಲನೇತ್ರೆಯನ್ನು ಬಿಟ್ಟು ಇನ್ನು ಒಂದು ಕ್ಷಣವೂ 
ಬದುಕಲಾರೆ. ಹನುಮಂತ, ನನ್ನ ಪ್ರಿಯಳಿರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು 
ಹೋಗು. ಅವಳ ಸುದ್ದಿಗೊತಾದಮೇಲೆ ಇನ್ನು ಒಂದು ನಿಮಿಷವೂ ಇಲ್ಲಿರಲಾರೆನು 
(೧೦-೧೧). ಆ ನನ್ನ ಕಾಂತೆ-ಆ ಸಾದ್ವಿ, ಘೋರರಾಕಸರ ನಡುವೆ ಹೆದರುತ್ತ 
ಹೆದರುತ್ತ ಹೇಗೆ ಇದ್ದಿರಬಹುದು? ರಾಕಸರ ಮಧ್ಯದಲ್ಲಿ ಅವಳ ಮುದ್ದುಮುಖವು 
ಎಂದಿಗೂ ಶೋಬಿಸಲಾರದು. ಶರತ್ಕಾಲದ ರಾತ್ರಿಯಲ್ಲಿ ಬೆಳಗುವ ಚಂದನಿಗೆ 
ಮೋಡ ಮುಸುಕಿದಂತೆ, ಅವಳ ಮುಖವು ನಿಶ್ಚಯವಾಗಿಯೂ ಮಾಸಿ 
ಹೋಗಿರಬೇಕು (೧೨-೧೩). ಹನುಮಂತ, ನನ್ನ ಸೀತ ಏನೇನು ಹೇಳಿದ್ದಾಳ 
ಎಲ್ಲವನ್ನೂ ಹೇಳಿಬಿಡು. ಔಷಧದಿಂದ ರೋಗಿಯು ಉಳಿದುಕೊಳ್ಳುವಂತೆ, ಅವಳ 
ಮಾತಿನಿಂದಲೇ ನಾನು ಜೀವವನ್ನು ಹಿಡಿದುಕೊಳ್ಳುವೆನು. ಅಪಾ-ಹನುಮಂತ, 
ಮಧುರಸ್ವಭಾವದ ನನ್ನ ಪ್ರಿಯಳು ಮಧುರವಾಗಿ ಮಾತನಾಡತಕ್ಕವಳು. ಅವಳು 


ೀ ಸುಂದರಕಾಂಡೇ ಷಟ್‌ ಷಷಿತಮಃ ಸರ್ಗಃ 


3 
(69 
(© 
fl 
( 
Jb 


ಸೀತಾಭಾಷಿತಾನುವಚನಮ್‌ 
ಏವಮುಕಸು ಹನುಮಾನ್‌ ರಾಘವೇಣ ಮಹಾತ್ಮನಾ 
ಸೀತಾಯಾ ಭಾಷಿತಂ ಸರ್ವಂ ನ್ಯವೇದಯತ ರಾಘವೇ ॥ ೧ 
ಇದಮುಕವತೀ ದೇವೀ ಜಾನಕೀ ಪುರುಷರ್ಷಭ । 
ಪೂರ್ವವೃತಮಭಿಜ್ಞಾನಂ ಚಿತ್ರಕೂಟೇ ಯಥಾತಥಮ್‌ ॥ ೨ 
ಸುಖಸುಪ್ತಾ ತ್ವಯಾ ಸಾರ್ಧಂ ಜಾನಕೀ ಪೂರ್ವಮುತ್ತಿತಾ | 
ವಾಯಸಃ ಸಹಸೋತತ್ತ್ಕ ಎದದಾರ ಸನಾಂತರೇ ॥ ೩ 


ಏನು ಹೇಳಿದಳು? ನನ್ನನ್ನು ಅಗಲಿರುವ ಆ ಸುಂದರಿ ಏನು ಹೇಳಿದಳು? ನನಗೆ 
ಹೇಳು'' ಎಂದು ನುಡಿದನು (೧೪-೧೫) 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತಾರನೆಯ ಸರ್ಗ 
ಪಾಟ ರಾ 
ಸರ್ಗ ೬೭ 


ಹನುಮಂತನು ರಾಮನಿಗೆ ಸೀತಾಸಂದೇಶವನ್ನು ಎಸಾರವಾಗಿ ಹೇಳುವುದು. 
ಆಗ ಹನುಮಂತನು ಸೀತಾದೇವಿಯಾಡಿದ ಮಾತುಗಳೆಲ್ಲವನ್ನೂ 
ವಿಸಾರವಾಗಿ ನಿವೇದಿಸಲಾರಂಭಿಸಿದನು; ಹೇ ಪುರುಷೋತಮ, ಜಾನಕೀ 
ದೇವಿಯು ಚಿತ್ರಕೂಟದಲ್ಲಿ ನಡೆದ ವೃತಾಂತವನ್ನು ಗುರುತಿಗಾಗಿ ಹೇಳಿದಳು 
(೧-೨). ಅಲ್ಲಿ ಜಾನಕಿಯು ಒಂದು ದಿನ ನಿನ್ನೊಡನೆ ಮಲಗಿ ಸುಖವಾಗಿ 
ನಿದ್ರಿಸುತಿರಲು ಅವಳಿಗೆ ಮೊದಲು ಎಚ್ಚರವಾಯಿತಂತೆ. ಆಗ ಒಂದು ಕಾಗೆಯು 


ಸರ್ಗಃ ೬೭ ] ಸೀತಾಭಾಷಿತಾನುವಚನಮ್‌ ೫೦೧ 


ಪರ್ಯಾಯೀಣ ಚ ಸುಪಸ್ತ್ನ © ದೇವ್ಯ ಕೇ ಭರತಾಗ್ರಜ | 

ಪುನಶ್ಚ ಕಿಲ ಪಕ್ಷೀ ಸ ದೇವಾ. ಜನಯತಿ ವ್ಯಥಾಮ್‌ ॥ ೪ 
ಪುನಃ ಪುನರುಪಾಗಮ್ಮ ವಿರರಾದ ಭೃಶಂ ಕಿಲ | 

ತತಸ್ಮಂ ಬೋಧಿತಸಸ್ವಾಃ ಶೋಣಿತೇನ ಸಮುಕ್ತಿತಃ ॥ ೫ 
ವಾಯಸೇನ ಚ ತೇನ್ಫವಂ ಸತತಂ ಬಾಧ್ಯಮಾನಯಾ 

ಬೋದಧಿತಃ ಕಿಲ ದೇವ್ಯಾ ತಂ ಸುಖಸುಪಃ ಪರಂತಪ ॥ ೬ 


ತಾಂತು ದಷ್ಠಾ 2 ಮಹಾಬಾಹೋ ದಾರಿತಾಂ ಚ ಸನಾಂತರೇ 


ಆಶೀವಿಷ ಇವ “ಕ್ರುದ್ಧೋ ನೀಶಸನ್ನಭ್ಯಭಾಷಥಾಃ ॥ ೭ 
ನಖಾಗೈಃ ಕೇನ ತೇ ಭೀರು ದಾರಿತಂ ತು ಸನಾಂತರಮ್‌ | 

ಕಃ ಕ್ರೀಡತಿ ಸರೋಷೇಣ ಪಂಚವಕ್ತೇಣ ಭೋಗಿನಾ ॥ ೮ 
ನಿರೀಕಮಾಣಃ ಸಹಸಾ ವಾಯಸಂ ಸಮವೆಕ್ಷಥಾ: 

ನಖ್ಛಃ ಸರುಧಿರೃಸೀಕ್ಷೆ RK ಸಾಮೇವಾಭಿಮುಖಂ ಸಿತಮ್‌ |! ೯ 


ತಟ್ಟನೆ ಹಾರಿಬಂದು ಅವಳ ಎದೆಯನ್ನು ಕುಕ್ಕಿತು. ಆ ಸಮಯದಲ್ಲಿನೀನು ದೇವಿಯ 
ತೊಡೆಯಮೇಲೆ ತಲೆ ಇಟ್ಟು ನಿದ್ರೆಮಾಡುತಿದ್ದೆ ಕಾಗೆಯು ಪುನಃ ಪುನಃ 
ಹಾರಿಬಂದು ದೇವಿಗೆ ತೊಂದರೆಯನ್ನು ಕೊಡುತಲೇ ಇತು (೩-೪). ಅವಳ 
ಎದೆಯನ್ನು ಕುಕ್ಟುತಲೇ ಇದ್ದಿತಂತೆ. ಆಗ ರಕವು ಮೈಮೇಲೆ ಸುರಿಯಲು ನಿನಗೆ 
ಎಚ್ಚರವಾಯಿತು. ಕಾಗೆಯ ಹಿಂಸೆಯನ್ನು ತಡೆಯಲಾರದೆ ಸೀತಾದೇವಿಯು 
ಸುಖವಾಗಿ ನಿದಿಸುತಿದ್ದ ನಿನ್ನನ್ನು ಎಚ್ಚರಗೊಳಿಸಿದಳಂತೆ. (೫-೬). ನೀನು ಎದ್ದು 
ಆಕೆಯ ಮೈಮೇಲೆ ಆದ ಗಾಯವನ್ನು ಕಂಡು ಕ್ರೋಧದಿಂದ ಸರ್ಪದಂತೆ 
ನಿಟ್ಟುಸಿರುಬಿಡುತ್ತಾ ದೇವಿಯನ್ನು ಕುರಿತು "ಭೀರು, ನಿನ್ನ ಎದೆಯನ್ನು 
ಉಗುರುಗಳಿಂದ ಗೀರಿ ಹೀಗೆ ಗಾಯಗೊಳಿಸಿದವನಾರು ? ಕ್ರುದ್ದನಾದ ಐದು 
ಹೆಡೆಯ ಮಹಾಸರ್ಪದೊಡನೆ ಆಟವಾಡುತಿರುವವನಾರು?'' ಎಂದು ಕೇಳುತ್ತ 
ಸುತಲೂ ನೋಡಲಾಗಿ ಆ ವಾಯಸವು ನಿನಗೆ ಕಾಣಿಸಿತು. ಅದರ ಹರಿತವಾದ 
ಉಗುರುಗಳು ರಕದಿಂದ ಒದ್ದೆಯಾಗಿದ್ದವು. ಅದು ದೇವಿಯನ್ನು ನೋಡುತ್ತ 
ಎದುರಿಗೆ ಕುಳಿತಿತ್ತು(೭-೯7). 


೫೦೨ ಸುಂದರಕಾಂಡ | ಸರ್ಗಃ ೬೭ 


ಸುತಃ ಕಿಲ ಸ ಶಕ್ರಸ್ಕ ವಾಯಸ: ಪತತಾಂ ವರಃ | 
ದರಾಂತರಚರಃ ಶೀಘ್ರಂ ಪವನಸ್ಯ ಗತೌ ಸಮಃ ॥ ೨೩.೨ 


ತತಸಸ್ಲಿನ್‌ ಮಹಾಬಾಹೋ ಕೋಪಸಂವರ್ತಿತೇಕ್ಷಣಃ | 
ವಾಯಸೇ ತ್ತಂ ಕೃಥಾಃ ಕ್ರೂರಾಂ ಮತಿಂ ಮತಿಮತಾಂ ವರ ॥ ೧೧ 


ಸ ವದರ್ಬ್ಭಂ ಸಂಸರಾದ ಹ ಬಹಾಸೇಣ ಹಯೋಜಯಃ | 
‘ 0 ಗಲ ಬೆ. ಖ್‌ ೬ ಬೆ 

ಜಾನ 

a) 


ನಿ ದೀಪ್ರ ಇವ ಕಾಲಾಗ್ಗಿರ್ಜಜ್ಞಾಲಾಭಿಮುಖಃ ಖಗಮ್‌ ॥ ೧೨ 
ಕಿಪವಾಂಸ ೦ ಪ್ರದೀಪಂ ಹಿ ದರ್ಭಂ ತಂ ವಾಯಸಂ ಪತಿ । 

ಆಂ ನಸ ಖಂ ಇವಿ ಗ) 

ತತಸ್ತು ವಾಯಸಂ ದೀಪಃ ಸ ದರ್ಬೋನುಜಗಾಮ ಹ ॥ ೧೩ 
ಸ ಪಿತ್ರಾ ಚ ಪರಿತ್ಯಕ್ತ ಸುರೈಶ್ಚ ಸಮಹರ್ಷಿಭಿಃ | 

ತ್ರೀನ್‌ ಲೋಕಾನ್‌ ಸಂಪರಿಕ್ರಮ್ಯ ತ್ರಾತಾರಂ ನಾಧಿಗಚ್ಛತಿ ॥ ೧೪ 
ಪುನರೇವಾಗತಸ್ಪಸಸ್ನತಕಾಶಮರಿಂದಮ ಟ 

ಸ ತಂ ನಿಪತಿತಂ ಭೂಮಾ ಶರಣ್ಯಃ ಶರಣಾಗತಮ್‌ ॥ ೧೫ 


ee ಬರಾತ ಮಾ ಥಾ ನಾ ಜಹಾ 


ಇಂದ್ರನ ಮಗನು ಆ ವಾಯಸದ ವೇಷದಲ್ಲಿ ಬಂದಿದ್ದನಂತೆ. ಅದು 
ವೇಗದಲ್ಲಿ ವಾಯುವಿಗೆ ಸಮಾನವಾಗಿದ್ದು ತಿರುಗಾಡುತ್ತ ಭೂಲೋಕಕ್ಕೆ ಬಂದಿತ್ತು 
ವೀರಾಗ್ರಣಿ, ನೀನು ಕೋಪದಿಂದ ಕಣ್ಣನ್ನು ತಿರುಗಿಸುತ್ತ ಮನಸನ್ನು ಕ್ರೂರವಾಗಿ 
ಮಾಡಿಕೊಂಡೆ (೧೦-೧೧). ಕೂಡಲೇ ಚಾಪೆಯಿಂದ ಒಂದು ದರ್ಭೆಯನ್ನುಕಿತ್ತು 
ಅದನ್ನು ಬ್ರಹ್ನಾಸದ ಮಂತ್ರದಿಂದ ಅಭಿಮಂತಿಸಿದೆ. ಅದು ಕಾಗೆಯ ಎದುರಿಗೆ 
ಕಾಲಾಗ್ನಿಯಂತೆ ಜ್ವಲಿಸಲಾರಂಭಿಸಿತು. ನೀನು ಆ ದರ್ಭೆಯನ್ನು ಕಾಗೆಯಮೇಲೆ 
ಪ್ರಯೋಗಿಸಿದೆ. ಅದು ಕಾಗೆಯನ್ನು ಬೆನ್ನಟಿತು (೧೨-೧೩). ಶರಣಾರ್ಥಿಯಾದ ಆ 
ವಾಯಸಿವನ್ನು ರಕ್ಷಿಸಲಾರದೆ ತಂದೆಯಾದ ಇಂದ್ರನೂ ದೇವತೆಗಳೂ ಕೈಬಿಟರು. 
ಮೂರು ಲೋಕಗಳನ್ನು ಸುತ್ತಿದರೂ ವಾಯಸವನ್ನು ರಕ್ಷಿಸತಕ್ಕವರೊಬ್ಬರೂ 
ಸಿಗದೆಹೋದರು. ಕಂಗಾಲಾಗಿದ್ದ ವಾಯಸವು ಕಡೆಗೆ ನಿನಗೆ ಶರಣುಬಂದು 
ನೆಲದಮೇಲೆ ಅಡಬಿದಿತು (೧೪-೧೫). 


ಸರ್ಗಃ ೬೭ | ಸೀತಾಭಾಷಿತಾನುವಚನಮ್‌ ೫೦೩ 


ವಧಾರ್ಹಮವಪಿ ಕಾಕುತ್ಸ ಕೃಪಯಾ ಪರ್ಯಪಾಲಯಃ । 


ಮೋಘಮಸ್ತ್ರಂ ನ ಶಕ್ಕಂ. ತು ಕರ್ತುಮಿತ್ಯೇವ ರಾಘವ ॥ ೧೬ 
ಭವಾಂಸಸ್ಕಾಕಿ ಕಾಕಸ್ನ ಹಿನಸಿ ಸ ಸ ದಕಿಣಮ್‌ | 

ಮ ಲ ಲೆ ಕ್ರ A 
ರಾಮ ತ್ವಾಂ ಸ ನಮಸ್ಕೃತ್ಯ ರಾಜ್ಞೇ ದಶರಥಾಯ ಚ ॥ ೧೭ 
ವಿಸಷಸ್ತು ತದಾ ಕಾಕಃ ಪ್ರತಿಪೇದೇ ಸ್ವಮಾಲಯಮ್‌ । 
ಏವಮಸ್ತವಿದಾಂ ಶ್ರೇಷ್ಠಃ ಸತ್ತ್ಯವಾನ್‌ ಶೀಲವಾನಪಿ ॥ ೧೮ 
ಕಿಮರ್ಥಮಸ್ರಂ ರಕಸು ನ ಯೋಜಯತಿ ರಾಘವಃ । 
ನ ನಾಗಾ ನಾಪಿ ಗಂದರ್ವಾ ನಾಸುರಾ ನ ಮರುದಣಾಃ || ೧೯ 
ನ ಚ ಸರ್ವೇ ರಣೇ ಶಕಾ ರಾಮಂ ಪ್ರತಿ ಸಮಾಸಿತುಮ್‌ | 
ತಸ್ಯ ವೀರ್ಯವತಃ ಕಶ್ಚಿದ್ಯದ್ಯಸ್ತಿ ಮಯಿ ಸಂಭ್ರಮಃ ॥ ಜಿ 


ಕಿಪ್ರಂ ಸುನಿಶಿತ್ಸರ್ಬಾಣೈರ್ಹನೃತಾಂ ಯುಧಿ ರಾವಣಃ । 
ಭ್ರಾತುರಾದೇಶಮಾಜ್ಞಾಯ ಲಕ್ಷ್ಮಣೋ ವಾ ಪರಂತಪಃ ॥ ೨೧ 


ರಘುನಾಥ, ಶರಣಾಗತರಕಕನಾದ ನೀನು ಆ ಕಾಗೆಯನ್ನು ವಧಾರ್ಹ 
ವಾಗಿದರೂ ಕೃಪೆಯಿಂದ ಕಾಪಾಡಿದೆ. ಆದರೆ ಬ್ರಹ್ನಾಸಿವು ವ್ಯರ್ಥವಾಗಲು ಸಾಧ್ಯ 
ವಿಲ್ಲವೆಂದು ನೀನು ಕಾಗೆಯ ಬಲಗಣ್ಣನ್ನು ಊನಗೊಳಿಸಿದೆಯಂತೆ. ಶ್ರೀರಾಮ, 
ಅನಂತರ ಕಾಗೆಯು ನಿನಗೂ ದಶರಥಮಹಾರಾಜನಿಗೂ ವಂದನೆಗಳನರ್ಪಿಸಿ ತನ್ನ 
ನಿವಾಸಕ್ಕೆ ಹೊರಟುಹೋಯಿತಂತೆ (೧೬-೧೭). ದೇವಿಯು ಈ ವೃತಾಂತವನ್ನು 
ಹೇಳಿ ಹೀಗೆ ನುಡಿದಳು : "ರಾಘವನು ಈ ರೀತಿಯಲ್ಲಿ ಅಸ್ಪವಿದ್ಯಾವಿಶಾರದನೂ 
ಪರಾಕ್ರಮಿಯೂ ಶೀಲವಂತನೂ ಆಗಿದ್ದರೂ ಈಗ ರಾಕ್ಷಸರಮೇಲೆ ಅಸ್ಪವನ್ನು ಏಕೆ 
ಪ್ರಯೋಗಿಸುವುದಿಲ್ಲ? ಶ್ರೀರಾಮನನ್ನು ಯುದ್ಧದಲ್ಲಿ ಎದುರಿಸಲು ನಾಗ, 
ಗಂಧರ್ವ, ಅಸುರ, ಮರುತುಗಳಲ್ಲಿ ಯಾರಿಗೂ ಶಕ್ಕವಿಲ್ಲ (೧೮-೧೯). ಆ 
ವೀರನಿಗೆ ನನ್ನ ವಿಷಯದಲ್ಲಿ ಏನಾದರೂ ಮರುಕವಿದ್ದರೆ, ತನ್ನ ತೀಕ್ಷ್ಯಾಸಗಳಿಂದ 
ಕೂಡಲೇ ರಾವಣನನ್ನು ಕೊಲ್ಲಲಿ | ವೀರನಾದ ಲಕ್ಷ್ಮಣನಾದರೂ ಅಣ್ಣನ 
ಅಪ್ಪಣೆಯನ್ನು ಪಡೆದು ಈ ಕಾರ್ಯವನ್ನು ಮಾಡಲಿ | (೨೦-೨೧). 


೫೦೪ ಸುಂದರಕಾಂಡಃ ! ಸರ್ಗಃ ೬೭ 


ಸ ಕಿಮರ್ಥಂ ನರವರೋ ನ ಮಾಂ ರಕ್ಕತಿ ರಾಘವಃ । 


ಶಕೌ ತೌ ಪುರುಷವ್ಯಾಘೌೌ ವಾಯಗ್ಗಿಸಮತೇಜಸ್‌ ॥ ೨೨ 
ಸುರಾಣಾಮಪಿ ದುರ್ಧರ್ಮೌ ಕಿಮರ್ಥಂ ಮಾಮುಷೇಕತಃ 
ಮಮೃವ ದುಷ್ಕೃತಂ ಕಿಂಚಿನ್ನಹದಸ್ತಿ ನ ಸಂಶಯಃ ॥ ೨೩ 


ಸಮರ್ಥಾವಪಿ ತೌ ಯನ್ನಾಂ ನಾವೇಕ್ಷೇತೇ ಪರಂತಪ್‌ । 


ವೈದೇಹ್ಯಾ ವಚನಂ ಶ್ರುತ್ವಾ ಕರುಣಂ ಸಾಶ್ರು ಭಾಷಿತಮ್‌ ॥ ೨೪ 


ಪುನರಷ್ಯಹಮಾರ್ಯಾಂ ತಾಮಿದಂ ವಚನಮಬ್ರವಮ್‌ । 


ತ್ವಚ್ಛೋಕವಿಮುಖೋ ರಾಮೋ ದೇವಿ ಸತ್ಯೇನ ತೇ ಶಪೇ॥ ೨೫ 


ರಾಮೇ ದುಃಖಾಭಿಭೂತೇ ತು ಲಕ್ಷ್ಮ! ಣಃ ಪರಿತಪ್ಯತೇ 
ಕಥಂಚಿದ್ದವತೀ ದೃಷ್ಟಾ ನ ಕಾಲಃ ಪರಿಶೋಚಿತುಮ್‌ ॥ ೨೬ 


ಅಮಂ ಮುಹೂರ್ತಂ ದುಃಖಾನಾಮಂತಂ ದಕ್ಷ ಸಿ ಭಾಮಿನಿ । 
ತಾವುಭೌ ನರಶಾರ್ದೂಲ್‌ ರಾಜಪುತ್ರಾವನಿಂದಿತೌ ॥ ೨೭ 


ಪುರುಷಶ್ರೇಷ್ಠನಾದ ರಾಘವನು ನನನ್ನು ರಕ್ಷಿಸದೆ ಏಕ ಬಿಟಿದ್ದಾನೆ? ಆ 
ಪುರುಷಸಿಂಹರಿಬ್ಬರೂ ಅಗ್ನಿವಾಯುಗಳು ಸೇರಿದಂತೆ ಮಹಾತೇಜಸ್ವಿಗಳಾಗಿದ್ದಾರೆ. 
ಮಹಾವೀರರು. ದೇವತೆಗಳೂ ಅವರನ್ನು ಎದುರಿಸಲು ಸಾಧ್ಯವಿಲ್ಲ ಹೀಗಿದ್ದರೂ 
ನನ್ನನ್ನೇಕೆ ಉಪೇಕ್ತಿಸಿದ್ದಾರೆ? ನಾನೇ ಯಾವುದೋ ದೊಡ್ಡಪಾಪವನ್ನು ಮಾಡಿದ್ದೇನೆ. 
ಸಂದೇಹವಿಲ್ಲ (೨೨-೨೩). ಆದರಿಂದಲೇ ಅವರೀರ್ವರೂ ಸಮರ್ಥರಾಗಿದ್ದರೂ 
ನನ್ನನ್ನು ಉಪೇಕ್ತೆಮಾಡಿದ್ದಾರೆ!' ಹೀಗೆ ದೇವಿಯು ಕಣ್ಣೀರು ಸುರಿಸುತಾ ದೈನ್ಯದಿಂದ 
ಮಾತನಾಡುವುದನ್ನು ಕೇಳಿ ನಾನು ಹೇಳಿದೆನು: "ಅಮ್ಚಾ ಶ್ರೀರಾಮನು ನಿನ್ನ 
ವಿರಹಶೋಕದಿಂದ ಏನೂ ತೋರದವನಾಗಿದ್ದಾನೆ. ಸತ್ಯದ ಆಣೆಯಾಗಿ ಈ 
ಮಾತನ್ನು ಹೇಳುತಿದ್ದೇನೆ (೨೪-೨೫). ಶ್ರೀರಾಮನು ದುಃಖಿತನಾಗಿರಲು 
ಲಕ್ಷ್ಮಣನೂ ಅವನನ್ನು ನೋಡಿ ದುಃಖಿಸುವನು. ಹೇಗಾದರೂ ನಿನ್ನನ್ನು ನೋಡಿದ್ದಾ 
ಯಿತು. ಇದು ಶೋಕಿಸುವ ಕಾಲವಲ್ಲ ಸ್ವಲಕಾಲದಲ್ಲಿಯೇ ನಿನ್ನ ದುಃಖವು 
ಕೊನೆಗೊಳ್ಳುವುದು. ಆ ರಾಜಕುಮಾರರಿಬ್ಬರೂ ಪುರುಷಶ್ರೇಷ್ಠರು (೨೬-೨೭). 


ಸರ್ಗಃ ೬೭] ಸೀತಾಭಾಷಿತಾನುವಚನಮ್‌ ೫೦೫ 


ತ್ರದರ್ಶನಕ್ಗತೋತ್ತಾಹ* ಲಂಕಾಂ ಭಸ್ಮೀಕರಿಷ್ಯತಃ [ 


ಹತ್ಹಾ ಚ ಸಮರೇ ರೌದ್ರಂ ರಾವಣಂ ಸಹಬಾಂಧವಮ್‌ ॥ ೨೮ 
ರಾಘವಸ್ಲಾಂ ವರಾರೋಹೇ ಸ್ಟಾಂ ಪುರೀಂ ನಯಿತಾ ಧ್ರುವಮ್‌ । 
ಯತ್ತು ರಾಮೋ ವಿಜಾನಿಯಾದಭಿಜ್ಞಾನಮನಿಂದಿತೇ || ೨೯ 
ಪ್ರೀತಿಸಂಜನನಂ ತಸ್ಯ ಪ್ರದಾತುಂ ತ್ವಮಿಹಾರ್ಹಸಿ | 

ಸಾಭಿವೀಕ್ಷ್ಯ ದಿಶಃ ಸರ್ವಾ ವೇಣ್ಯುದ್ಧಥನಮುತ್ತಮಮ್‌ | ೩೦ 
ಮುಕ್ತ್ವಾ ವಸ್ತಾದದ* ಮಹ್ಯಂ ಮಣಿಮೇತಂ ಮಹಾಬಲ | 

ಪ್ರತಿಗೃಹ್ಯ ಮಣಿಂ ದಿವ್ಯಂ ತವ ಹೇತೋ ರಘೂದ್ದಹ ॥ ೩೧ 
ಶಿರಸಾ ತಾಂ ಪ್ರಣಮ್ಯಾರ್ಯಾಮಹಮಾಗಮನೇ ತ್ವರೀ | 

ಗಮನೇ ಚ ಕೃತೋತ್ತಾಹಮವೇಕ್ಷ್ಯ ವರವರ್ಣಿನೀ ॥ ೩೨ 
ವಿವರ್ಧಮಾನಂ ಚ ಹಿ ಮಾಮುವಾಚ ಜನಕಾತ್ಮಜಾ | 
ಅಶ್ರುಪೂರ್ಣಮುಖೀ ದೀನಾ ಬಾಷ್ನಸಂದಿಗ್ಗಭಾಷಿಣೀ ॥ ೩೩ 
ಮಮೋತತನಸಂಭ್ರಾಂತಾ ಶೋಕವೇಗಸಮಾಹತಾ | 

ಹನುಮನ್‌ ಸಿಂಹಸಂಕಾಶೌ ತಾವುಭೌ ರಾಮಲಕ್ಷ್ಮಃ ಣೌ || ೩೪ 


ಅವರು ನಿನನ್ನು ಕಾಣುವ ಉತಾಹದಲ್ಲಿದ್ದಾರೆ. ಈ ಲಂಕೆಯನ್ನು 
ಬೂದಿಮಾಡಿಬಿಡುತಾರೆ. ರಾಘವನು ಯುದ್ಧದಲ್ಲಿ ರಾವಣನನ್ನು ಬಂಧು 
ಸಮೇತವಾಗಿ ಸಂಹರಿಸಿ, ನಿನ್ನನ್ನು ಅಯೋಧ್ಯಾ ನಗರಕ್ಕೆ 'ಕರೆದೊಯ್ಯುವನು. ಇದು 
ನಿಶ್ಚಯ. ದೇವಿ, ಶ್ರೀರಾಮನಿಗೆ ಸಂತೋಷವನ್ನುಂಟುಮಾಡುವ ಒಂದು 
ಅಭಿಜ್ಞಾನವನ್ನು ಕೊಡು' ಎಂದು ಹೇಳಿದೆನು (೨೮-೨೯). ರಘುನಾಥ, ಆಗ 
ದೇವಿಯು ಸುತಲೂ ತಿರುಗಿನೋಡಿ ತನ್ನ ಸೆರಗಿನಲ್ಲಿ ಕಟ್ಟಿದ್ದ ಈ 
ಚೂಡಾಮಣಿಯನ್ನು ಬಿಚ್ಚಿ ನನಗೆ ಕೊಟ್ಟಳು. ನಾನು ನಿನಗೋಸ್ಕರ ಈ 
ದಿವ್ಯರತ್ತವನ್ನು ತೆಗೆದುಕೊಂಡೆನು (೩೦-೩೧). ಅನಂತರ ನಾನು ಸೀತಾದೇವಿಗೆ 
ತಲೆಬಾಗಿ ವಂದಿಸಿ ಹಿಂದಿರುಗಿಬರಲು ಸಿದ್ಧನಾಗಿ, ದೇಹವನ್ನು ಬೆಳೆಯಿಸಿಕೊಳ್ಳ 
ತೊಡಗಿದೆನು. ನಾನು ಹೊರಟುಬಿಡುವೆನೆಂಬ ವ್ಯಥೆಯಿಂದ ದುಃ ಖದ ವೇಗವನ್ನು 
ತಡೆದುಕೊಳ್ಳಲಾರದೆ, ಜನಕಪುತ್ತಿಗೆ ಕಣ್ಣೀರು ಉಕ್ಕಿಹರಿಯಿತು. ಆಕೆಯು 
ದೀನವದನೆಯಾಗಿ ತೊದಲುತ್ತ "ಹನುಮಂತ, ಪುರುಷಸಿಂಹರಾದ 


೫೦೬ ಸುಂದರಕಾಂಡ [| ಸರ್ಗಃ ೬೭ 
ಸುಗ್ರೀವಂ ಚ ಸಹಾಮಾತ್ಕಂ ಸರ್ವಾನ್‌ ಬ್ರೂಯಾ ಹೃನಾಮಯಮ್‌ 
ಮಾಮುವಾಚ ತತಃ ಸೀತಾ ಸಭಾಗ್ಯೋಜಸಿ ಮಹಾಕಪೇ ॥ ೩೫ 


ಯದ್ದಕ್ಷ ಸಿ ಮಹಾಬಾಹುಂ ರಾಮಂ ಕಮಲಲೋಚನಮ್‌ | 
ಲಕ್ಷ್ಮ! ಣಂ ಚ ಮಹಾಬಾಹುಂ ದೇವರಂ ಮೇ ಯಶಸಿನಮ್‌ | ೩೬೭ 


ಸೀತಯಾಪ್ಯೇವಮುಕೋ5 ಹಮಬ್ರವಂ ಮೃಥಿಲೀಂ ತಥಾ ಟ 


ಪಷ್ಠಮಾರೋಹ ಮೇ ದೇವಿ ಕ್ಷಿಪ್ರಂ ಜನಕನಂದಿನಿ ॥ ೩೭ 
ಯಾವತೇ ದರ್ಶಯಾಮೃದ್ಯ ಸಸುಗ್ರೀವಂ ಸಲಕ್ಷ್ಮಣಮ್‌ ।ಟ 

ರಾಘವಂ ಚ ಮಹಾಭಾಗೇ ಭರ್ತಾರಮಸಿತೇಕ್ಚಣೇ || ೩೮ 
ಸಾಬ್ರವೀನ್ನಾಂ ತತೋ ದೇವೀ ನೈಷ ಧರ್ಮೋ ಮಹಾಕಪೇ | 
ಯತೇ ಪೃಷಂ ಸಿಷೇವೇ5 ಹಂ ಸ್ವವಶಾ ಹರಿಪುಂಗವ ॥ ೩೯ 
ಪುರಾ ಚ ಯದಹಂ ವೀರ ಸ್ನಷ್ಟಾ ಗಾತ್ರೇಷು ರಕ್ಷಸಾ | 

ತತ್ರಾಹಂ ಕಿ ಕರಿಷ್ಯಾಮಿ ಕಾಲೇನೋಪನಿಪೀಡಿತಾ ॥ ೪೦ 


ರಾಮಲಕ್ಷ್ಮ! ಣರಿಗೆ ನಾನು ಕುಶಲವನ್ನು ವಿಚಾರಿಸಿದ್ದೇನೆಂದು ಹೇಳು (೩೨-೩೪). 
ಸುಗ್ರೀವನಿಗೂ ಅವನ ಮಂತ್ರಿಗಳಿಗೂ ಎಲ್ಲಾ ವಾನರರಿಗೂ ನಾನು ಕುಶಲವನ್ನು 
ವಿಚಾರಿಸಿದ್ದೇನೆಂದು ಹೇಳು'' ಎಂದು ನುಡಿದಳು. ಮತ್ತೆ ನನ್ನನ್ನು ಕುರಿತು 
""ವಾನರೋತಮ, ಆಜಾನುಬಾಹುವೂ ಕಮಲನೇತ್ರನೂ ಆದ ಶ್ರೀರಾಮಚಂದ್ರ 
ನನ್ನು ಕಣ್ಣಾರೆ ನೋಡತಕ್ಕ ನೀನೇ ಭಾಗ್ಯಶಾಲಿ. ನನ್ನ ಮೈದುನನೂ ಕೀರ್ತಿ 
ಶಾಲಿಯೂ ಮಹಾಬಾಹುವೂ ಆದ ಲಕ್ಷ್ಮ ಣನನ್ನು ಕಣ್ಣಾರೆ ನೋಡತಕ್ಕ ನೀನೇ 
ಭಾಗ್ಯಶಾಲಿ' ಎಂದಳು (೩೫-೩೬). ಆಗ ನಾನು ""ದೇವಿ-ಮಿಧಿಲರಾಜತನಯೆ, 
ನನ್ನ ಬೆನ್ನಿನಮೇಲೆ ಹತ್ತಿ ಕುಳಿತುಕೊ. ನಿನ್ನನ್ನು ಈಗಲೇ ಕರೆದೊಯ್ದು ಸುಗ್ರೀವ 
ಲಕ್ಷ್ಮ: ಣ ಸಮೇತನಾದ ಶ್ರೀರಾಮನ ದರ್ಶನವನ್ನು ಮಾಡಿಸಿಬಿಡುತೇನೆ !'' 
ಎಂದೆನು (೩೭-೩೮). ಆಗ ದೇವಿಯು ""ವಾನರೋತಮ, ಇದು ಧರ್ಮವಲ್ಲ 
ನಾನಾಗಿ ನಿನ್ನ ಬೆನ್ನನ್ನು ಮುಟ್ಟುವುದು ಸರಿಯಲ್ಲ ಹಿಂದೆ ರಾಕ್ಷಸನು ನನ್ನನ್ನು ಕದ್ದು 
ತರುವುಗ ಬಲಾತ್ಕಾರದಿಂದ ನನ್ನನ್ನು ಮುಟ್ಟಿದ್ದರೆ ನಾನೇನು ಮಾಡಲಿ? 
ಕಾಲಗತಿಯಿಂದ ನನಗೆ ಹಾಗಾಯಿತು (೩೯-೪೦). 


ಸರ್ಗಃ ೬೭] ಸೀತಾಭಾಷಿತಾನುವಚನಮ್‌ ೫೦೭ 


ಗಚ್ಛ ತಂ ಕಪಿಶಾರ್ದ್ಮೂಲ ಯತ್ರ ತೌ ನಪತೇಃ ಸುತ್‌ | 
; ಲ 


ಇತ್ಯೇವಂ ಸಾ ಸಮಾಭಾಷ್ಯ ಭೂಯಃ ಸಂದೇಷುಮಾಸ್ಟಿತಾ I ೪೧ 
ಯಥಾ ಚ ಸ ಮಹಾಬಾಹುರ್ಮಾಂ ತಾರಯತಿ ರಾಘವಃ । 
ಅಸ್ಮಾದ್ದುಖಾಂಬುಸಂರೋಧಾತ್ಮ್ಮಃ ೦ ಸಮಾಧಾತುಮರ್ಹಸಿ ॥ ೪೨ 


ಅಮಂ ಚ ತೀವ್ರಂ ಮಮ ಶೋಕವೇಗಂ 
ರಕ್ಟೋಭಿರೇಭಿಃ ಪರಿಭರ್ತನಂ ಚ | 
ಬ್ರೂಯಾಸ್ತು ರಾಮಸ್ಕ ಗತಃ ಸಮೀಪಂ 
ಶಿವಶ ತೇ ಧಾಸು ಹರಿಪವೀರ ॥ ೪೩ 
ಚ ನಮ ನ್‌ 
ಏತತವಾರ್ಯಾ ನೃಪರಾಜಸಿಂಹ 
ಸೀತಾ ವಚಃ ಪ್ರಾಹ ವಿಷಾದಪೂರ್ವಮ್‌ | 
ಏತಚಿ ಬುದಾ , ಗದಿತಂ ಮಯಾ ತಂ 
ಚ ಯಸ ದವ 
ಶ್ರದತ್ತ ಸೀತಾಂ ಕುಶಲಾಂ ಸಮಗ್ರಾಮ್‌ ॥ ೪೪ 


ಇತಿ ಶ್ರೀಮದ್ರಾಮಾಯಣೇ ಸುಂದರಕಾಂಡೇ ಸಪಷಷಿತಮಃ ಸರ್ಗಃ 
_ (ಗ್ರ 


ಆ ರಾಜಪುತ್ರರಿರುವ ಸ್ಥಳಕ್ಕೆ ನೀನು ಹೋಗು'' ಎಂದಳು. ಪುನಃ 
"ಶ್ರೀರಾಮನು ಈ ದುಃಖಸಮುದ್ರದಿಂದ ನನ್ನನ್ನು ಪುರುಮಾಡುವಂತೆ ನೀನು 
ಪ್ರಯತ್ನಿಸಬೇಕು. ಶ್ರೀರಾಮನ ಬಳಿಗೆ ಹೋಗಿ ನನಗೆ ಎಂತಹ ಅಪಾರವಾದ ಕಷ್ಟ 
ಒದಗಿದೆ ಎಂಬುದನ್ನೂ ರಾಕಸರು ಹೇಗೆ ನನ್ನನ್ನು ಹೆದರಿಸುತಿದ್ದಾರೆ ಎಂಬುದನ್ನೂ 
ತಿಳಿಸು. ವಾನರೋತಮ, ನಿನಗೆ ಸುಖಪ್ರಯಾಣವಾಗಲಿ'' ಎಂದು ಹೇಳಿದಳು 
(೪೧-೪೩). ಶ್ರೀರಾಮ, ಸೀತಾದೇವಿಯು ಶೋಕಿಸುತ್ತ ಈ ರೀತಿಯಾಗಿ ನಿನಗೆ 
ಹೇಳಿಕಳುಹಿಸಿದ್ದಾಳೆ. ನನ್ನ ಮಾತನ್ನು ನಂಬು. ದೇವಿಯು ಕುಶಲದಿಂದ ಇದ್ದಾಳೆ'' 
ಎಂದು ನುಡಿದನು (೪೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತೇಳನೆಯ ಸರ್ಗ 


ಅಷಪಷಿತಮಃ ಸರ್ಗಃ 


ಹನೂಮತಮಾಶಾಸವಚನಾನುವಾದಃ 


ಅಥಾಹಮುತರಂ ದೇವ್ಯಾ ಪುನರುಕ; ಸಸಂಭ್ರಮಃ । 
ತವ ಸೇಹಾನರವಾಘು ಸೌಹಾರ್ದಾದನುಮಾನ, ವೆ ॥ 

ಲ ಜು ರ ಲ 
ಏವಂ ಬಹುವಿದಂ ವಾಚ್ಯೋ ರಾಮೋ ದಾಶರಥಿಸ್ನಯಾ | 
ಯಥಾ ಮಾಮಾಪ್ಲ್ನಯಾಚ್ಛೀಪುಂ ಹತ್ವಾ ರಾವಣಮಾಹವೇ ॥ 
ಯದಿ ವಾ ಮನ್ಯಸೇ ವೀರ ವಸ್ಸಕಾಹಮರಿಂದಮ | 
ಕಸ್ಬಿಂಶ್ಚಿತ್‌ ಸಂವೃತೇ ದೇಶೇ ವಿಶ್ರಾಂತಃ ಶ್ಲೋ ಗಮಿಷ್ಯಸಿ ॥ 
ಮಮ ಚಾಪ್ಯಲಭಾಗ್ಯಾಯಾಃ ಸಾಂನಿಧ್ಯಾತವ ವಾನರ | 
ಅಸ್ಯ ಶೋಕವಿಪಾಕಸ್ಯ ಮುಹೂರ್ತಂ ಸ್ಯಾದ್ದಿಮೋಕ್ಷಣಮ್‌ ॥ 
ಗತೇ ಹಿ ತ್ವಯಿ ವಿಕ್ರಾಂತೇ ಪುನರಾಗಮನಾಯ ವೈ | 
ಪ್ರಾಣಾನಾಮಪಿ ಸಂದೇಹೋ ಮಮ ಸ್ಕಾನ್ಹಾತ್ರ ಸಂಶಯಃ ॥ 


ಸರ್ಗ ೬೮ 


ತಾನು ಸೀತಾದೇವಿಗೆ ಹೇಳಿದ ಇನ್ನೂ ಕೆಲವು ಸಮಾಧಾನಗಳನ್ನು ಹನುಮಂತನು 


ಶ್ರೀರಾಮನಿಗೆ ತಿಳಿಸುವುದು. 


ಹನುಮಂತನು ಶ್ರೀರಾಮನನ್ನುದ್ದೇಶಿಸಿ "ಅನಂತರ ನಾನು ಹೊರಡಲು 
ಸಿದ್ದನಾಗಿರುವುದನ್ನು ಕಂಡು ಸೀತಾದೇವಿಯು ಪ್ರೀತಿವಿಶ್ವಾಸಗಳಿಂದ ಪುನಃ 
ಹೀಗೆಂದಳು : "ಹನುಮಂತ, ನಿನಗೆ ಸಮ್ಮತವಾದರೆ ಒಂದು ದಿನದಮಟಿಗೆ 
ಎಲ್ಲಾದರೂ ರಹಸ್ಯವಾದ ಸ್ಥಳದಲ್ಲಿ ವಿಶ್ರಮಿಸಿಕೊಂಡಿರು. ನಾಳೆ ನೀನು 
ಹೋಗಬಹುದು (೧-೩). ನೀನು ಸಮೀಪದಲ್ಲಿದ್ದರೆ ಮಂದಭಾಗ್ಯಳಾದ ನನಗೆ 
ಸ್ವಲ್ಪ ಕಾಲವಾದರೂ ಶೋಕವು ಕುಗ್ಗಿ ಮನಸ್ಸಿಗೆ ಸಮಾಧಾನವಾಗುತದೆ. ನೀನು 
ಹೊರಟುಹೋದವಮೇಲೆ, ಪುನಃ ನೀನು ಬರತಕ್ಕವನಾದರೂ ಅಲ್ಲಿಯವರೆಗೆ ನಾನು 


ಬದುಕಿರುತೇನೋ ಇಲ್ಲವೋ | (೪-೫). 
೫೦೮ 


ಸರ್ಗಃ ೬೮] ಹನೂಮತ್ತಮಾಶ್ನಾಸವಚನಾನುವಾದಃ ೫೦೯ 


ತವಾದರ್ಶನಜಃ ಶೋಕೋ ಭೂಯೋ ಮಾಂ ಪರಿತಾಪಯೇತ್‌ । 
ದುಃಖಾದುಃಖಪರಾಭೂತಾಂ ದುರ್ಗತಾಂ ದುಃಖಬಾಗಿನೀಮ್‌ ॥ ೬ 
ಅಯಂ ಚ ವೀರ ಸಂದೇಹಸಿಷ್ಠತೀವ ಮಮಾಗ್ರತಃ | 


ಸುಮಹಾಂಸ್ಕೃಃ ತಹಾಯೇಷು ಹರ್ಯಕ್ಷೇಷು ಹರೀಶರ || ೭ 
ಕಥಂ ನು ಖಲು ದುಷಾರಂ ತರಿಷ್ಕಂತಿ ಮಹೋದಧಿಮ್‌ । 

ತಾನಿ ಹರ್ಯಕ್ಷಸ್ಸೆನ್ಯಾನಿ ತೌ ವಾ ನರವರಾತ್ನಜ್‌ೌ್‌ | ೮ 
ತ್ರಯಾಣಾಮೇವ ಭೂತಾನಾಂ ಸಾಗರಸ್ಯಾಸ್ಯ ಲಂಘನೇ | 

ಶಕಿ; ಸ್ಯಾದ್ಷೈನತೇಯಸ್ಕ ವಾಯೋರ್ವಾ ತವ ವಾನಘ ॥ ೯ 
ತದಸ್ಥಿನ್‌ ಕಾರ್ಯನಿರ್ಯೋಗೇ ವೀರೈವಂ ದುರತಿಕ್ರಮೇ । 

ಕಿಂ ಪಶ್ಯಸಿ ಸಮಾಧಾನಂ ತ್ರಂ ಹಿ ಕಾರ್ಯವಿದಾಂ ವರಃ ॥ ೧೦ 
ಕಾಮಮಸ್ಕ ತಮೇವೈಕಃ ಕಾರ್ಯಸ್ಯ ಪರಿಸಾಧನೇ । 

ಪರ್ಯಾಪಃ ಪರವೀರಪ್ಪು ಯಶಸ್ಯಸೇ ಬಲೋದಯಃ ॥ ೧೧ 


ಬಲೈಃ ಸಮಗೈರ್ಯದಿ ಮಾಂ ಹತ್ವಾ ರಾವಣಮಾಹವೇ । 
ಜಯೀಂ ಸ್ಲಾಂ ಪುರೀಂ ರಾಮೋ ನಯೇತತ್‌ ಸ್ಥಾದ್ಯಶಸ್ಮರಮ್‌ ॥ ೧೨ 


ಕಷ್ಟದಿಂದ ಕಪ್ಪಕ್ಷೆ ಸಿಕ್ಕಿಹೋಗಿರುವ ದುರ್ಭಾಗ್ಯಳು ನಾನು. ನೀನು ಕಾಣಿಸದೆ 
ಹೋದರೆ ದುಃಖದಿಂದ ನನ್ನ ಸಂಕಟವು ಹೆಚ್ಚುತದೆ. ವಾನರೋತಮ, ನಿನಗೆ 
ಸಹಾಯಕರಾದ ವಾನರಭಲ್ಲೂಕಗಳ ವಿಷಯದಲ್ಲಿ ನನಗೆ ಒಂದು ದೊಡ್ಡ 
ಸಂದೇಹ ಇದ್ದೇ ಇದೆ (೬-೭). ಅವರು ಈ ಅಪಾರವಾದ ಮಹಾಸಾಗರವನ್ನು 
ಹೇಗೆ ದಾಟಿಬರುತಾರೆ ? ರಾಮಲಕ್ಷ್ಮ ಣರೂ ದಾಟುವುದು ಹೇಗೆ ? ಮಹಾಸಾಗರ 
ವನ್ನು ಲಂಘಿಸಲು ಮೂವರಿಗೆ ಮಾತ್ರ ಸಾಧ್ಯ--ಒಬ್ಬ ಗರುಡ. ಒಬ್ಬ ವಾಯು 
ದೇವ, ಇನ್ನೊಬ್ಬ ನೀನು (೮-೯). ಪರಿಸ್ಥಿತಿಯು ಇಷ್ಟು ಕಠಿಣವಾಗಿರುವಾಗ ನಿನ್ನ 
ಸಮಾಧಾನವೇನು 9 ಕಾರ್ಯಸಾಧನೆಯನ್ನು ನೀನೇ ಬಲ್ಲೆ ಹೇ ವೀರಾಗ್ರಣಿ, ನನ್ನನ್ನು 
ಬಿಡಿಸಿಕೊಂಡುಹೋಗುವ ಕೆಲಸವನ್ನು ನೀನೊಬ್ಬನೇ ನಿರ್ವಹಿಸಬಲ್ಲೆ 
ಯೆಂಬುದೇನೋ ಹಾದು. ನಿನ್ನ ಸಾಮರ್ಥ್ಯವು ಯಶಸ್ಸಿಯಾಗಿ ಫಲಿಸಬಲ್ಲುದು 
(೧೦-೧೧). ಆದರೆ ಶ್ರೀರಾಮನು ತನ್ನ ಬಲವನ್ನೆಲ್ಲಾ ವಿನಿಯೋಗಿಸಿ ಯುದ್ದದಲ್ಲಿ 


೫೧೦ ಸುಂದರಕಾಂಡ: [| ಸರ್ಗಃ ೬೮ 


ಯಹಾಹಂ ತಸ್ಯ ವೀರಸ್ಕ ವನಾದುಪಧಿನಾ ಹತಾ | 


ರಕ್ಷನಾ ತದ್ಬಯಾದೇವ ತಥಾ ನಾರ್ಹತಿ ರಾಘವಃ ॥ ೧೩ 
ಬಲ್ಪಸ್ತು ಸಂಕುಲಾಂ ಕೃತ್ವಾ ಲಂಕಾಂ ಪರಬಲಾರ್ದನಃ । 
ಮಾಂ ನಯೇದ್ಯದಿ ಕಾಕುತ್ತಸತಸ್ತ ಸದೃಶಂ ಭವೇತ್‌ ॥ ೧೪ 
ತದ್ಧಥಾ ತಸ್ಯ ವಿಕ್ರಾಂತಮನುರೂಪಂ ಮಹಾತ್ಮನಃ | 
ಭವತ್ಯಾಹವಶೂರಸ್ಯ ತಥಾ ತಮುಪಪಾದಯ | ೧೫ 
ತದರ್ಥೋಷಹಿತಂ ವಾಕ್ಯಂ ಪ್ರಶ್ರಿತಂ ಹೇತುಸಂಹಿತಮ್‌ ।ಟ 
ನಿರಮ್ಯಾಹಂ ತತಃ ಶೇಷಂ ವಾಕ್ಯಮುತರಮಬ್ರವಮ್‌ ॥ ೧೬ 
ದೇವಿ ಹರ್ಯಕ್ಷಸ್ಟನ್ಯಾನಾಮೀಶರಃ ಪುವತಾಂ ವರಃ । 
ಸುಗ್ರೀವಃ ಸತ್ತ್ವಸಂಪನ್ನಸವಾರ್ಥೆೇ ಕೃತನಿಶ್ಚಯಃ ॥ ೧೭ 
ಲ್ಮ 20 ಲ ಚ 
ತಸ್ಯ ವಿಕ್ರಮಸಂಪನ್ನಾಃ ಸತ್ನವಂತೋ ಮಹಾಬಲಾಃ । 
ಲ್ಮ 
ಮನಃಸಂಕಲಸಂಪಾತಾ ನಿದೇಶೇ ಹರಯಃ ಸ್ಥಿತಾಃ ॥ ೧೮ 


ರಾವಣನನ್ನು ಸಂಹಾರಮಾಡಿ ವಿಜಯಿಯಾಗಿ, ನನ್ನನ್ನು ಅಯೋಧ್ಯೆಗೆ 
ಕರೆದುಕೊಂಡುಹೋದರೆ ಅವನಿಗೆ ಕೀರ್ತಿ ಲಭಿಸುತದೆ. ಆ ವೀರನಿಗೆ ಭಯಪಟ್ಟು 
ಅವನಿ; ತಿಳಿಯದಂತೆ ಈ ರಾಕಸನು ಮೋಸದಿಂದ ನನ್ನನ್ನು ಅಪಹರಿಸಿ 
ತಂದಿದ್ದಾನೆ. ಹಾಗೆಯೇ ರಾಘವನೂ ರಾವಣನಿಗೆ ತಿಳಿಯದಂತೆ ನನ್ನನ್ನು 
ಬಿಡಿಸಿಕೊಂಡು ಹೋಗುವುದು ಸರಿಯಲ್ಲ (೧೨-೧೩). ಶತ್ರುದ್ವಂಸಕನಾದ 
ಶ್ರೀರಾಮನು ಸೃನ್ಯಸಮೇತನಾಗಿ ಬಂದು ಲಂಕಾಪಟ್ಟಣದ ಮೇಲೆ ಧಾಳಿಯಿಟ್ಟು 
ನನ್ನನ್ನು ಬಿಡಿಸಿಕೊಂಡು ಹೋಗುವುದು ಅವನ ಕೀರ್ತಿಗೆ ಯೋಗ್ಯವಾದ ಕೃತ್ರ. 
ರಣಧೀರನಾದ ಆ ಮಹಾತ್ಮನು ತನಗೆ ಅನುರೂಪವಾದ ಪರಾಕ್ರಮವನ್ನು 
ತೋರಿಸಲು ಅನುಕೂಲವಾಗುವಂತೆ ನೀನು ಏರ್ಪಡಿಸು'' (೧೪-೧೫). ಹೀಗೆ 
ಸೀತಾ ದೇವಿಯು ಸ್ನೇಹದಿಂದ ಅರ್ಥಗರ್ಭಿತವಾಗಿಯೂ ಯುಕಿಯುಕವಾಗಿಯೂ 
ಮಾತನಾಡಿದಳು. ಆಗ ನಾನು ""ದೇವಿ, ವಾನರ ಭಲ್ಲೂಕಗಳಿಗೆ ಅಧಿಪತಿಯಾದ 
ವೀರಸುಗ್ರೀವನು ನಿನಗೋಸ್ಕರ ದೃಢನಿಶ್ಚೆಯವನ್ನು ಮಾಡಿದ್ದಾನೆ. ಆತನ ವಶದಲ್ಲಿ 
ಮನೋವೇಗದಿಂದ ಸಂಚರಿಸಬಲ್ಲ ಮಹಾಪರಾಕ್ರಮಿಗಳಾದ ವಾನರರಿದ್ದಾರೆ 
(೧೬-೧೮). 


ಸರ್ಗಃ ೬೮ ] ಹನೂಮತಮಾಶ್ಚಾಸವಚನಾನುವಾದಃ ೫೧೧ 


ಯೇಷಾಂ ನೋಪರಿ ನಾಧಸಾನ್ನ ತಿರ್ಯಕ್‌ ಸಜ್ಜತೇ ಗತಿಃ | 


ನ ಚ ಕರ್ಮಸು ಸೀದಂತಿ ಮಹತ್ವಮಿತತೇಜಸಃ ॥ ೧೯ 

ಅಸಕೃತ್ಯರ್ಮಹಾಭಾಗೈರ್ವಾನರೈರ್ಬಲದರ್ಪಿತ್ಛಃ | 

ಪ್ರದಕ್ಷಿಣೀಕ್ಷತಾ ಭೂಮಿರ್ವಾಯುಮಾರ್ಗಾನುಸಾರಿಭಿಃ ॥ ೨೦ 

ಮದ್ದಿಶಿಷ್ಟಾಶ್ಟ ತುಲ್ಯಾಶ್ಲ ಸಂತಿ ತತ್ರ ವನಾೌಕಸಃ । 

ಮತಃ ಪ್ರತೃವರ: ಕಶ್ಚಿನ್ಹಾಸಿ ಸುಗ್ರೀವಸಂನಿಧ್‌ ॥ ೨೧ 
ಬಾರಿ ಚ ಇ 

ಅಹಂ ತಾವದಿಹ ಪ್ರಾಪ; ಕಿಂ ಪುನಸೇ ಮಹಾಬಲಾಃ । 

ನ ಹಿ ಪ್ರಕೃಷ್ಟಾಃ ಪ್ರೇಷ್ಠಂತೇ ಪ್ರೇಷ್ಠಂತೇ ಹೀತರೇ ಜನಾಃ॥ ೨೨ 

ತದಲಂ ಪರಿತಾಪೇನ ದೇವಿ ಮನ್ಯುರ್ವ್ಯಪೃತು ತೇ | 

ಏಕೋತಾತೇನ ತೇ ಲಂಕಾಮೇಷ್ಯಂತಿ ಹರಿಯೂಥಡಪಾಃ ॥ ೨೩ 

ಮಮ ಪೃಷಗತೌ ತೌ ಚ ಚಂದ್ರಸೂರ್ಯಾವಿವೋದಿತ್‌ । 

ತತಕಾಶಂ ಮಹಾಭಾಗೇ ನಸಿಂಹಾವಾಗಮಿಷೃತಃ | ೨೪ 


ಅವರು ಮೇಲೆ ಕೆಳಗೆ ಅಡ್ಡಲಾಗಿ ಎಲ್ಲೆಲ್ಲಿಯೂ ನಿರಾತಂಕನಾಗಿ 
ಸಂಚರಿಸಬಲ್ಲರು. ಅವರು ಮಹಾತೇಜಸ್ವಿಗಳು. ಎಂತಹ ದೊಡ್ಡ ಕೆಲಸವನ್ನು 
ಸಾಧಿಸುವುದಕ್ಕೂ ಹಿಂಜರಿಯತಕ್ಕವರಲ್ಲ ಬಲದಿಂದ ಕೊಬ್ಬಿರುವ ಆ ವಾನರರು 
ಆಕಾಶಮಾರ್ಗದಲ್ಲಿಈ ಪ್ರಪಂಚವನ್ನು ಎಷ್ಟೋಸಲ ಸುತ್ತಿಬಿಟಿದ್ದಾರೆ (೧೯-೨೦). 
ಅವರು ನನಗಿಂತಲೂ ಬಲಶಾಲಿಗಳು. ಕೆಲವರು ನನಗೆ ಸಮಾನರು. ನನಗಿಂತ 
ಕಡಿಮೆಯಾದವನೊಬ್ಬನೂ ಸುಗ್ರೀವನ ಹತಿರವೇ ಇಲ್ಲ! ನಾನೇ ಸಮುದ್ರವನ್ನು 
ದಾಟಿ ಇಲ್ಲಿಗೆ ಬಂದಿದ್ದೇನೆ. ಇನ್ನು ಆ ಮಹಾಬಲಾಢ್ರರ ವಿಷಯದಲ್ಲಿ 
ಹೇಳುವುದೇನು 9 ಸಾಮಾನ್ಯರನ್ನು ಇಂತಹ ದೂತಕಾರ್ಯಕ್ಕೆ ಕಳುಹಿಸುತಾರೆಯೇ 
ಹೊರತು ಶ್ರೇಷ್ಠರಾದ ವೀರರನ್ನು ಕಳಿಸುವುದಿಲ್ಲ (೨೧-೨೨). ಆದ್ದರಿಂದ ದೇವಿ, 
ದುಃಖಿಸಬೇಡ; ವ್ಯಥೆಪಡಬೇಡ. ಕಪಿವೀರರು ಒಂದೇ ನೆಗೆತಕ್ಕೆ ಲಂಕೆಗೆ ಬಂದು 
ಸೇರುವರು. ಪುರುಷಸಿಂಹರಾದ ರಾಮಲಕ್ಷ್ಮಣರು ನನ್ನ ಹೆಗಲನ್ನೇರಿ ಉದಯಿಸಿದ 
ಸೂರ್ಯಚಂದ್ರರಂತೆ ಬೆಳಗುತ್ತನಿನ್ನ ಸಮೀಪಕ್ಕೆ ಬಂದು ಸೇರುವರು (೨೩-೨೪). 


೫೧೨ ಸುಂದರಕಾಂಡಃ [ ಸರ್ಗಃ ೬೮ 


ಅರಿಘಂ ಸಿಂಹಸಂಕಾಶಂ ಕಿಪ್ರಂ ದ್ರಕ್ಟಸಿ ರಾಘವಮ್‌ | 
"ಎ ಹ ಎಲೆ 


ಲಕ್ಷ್ಮ! ಣಂ ಚ ಧನುಷಾಣಿಂ ಲಂಕಾದ್ವಾರಮುಪಸ್ಥಿತಮ್‌ || ೨೫ 
ನಖದಂಷ್ಟಾಯುಧಾನ್‌ ವೀರಾನ್‌ ಸಿಂಹಶಾರ್ದೂಲವಿಕ್ರಮಾನ್‌ | 
ವಾನರಾನ್‌ ವಾರಣೇಂದ್ರಾಭಾನ್‌ ಕ್ಷಿಪ್ರಂ ದ್ರಕ್ಷ್ಯಸಿ ಸಂಗತಾನ್‌ ॥ ೨೬ 


ಶೈಲಾಂಬುದನಿಕಾಶಾನಾಂ ಲಂಕಾಮಲಯಸಾನುಷು । 
ನರ್ದತಾಂ ಕಪಿಮುಖ್ಯಾನಾಮಚಿರಾಚ್ಛೊ ಷ್ಯಸಿ ಸನಮ್‌ Il ಹ. 
ಚ್‌) 


ನಿವೃತವನವಾಸಂ ಚಿ ತಯಾ ಸಾರ್ಧಮರಿಂದಮಮ್‌ | 
ಅಭಿಷಿಕಮಯೋಧ್ಯಾಯಾಂ ಕಿಪ್ರಂ ದ್ರಕ್ಷ ತಿ ರಾಘವಮ್‌ ॥ 9೮ 


ತತೋ ಮಯಾ ವಾಗ್ದಿರದೀನಭಾಷಿಣಾ 
ಶಿವಾಭಿರಿಷ್ಠಾಭಿರಭಿಪ್ರಸಾದಿತಾ 


ಶತ್ರುಗಳನ್ನು ಸಂಹರಿಸುತ್ತ ಸಿಂಹದಂತೆ ಬರುತಿರುವ ಶ್ರೀರಾಮನನ್ನು 
ಸದ್ಯದಲ್ಲಿಯೇ ನೋಡುತ್ತೀಯೆ. ಧನುರ್ಧಾರಿಯಾಗಿ ಲಂಕೆಯ ಹೆಬ್ಬಾಗಿಲಿನಲ್ಲಿ 
ಬಂದು ನಿಂತ ವೀರಲಕ್ಷ್ಮಣನನ್ನು ನೋಡುತ್ತೀಯೆ. ಸಿಂಹಶಾರ್ದೂಲಗಳಂತೆ 
ಉಗುರುಗಳಿಂದಲೂ ಕೋರೆಹಲ್ಲುಗಳಿಂದಲೂ ಹೋರಾಡುವ ವಾನರವೀರರು 
ಮತಮಾತಂಗಗಳಂತೆ ನುಗ್ಗಿಬರುವುದನ್ನು ಶೀಘ್ರದಲ್ಲಿಯೇ ನೋಡುತೀಯೆ 
(೨೫-೨೬). ಈ ಲಂಕೆಯ ಸುತಲಿರುವ ಪರ್ವತಪ್ರದೇಶಗಳಲ್ಲಿ ಬೆಟಗಳ ಹಾಗೆ 
ಮೇಘಗಳ ಹಾಗೆ ಕಂಗೊಳಿಸುತ್ತ ಕಪಿನಾಯಕರು ಗರ್ಜಿಸುವುದನ್ನು 
ಸ್ಥಲಕಾಲದಲ್ಲಿಯೇ ಕೇಳುತೀಯೆ. ರಘುನಾಥನು ಶತ್ರುವನ್ನು ಸಂಹಾರಮಾಡಿ, 
ಅರಣ್ಯವಾಸವನ್ನು ಮುಗಿಸಿ, ನಿನ್ನನ್ನು ಕರೆದುಕೊಂಡು ಅಯೋಧ್ಯೆಗೆ ಹೋಗಿ 
ಪಟ್ಟಾಭಿಷಿಕನಾಗುವುದನ್ನು ಶೀಘ್ರದಲ್ಲಿಯೇ ನೀನು ನೋಡುತ್ತೀಯೆ'' ಎಂದು 
ಹೇಳಿದೆನು (೨೭-೨೮). ಶ್ರೀರಾಮ, ಜಾನಕೀದೇವಿಯು ನಿನ್ನ ವಿಯೋಗ 
ದುಃಖದಿಂದ ನರಳುತಿದ್ದಳು. ಈ ರೀತಿಯಲ್ಲಿ ನಾನು ಉತಾಹದಾಯಕವಾದ 


ಸರ್ಗಃ ೬೮] ಹನೂಮತ್ತಮಾಶ್ಚಾಸವಚನಾನುವಾದಃ ೫೧೩ 


ಔತಾ 


ಜಗಾಮ ಶಾಂತಿಂ ಮಮ ಮೈಥಿಲಾತ್ಮಜಾ 
ತವಾಪಿ ಶೋಕೇನ ತದಾಭಿಪೀಡಿತಾ ॥ ೨೯ 


ತ್ಯಾರ್ಷೇ ಶ್ರೀಮದ್ರಾಮಾಯಣೇ ವಾಲ್ಪೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ 


ಸಹಸ್ರಿಕಾಯಾಂ ಸಂಹಿತಾಯಾಂ ಸುಂದರಕಾಂಡೇ ಅಷ್ಪಹಷ್ಠಿತಮಃ ಸರ್ಗಃ 
ಶ್ರೀಮದಾಲ್ಲೀಕಿರಾಮಾಯಣೇ ಸುಂದರಕಾಂಡ: 


ವಲ 


ಸಂಪೂರ್ಣಃ 


OL 


ವೀರವಾಣಿಯಿಂದ ಸಮಾಧಾನವನ್ನು ಹೇಳಿದೆನು. ಆಗ ದೇವಿಯ ಮನಸಿಗೆ 
ಶಾಂತಿಯು ಲಭಿಸಿತು'' ಎಂದನು (೨೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಸುಂದರಕಾಂಡದಲ್ಲಿ ಅರುವತುಎಂಟನೆಯ ಸರ್ಗ 


ಸುಂದರಕಾಂಡವು ಸಂಪೂರ್ಣವಾಯಿತು. 


ಯುದಕಾಂಡೇ ಪ್ರಥಮಃ ಶ್ಲೋಕಃ 
ಶ್ರುತ್ವಾ ಹನುಮತೋ ವಾಕ್ಕಂ ಯಥಾವದಭಿಭಾಷಿತಮ್‌ । 
ರಾಮಃ ಪ್ರೀತಿಸಮಾಯುಕೋ ವಾಕ್ಕಮುತರಮಬ್ರವೀತ್‌ ॥ 


ರ ರ ರ 


ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಮ್‌ | 
ಹನೂಮತೇವಿತಂ ಧ್ಯಾಯೇತ್‌ ಸೌಂದರೇ ಕಾಂಡ ಉತಮೇ ॥ 


ಅನುಬಂಧ 


೧ 

ತ್ರಾತುಮರ್ಹಸಿ ವೀರ ತುಂ ಪಾತಾಲಾದಿವ ಕೌಶಿಕೀಮ್‌ ಪುಟ ೩೦೦ 

ಕೌಶಿಕನೆಂದರೆ ಇಂದ್ರ. ಅವನ ರಾಜ್ಯಲಕ್ಷ್ಮಿ ಕೌಶಿಕೀ. ಬ್ರಹ್ಮ ಪುರಾಣದಲ್ಲಿ ಈ 
ಕಥೆ ಇದೆ ; ವೃತ್ರನನ್ನು ವಧಿಸಿದ್ದರಿಂದ ಇಂದ್ರನು ಶ್ರೀರಹಿತನಾದನು. ಅವನ 
ರಾಜ್ಯಲಕ್ಷ್ಮಿಯು ಇಂದ್ರನನ್ನು ತ್ಯಜಿಸಿ ಗವಾಕತೀರ್ಥದಲ್ಲಿ ನೆಲೆಸಿದಳು. ಅವಳನ್ನು 
ಕರೆತರಲು ಮಹಾವಿಷ್ಣುವೂ ದೇವತೆಗಳೂ ಅಲ್ಲಿಗೆ ಹೋದರು. ಆಗ ಲಕ್ಷ್ಮಿಯು 
ಪಾತಾಳವನ್ನು ಸೇರಿದಳು. ಅಲ್ಲಿಗೆ ಹೋಗಲು ದೇವತೆಗಳಿಗೆ ಸಾಧ್ಯವಾಗಲಿಲ್ಲ 
ಸರ್ವಲಕ್ಷಣಸಂಪನ್ನನಾದ ಪುರುಷೋತಮನು ಮಾತ್ರ ಪಾತಾಳಕ್ಕೆ ಹೋಗಿ 
ಇಂದ್ರನ ಲಕ್ಷ್ಮಿಯನ್ನು ಕರೆತರಲು ಸಾಧ್ಯವೆಂದು ಅಶರೀರವಾಣಿ ನುಡಿಯಿತು. ಆಗ 
ದೇವತೆಗಳ ಪ್ರಾರ್ಥನೆಯಂತೆ ಮಹಾವಿಷ್ಣುವು ಪಾತಾಳಕ್ಕೆ ಹೋಗಿ ಲಕ್ಷ್ಮಿ ಯನ್ನು 
ತಂದು ಇಂದ್ರನಿಗೆ ಒಪ್ಪಿಸಿದನು. 

ಕೌಶಿಕಿಯೆಂದರೆ ಭೂದೇವಿಯೆಂದು ತಿಲಕವ್ಯಾಖ್ಯಾನದಲ್ಲಿ ಬರೆದಿದೆ. 
ವರಾಹಾವತಾರದಲ್ಲಿ ಮಹಾವಿಷ್ಣುವು ಭೂಮಿಯನ್ನು ಪಾತಾಳದಿಂದ ತಂದ 
ಕಥೆಯನ್ನು ಸ್ಥರಿಸಿಕೊಳ್ಳಬಹುದು. 

ಉತಥ್ಭನ ಭಾರ್ಯೆಯಾದ ಭದ್ರೆಯೆಂಬವಳನ್ನು ವರುಣನು ಪಾತಾಳಕ್ಕೆ 
ಅಪಹರಿಸಿಕೊಂಡು ಹೋದನೆಂದೂ ಆಗ ಉತಥ್ಯನು ಸಮುದ್ರವನ್ನು ಕುಡಿದು 
ಶೋಷಿಸಿ ಭದ್ರೆಯನ್ನು ಪಡೆದನೆಂದೂ ಮಹಾಭಾರತದ ಅನುಶಾಸನಪರ್ವದಲ್ಲಿ 
ಒಂದು ಕಥೆ ಇದೆ. ಭದ್ರೆಯೇ ಕೌಶಿಕಿಯೆಂದು ಕೆಲವರು ಹೇಳುತಾರೆ. 


೨ 
ನ ವೀರ ಸೇನಾ ಗಣಶೋ ಚ್ಛ್ಯವಂತಿ —ುಟ ೩೫೮ 


ಕೆಲವು ಪಾಠಗಳಲ್ಲಿ ಈ ಶ್ಲೋಕವು ಕಂಡುಬರುವುದಿಲ್ಲ ಒಗಟಿನಂತೆ ಕ್ಷಿಷವೂ 
ಅರ್ಥಪುಷಿಯಿಲ್ಲದೆಯೂ ಇರುವ ಈ ಶ್ಲೋಕವು ಪ್ರಕಿಪವಿರಬಹುದು. ಈ 
ಶ್ಲೋಕದ ಅರ್ಥವನ್ನು ಎರಡು ಬಗೆಯಲ್ಲಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ. 
ಸೌಕರ್ಯಕ್ಕಾಗಿ ಪ್ರತಿಪದಾರ್ಥವನ್ನು ಇಲ್ಲಿಬರೆಯಲಾಗಿದೆ : 


ಅನುಬಂಧ ೫೧೫ 


೧. ವೀರ=ವೀರನಾದ ಮೇಘನಾದನೆ, ಗಣಶೋಚಿ=ರಾಕಸಗಣಗಳನ್ನೇ 
ನಾಶಮಾಡಬಲ್ಲ ಹನುಮಂತನು ಇರುವಾಗ, ಸೇನಾಜರಾಕ್ಚಸಸೇನೆಗಳು, ನ 
ಅವಂತಿ-ನಮ್ಮನ್ನು ರಕಿಸಲಾರವು. ಅಲಸಾರಂ-ಜೀರ್ಣವಾದ ಸಾರವುಳ್ಳ, ವಜ್ರಂ- 
ವಜ್ರಾಯುಧವನ್ನು ಆದಾಯ್‌ ತೆಗೆದೆಸೊಂಡು, ನ ವಿಶನಅವನ ಬಳಿಗೆ ಹೋಗ 
ಬೇಡ. ಅಸ್ಕನಈ ಹನುಮಂತನ, ಗತಿಪ್ರಮಾಣಂ೫ಗತಿವೇಗದ ಪ್ರಮಾಣವು, 
ಮಾರುತಸ್ಯ ನ-ವಾಯುವಿಗೂ ಇಲ್ಲ ಅಗ್ನಿಕಲ್ರ-ಅಗ್ನಿಸದೃಶನಾದ ಆತನು, 
ಕರಣೇನ-ಯಾವ ಸಾಧನದಿಂದಲೂ, ಹಂತುಂ-ಕೊಲ್ಲಲು, ನ=ಶಕ್ಕನಲ್ಲ 


೨... ವೀರಡವೀರನಾದ ಮೇಘನಾದನೆ, ಸೇನಾಃ ನ-ಸೇನೆಗಳು 
ಹನುಮಂತನನ್ನು ಗೆಲ್ಲಲಾರವು. ಏಕೆಂದರೆ, ಗಣಶಜಗುಂಪುಗುಂಪಾಗಿ, ಚ್ಯವಂತಿ- 
ಚದರಿಹೋಗುತವೆ. ವಿಶಾಲಸಾರಮ್‌-ತೀಕ್ಷ್ಣವಾದ ಸಾರವುಳ್ಳ, ವಜ್ರಂ” 
ವಜ್ರಾಯುಧವನ್ನು ಆದಾಯಾತೆಗೆದುಕೊಂಡು ಹೋದರೂ, ನಾ ಗೆಲ್ಲಲು ಸಾಧ್ಯವಿಲ್ಲ 
ಮಾರುತಸ್ಕ ಅಸ್ಕಸವಾಯುಪುತ್ರನಾದ ಈತನ, ಗತಿ ಪ್ರಮಾಣಂ-ಗತಿವೇಗದ 
ಪರಿಚ್ಛೇದವು, ನ=ಾಇಲ್ಲ ಅಗ್ಗಿಕಲ*್‌ಅಗ್ನಿನದೃಶನಾದ ಆತನು, ಕರಣೇನ=: ಯಾವ 
ಸಾಧನದಿಂದಲೂ, ಹೆಂತುಂ೨ಕೊಲಲು, “ವ ಶಕ್ತ ನಲ್ಲ 


ನಮ್ಮ ಅನುವಾದವು ಎರಡನೆಯ ವ್ಯಾಖ್ಯಾನವನ್ನನುಸರಿಸಿದೆ. ಆದರೆ 
ಮಾರುತಶಬ್ದಕ್ತೆ ಒಂದನೆಯ ವ್ಯಾಖ್ಯಾನದಲ್ಲಿ ಹೇಳಿದಂತೆ ವುಯುವೆಂಬ 
ಅರ್ಥವನ್ನಿಟುಕೊಳ್ಳಲಾಗಿದೆ. "ಗತೋ ಚೈವಂತಿ ಎಂಬಲ್ಲಿ ಸಂಧಿ ಆರ್ಷ. 


»a ಟ 








ಶ್ರೀರಾಮ ಮಂದಿರಂ ಟ್ರಸ್ಟ್‌ (ರಿ) 


ಆ ಪವಿಯ ಎ ಟೂರು ಮಿಮಿ ಮಾವ ಬಿಪಿ 
atplernpl dw 1 6 ಎ ಅ ಸವಸ ಲ್ಲ 


pl 


ಸ 240/- 











